ಗ್ರಾಮಾಯಣ 


ಅರವತ್ತು ವರ್ಷಗಳ ಹಿ೦ದಿನ ಯಥಾವತ್ತಾದ ಜೀವನವನ್ನು ಚಿತ್ರಿಸುವ 
ಒಂದು ಗ್ರಾಮದ ಜೀವನಕಥಾಮಾಲೆ 


ರಾವಬಹಾದ್ದೂ ರ 


ಕರ್ನಾಟಕ ಸರ್ಕಾರ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ, ಜೆ.ಸಿ.ರಸ್ತೆ 
ಬೆಂಗಳೂರು - ೫೬೦ ೦೦೨ 


GRAMAYANA : A Social novel written by Sri Raobahaddur, Published 
by Manu Baligar, Director, Department of Kannada and Culture, 
Kannada Bhavana, J.C.Road, Bengaluru - 560 002. 


ಈ ಆವೃತ್ತಿಯ ಹಕ್ಕು : ಕರ್ನಾಟಕ ಸರ್ಕಾರ 


ಮುದ್ರಿತ ವರ್ಷ : ೨೦೧೧ 


ಪ್ರತಿಗಳು : ೧೦೦೦ 
ಪುಟಗಳು : XXXII + ೫೫೪ 
ಬೆಲೆ : ರೂ. ೧೨೦/- 


ರಕ್ಷಾಪುಟ ವಿನ್ಯಾಸ : ಕೆ. ಚಂದ್ರನಾಥ ಆಚಾರ್ಯ 


ಮುದ್ರಕರು : 
ಮೆ॥ ಮಯೂರ ಪ್ರಿಂಟ್‌ ಆಡ್ಸ್‌ 


ನಂ. ೬೯, ಸುಬೇದಾರ್‌ ಛತ್ರಂ ರೋಡ್‌ 
ಬೆಂಗಳೂರು - ೫೬೦ ೦೨೦ ದೂ : ೨೩೩೪೨೭೨೪ 


111 


ಬಿ.ಎಸ್‌. ಯಡಿಯೂರಪ್ಪ 
ಮುಖ್ಯಮಂತ್ರಿಗಳು 


ವಿಧಾನಸೌಧ 
ಬೆಂಗಳೂರು ೫೬೦ ೦೦೧ 


ಕರ್ನಾಟಕ ಸರ್ಕಾರ 
ಸಿಎಂ/ಪಿಎಸ್‌/೨೬/೧೧ 


ಶುಭ ಸಂದೇಶ 


ವಿಶ್ವಕನ್ನಡ ಸಮ್ಮೇಳನದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕನ್ನಡ 
ನಾಡು ಏಕೀಕರಣಗೊಂಡು ೫೫ನೇ ವರ್ಷಕ್ಕೆ ಹೆಜ್ಜೆಯನ್ನಿಟ್ಟದೆ. ಈ ಸಂದರ್ಭವನ್ನು 
ರಚನಾತ್ಮಕವಾಗಿ ದಾಖಲಿಸಿ ಸ್ಮರಣೀಯಗೊಳಿಸಬೇಕೆಂಬುದು ಸರ್ಕಾರದ 
ಮಹದಾಶಯ. ಅದಕ್ಕಾಗಿ ಬೆಳಗಾವಿಯಲ್ಲಿ “ವಿಶ್ವಕನ್ನಡ ಸಮ್ಮೇಳನ” ವನ್ನು ಇದೇ 
ಮಾರ್ಚ್‌ ತಿಂಗಳಿನಲ್ಲಿ ಆಯೋಜಿಸಲಾಗಿದೆ. ಇದನ್ನು ಅತ್ಯಂತ ಅರ್ಥಪೂರ್ಣವಾಗಿ 
ಆಚರಿಸುವುದು ಕರ್ನಾಟಕ ಸರ್ಕಾರದ ಆಶಯವಾಗಿದೆ. ಇದರ ಅಂಗವಾಗಿ 
ನಾಡಿನ ವಿವಿಧ ಕ್ಷೇತ್ರಗಳಲ್ಲಾಗಿರುವ ಪ್ರಗತಿಯ ಆತ್ಮಾವಲೋಕನದ ಜೊತೆಗೆ ಕನ್ನಡ 
ಸಾಹಿತ್ಯದ ಸೃಜನಶೀಲ ಮತ್ತು ಸೃಜನೇತರ ಪ್ರಕಾರಗಳ ೧೦೦ ಕೃತಿಗಳನ್ನು ಕನ್ನಡದ 
ಮೇರುಕೃತಿಗಳ ಮರುಮುದ್ರಣ ಯೋಜನೆಯಡಿ ಪ್ರಕಟಿಸಲಾಗುತ್ತಿದೆ. ಕನ್ನಡದ 
ಖ್ಯಾತ ಲೇಖಕರ ಮಹತ್ವದ ಕೃತಿಗಳನ್ನು ಪ್ರಕಟಿಸಿ, ಸುಲಭ ಬೆಲೆಯಲ್ಲಿ ಸಾಹಿತ್ಯಾಸಕ್ತರಿಗೆ 
ಒದಗಿಸುವ ಹ೦ಬಲ ನಮ್ಮದು. 

ಈ ಸಾಹಿತ್ಯ ಮಾಲಿಕೆಯಲ್ಲಿನ ಕೃತಿರತ್ನಗಳನ್ನು ಕನ್ನಡಿಗರು ಸಹೃದಯತೆಯಿಂದ 
ಸ್ವಾಗತಿಸುವ ಮೂಲಕ ಇವುಗಳ ಪ್ರಯೋಜನವನ್ನು ಪಡೆದುಕೊಂಡರೆ ಸರ್ಕಾರದ 
ಈ ಯೋಜನೆ ಸಾರ್ಥಕವಾಗುತ್ತದೆ ಎಂದು ಭಾವಿಸುತ್ತೇನೆ. 


13.೨7.೬೨ 


ದಿನಾಂಕ ೨೪.೦೧.೨೦೧೧ (ಬಿ.ಎಸ್‌. ಯಡಿಯೂರಪ್ಪ) 


ಗೋವಿಂದ ಎಂ. ಕಾರಜೋಳ ವಿಧಾನಸೌಧ 

ಕನ್ನಡ ಮತು ಸಂಸ್ಕೃತಿ, ಬೆಂಗಳೂರು - ೦೧ 
£3 A] ಲ್ರ 

ಸಣ್ಣ ನೀರಾವರಿ ಹಾಗೂ ಜವಳಿ ಸಚಿವರು 


ಚೆನ್ನುಡಿ 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ವಿಶ್ವಕನ್ನಡ ಸಮ್ಮೇಳನದ ಅಂಗವಾಗಿ 
ಸುಮಾರು ೧೦೦ ಕನ್ನಡದ ಮೇರುಕೃತಿಗಳನ್ನು ಮರುಮುದಿಸಲು ಉದ್ದೇಶಿಸಿರುತ್ತದೆ. 

ಈ ಯೋಜನೆಯಡಿ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ 
ರಚನೆಗೊಂಡ ಕಥೆ, ಕಾದ೦ಬರಿ, ವಿಚಾರ ಸಾಹಿತ್ಯ, ಪ್ರಬ೦ಧ, ವಿಮರ್ಶೆ, ನಾಟಕ, 
ಕವನ ಸಂಕಲನ- ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳ ಕೆಲವು ಪ್ರಾತಿನಿಧಿಕ 
ಕೃತಿಗಳನ್ನು ಪ್ರಕಟಸಲಾಗುತ್ತಿದೆ. ಈ ಪ್ರಾತಿನಿಧಿಕ ಕೃತಿಗಳನ್ನು ಸರ್ಕಾರದಿ೦ದ ರಚಿತವಾದ 
ಆಯ್ಕೆ ಸಮಿತಿಯು ಮುದ್ರಣಕ್ಕೆ ಆಯ್ಕೆ ಮಾಡಿರುತ್ತದೆ. ಈ ಕೃತಿಗಳನ್ನು ಮುದ್ರಣಕ್ಕೆ 
ಆಯ್ಕೆ ಮಾಡಿದ ಆಯ್ಕೆ ಸಮಿತಿಯ ಎಲ್ಲಾ ವಿದ್ವಾಂಸರಿಗೂ ನನ್ನ ಧನ್ಯವಾದಗಳು. 
ಈ ಮಹತ್ವದ ಕೃತಿಗಳನ್ನು ಸಹೃದಯ ಕನ್ನಡಿಗರಿಗೆ ಸುಲಭ ಬೆಲೆಯಲ್ಲಿ 
ತಲುಪಿಸಬೇಕೆಂಬುದು ನಮ್ಮ ಹೆಗ್ಗುರಿಯಾಗಿರುತ್ತದೆ. ಕನ್ನಡ ಸಾಹಿತ್ಯದ 
ಮೈಲಿಗಲ್ಲುಗಳಾಗಿರುವ ಈ ಪುಸ್ತಕಗಳು ಭಾವಿ ಪೀಳಿಗೆಯವರಿಗೆ ದಾರಿದೀಪಗಳಾಗಿವೆ. 
ಈ ಕೃತಿಗಳ ಪ್ರಯೋಜನವನ್ನು ಕನ್ನಡ ಜನತೆ ಹಾಗೂ ವಿದ್ಯಾರ್ಥಿಗಳು ಪಡೆದರೆ 


ನಮ್ಮ ಶ್ರಮ ಸಾರ್ಥಕವೆಂದು ಭಾವಿಸುತ್ತೇನೆ. 


ದಿನಾಂಕ ೧೮.೧.೨೦೧೧ (ಗೋವಿಂದ ಎಂ. ಕಾರಜೋಳ) 


ಎರಡು ನುಡಿ 


ಕರ್ನಾಟಕ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 
"ವಿಶ್ವಕನ್ನಡ ಸಮ್ಮೇಳದ'ದ ಅಂಗವಾಗಿ ಕನ್ನಡದ ಮೇರುಕೃತಿಗಳ ಮರುಮುದ್ರಣ 
ಯೋಜನೆಯಡಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿರುವ ಸಾಹಿತಿಗಳ 
ಮಹತ್ವದ ಕೃತಿಗಳನ್ನು ಓದುಗರಿಗೆ ಒದಗಿಸಬೇಕೆಂಬ ಸದಾಶಯ ಹೊಂದಿರುತ್ತದೆ. 
ಈ ಯೋಜನೆಯಡಿ ಸುಮಾರು ೧೦೦ ಕೃತಿಗಳನ್ನು ಪ್ರಕಟಿಸಲು ಉದ್ದೇಶಿಸಿದೆ. 

ಈ ಕೃತಿಗಳನ್ನು ಆಯ್ಕೆಮಾಡಲು ಖ್ಯಾತ ವಿದ್ವಾಂಸರಾದ ಪ್ರೊ. ಎಲ್‌.ಎಸ್‌. 
ಶೇಷಗಿರಿರಾವ್‌ರವರ ಅಧ್ಯಕ್ಷತೆಯಲ್ಲಿ ನಾಡಿನ ಹೆಸರಾಂತ ಸಾಹಿತಿ / 
ವಿದ್ವಾಂಸರುಗಳನ್ನೊಳಗೊಂಡ ಆಯ್ಕೆ ಸಮಿತಿಯನ್ನು ರಚಿಸಿದೆ. ಈ ಆಯ್ಕೆ 
ಸಮಿತಿಯು ಕನ್ನಡದ ಮೇರುಕೃತಿಗಳ ಮರುಮುದ್ರಣ ಯೋಜನೆಗೆ ಕನ್ನಡ ಸಾಹಿತ್ಯದ 
ವಿವಿಧ ಕಾಲಘಟ್ಟಗಳಲ್ಲಿ ಬ೦ದ ಪ್ರಾತಿನಿಧಿಕ ಕೃತಿಗಳನ್ನು ಆಯ್ಕೆ ಮಾಡಿರುತ್ತದೆ. 
ಆಯ್ಕೆ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸರ್ಕಾರದ ಪರವಾಗಿ ವಂದನೆಗಳು 
ಸಲ್ಲುತ್ತವೆ. ಈ ಪುಸ್ತಕಗಳನ್ನು ಹೊರತರಲು ಅನುಮತಿ ನೀಡಿ ಸಹಕರಿಸಿದ ಎಲ್ಲಾ 
ಲೇಖಕರು ಹಾಗೂ ಹಕ್ಕುದಾರರುಗಳಿಗೆ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಕನ್ನಡದ 
ಮೇರುಕೃತಿ ಸಾಹಿತ್ಯ ಮಾಲಿಕೆಯನ್ನು ಓದುಗರು ಸ್ಟಾಗತಿಸುತ್ತಾರೆಂದು ನಂಬಿದ್ದೇನೆ. 


ಚೆ 
ದಿನಾಂಕ ೧೭.೦೧.೨೦೧೧ (ರಮೇಶ್‌ ಬಿ.ರುಳಕಿ) 
ಸರ್ಕಾರದ ಕಾರ್ಯದರ್ಶಿಗಳು 


ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ 


vi 


ಅಧ್ಯಕ್ಷರ ಮಾತು 


ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕನ್ನಡದ 
ಮೇರುಕೃತಿಗಳನ್ನು ಪುನರ್‌ಮುದ್ರಣ ಮಾಡಲು ಒಂದು ಯೋಜನೆಯನ್ನು 
ಕೈಗೊಂಡಿತು. ಕೃತಿಗಳ ಆಯ್ಕೆಗಾಗಿ ಸರ್ಕಾರವು ಒ೦ದು ಸಮಿತಿಯನ್ನು ರಚಿಸಿತು. 
ಈ ಮಹತ್ವದ ಯೋಜನೆಯ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವ 
ಸುಯೋಗ ನನ್ನದಾಯಿತು. 

ಈ ಯೋಜನೆಯ ಮಹತ್ವವನ್ನು ನಾನು ವಿವರಿಸುವ ಅಗತ್ಯವಿಲ್ಲ. ಕನ್ನಡದ 
ಶ್ರೇಷ್ಠ ಕೃತಿಗಳನ್ನು ಸುಲಭ ಬೆಲೆಗೆ ಕನ್ನಡಿಗರ ಕೈಗಳಲ್ಲಿರಿಸಲು ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯು ಹಲವು ಯೋಜನೆಗಳನ್ನು ಕೈಗೊಂಡಿರುವುದಕ್ಕಾಗಿ 
ಸರ್ಕಾರವನ್ನೂ ಇಲಾಖೆಯನ್ನೂ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಕನ್ನಡ 
ಸಂಸ್ಕೃತಿಗೆ ಈ ಯೋಜನೆಗಳು ಮಹತ್ವದ ಕೊಡುಗೆಯನ್ನು ನೀಡುತ್ತಿವೆ. 

ಕನ್ನಡದ ಮೇರುಕೃತಿಗಳನ್ನು ಆರಿಸುವುದು ಸುಲಭದ ಕೆಲಸವಲ್ಲ. ಇಂತಹ 
ಆಯ್ಕೆಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಸಾಧಾರವಾಗಿಯೇ ಅವಕಾಶವಿರುತ್ತದೆ. 
ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಗಳು ಈ ಸಮಿತಿಯ ಸದಸ್ಯರಾಗಿದ್ದದ್ದು ಸುದೈವದ 
ಸಂಗತಿ. ಕೃತಿಗಳನ್ನು ಚರ್ಚಿಸಿ ಮಹತ್ವದ ನಿರ್ಧಾರಕ್ಕೆ ಬಂದ ಸಮಿತಿಯು ಸಾಧ್ಯವಾದ 
ಕಾರ್ಯವನ್ನು ಸಾಧಿಸಿದೆ. ಇದಕ್ಕಾಗಿ ನಾನು ಸಮಿತಿಯ ಎಲ್ಲ ಸದಸ್ಯರಿಗೂ 
ಕೃತಜ್ಞನಾಗಿದ್ದೇನೆ. 

ಈ ಕಾರ್ಯದ ನಿರ್ವಹಣೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ನಿರ್ದೇಶಕರಾದ ಶ್ರೀ ಮನು ಬಳಿಗಾರ್‌ ಅವರು ನೆರವಾಗಿದ್ದಾರೆ. ಅವರ ಮತ್ತು 
ಅವರ ಸಿಬ್ಬಂದಿಯವರ ಅಮೂಲ್ಯ ಸಹಕಾರಕ್ಕೆ ನಾನು ಕೃತಜ್ಞ 

ಕನ್ನಡ ನಾಡಿನ ಮನೆಮನೆಗಳು ಸಾಹಿತ್ಯದ ಮಂಗಳ ದೀಪದ ಬೆಳಕನ್ನು 
ಹರಡುವ ಈ ಯೋಜನೆಯ ಪೂರ್ಣಪ್ರಯೋಜನವನ್ನು ಕನ್ನಡಿಗರು ಪಡೆದುಕೊಳ್ಳಲಿ 
ಎಂದು ಹಾರೈಸುತ್ತೇನೆ. 

ಸಿರಿಗನ್ನಡಂ ಗೆಲ್ಲೆ! 
ಎಲ್‌.ಎಸ್‌. ಶೇಷಗಿರಿ ರಾವ್‌ 
ಅಧ್ಯಕ್ಷ 
ದಿನಾಂಕ ೧೬.೧೨.೨೦೧೦ ಕನ್ನಡದ ಮೇರುಕೃತಿಗಳ ಆಯ್ಕೆ ಸಮಿತಿ 


Vii 


ಪ್ರಕಾಶಕರ ಮಾತು 


ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕನ್ನಡದ 
ಮೇರುಕೃತಿಗಳ ಮರುಮುದ್ರಣ ಯೋಜನೆಯಡಿ "ವಿಶ್ವಕನ್ನಡ ಸಮ್ಮೇಳನ'ದ 
ಅಂಗವಾಗಿ ಸುಮಾರು ನೂರು ಪುಸ್ತಕಗಳನ್ನು ಪ್ರಕಟಿಸಲು ಉದ್ದೇಶಿಸಿರುತ್ತದೆ. 
ಈ ಯೋಜನೆಯಡಿ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಈ ಮೂರೂ 
ಕಾಲಘಟ್ಟಗಳಲ್ಲಿ ರಚನೆಗೊಂಡ, ಕನ್ನಡದಲ್ಲಿ ಮಹತ್ವದ ಕೃತಿಗಳೆಂದು 
ಪರಿಗಣಿತವಾಗಿರುವ ಪುಸ್ತಕಗಳನ್ನು ಸರ್ಕಾರವು ನೇಮಿಸಿರುವ ಆಯ್ಕೆ ಸಮಿತಿಯು 
ಮರುಮುದಣಕ್ಕೆ ಆಯ್ಕೆ ಮಾಡಿರುತ್ತದೆ. ಈ ಸಾಹಿತ್ಯ ಮಾಲೆಯಲ್ಲಿ ಈಗಾಗಲೇ 
ಇಲಾಖೆಯು ಸಮಗ್ರ ಸಾಹಿತ್ಯ ಪ್ರಕಟಣೆಯಡಿ ಪ್ರಕಟಿಸಿರುವ ಲೇಖಕರ ಕೃತಿಗಳನ್ನು 
ಪರಿಗಣಿಸಿರುವುದಿಲ್ಲ. 

ಕನ್ನಡದ ಮೇರುಕೃತಿಗಳ ಮರುಮುದ್ರಣಕ್ಕೆ ಪುಸ್ತಕಗಳನ್ನು ಆಯ್ಕೆ 
ಮಾಡಿದ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ಪ್ರೊ: ಎಲ್‌.ಎಸ್‌. ಶೇಷಗಿರಿ ರಾವ್‌ರವರಿಗೆ 
ಹಾಗೂ ಸಮಿತಿಯ ಸದಸ್ಯರುಗಳಾದ ಡಾ. ಚಂದ್ರಶೇಖರ ಕಂಬಾರ, 
ಡಾ. ಹಂಪ ನಾಗರಾಜಯ್ಯ, ಡಾ. ಎಂ.ಎಂ.ಕಲಬುರ್ಗಿ, ಡಾ. ದೊಡ್ಡರಂಗೇಗೌಡ, 
ಡಾ. ಎಚ್‌.ಜೆ. ಲಕ್ಕಪ್ಪಗೌಡ, ಡಾ. ಅರವಿಂದ ಮಾಲಗತ್ತಿ, ಡಾ. ಎನ್‌.ಎಸ್‌. 
ಲಕ್ಷ್ಮೀನಾರಾಯಣ ಭಟ್ಟ, ಡಾ. ಪಿ.ಎಸ್‌. ಶಂಕರ್‌, ಶ್ರೀಮತಿ ಸಾರಾ ಅಬೂಬಕರ್‌, 
ಡಾ. ಪ್ರಧಾನ್‌ ಗುರುದತ್ತ ಇವರುಗಳಿಗೆ ನನ್ನ ಕೃತಜ್ಞತೆಗಳು. ಈ ಯೋಜನೆಯಡಿ 
ಮರುಮುದಣಕ್ಕೆ ಆಯ್ಕೆಯಾಗಿರುವ ಪುಸ್ತಕಗಳ ಮುದ್ರಣಕ್ಕೆ ಅನುಮತಿ ನೀಡಿದ 
ಎಲ್ಲ ಲೇಖಕರಿಗೂ, ಹಕ್ಕುದಾರರಿಗೂ ಮತ್ತು ಕರಡಚ್ಚು ತಿದ್ದಿದವರಿಗೂ ನನ್ನ 
ವಂದನೆಗಳು. 

ಸದರಿ ಪ್ರಕಟಣಾ ಯೋಜನೆಯ ಪುಸ್ತಕಗಳನ್ನು ಹೊರತರಲು ಸಹಕರಿಸಿದ 
ಶ್ರೀ ಎಚ್‌. ಶಂಕರಪ್ಪ, ಜಂಟಿ ನಿರ್ದೇಶಕರು, (ಸು.ಕ.), ಶ್ರೀಮತಿ ವೈ.ಎಸ್‌.ವಿಜಯಲಕ್ಷ್ಮಿ 
ಸಹಾಯಕ ನಿರ್ದೇಶಕರು ಹಾಗೂ ಪ್ರಕಟಣಾ ಶಾಖೆಯ ಸಿಬ್ಬಂದಿಗೆ ನನ್ನ ನೆನಕೆಗಳು. 
ವಿಶ್ವಕನ್ನಡ ಸಮ್ಮೇಳನದ ಲಾಂಛನವನ್ನು ಸಿದ್ಧಪಡಿಸಿಕೊಟ್ಟ ಹಿರಿಯಕಲಾವಿದರಾದ 
ಶ್ರೀ ಸಿ. ಚಂದ್ರಶೇಖರ ಅವರಿಗೂ ನನ್ನ ನೆನಕೆಗಳು ಹಾಗೂ ಈ ಪುಸ್ತಕಗಳನ್ನು 


3 ಇ 
ಸುಂದರವಾಗಿ ಮುದಿಸಿಕೊಟ್ಟಿರುವ ಮಯೂರ ಪ್ರಿಂಟ್‌ ಅ್ಯಡ್ಸ್‌ನ ಮಾಲೀಕರಾದ 


viii 


ಶ್ರೀ ಬಿ.ಎಲ್‌. ಶ್ರೀನಿವಾಸ್‌ ಮತ್ತು ಸಿಬ್ಬಂದಿ ವರ್ಗದವರಿಗೂ ನನ್ನ ನೆನಕೆಗಳು. 

ಕನ್ನಡದ ಮೇರುಕೃತಿಗಳ ಮರುಮುದ್ರಣ ಯೋಜನೆಯಡಿ ಕನ್ನಡ ಓದುಗರಿಗೆ 
ಹಲವಾರು ವರ್ಷಗಳಿಂದ ದೊರಕದೇ ಇದ್ದ ಎಷ್ಟೋ ಪುಸ್ತಕಗಳು ಲಭ್ಯವಾಗುತ್ತಿರುವುದು 
ಹೆಮ್ಮೆಯ ಸಂಗತಿ. ಕನ್ನಡದ ಮೇರುಕೃತಿಗಳ ಮರುಮುದ್ರಣ ಯೋಜನೆಯಡಿ 
ಸಾಹಿತ್ಯಾಭಿಮಾನಿಗಳಿಗೆ ಅಕ್ಷರದಾಸೋಹ ನಡೆಸುವ ಆಶಯ ನಮ್ಮದು. 
ಈ ಕೃತಿಗಳನ್ನು ಕನ್ನಡಿಗರು ಸ್ಟಾಗತಿಸುತ್ತಾರೆಂದು ನಂಬಿದ್ದೇನೆ. 


ಸುಸು ಬಳ್‌ 
ದಿನಾಂಕ ೧೧.೦೧.೨೦೧೧ ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಕನ್ನಡದ ಮೇರುಕೃತಿಗಳ ಆಯ್ಕೆ ಸಮಿತಿ 


ಅಧ್ಯಕ್ಷರು 
ಪ್ರೊ: ಎಲ್‌.ಎಸ್‌. ಶೇಷಗಿರಿರಾವ್‌ 


ಸದಸ್ಯರು 

ಡಾ। ಚಂದ್ರಶೇಖರ ಕಂಬಾರ 
ಡಾ॥ ಎಂ.ಎಂ. ಕಲಬುರ್ಗಿ 
ಡಾ| ದೊಡ್ಡರಂಗೇಗೌಡ 

ಡಾ| ಅರವಿಂದ ಮಾಲಗತ್ತಿ 
ಡಾ| ಎನ್‌.ಎಸ್‌. ಲಕ್ಷ್ಮೀನಾರಾಯಣ ಭಟ್ಟ 
ಡಾ| ಪ್ರಧಾನ್‌ ಗುರುದತ್ತ 
ಡಾ। ಹಂಪ ನಾಗರಾಜಯ್ಯ 
ಡಾ| ಎಚ್‌.ಜೆ. ಲಕ್ಕಪ್ಪಗೌಡ 
ಶ್ರೀಮತಿ ಸಾರಾ ಅಬೂಬಕರ್‌ 
ಡಾ| ಪಿ.ಎಸ್‌. ಶಂಕರ್‌ 

ಸದಸ್ಯ ಕಾರ್ಯದರ್ಶಿ 

ಶ್ರೀ ಮನು ಬಳಿಗಾರ್‌, ಕ.ಆ.ಸೇ. 
ನಿರ್ದೇಶಕರು 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


IX 


ಅನಾವರಣ 


೧ 

“"ರಾವಬಹಾದ್ದೂರ'ರ ಈ ಕೃತಿಗೂ ನನಗೂ ಬಾದರಾಂರುಣ 
ಸಂಬಂಧವೊಂದು ಸೂಕ್ಷ್ಮವಾಗಿ ಬೆಳೆದು ಬಂದಿದೆ. ಅದನ್ನು ಅವರು ತಮ್ಮ 
ಪೀಠಿಕೆಯಲ್ಲಿ ಹೇಳಿದ್ದಾರೆ. ಈ ಕಾದಂಬರಿಯನ್ನು ಬರೆಯುವ ಮೊದಲೇ ಅವರು 
ಅದರ ಕತೆಯನ್ನು ನನಗೆ ಹೇಳಿದ್ದರು. ಅವರ ಕೊನೆಮೊದಲಿಲ್ಲದ ಹರಟೆಗೆ 
ಮುಗ್ಗನಾದವರಲ್ಲಿ ನಾನೂ ಒಬ್ಬ. ಆ ಕತೆಯನ್ನು ಜೀವಂತವಾಗಿ ಅವರು ಬಣ್ಣಿಸಿ 
ಹೇಳಿದಾಗ ಅದನ್ನು ಬರೆಯಲು ನಾನು ಅವರಿಗೆ ಗಂಟು ಬಿದ್ದೆ. ನಮ್ಮಿಬ್ಬರ ಸ್ನೇಹ 
ಇನ್ನೂ ಹೊಸದಾಗಿತ್ತಾದ್ದರಿಂದ ನಾನು ಉತ್ಸಾಹದಲ್ಲಿದ್ದೆ. ತಾವು ಬರೆಯುವ 
ಕಾದಂಬರಿಗೆ ನಾನು ಮುನ್ನುಡಿಯನ್ನು ಬರೆಯಬೇಕೆಂದು ಅವರು ಕರಾರು 
ಹಾಕಿದರು. ಅದೇ ವಿವೇಕರಹಿತ ಉತ್ಸಾಹದಲ್ಲಿ ನಾನು ಒಪ್ಪಿಕೊಂಡೆ. 
“ರಾವಬಹಾದ್ದೂರ'ರು ವೀರಪ್ರತಿಜ್ಞೆಯನ್ನೆ ಕೈಕೊಂಡವರಂತೆ ಮೂರು ನಾಲ್ಕು 
ತಿಂಗಳಲ್ಲಿಯೇ ಬರೆದು ಮುಗಿಸಿ ಕಾದಂಬರಿಯನ್ನು ನನ್ನ ಮೋರೆಗೆ ಹಿಡಿದರು. 
ನಾನೂ ಆತುರದಿಂದ ಹಸ್ತಪ್ರತಿಯನ್ನು ನುಂಗಿದೆ. ನನ್ನ ಸಭ್ಯತೆಯನ್ನು 
ಉಳಿಸಿಕೊಳ್ಳುವದಕ್ಕಾದರೂ ಮಾತು ಕೊಟ್ಟಂತೆ ಮುನ್ನುಡಿಯನ್ನು ಬರೆಯಬೇಕಾಯಿತು. 

ಈ ಕಾದಂಬರಿ "ರಾವಬಹಾದ್ದೂರ'ರ ಮೊದಲ ಕೃತಿ. ಸುಮಾರು ಇಪ್ಪತ್ತು 
ವರ್ಷಗಳಿಂದ ಅವರು ಬರೆಯುತ್ತಲೇ ಇದ್ದಾರೆ. ಅವರ ಬರೆಹಗಳೆಲ್ಲ ಪತ್ರಿಕೆಗಳಲ್ಲಿ 
ಬೆಳಕುಕಂಡಿವೆಯೇ ಹೊರತು ಪುಸ್ತಕರೂಪದಲ್ಲಿ ಪ್ರಕಟವಾಗಿಲ್ಲ. ಪತ್ರಿಕೆಗಳಲ್ಲಿ 
ಪ್ರಕಟವಾದ ಅವರ ಸಣ್ಣ ಕತೆಗಳನ್ನೂ ನಗೆಬರೆಹಗಳನ್ನೂ 
ಮೆಚ್ಚಿಕೊಂಡವರಿರಬಹುದಾದರೂ, ಅವರ ಸಾಹಿತ್ಯದ ಗುಣಾವಗುಣಗಳನ್ನು 
ವಿವೇಚಿಸುವ ಗೋಜಿಗೆ ಯಾರೂ ಹೋಗಿಲ್ಲ. "ರಾವಬಹಾದ್ದೂರ'ರಿಗೂ 
ಪುಸ್ತಕವೊಂದನ್ನು ಪ್ರಕಟಿಸಬೇಕೆಂಬ ಹಂಬಲವೂ ಇದ್ದಂತೆ ತೋರಲಿಲ್ಲ. 
ಮೊದಮೊದಲು ಈ ಕಾದಂಬರಿಯ ವಿಷಯಕ್ಕೆ ನನಗೂ ಅವಿಶ್ವಾಸವಿತ್ತು. ಪತ್ರಿಕಾ 
ವ್ಯವಸಾಯ "ರಾವಬಹಾದ್ದೂರ'ರಿಗೆ ರಕ್ತಗತವಾಗಿ ಹೋಗಿದೆ. ಆದ್ದರಿಂದಲೇ ಅವರು 
ಇಂಥ ದೊಡ್ಡ ಕೃತಿಯನ್ನು ಬರೆಯುವ ಬಗ್ಗೆ ನನಗೆ ಸ೦ಂಶಯವಿತ್ತು "ಕಾಲಮ್ಮಿ'ನ 


೫1 


ಲೆಕ್ಕಹಾಕಿ ಲೇಖನಗಳನ್ನು ಬರೆಯುವವರಿಗೆ ಕಾದಂಬರಿಯಂಥ ಸುಸಂಬದ್ಧ ಕೃತಿರಚನೆ 
ಜಡವಾಗುವದು ಸಹಜ. ಆದರೆ ನನ್ನ ಎಣಿಕೆಯನ್ನು ಮೀರಿ "ರಾವಬಹಾದ್ದೂರ'ರು 
ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡಿದ್ದಾರೆ. 

“ರಾವಬಹಾದ್ದೂರ'ರ ವಿಸ್ತಾರವಾದ ಜೀವನಾನುಭವವೇ ಕಾರಣವೆಂದು 
ನಾನು ತಿಳಿದಿದ್ದೇನೆ. ಅವರಿಗೀಗ ಮಧ್ಯವಯಸ್ಸು. ಈ ಅವಧಿಯಲ್ಲಿ ಅನೇಕ 
ವೃತ್ತಿಗಳಿಗೆ ಗಂಟುಬಿದ್ದು, ಜಗತ್ತಿನ ವಿವಿಧ ಕ್ಷೇತ್ರಗಳ ಪರಿಚಯ ಅವರಿಗೆ ಆಗಿದೆ. 
ಬಹಿರ್ಮುಖವಾದ ಅವರ ದೃಷ್ಟಿಗೆ ಜಗತ್ತಿನ ಸಾವಿರ ಸ೦ಗತಿಗಳು ಅಗಲೇಖದ 
“ಕಾಲಮ್ಮಿ'ನಷ್ಟು ಸುಪರಿಚಿತವಾಗಿವೆ. ಎಷ್ಟೋ ಜನರೊಡನೆ ಹುಟ್ಟಿದ ಸ್ನೇಹ- 
ವಿರಸಗಳು ಅವರ ಸಾಹಿತ್ಯ ನಿರ್ಮಿತಿಗೆ ಅವಶ್ಯವಾದ ಹದವನ್ನು ತಂದುಕೊಟ್ಟಿವೆ. 
ಪ್ರಾಮಾಣಿಕವಾದ ಅನುಭವವನ್ನು ಪ್ರಾಮಾಣಿಕವಾಗಿಯೇ ಚಿತ್ರಿಸುವದು ಅವರ 
ಸಾಹಿತ್ಯದ ವೈಶಿಷ್ಟ್ಯ, ಅವರ ನಗೆಬರಹಗಳಲ್ಲೂ, ಸಣ್ಣಕತೆಗಳಲ್ಲೂ ಈ ಗುಣವನ್ನು 
ಕಾಣಬಹುದು. ಮೇಲಾಗಿ ಅವರು ಆಕರ್ಷಕವಾಗುವಂತೆ ಕತೆ ಹೇಳಬಲ್ಲರು. 
ನಡುವೆ ಸಹಜ ವಿನೋದ ಈ ಆಕರ್ಷಕತೆಗೆ ಮೊನೆಯನ್ನೂ ಮೆರುಗನ್ನು 
ತಂದುಕೊಡುತ್ತದೆ. ಇದುವರೆಗೆ ಪ್ರಕಟವಾದ ಅವರ ಬರೆಹಗಳೆಲ್ಲ ಒಂದೇ 
ಸಂಪುಟದಲ್ಲಿ ಪ್ರಕಟವಾದಾಗ ಈ ಸತ್ಯ ಹೊಳೆಯದಿರದು. 

೨ 

“ರಾವಬಹಾದ್ದೂರ'ರ ಈ ಕಾದಂಬರಿ ಮಾತ್ರ ಅವರ ಉಳಿದ ಎಲ್ಲ 
ಲೇಖನಗಳಿಗಿಂತ ತೀರ ಭಿನ್ನವಾಗಿದೆ. ಇಲ್ಲಿಯೂ ಅದೇ ಜೀವನಾನುಭವವೇ 
ತಳಹದಿಯಾಗಿದ್ದರೂ ಕೂಡ, ಅಲ್ಲಿ ಕಂಡುಬರದ ಜೀವನದೃಷ್ಟಿ ಇಲ್ಲಿ ಸಫಲವಾಗಿದೆ. 
ಒಂದು ಗಳಿಗೆಯ ಕುತೂಹಲಕ್ಕೆ ಮಾತಿನ ತೊಡಿಗೆಯನ್ನು ತೊಡಿಸುವ ಕೃತಿ 
ಇದಲ್ಲ. ಜೀವನವನ್ನು ಸಮಗ್ರವಾಗಿ ನೋಡುವ ಧೀರದೃಷ್ಟಿ, ದಿನನಿತ್ಯದ ಅನೇಕ 
ಸಂಗತಿಗಳ ನಡುವೆ ಇರಬಹುದಾದ ಸಂಬಂಧವನ್ನು ನೋಡುವ ಕುತೂಹಲ, 
ಬದುಕಿನ ಒಡಲಿನಲ್ಲಿಯೇ ಹುಟ್ಟಿ, ಬದುಕನ್ನೇ ನುಂಗಲು ಹವಣಿಸುವ ಸಮಸ್ಯೆಗಳ 
ರಹಸ್ಯವನ್ನು ಅರಿಯುವ ಆಂತರಿಕ ತಳಮಳ ಈ ಕೃತಿಗೆ ಪ್ರೇರಕಶಕ್ತಿಯಾಗಿವೆ. 
ಅದಕ್ಕನುಗುಣವಾಗಿ ಈ ಕಾದಂಬರಿಯ ರಚನೆ ಬಹುಮಟ್ಟಿಗೆ ಮಹಾಕಾವ್ಯಗಳ 
ರಚನೆಯನ್ನು ಹೋಲುತ್ತದೆ. 

ಅರವತ್ತು ವರ್ಷಗಳ ಹಿಂದಿನ ಒಂದು ಗ್ರಾಮದ ಜೀವನವನ್ನು ಇಲ್ಲಿ 
ಚಿತ್ರಿಸಲಾಗಿದೆ. ಒಂದು ಅರ್ಥದಲ್ಲಿ ಇದು ಶುದ್ಧ ಸಾಮಾಜಿಕ ಕಾದಂಬರಿ. 
ಸಾರ್ವಜನಿಕ ಜೀವನವೇ ಇಲ್ಲಿಯ ಕಾರ್ಯರಂಗ. ಸುಮಾರು ನಲವತ್ತು ನಲವತ್ತೈದು 


೫11 


ವ್ಯಕ್ತಿಗಳು ಇಲ್ಲಿ ವ್ಯವಹರಿಸುತ್ತವೆಯಾದರೂ ಒಂದಾದರೂ ವ್ಯಕ್ತಿಯ ಕೌಟುಂಬಿಕ 
ವಿವರಗಳು ದೊರೆಯಲಾರವು. ಈ ವಿಷಯದಲ್ಲಿ ಲೇಖಕರ ಸಂಯಮ 
ಅಭಿನಂದನೀಯವಾಗಿದೆ. ಈ ಕಾದಂಬರಿಯನ್ನು ಓದುವಾಗ ಪಾದಳ್ಳಿಯ 
ಸಾರ್ವಜನಿಕ ಜೀವನ ಮೆರವಣಿಗೆಯಂತೆ ನಮ್ಮ ಕಣ್ಣ ಮುಂದೆ ಹಾದು ಹೋಗುವ 
ಅನುಭವ ನಮಗಾಗುತ್ತದೆ. 

ಇದು ಮುಖ್ಯವಾಗಿ ಪಾದಳ್ಳಿಯ ಕತೆ. ಕೃಷ್ಣಾನದಿಯ ದಂಡೆಯ ಮೇಲೆ 
ಇರುವ ಈ ಊರು ಪ್ರಾದೇಶಿಕ ಸತ್ಯವಷ್ಟೇ ಆಗಿರದೆ, ಈ ಕಾದಂಬರಿಯಲ್ಲಿಯ 
ಅನೇಕ ಸಂಗತಿಗಳಿಗೆ, ಸನ್ನಿವೇಶಗಳಿಗೆ, ವ್ಯಕ್ತಿಗಳಿಗೆ ಕೇಂದ್ರ ಬಿಂದುವಾಗಿದೆ. ಅಥವಾ 
ವಿಮರ್ಶೆಯ ಪರಿಭಾಷೆಯಲ್ಲಿ ಹೇಳಬೇಕಾದರೆ ಇಲ್ಲಿ ನಡೆಯುವ ಕತೆಯ 
ವಸ್ತುವಾಗಿದೆ. ಅಂತಲೇ ನಡೆಯುವ ಘಟನೆಗಳು, ಅವುಗಳಲ್ಲಿ ಭಾಗವಹಿಸಿದ 
ವ್ಯಕ್ತಿಗಳು ಪಾದಳ್ಳಿಯ ದೈವ (ದುರ್ದ್ರೈವಕ್ಕೆ ಅಭಿವ್ಯಕ್ತಿಯನ್ನು ನೀಡುತ್ತವೆ. ಕತೆ 
ಪಾದಳ್ಳಿಯನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋದರೂ, ಬೇರೆ ಊರಿನ ವ್ಯಕ್ತಿಗಳು 
ಪಾದಳ್ಳಿಗೆ ಬಂದರೂ ಪಾದಳ್ಳಿಯ ಜೀವನವೇ ಅಲ್ಲಿ ಪ್ರಕಾಶಿತವಾಗುತ್ತದೆ. ಪಾದಳ್ಳಿಯ 
ಸ್ಥಿತಿ, ಗತಿ, ಅವನತಿಗಳೇ ಕಾದಂಬರಿಯ ಜೀವವಾಗಿ ಮಿಡಿಯುತ್ತವೆ. 

ಅಂತಲೇ ಒಂದು ಜನಾಂಗದ ಸಾಮಾನ್ಯ ಸುಖ-ದು:ಖಗಳೇ ಈ ಕತೆಯ 
ರಸ ಪ್ರಕರವಾಗಿದ್ದರೆ ಆಶ್ಚರ್ಯವೇನಿಲ್ಲ. ಹಬ್ಬ-ಹುಣ್ಣಿಮೆಗಳ, ಜಾತ್ರಿ-ಉತ್ಸವಗಳ 
ಸಂತೋಷ ಸಂಭ್ರಮಗಳ, ಕಾಲರಾ, ಪ್ಲೇಗು, ನೆರೆಹಾವಳಿ, ಬರಗಾಲ 
ಮೊದಲಾದವುಗಳಿಂದುಂಟಾಗುವ ದು:ಖದ ದಾರುಣತೆ, ಕಳವು, ಕೊಲೆಸುಲಿಗೆಗಳ 
ಭೀತಿ, ಇನ್ನೊಬ್ಬರ ಆಸ್ತಿಯ ಮೇಲಿನ ಲೋಭ, ನೆಲದಲ್ಲಿಯೇ ಬೇರು ಬಿಟ್ಟಂತಿರುವ 
ಅಭಿಮಾನ ಮೊದಲಾದವುಗಳ ಭಾವಪ್ರಪಂಚ ಅದ್ಭುತವಾಗಿ ಚಿತ್ರಿತವಾಗಿದೆ. 
ಪಾದಳ್ಳಿಯ ಅವನತಿಯ ಇತಿಹಾಸ ಪ್ರಾರಂಭದಲ್ಲಿಯೇ ಗೋಚರವಾಗುತ್ತದೆ. 
ವಾಡೆಯಲ್ಲಿಯ ಅಂತಃಕಲಹ ಹೊರನುಗ್ಗಿ ಬಂದು, ಹೆಣ್ಣಿನ ಮೋಹ ಯಾರದೋ 
ದುರ್ಮರಣಕ್ಕೆ ಕಾರಣವಾಗಿ, ಅದರಿಂದ ಹುಟ್ಟದ ಸಮಸ್ಯೆಯನ್ನು ಬಿಡಿಸಲು 
ಹೋದಾಗ ಬಂದಿದ್ದ ಸಮಸ್ಯೆ ನೂರಾಗಿ ಹಬ್ಬಿ, ಕಾಲರಾ ಹಿಡುಗಿನಲ್ಲಿ, ಬರಗಾಲದಲ್ಲಿ, 
ಘೋರವಾಗಿ ಕೊನೆಗೆ ಬರುವ ಸರ್ವನಾಶದಲ್ಲಿ ಈ ಇತಿಹಾಸ ಕೊನೆಗೊಳ್ಳುತ್ತದೆ. 
ಕಾಲರಾ, ಘೋರವಾಗಿ ಕೊನೆಗೆ ಬರುವ ಸರ್ವನಾಶದಲ್ಲಿ ಈ ಇತಿಹಾಸ 
ಕೊನೆಗೊಳ್ಳುತ್ತದೆ. ಕಾಲರಾ ನೆರೆಹಾವಳಿಯಂಥ ಹೊರಗಿನ ಕಾರಣವಲ್ಲದೆ, ಪಾದಳ್ಳಿಯ 
ಆಂತರಿಕ ಜೀವನದಲ್ಲಿಯ ನೈತಿಕ ಅಧಃಪತನವೂ ಇದಕ್ಕೆ ಕಾರಣವಾಗುತ್ತದೆ. 
ಇದೇ ಇಲ್ಲಿಯ ಎಲ್ಲ ಘಟನೆಗಳನ್ನೂ ಪೋಣಿಸುವ ಸೂತ್ರವಾಗಿದೆ. ಮೇಲುನೋಟಕ್ಕೆ 


೫111 


ಕಾದಂಬರಿಯಲ್ಲಿ ಸುಸಂಬದ್ಧತೆ ಕಾಣದಿದ್ದರೂ, ಅದರ ಉದ್ದೇಶದ ಬೆಳಕಿನಲ್ಲಿ 
ನೋಡಿದಾಗ, ಏಕಮುಖತೆ ಕಾಣದಿರದು. ಯಾವ ಸನ್ನಿವೇಶವೂ ಸ್ವತಂತ್ರವಾಗಿ 
ಬೆಳೆಯಲು ಲೇಖಕರು ಅವಕಾಶ ಕೊಟ್ಟಿಲ್ಲ. ಅದು ಪಾದಳ್ಳಿಯಿ೦ದ ಎಷ್ಟೇ ದೂರದಲ್ಲಿ 
ನಡೆದಿರಲಿ, ಕತೆಯ ಕಾಲಕ್ರಮವನ್ನು ತಪ್ಪಿಸಿ ಹಿಂದೆ ಎಂದೋ ನಡೆದಿರಲಿ, 
ಪಾದಳ್ಳಿಯ ಜೀವನದೊಡನೆ ಅದರ ರಕ್ತಸಂಬಂಧ ಇದ್ದೇ ಇದೆ. 
೩ 

ಪ್ರಸ್ತುತ ಕಾದಂಬರಿ ವಸ್ತುನಿಷ್ಠವಾಗಿದೆಯೆ೦ದೇ ನನ್ನ ಅಭಿಪ್ರಾಯ. ಪಾತ್ರಸೃಷ್ಠಿ 
ವಸ್ತುವಿನ ಒಡಲಿನಲ್ಲಿಯೇ ಹುಟ್ಟಿದಂತಿದೆ. ಅದಕ್ಕಾಗಿಯೇ ಏನೋ ಪಾತ್ರರಚನೆಯಲ್ಲಿ 
ವೈವಿಧ್ಯವಾಗಲಿ, ಬೆಳವಣಿಗೆಯಾಗಲಿ ಕಂಡುಬರಲಾರದು. ವ್ಯಕ್ತಿಗಳ ಬಹುಮುಖ 
ನಿರ್ಮಾಣಕ್ಕೆ ಅವಕಾಶವೇ ಇಲ್ಲ. ದ್ವೇಷ ಮೋಹ, ಅಭಿಮಾನ, ಸ್ವಾರ್ಥಸಾಧನೆ, 
ಕಪಟ ಕಾರಸ್ಥಾನಗಳ ಬಲೆಯಲ್ಲಿ ಸಿಕ್ಕು ಒದ್ದಾಡುವ ಒ೦ದು ಜೀವ೦ತ ಸಮಾಜವೇ 
ಈ ಕತೆಯ ನಾಯಕ ಪಾತ್ರವನ್ನು ವಹಿಸಿದೆ. ಪಾತ್ರಗಳ ಜೀವಂತತನಕ್ಕಾಗಲಿ, 
ಮಾನವೀಯತೆಗಾಗಲಿ ಎಲ್ಲಿಯೂ ಚ್ಯುತಿ ಬಂದಿಲ್ಲವೆಂಬುದೇನೋ ನಿಜ. 
ಶಂಕರಪ್ಪಗೌಡರ ತೀವ್ರ ಅಭಿಮಾನ ಹಾಗೂ ಉದಾತ್ತತೆ, ಬದುಕಿನ ಅವಿಶ್ರಾಂತ 
ಗಡಿಬಿಡಿಯಲ್ಲಿಯೂ ನಿಶ್ಚಲತೆಯನ್ನು ಕಾಯ್ದುಕೊಂಡ ಬಾಳಾಚಾರ್ಯರು, ಮಠದ 
ಸ್ವಾಮಿಯಾಗಿಯೂ ದುರಂತದಲ್ಲಿಯೇ ರುಚಿ ಕಾಣುವ ಪಡದಯ್ಯನವರು, ಉರುಲು 
ಹಾಕಿಕೊಂಡು ತನ್ನ ಜೀವನದ ರಹಸ್ಯವನ್ನೇ ಹಿಚುಕಿಕೊಂಡ ಪುತಳಾಬಾಯಿ, 
ನಿರುದ್ದಿಶ್ಯವಾಗಿಯೇ ಕತೆಯ ಪ್ರಳಯಕೇಂದಳಾದ ಚಿಮಣಾ ಈ ವ್ಯಕ್ತಿಗಳೆಲ್ಲ 
ಅವಿಸ್ಮರಣೀಯರಾಗಿದ್ದಾರೆ. ವಾಲೀಕಾರ ಮಲ್ಲ, ಜೈನರ ಜಿನ್ನಪ್ಪ ಮಾದರ ಚನ್ನ, 
ಚಂದ್ರಿ ಮೊದಲಾದ ಉಪಪಾತ್ರಗಳೂ ಕೂಡ ಸಜೀವವಾಗಿ ವರ್ತಿಸುತ್ತವೆ. 

ಇಲ್ಲಿಯ ಪ್ರಮುಖ ಪಾತ್ರಗಳು ಸುತ್ತಲಿನ ಪರಿಸ್ಥಿತಿಯೊಂದಿಗೆ ನಿರಂತರವಾದ 
ಹೋರಾಟದಲ್ಲಿ ತೊಡಗಿವೆ. ಪಾದಳ್ಳಿಯ ಅಭಿಮಾನವನ್ನು ಪ್ರಾಣದಂತೆ ರಕ್ಷಿಸುವ 
ಶಂಕರಪ್ಪಗೌಡರ ಕಲಹದ ಕೈ ಜಾಗೀರದಾರರ ವಾಡೆಯವರೆಗೆ ಚಾಚಿದೆ. ಶೇಷಪ್ಪನ 
ಕಾರಸ್ಥಾನದ ಬಲೆ ಊರು ತುಂಬ ವ್ಯಾಪಿಸಿದೆ. ಈ ಕಲಹಗಳ ವಿಶ್ವಕರ್ಮರಾದ 
ಪಡದಯ್ಯನವರಿಗೂ ಪರಿಸ್ಥಿತಿ ಅನುಕೂಲವಾಗಿಲ್ಲ. ತನಗರಿವಿಲ್ಲದೆಯೆ 
ಬಾಪೂಸಾಹೇಬ ಬಣಕಟ್ಟುತ್ತಾನೆ. ಹೊರಗೆ ನಡೆಯುವ ಈ ಕಲಹ ವ್ಯಕ್ತಿಗಳ 
ಅಂತರಂಗದಲ್ಲಿ ಒಳತೋಟಿಯನ್ನು ಸೂಚಿಸುತ್ತದೆ. ಬಾಳಾಚಾರ್ಯರ ಪ್ರತಿಯೊಂದು 
ಕೆಲಸದ ಹಿಂದೆಯೂ ವಿಚಾರಮಂಥನ ನಡೆದಿದೆ. ತನ್ನ ಒಂದು ಪಾಪ 
ಅನರ್ಥಪರಂಪರೆಯನ್ನೇ ರಚಿಸಿದಾಗ ಅದನ್ನು ನೋಡಲಾರದೆ ಉರಲು 


೫11 


ಹಾಕಿಕೊಂಡು ಪ್ರಾಣ ನೀಗಿದ ಪುತಳಾಬಾಯಿಯ ಹೃದಯದಲ್ಲಿ ಪಾಪ-ಪುಣ್ಯಗಳು 
ಹೋರಾಟವನ್ನೆಬ್ಬಿಸುತ್ತವೆ. ಶಂಕರಪ್ಪಗೌಡ, ದಾದಾನಂಥವ'ರಂ 
ವಿಚಾರಶೀಲರಲ್ಲದಿದ್ದರೂ, ಜೀವಿತದ ಉತ್ಕಟಕ್ಷಣಗಳಲ್ಲಿ ಅವರ ಮನೋವೃತ್ತಿಯೇ 
ಬದಲಾಗುತ್ತದೆ. ತಮಗೆ ತಿಳಿದೋ ತಿಳಿಂಶರುದೆಯೋ ಅನರ್ಥಗಳ 
ಬಿರುಗಾಳಿಯನ್ನೆಬ್ಬಿಸುವ ಶೇಷಪ್ಪ ಹಾಗೂ ಪಡದಯ್ಯನಂಥವರಿಗೂ ಈ ಒಳತೋಟಿ 
ಬಿಟ್ಟಿಲ್ಲ. 

ಆದರೂ ಇಲ್ಲಿಯ ಪಾತ್ರಗಳಿಗೆ ತಾಂತ್ರಿಕವಾಗಿ ಸ್ವಾತ೦ತ್ರ್ಯವೆ೦ಬುದಿಲ್ಲ. ಲೇಖಕರ 
ಲಕ್ಷ್ಯವೆಲ್ಲ ಜೀವನದ ಏರಿಳಿತಗಳ ಕಡೆಗೇ ಕೇಂದ್ರೀಕೃತವಾಗಿದೆ. ಪಾತ್ರಸೃಷ್ಟಿ ಈ 
ವಿಲಕ್ಷಣವಾದ ಜೀವನವಿನ್ಯಾಸದ ವ್ಯಕ್ತರೂಪವಾಗಿ ಕಾಣುತ್ತದೆ. ಅಂತೆಯೇ ಒಮ್ಮೊಮ್ಮೆ 
ಇಲ್ಲಿ ವಸ್ತುವಿನ ವಿನ್ಯಾಸ ಪಾತ್ರಗಳನ್ನು ದಿಗ್ಬಂಧನಗೊಳಿಸುವಂತೆ ಕಾಣುತ್ತದೆ. 
ಆದರೆ ಅದು ಒಮ್ಮೊಮ್ಮೆ ಮಾತ್ರ ಪ್ರಮುಖ ಪಾತ್ರಗಳೆಲ್ಲ ಸಂವಿಧಾನವನ್ನು ರಚಿಸುತ್ತಲೇ 
ಹೋಗುತ್ತವೆ. ಇದಕ್ಕೆ ಹಿಂದಿನ ತಲೆಮಾರಿನ ಜೀವನಪದ್ಧತಿಯೂ ಬಹುಮಟ್ಟಿಗೆ 
ಕಾರಣವಾಗಿದೆಯೆನ್ನಬಹುದು. ಈಗಿನಂತೆ ಮನುಷ್ಯ ತನ್ನ ಪರಿಸರದೊಂದಿಗೆ 
ವಿಜಾತೀಯವಾಗಿ ವರ್ತಿಸುತ್ತಿರಲಿಲ್ಲ. ಈಗಿನ ಕಾಲದ ಜೀವನ, ಸಹಕಾರಯುತವಾದ, 
ಹಾಸುಹೊಕ್ಕಾದ, ನೆಲದಲ್ಲಿ ಬೇರುಬಿಟ್ಟ ಜೀವನ. ಈ ವ್ಯಕ್ತಿಗಳೆಲ್ಲ ಪಾದಳ್ಳಿಯ 
ಜೀವನದಲ್ಲಿ ಬೆರೆತು ಹೋಗಿದ್ದಾರೆ. ೮ನೆಯ ಪ್ರಕರಣದಲ್ಲಿ ಬಾಳಾಚಾರ್ಯರ 
ಅಂತರ್ಮಥನದಲ್ಲಿ ಈ ಭಾವ ಸ್ಪಷ್ಟವಾಗಿ ಒಡಮೂಡಿದೆ. ಶಂಕರಪ್ಪಗೌಡರಿಗೆ 
ಪಾದಳ್ಳಿಯೆಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿದೆ. ದಾದಾ ಊರು ಬಿಟ್ಟು ಹೋದವನು 
ಕೊನೆಗೆ ಪಾದಳ್ಳಿಯನ್ನು ನೋಡಲೆಂದೇ ಬರುತ್ತಾನೆ. ಜೈನರ ಜಿನ್ನಪ್ಪ ಅರವತ್ತು 
ವರ್ಷಗಳ ಜೀವಿತದ ಅವಧಿಯಲ್ಲಿ ಒಂದೇ ಸಾರೆ ಮಾತ್ರ ತಾಲೂಕಿಗೆ ಹೋಗುತ್ತಾನೆ. 
ಸರ್ವನಾಶವಾಗಿ ಊರೆಲ್ಲ ಹಾಳಾದರೂ ಕಮತಿಗರ ಕರಿಯಪ್ಪ ಒಡೆಯರಲ್ಲಿ 
ತೋಟದಲ್ಲಿ ನೆಲೆನಿಂತಿದ್ದಾನೆ. ಪ್ಲೇಗು ಬ೦ದಾಗ ಅಧಿಕಾರಿಗಳು ಎಷ್ಟು 
ಒತ್ತಾಯಪಡಿಸಿದರೂ ಪಾರ್ವತೆವ್ವಗೌಡಿತಿ ಮನೆ ಬಿಟ್ಟು ಹೊರಗೆ ಬರಲೊಪ್ಪವುದಿಲ್ಲ. 
ಲಕ್ಷ್ಮಣನಿಗೆ ಹೊಲದ ಕಬಜಾಬಿಟ್ಟು ಕೊಡುವದೆಂದರೆ ಪ್ರಾಣವನ್ನೇ ಕೊಟ್ಟಷ್ಟು 
ದುಃಖವಾಗುತ್ತದೆ. ಇನ್ನೊಂದು ದೃಷ್ಟಿಯಿಂದ ನೋಡಿದಾಗಲೂ ಇದೇ ಮಾತು 
ಸ್ಪಷ್ಟವಾಗುತ್ತದೆ. ಈ ಕಾದ೦ಬರಿಯಲ್ಲಿ ನಡೆದ ದಾರುಣವಾದ ದುಃಖಗಳಿಗೆ 
ಕಾರಣವಾದ ವ್ಯಕ್ತಿಗಳಿಗೆ ಊರ ಅಭಿಮಾನವಿಲ್ಲ. ಪಡದಯ್ಯನವರು ಬೇರೆ ಊರಿನಿಂದ 
ಬಂದವರು. ಅದೇ ಊರಿನಿಂದ ಬಂದ ಲಿಂಗಪ್ಪನಿಗೆ ಈ ಊರ ಆಸ್ತಿಯ ಮೇಲೆ 
ಮಾತ್ರ ಲೋಭವಿದೆ. ಕನಕೇರಿಯ ಗೌಡನಾದ ಬಾಪೂಸಾಹೇಬನಿಗೆ ಅಕ್ಕನ ಆಸ್ತಿ 


XV 


ಜೂಜಾಟದ ಹಣವಾಗಿ ಪರಿಣಮಿಸುತ್ತದೆ. ಇಲ್ಲಿಯ ಕಲಹ ನಡೆದದ್ದೇ ಈ 
ಎರಡು ಬಣಗಳ ನಡುವೆ. ಪಾದಳ್ಳಿಯವನೇ ಆಗಿದ್ದರೂ ಸ್ವಾರ್ಥಸಾಧನೆಯ 
ಅವಸರದಲ್ಲಿ ಶೇಷಪ್ಪ ಅಭಿಮಾನವನ್ನೇ ತೊರೆದು ನಿಂತಿದ್ದಾನೆ. 

ಈ ಕಾದಂಬರಿಯ ಸ್ತೀಪಾತ್ರಗಳ ವಿಷಯವಾಗಿಯೂ ಒಂದು ಮಾತು 
ಹೇಳಬೇಕು. ಆಗಿನ ಕಾಲದ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣು ಪಾತ್ರವಹಿಸುವದೇ 
ಅಪರೂಪವಾಗಿತ್ತು ಅಂತೆಯೇ ಇಲ್ಲಿ ಸ್ತ್ರೀಯರು ಹೆಚ್ಚಾಗಿ ಕಾಣಬರುವದಿಲ್ಲ. 
ಆದರೆ ಇಲ್ಲಿ ಕಂಡುಬರುವ ಸ್ತೀಯರ ವ್ಯಕ್ತಿತ್ಸವೇ ಅಪೂರ್ಣವಾಗಿದೆ. ಪುತಳಾಬಾಯಿಯ 
ಅದ್ಭುತ ಸಂಯಮ ಹಾಗೂ ಶಕ್ತಿಗಳು ಗ್ರೀಕ್‌ ನಾಟಕದ ನಾಯಿಕೆಯರನ್ನು 
ನೆನಪುವರಾಡಿಕೊಡುತ್ತವೆ. ಚಿಮಣಾ ಕೊನೆಯವರೆಗೂ ಶೋಕದ 
ಮೂರ್ತಿಯಾಗಿಯೇ ಕ೦ಡರೂ ಜೀವನದ ಕೆಚ್ಚು ಅವಳಲ್ಲಿಯೂ ಕಡಿಮೆಯಾಗಿಲ್ಲ. 
ಬಾಳಾಚಾರ್ಯರ ಜೀವನಪ್ರವಾಹದಲ್ಲಿ ಗುಪ್ತಗಾಮಿನಿಯಾಗಿರುವ ಅವರ ಪತ್ನಿಯ 
ಜೀವನ ಅಷ್ಟೇ ಪವಿತ್ರವಾಗಿದೆ. ಇನ್ನೂ ಮಾದರ ಮಲ್ಲಿ, ಹಾಗೂ ಚಂದ್ರಿಯಂಥವರು 
ಹೇಳಿಕೇಳಿ ಸಾರ್ವಜನಿಕ ವ್ಯಕ್ತಿಗಳು. ಆದರೆ ಅವರಲ್ಲಿಯೂ ಹೆಣ್ಣುತನ ಅಳಿಸಿಲ್ಲ. 
ನದಿಯ ದಂಡೆಯ ಮೇಲೆ ಊರ ಇತಿಹಾಸವನ್ನೆಲ್ಲ ಒಗೆದು ಒಣಹಾಕುವ 
ಗರತಿಯರು ಸುತ್ತಲಿನ ಸಂಗತಿಗಳ ಮೇಲೆ ಕಾವ್ಯಮಯವಾದ ಭಾಷ್ಯವನ್ನೇ 
ಬರೆಯುತ್ತಾರೆ. ದಿಟ್ಟತನದಿಂದ ಪಡದಯ್ಯನವರ ಎರುದ್ಧವಾಗಿ ಸಾಕ್ಷಿಕೊಟ್ಟ ದಾನವ್ವ, 
ಒಂದು ಪ್ರಕರಣದಲ್ಲಿ ಕಂಡು ಬಂದರೂ ಸ್ಮರಣೀಯಳಾಗುತ್ತಾಳೆ. ಬಾಪೂಸಾಹೇಬನ 
ಹೆಂಡತಿ ರತ್ನಾಳ ವೀರಶ್ರೀಯೂ ಅಷ್ಟೇ ಗಮನಾರ್ಹವಾಗಿದೆ. 

೪ 

ಅಂತೆಯೇ ಇಲ್ಲಿಯ ಪಾತ್ರಸೃಷ್ಟಿ ವೈವಿಧ್ಯಪೂರ್ಣವಾಗಿದ್ದರೂ ಕೂಡ, ಇಲ್ಲಿ 
ಕತೆಯ ಸಂವಿಧಾನವೇ ಮುಖ್ಯವಾದದ್ದು, ಜೀವನದ ಸಮಗ್ರ ಚಿತ್ರವನ್ನು ಆದಷ್ಟು 
ವಾಸ್ತವವಾಗಿ ನಿರೂಪಿಸುವದೇ ಲೇಖಕರ ಉದ್ದೇಶವಾಗಿದೆ. ಪಾದಳ್ಳಿಯ ದುರಂತವೇ 
ಈ ಕಾದಂಬರಿಯ ಮಧ್ಯವರ್ತಿಯಾದ ವಿಷಯ. ಪ್ರಾರಂಭದಲ್ಲಿಯೇ ಜಾಗೀರದಾರರ 
ಗೃಹಕಲಹ ಈ ದುರಂತದ ಬೀಜವನ್ನು ಬಿತ್ತಿದೆ. ಚಿಮಣಾಳ ಪ್ರಕರಣದಿಂದ 
ಮೊದಲುಗೊಂಡು ಮುಂದಿನ ಎಲ್ಲ ಘಟನೆಗಳೂ ಅನಿವಾರ್ಯವಾಗಿ ಕತೆಯನ್ನು 
ದುರಂತದ ಕಡೆಗೇ ಎಳೆಯುತ್ತವೆ. ಶೇಷಪ್ಪ ಹಾಗೂ ಪಡದಯ್ಯನಂಥವರು ಈ 
ದುರಂತದ ಕ್ರಿಯಾಶೀಲ ಪ್ರತಿನಿಧಿಗಳಾಗಿದ್ದಾರೆ. ಯಾವ ಒಳ್ಳೆಯದಕ್ಕೂ ಕೆಡುಕಿನ 
ಬಣ್ಣವನ್ನು ಅವರು ಕೊಡಬಲ್ಲರು. ತಿಳಿಯಾದ ಜೀವನವನ್ನು ಕಲಕುವದೇ ಅವರ 
ಜೀವನ ಧ್ಯೇಯವಾಗಿದೆ. ಕಳವು, ಕೊಲೆ, ಹೆಣ್ಣಿನ ಮಾನಭಂಗ ಮೊದಲಾದ 


XVI 


ಘೋರ ಕೃತ್ಯಗಳಿಗೆಲ್ಲ ಇವರು ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ಕಾರ್ಯಗಳೆಲ್ಲ 
ನೇರವಾಗಿ ವಿನಾಶದ ದಾರಿಯನ್ನು ತುಳಿಯುತ್ತವೆ. 

ಆದರೆ ಇದಕ್ಕೂ ಹೆಚ್ಚಿನ ದುರಂತ ಇಲ್ಲಿಯ ಒಳ್ಳೆಯ ಪಾತ್ರಗಳಲ್ಲಿಯೇ 
ಅಡಗಿದೆ, ಎಷ್ಟು ನಿಲ್ಲಿಸಬೇಕೆಂದರೂ ಜನರ ಅವಿವೇಕ ಬಾಳಾಚಾರ್ಯರ ಕೈಯಿಂದ 
ನುಸುಳಿ ಹೋಗುತ್ತದೆ. ಅವರಿಗೆ ಹೃದಯಸಂಸ್ಕಾರವಿದೆ. ಶೀಲದ ಬಲವಿದೆ. ಆದರೂ 
ಅವರು ದುರ್ಬಲರಾಗಿದ್ದಾರೆ. ಶಂಕರಪ್ಪಗೌಡರ ಜಿದ್ದಿನ ಸ್ವಭಾವ ಅವರ ಎಲ್ಲ 
ಸದ್ಗುಣಗಳನ್ನು ಹಾಳುಮಾಡಿದೆ. ದಾದಾನಲ್ಲಿ ಅಸಾಮಾನ್ಯವಾದ ಬಲವೇನೂ 
ಇದೆ. ಆದರೆ ಅವನಿಗೆ ವಿವೇಕದ ಬಲವಿಲ್ಲ. ದುರಂತ ನೆರೆಬಂದ ಹೊಳೆಯಂತೆ 
ಕೊಚ್ಚಿಕೊಂಡು ಹೋಗುತ್ತದೆ. 

ಇದಕ್ಕನುಗುಣವಾಗಿಯೇ ಕತೆಯ ಸಂವಿಧಾನ ಹಬ್ಬಿದೆ. ಒಂದು ಘಟನೆಯ 
ಒಡಲಿನಲ್ಲಿಯೇ ಇನ್ನೊಂದು ಘಟನೆ ಕವಲೊಡೆಯುವ ರೀತಿಯನ್ನು ಲೇಖಕರು 
ಅದ್ಭುತವಾಗಿ ತೋರಿಸಿದ್ದಾರೆ. ನಾನಾನ ಮರಣ ಎಷ್ಟೋ ಸಂಗತಿಗಳಿಗೆ 
ಕಾರಣವಾಗುತ್ತದೆ. ಫೌಜದಾರರ ಆಗಮನದಿಂದಂತೂ ಪಾದಳ್ಳಿಯ ಜೀವನ ಬೇರೆ 
ದಿಕ್ಕಿಗೆ ತಿರುಗುತ್ತದೆ. ಅನಿರೀಕ್ಷಿತವಾಗಿ ಪ್ರತಿಯೊಂದು ಸನ್ನಿವೇಶಕ್ಕೂ ಹೊಸ ದಾರಿಯನ್ನು 
ಕತೆ ಹಿಡಿಯುತ್ತಿರುವಾಗ ಸಂಸ್ಕೃತ ಗದ್ಯ ಕಾವ್ಯಗಳ ನೆನಪಾಗದೆ ಇರದು. 
ಬಾಪೂಸಾಹೇಬ ಪ್ರೀತಿಸಿದ್ದ ಚಿಮಣಾ ಪಡದಯ್ಯನವರಿಗೆ ಬಲಿಯಾಗುತ್ತಾಳೆ. 
ಹೊಲಗೇರಿಯಲ್ಲಿ ಬಾಳ್ಯಾನ ಶವವನ್ನು ಕಂಡ ಶಂಕರಪ್ಪಗೌಡರು ಮುಂದೆ ಅದೇ 
ದಾರಿಯನ್ನು ಹಿಡಿಯುತ್ತಾರೆಂದು ಯಾರು ಬಲ್ಲರು? ಚಾವಡಿಯಲ್ಲಿ ದಾದಾನ 
ವಿಚಾರಣೆ ನಡೆದದ್ದನ್ನು ಕೇಳಿ ಪುತಳಾಬಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. 
ಜಿನ್ನಪ್ಪ ಊರು ಬಿಟ್ಟು ಹೋದಾಗ ಅವನ ಬಣಿವೆ ಬೆಂಕಿಗಾಹುತಿಯಾಗುತ್ತದೆ; 
ಅದೇ ಕಾರಣವಾಗಿ ಪಡದಯ್ಯನವರು ಊರು ಬಿಡಬೇಕಾಗುತ್ತದೆ. ಕನ್ನಡ ಲಿಪಿಯ 
ಪರಿಚಯವಲ್ಲದ ಬಾಳಾಚಾರ್ಯರು, ಶ್ಯಾಮರಾಯನ ಎರುದ್ಧ ಶೇಷಪ್ಪ ಮಾಡಿದ 
ಅರ್ಜಿಗೆ ಸಹಿ ಹಾಕುತ್ತಾರೆ. ತನ್ನ ಮನೆತನವನ್ನು ಎದೆಗೊಟ್ಟು ರಕ್ಷಿಸಿದ ದಾದಾನನ್ನು 
ಪಾರ್ವತೆವ್ವ ಮನೆಬಿಟ್ಟು ಹೊರಗೆ ಹಾಕುತ್ತಾಳೆ. ಆದರೆ ಯಾವ ಘಟನೆಯೂ 
ಅಸಹಜವಾಗಿ ನಡೆಯುವುದಿಲ್ಲ. ನಡೆಯುವದಕ್ಕೆ ಅವಕಾಶವೂ ಇಲ್ಲ. 

ಸಂವಿಧಾನದ ಹಬ್ಬುಗೆಯಲ್ಲಿ ಇನ್ನೊಂದು ಹೊಸತನವನ್ನೂ ಇಲ್ಲಿ 
ಕಾಣಬಹುದಾಗಿದೆ. ಒಂದೇ ಸಮಯಕ್ಕೆ ಐದಾರು ಘಟನೆಗಳು ಜರುಗಿಹೋಗುತ್ತವೆ. 
ಒಂದಕ್ಕೊಂದು ಎರುದ್ಧವಾಗಿದ್ದರೂ ಕತೆಯ ಭಾವಲಹರಿಗೆ ಅವು ಕುಂದು 
ತರುವದಿಲ್ಲ. ಫೌಜದಾರರು ಊರಿಗೆ ಬಂದಾಗ, ರಾತ್ರಿ ನಡೆಯುವ ಘಟನೆಗಳನ್ನು 


೫1೪11 


ವಾಚಕರು ಲೆಕ್ಕಹಾಕಬೇಕು. ಮುಂದೆ ಏನಾಗುವದೋ ಎಂಬ ಹೆದರಿಕೆಯಲ್ಲಿ 
ಶಂಕರಪ್ಪಗೌಡರು ಹಾಗೂ ಬಾಳಾಚಾರ್ಯರು ಚಿಂತೆಯಲ್ಲಿ ತೊಡಗಿದ್ದಾರೆ. ಪುತಳಾಬಾಯಿ 
ವಾಡೆಯ ಕೋಣೆಯಲ್ಲಿ ಆತ್ಮಹತ್ಯೆಯ ವಿಚಾರದಲ್ಲಿ ಮಗ್ಗಳಾಗಿದ್ದಾಳೆ. ಚಾವಡಿಯ 
ಸೆರೆಮನೆಯಲ್ಲಿ ದಾದಾ ಅಸ್ಪಸ್ಥನಾಗಿ ಹೊರಳಾಡುತ್ತಿದ್ದಾನೆ. ಮಠದಲ್ಲಿ ಪಡದಯ್ಯನವರ 
ಸಮ್ಮುಖದಲ್ಲಿ ಕೊಂಚ ವಿನೋದಪೂರ್ಣವಾದ ಕತೆಯನ್ನು ಹೇಳುತ್ತ ಸನ್ನಿವೇಶದ 
ಗಂಭೀರತೆಯನ್ನು ಹೆಚ್ಚಿಸುತ್ತಾನೆ. ಅದೇ ಮಠದ ಅಂತರಂಗದ ಕೋಣೆಯಲ್ಲಿ 
ಜಿಮಣಾ ತನ್ನ ಬಾಳಿನ ಬಗೆಯ ನೋವನ್ನು ಅನುಭವಿಸುತ್ತಿದ್ದಾಳೆ. ಇವೆಲ್ಲ 
ಸಂಗತಿಗಳನ್ನು ಒಂದುಗೂಡಿಸಲೆಂ ದೋ ಏನೋ ರಾತ್ರಿ ಪಾದಳ್ಳಿಯನ್ನೇ ತನ್ನ 
ಮುಸುಕಿನಲ್ಲಿ ಮಲಗಿಸಿಕೊಂಡಿದೆ. 

ಕೊನೆಯ ಭಾಗದಲ್ಲಿಯಂತೂ ಈ ಸನ್ನಿವೇಶಗಳ ವಿತರಣೆಯಲ್ಲಿ ಲೇಖಕರು 
ಅಪೂರ್ವ ಕೌಶಲವನ್ನು ತೋರಿಸಿದ್ದಾರೆ. ಮಹಾರಾಜರು ಊರು ಬಿಟ್ಟು 
ಹೋದೊಡನೆ ಪಾದಳ್ಳಿಯ ಅಂತರಂಗದಲ್ಲಿದ್ದ ವಿಕಾರಗಳೆಲ್ಲ ಹೊರಬೀಳುತ್ತವೆ. 
ಊರು ಬಿಟ್ಟು ಹೋಗಿದ್ದ ಪಡದಯ್ಯ ಹಾಗೂ ಲಿಂಗಪ್ಪಗೌಡರು ಮತ್ತು ತಮ್ಮ 
ತಮ್ಮ ಸ್ಥಾನಗಳಲ್ಲಿ ಪ್ರಸ್ಥಾಪಿತರಾಗಿದ್ದಾರೆ. ಬಾಳಾಚಾರ್ಕರು ಕೈ ಸೋತಂತವರಾಗಿದ್ದಾರೆ. 
ಲಿಂಗಪ್ಪಗೌಡನೇ ಈ ಭಾಗದ ನಾಯಕನಾಗಿ (9) ಪಾದಳ್ಳಿಯ ಆಸ್ತಿಯನ್ನು 
ನುಂಗಲು ಹವಣಿಸುತ್ತಿದ್ದಾನೆ. ಸ್ವಭಾವತಃ ದುರ್ಬಲವಾದ ಅವನಿಗೂ ಪರಿಸ್ಥಿತಿ 
ಇಲ್ಲದ ಬಲವನ್ನು ತಂದುಕೊಟ್ಟಿದೆ. ಪರಿಸ್ಥಿತಿ ದೈವದಷ್ಟೇ ದುರ್ದಮ್ಯ ಶಕ್ತಿಯಾಗಿದೆ. 
ಶಿವಯೋಗಿಸ್ವಾಮಿಗಳು ಊರು ಬಿಟ್ಟು ತೆರಳುತ್ತಾರೆ. ವೈಯಕ್ತಿಕ ಶಕ್ತಿಗಳೆಲ್ಲ 
ಒಂದೊಂದಾಗಿ ನಿಸ್ಪತ್ತವಾಗುತ್ತಿರುವಾಗಲೇ ಪರಿಸ್ಥಿತಿ ಕ್ರಮೇಣ ಮೋಡ ಮುಸುಕಿದಂತೆ 
ಮುಸುಕುತ್ತದೆ. ವ್ಯಕ್ತಿಗಳೆಲ್ಲ ಅದರ ಬಲೆಯಲ್ಲಿ ಸಿಕ್ಕು ಒದ್ದಾಡುತ್ತಿದ್ದಾರೆ. ಕೊನೆಗೆ 
ಅದಕ್ಕೆ ಶರಣಾಗದೆ ವಿಧಿಯಿಲ್ಲ. ತಾಂತ್ರಿಕವಾಗಿ ಕೂಡ ಇಲ್ಲಿನ ವಾತಾವರಣದಲ್ಲಿ 
ಪಾತ್ರಸೃಷ್ಟಿ ಕರಗಿ ಹೋಗುತ್ತದೆ. 

ಸಂವಿಧಾನದಂತೆಯೇ ವಾತಾವರಣಸೃಷ್ಟಿಯೂ ಈ ಕಾದಂಬರಿಯ ಮಹತ್ವದ 
ಅಂಗವಾಗಿದೆ. ವರ್ಣನಾತ್ಮಕ ಭಾಗಗಳು ವಿರಳವಾಗಿದ್ದಂತೆ ಕಂಡುಬರುತ್ತದೆ. ಆದರೂ 
ವಾತಾವರಣ ಸೃಷ್ಟಿಯೆಲ್ಲ ಸೂಕ್ಷ್ಮವಾಗಿ ಇದ್ದೇ ಇದೆ. ಶಂಕರಪ್ಪಗೌಡರು 
ಹೊಲಗೇರಿಯಲ್ಲಿ ಬಾಳ್ಕಾನ ಹೆಣವನ್ನು ನೋಡಿದಾಗಿನ ಮಧ್ಯಾಹ್ನದ ವರ್ಣನೆ, 
ಗೌಡರ ಹೊಲದ ಬೆಳೆಯನ್ನು ಲೂಟಿ ಮಾಡಲು ಬಂದಾಗಿನ ಬೆಳದಿಂಗಳ 
ವರ್ಣನೆ, ಹೋಳಿಹುಣ್ಣಿಮೆಯ ವಿನೋದಪೂರ್ಣಚಿತ್ರ, ಜಿನ್ನಪ್ಪನ ಚಕ್ಕಡಿ ಪಾದಳ್ಳಿಗೆ 
ಹಿಂದಿರುಗಿದಾಗ ಮಖುಂಗಾರಿಂಯ ಮುಳೆಂಯ ವರ್ಣನೆ ಇವೆಲ್ಲ 


೫೫11 


ಸತ್ವಪೂರ್ಣವಾಗಿರುವದಲ್ಲದೆ, ಅರ್ಥಪೂರ್ಣವೂ ಆಗಿವೆ. ೪೬-೪೭ ನೆಯ 
ಪ್ರಕರಣಗಳಂತೂ ವಾತಾವರಣಸೃಷ್ಟಿಗೆ ಶ್ರೇಷ್ಠ ಮಾದರಿಗಳಾಗಿವೆ. ಆಚಾರ್ಯರ ಪತ್ನಿ 
ತೀರಿಕೊಂಡ ಸನ್ನಿವೇಶವನ್ನು ಇಲ್ಲಿ ನೆನೆಯಬಹುದು. ಅಖಂಡವಾಗಿ ಸುರಿಯುತ್ತಿರುವ 
ಮಳೆ, ನೆನೆದು ಬಿದ್ದ ಗೋಡೆಗಳು, ಉಕ್ಕಿ ಬ೦ದ ನದಿ, ಕತ್ತಲೆ, ಆಚಾರ್ಯರು 
ಸ್ನಾನಮಾಡಿ ತಿರುಗಿ ಬರುವಾಗ ನುಡಿಯುತ್ತಿರುವ ಗೀತೆಯ ಶ್ಲೋಕಗಳು-ಈ 
ವಿವರಗಳೆಲ್ಲ ಸನ್ನಿವೇಶದ ದಾರುಣವನ್ನು ಭಯಾನಕವಾಗಿ ಚಿತ್ರಿಸುತ್ತವೆ. ಲಿಂಗಪುಗೌಡ 
ಚಿಮಣಾಳನ್ನು ವಶಪಡಿಸಿಕೊಳ್ಳಲು ನಡೆಸಿದ ಸನ್ನಿವೇಶವಂತೂ ನಡುಗು 
ಹುಟ್ಟಿಸುವಂತಿದೆ. ಊರ ತುಂಬ ನಡೆದ ಭಜನೆ, ಮಾಯಾಪ್ಪನ ತತ್ವಪದ, 
ಶ್ರಾವಣಮಾಸದ ರಾತ್ರಿ ಪಿಡುಗಿನ ಕಪ್ಪನೆರಳು-ಇದಕ್ಕಿಂತ ಭೀಕರವಾದ ಹಿನ್ನೆಲೆ 
ಬೇರೆಲ್ಲಿಯೂ ದೊರೆಯಲಾರದು. ವರ್ಣನೆಯ ಈ ಸತ್ವಯುತವಾದ ವಿವರಗಳು 
ಕತೆಯನ್ನು ನೆಲದಿಂದ ಮುಗಿಲಿಗೊಯ್ಯಬಲ್ಲವು. 

ಜೀವನದ ಮರೆಗೆ ನಿಂತು ಆಟವಾಡುವ ಅದೃಷ್ಟವನ್ನೂ ಹೀಗೆಯೇ 
ವಾತಾವರಣ ಸೃಷ್ಟಿಯ ಮೂಲಕ ಲೇಖಕರು ಸೂಚಿಸಿದ್ದಾರೆ. ಅಂಥ ಪ್ರಸಂಗಗಳಲ್ಲೆಲ್ಲ 
ಸನ್ನಿವೇಶ ರಚನೆಯಲ್ಲಿ ಅಗಾಧವಾದ ದ್ವನಿಸಾಮರ್ಥ್ಯವನ್ನೂ ತೋರಿದ್ದಾರೆ. ಕಾಲರಾ 
ಪಿಡುಗಿನಲ್ಲಿ ಬಾಳಾಚಾರ್ಯರ ಚಕ್ರಾಣಿಬೇರು, ಸವೆದು ಹೋಗುವ ಜೀವನಕ್ಕೆ 
ಸಂಕೇತವಾದಂತಿದೆ. ಗೌಡರ ಬೆಳೆಯನ್ನು ಲೂಟಿ ಮಾಡಿದಾಗ ಹುಟ್ಟದ 
ಶಂಕರಪ್ಪಗೌಡರ ದೆವ್ಹದ ಕತೆ ಸುಪ್ತಭೀತಿಯ ಕಲ್ಪಕತೆಯನ್ನು ಎತ್ತಿತೋರಿಸುತ್ತದೆ. 
ಚಾವಡಿಯಲ್ಲಿ ಮಲಗಿದ್ದ ವಾಲೀಕಾರ ಮಲ್ಲನ ಕಿವಿಗೆ ಬಿದ್ದ ಗೂಗೆಯ ಕೂಗು, 
ಭವಿಷ್ಯವಾಣಿಯಾಗುತ್ತದೆ. ಶಿವಯೋಗಿಗಳು ಕಣಿ ಹೇಳಿದ ಮಾತು ಪಾದಳ್ಳಿಯ 
ಅವನತಿಯ ಇತಿಹಾಸವನ್ನೇ ಪೋಣಿಸುವ ಸೂತ್ರವಾಗಿದೆ. ಇನ್ನೂ ಬೇಕಾದಷ್ಟು 
ಉದಾಹರಣೆಗಳು ಕಾದ೦ಬರಿಯಲ್ಲಿ ದೊರೆಯಬಹುದು. 

ರಚನೆಯ ದೃಷ್ಟಿಯಿಂದ ಇನ್ನೊಂದು ವಿಶೇಷ ಅಂಶವನ್ನು ಇಲ್ಲಿ 
ಗಮನಿಸಬಹುದು. ಕತೆ, ಉಳಿದೆಲ್ಲ ಕತೆಗಳಂತೆ ಸರಳರೇಖೆಯಲ್ಲಿ ಸಾಗಿದೆ. ಪಾತ್ರಗಳ 
ಬೆನ್ನು ಹತ್ತಿ ಈ ಗತಿಯನ್ನು ಅನುಸರಿಸಬಹುದು. ಆದರೆ ಕಾದಂಬರಿಗೆ ಇನ್ನೊಂದು 
ಗತಿಯೂ ಇದೆ. ಕ್ರಮವಾಗಿ ಸಾಗಿದ ಸನ್ನಿವೇಶಗಳ ಮಧ್ಯದಲ್ಲಿಯೇ ನುಸುಳಿ 
ಮತ್ತೊಂದು ಸನ್ನಿವೇಶದ ಮೂಲಕ ಅವುಗಳ ರಹಸ್ಯವನ್ನು ಹೊಳೆಯಿಸುವ ಪ್ರಯತ್ನ 
ಇಲ್ಲಿದೆ. ಅಂಥ ಸಂದರ್ಭಗಳಲ್ಲಿ ಕತೆ ತನ್ನ ಸುತ್ತು ತಾನೇ ತಿರುಗಿ ಚಕ್ರವ್ಯೂಹವನ್ನು 
ಸೃಷ್ಟಿಸುತ್ತದೆ. ಫೌಜದಾರರು ಊರಿಗೆ ಬಂದು ಪರಿಸ್ಥಿತಿ ತೊಡಕಿನಿಂದ ಕೂಡಿದಾಗ 
ಬಾಳಾಚಾರ್ಕರ ಹಳೆಯ ನೆನಪುಗಳು ಅದಕ್ಕೆ ಕಾರಣ ಪರಂಪರೆಯನ್ನೊದಗಿಸುತ್ತವೆ. 


XIX 


ಪುತಳಾಬಾಯಿಯ ಜೀವನದಿತಿಹಾಸ ಅನಿರೀಕ್ಷಿತವಾಗಿ ಪ್ರಕಟವಾಗಿ ನಾನಾನ 
ಮರಣದ ರಹಸ್ಯದ ಮೇಲಿರುವ ತೆರೆಯನ್ನು ಸರಿಸುತ್ತದೆ. ಆದರೆ ಎಲ್ಲಿಯೂ 
ವಿಷಯಾಂತರವಾಗಿಲ್ಲವೆಂಬುದೇ ಇಲ್ಲಿಯ ಮಹತ್ವ ಲೇಖಕರ ಆಳವಾದ 
ವಸ್ತುಪಜ್ಞೆಯ ಬೆಳಕಿನಲ್ಲಿ ಕಂಡ ಪ್ರತಿಯೊಂದು ವಿವರವೂ ಮೂಲಕಥೆಯ ಅಂಗದಲ್ಲಿ 
ಸಹಜವಾಗಿಯೇ ಸೇರಿಬಿಡುತ್ತದೆ. 
೫ 

ಇನ್ನು ಶೈಲಿಯ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಬಹುದು. 
ಸಾಮಾನ್ಯವಾಗಿ ಲೇಖಕರು ಕಾದಂಬರಿಗೆ ಆದರ್ಶಪ್ರಾಯವಾದ ಸರಳತೆಯನ್ನೇ 
ಅವಲಂಬಿಸಿದ್ದಾರೆ. ಕ್ಲಿಷ್ಪತೆಗಾಗಲಿ, ಚಮತ್ಕಾರಕ್ಕಾಗಲಿ ಇಲ್ಲಿ ಆಸ್ಪದವಿಲ್ಲ. ಉತ್ಕಟ 
ಪ್ರಸಂಗಗಳಲ್ಲಿ ಸಹಜವಾಗಿಯೇ ಭಾಷೆ ಕಾವ್ಯಮಯವಾಗುತ್ತದೆ. ಅಲ್ಲಲ್ಲಿ ಸಹಜವಾದ 
ಉಪಮೆ ರೂಪಕಗಳು, ಜಾಣ್ನುಡಿಗಳು ಶೈಲಿಯ ಕಾಂತಿಯನ್ನು ಹೆಚ್ಚಿಸುತ್ತವೆ. 
ಆದರೆ ಮುಖ್ಯವಾಗಿ ಸಂವಾದ ರಚನೆಯಲ್ಲಿ ಲೇಖಕರ ಕೌಶಲವನ್ನು ಮೆಚ್ಚಲೇಬೇಕು. 
ಸಂಭಾಷಣೆಗಳೆಲ್ಲ ಬಳಕೆ-ಮಾತಿನಲ್ಲಿಯೇ ಬರೆಯಲ್ಪಟ್ಟಿವೆ. ದೇಶಿ-ನುಡಿಯ ತಿರುಳು 
ಶೈಲಿಯ ನೇಯ್ಗೆಯಲ್ಲಿ ಗಟ್ಟಿಯಾದ ಎಳೆಗಳನ್ನು ಕೂಡಿಸುತ್ತದೆ. ಈ ಬಗೆಯ 
ಬರವಣಿಗೆ ಈಗ ಹೆಚ್ಚು ಲೋಕಪ್ರಿಯವಾಗುತ್ತಿದೆ. "ರಾವಬಹದ್ದೂರ'ರು ಇದಕ್ಕೂ 
ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾಟಕೀಯವಾದ ಸನ್ನಿವೇಶಗಳಲ್ಲಿ ಲೇಖಕರು 
ಆಯಾ ಪಾತ್ರಗಳಿಗನುಗುಣವಾಗುವಂತೆ ವಿವಿಧ ಶೈಲಿಯನ್ನುಪಯೋಗಿಸಿದ್ದಾರೆ. 
ಮೂರನೆಯ ಪ್ರಕರಣದಲ್ಲಿ ನದಿಯ ತೀರದಲ್ಲಿ ಹೆಂಗಳೆಯರಾಡುವ ಮಾತುಗಳು 
ತಾಯನೆಲದಿಂದಲೇ ಅರಳಿಬಂದಿವೆ. ಈ ಕಾದಂಬರಿಯಲ್ಲಿಯ ನಾಲ್ಕಾರು 
ವ್ಯಕ್ತಿಗಳಂತೂ ಶ್ರೇಷ್ಠತರಗತಿಯ ಮಾತುಗಾರರು. ಮಾದರ ಚನ್ನನ ಮಾತುಗಳಿಗೆ 
ಬಯಲಾಟದ ಭಾಷೆಯ ಲಯವಿದೆ, ಮಠದಲ್ಲಿ ಇಪ್ಪತ್ತು ನಾಲ್ಕು ತಾಸೂ 
ಧ್ಯಾನಮಗ್ನನಾದ ಕೆಂಚ ಗಾಂಜಿಯ ಅಮಲಿನಲ್ಲಿ ಲೋಕೋತ್ತರವಾದ ಕಾವ್ಯವನ್ನು 
ಸೃಷ್ಟಿಸಬಲ್ಲ. ಈ ಎರಡು ಪಾತ್ರಗಳ ವಿನೋದ, ವಿದಗೃತೆಯ ಮಟ್ಟವನ್ನೂ 
ಮುಟ್ಟಬಲ್ಲದು. “"ರಾವಬಹಾದ್ದೂರ'ರ ವಿನೋದಪರಂಪರೆ ದಿ. ಕೌಜಲಗಿ 
ಹೆಣಮುಂತರಾಂಯರಿಂದ ನೌಡೆದುಬಂದಿದ್ದು. ಜಗತ್ತಿನ ಮರುಳಾಟ 
ಆ ವಿನೋದಕ್ಕೆ ಪ್ರಾಣವಾಗಿದ್ದರೆ ಚತುರೋಕ್ತಿ ಅದರ ದೇಹವಾಗಿದೆ. ಶ೦ಕರಪ್ಪಗೌಡರ 
ದರ್ಪೊದ್ಧತ ಮಾತುಗಾರಿಕೆ, ಚಂದ್ರಿಯ ಬಿನ್ನಾಣದ ನುಡಿಗಳು, ಪಡದಯ್ಯನವರ 
ಡಾಂಭಿಕತೆಯ ಮನಸೆಳೆಯುವ ವಾಗ್ವೈಖರಿ, ಶೇಷಪ್ಪನ ಕಾಯದೆ ಪಾಂಡಿತ್ಯದ 
ಉಕ್ತಿವೈಚಿತ್ರ್ಯ-ಇವೆಲ್ಲ ಸ್ವಾಭಾವಿಕವಾಗಿಯೇ ಬಣ್ಣಗೊಂಡು ಬಂದಿವೆ. ಆದರೆ 


XX 


ಫಕರುದ್ದೀನಸಾಹೇಬ, ಗಿಬ್ಲನ್‌, ಮಹಾರಾಜರು ಇಂಥ ಅನ್ಯದೇಶಿಯ ವ್ಯಕ್ತಿಗಳ 
ವಿಷಯದಲ್ಲಿ ಮಾತ್ರ ಸಂಭಾಷಣೆ ಯಶಸ್ವಿಯಾಗಿಲ್ಲ. 
೬ 

ಇಲ್ಲಿಯವರೆಗೆ ನಾನು ಮಾಡಿದ್ದು ವಿಮರ್ಶೆಯೆಂದು ಮಾತ್ರ ಯಾರೂ 
ತಿಳಿಯಬಾರದು. ಯಾವ ಕೃತಿಯೂ ಹುಟ್ಟಿದೊಡನೆ ತನ್ನ ಬೆಲೆಯನ್ನು ಕಟ್ಟಿಕೊಂಡು 
ಬರಲಾರದು. ಬರೆದು ಸಿದ್ಧವಾದ ಮೇಲೂ ಕೂಡ ಗ್ರಂಥ ಬೆಳೆಯುತ್ತಲೇ ಹೋಗುತ್ತದೆ. 
ಕಾಲಕ್ರಮದಂತೆ ಅದಕ್ಕೆ ಉತ್ಕರ್ಷವೋ ಅವನತಿಯೋ ಬರಬೇಕು. ಇಪ್ಪತ್ತನೆಯ 
ಶತಮಾನದ ಶೇಕ್‌ಪೀಯರ ಹದಿನೇಳನೆಯ ಶತಮಾನದ ಶೇಕ್ಸ್‌ಪಿಯರನಿಗಿ೦ತ 
ದೊಡ್ಡವನಾಗಿದ್ದಾನೆಂದು ಅವನ ಮೇಲಿನ ವಿಮರ್ಶೆಯ ಇತಿಹಾಸವೇ ಸಾರುತ್ತದೆ. 
ತಮ್ಮ ಕಾಲಕ್ಕೆ ದೊಡ್ಡವರೆಂದಿನಿಸಿಕೊಂಡ ಭಾರವಿ, ಮಾಘ ಮೊದಲಾದ ಕವಿಗಳು 
ಸದ್ಯಕ್ಕೆ ತಮ್ಮ ಯಶಸ್ಸಿನ ಸ್ವರ್ಣ ಪೀಠವನ್ನು, ಇನ್ನಾರಿಗೋ ಬಿಟ್ಟುಕೊಟ್ಟಿದ್ದಾರೆ. 
ಅಂದ ಮೇಲೆ "ರಾವಬಹಾದ್ದೂರ'ರ ಈ ಕೃತಿಯ ಮೇಲೆ ಕೊನೆಯ ನಿರ್ಣಯವನ್ನು 
ಮುನ್ನುಡಿಯ ಮುಖಾಂತರ ಹೇಗೆ ಹೇಳಬಹುದು? ಮೊದಲೇ ಹೇಳಿದಂತೆ 
ನನಗೂ ಈ ಕಾದಂಬರಿಗೂ ಒಂದು ಹಾರ್ದಿಕವಾದ ಸಂಬಂಧವಿದೆ. ಈ ಕತೆಯ 
ವಾತಾವರಣದಲ್ಲಿ ನಾನು ಉಸಿರಾಡಿದ್ದೇನೆ; ಇಲ್ಲಿಯ ವ್ಯಕ್ತಿಗಳ ಸುಖ- 
ದು:ಖಗಳೊಂದಿಗೆ ಸಮರಸನಾಗಿದ್ದೇನೆ; ಪಾದಳ್ಳಿಯ ಸರ್ವನಾಶನವನ್ನು ಕಂಡು 
ಬೆರಗಾಗಿದ್ದೇನೆ. ಇಷ್ಟು ಹತ್ತಿರದಿ೦ದ ನೋಡಿದ ನಾನು ಈ ಕೃತಿಯ ಯೋಗ್ಯತೆಯನ್ನು 
ಹೇಳಲು ಸಮರ್ಥನಾಗಲಾರೆ. ಬಹಳವಾದರೆ ನನ್ನದು ಅಭ್ಯಾಸದ ದೃಷ್ಟಿ, 

ಆ ದೃಷ್ಟಿಯಿಂದಲೇ ಕಾದಂಬರಿಯನ್ನು ನಾನು ಭಿನ್ನಭಿನ್ನವಾಗಿ ನೋಡಿ 
ಚರ್ಚಿಸಿದ್ದೇನೆ. ಅನೇಕ ವಿಧಗಳಲ್ಲಿ ಈ ಕಾದಂಬರಿ ಮಹತ್ವಪೂರ್ಣವಾಗಿದೆಯೆಂದು 
ನಾನು ದೃಢವಾಗಿ ನಂಬಿದ್ದೇನೆ. ಕನ್ನಡ ಕಾದಂಬರಿಯ ಪರಂಪರೆ ಶ್ರೀಮಂತವಾಗಿದೆ. 
ಗಳಗನಾಥರ, ಬಿ. ವೆ೦ಂಕಟಾಚಾರ್ಯರ ಐತಿಹಾಸಿಕ ಪರಂಪರೆಯಿಂದ 
ಮೊದಲುಗೊಂಡು ಶ್ರೀರಂಗರ “ಪ್ರಜ್ಞಾಪ್ರವಾಹ' ತಂತ್ರದವರೆಗೆ ಅದರ ವ್ಯಾಪ್ತಿಯಿದೆ. 
ಕುವೆಂಪುರವರ "ಕಾನೂನು ಸುಬ್ಬಮ್ಮ ಹೆಗ್ಗಡಿತಿ” ಕಾರಂತರ "ಮರಳಿ ಮಣ್ಣಿಗೆ'- 
ಇಂಥ ಕೃತಿಗಳು ತಮ್ಮ ವ್ಯಕ್ತಿತ್ವದ ಸಾಮರ್ಥ್ಯದಿಂದಲೇ ಒಂದು ಕಡೆಗೆ ಮೆರೆಯುತ್ತಿದ್ದರೆ 
ವಿನಾಯಕರ "ಸಮರಸವೇ ಜೀವನ' ಕನ್ನಡ ಕಾದಂಬರಿಯ ಬರವಣಿಗೆಯ 
ಇತಿಹಾಸವನ್ನೇ ನಿರೂಪಿಸುವ ಕೃತಿಯಾಗಿದೆ. ಕನ್ನಡದ ತರುಣ ಲೇಖಕರೆಲ್ಲ ತಮ್ಮ 
ಪ್ರತಿಭೆಯನ್ನು ಈ ಸಾಹಿತ್ಯರೂಪದ ನಿರ್ಮಾಣಕ್ಕೆ ಧಾರೆಯೆರೆಯುತ್ತಿದ್ದಾರೆ. ಇಂಥ 
ಉತ್ಸಾಹದ ಕಾಲದಲ್ಲಿ "ರಾವಬಹಾದ್ದೂರ'ರ “ಗ್ರಾಮಾಯಣ' ಮೂಡಿ ಬಂದದ್ದು 
ಸಂತೋಷದ ಮಾತು. ವಾಸ್ತವವಾದದ ಸಂಪ್ರದಾಯವೊಂದು ಕಾದಂಬರಿಯ 


೫೫1 


ಪ್ರಪಂಚದಲ್ಲಿ ಸಾವಕಾಶವಾಗಿ ರೂಪುಗೊಳ್ಳುತ್ತಲಿದೆ. ಈ ಕಾದಂಬರಿ ಆ ಸಂಪ್ರದಾಯಕ್ಕೆ 
ನೀಡಿದ ಬೆಲೆಯುಳ್ಳ ಕಾಣಿಕೆಂರಾಗಿದೆ. ಸಾಮಾನ್ಯವಾಗಿ ನಮ್ಮ ಎಲ್ಲ 
ಕಾದಂಬರಿಕಾರರೂ ವಾಸ್ತವ ಮಾರ್ಗಕ್ಕೇ ಸೇರಿದವರಾಗಿದ್ದಾರೆ. ಆದರೆ ನಿಜವಾದ 
ವಾಸ್ತವಪ್ರಜ್ಞೆಯುಳ್ಳವರು ಎಷ್ಟು ಜನ? ಕೇವಲ "ಜನಜೀವನದ ಪ್ರತಿಬಿಂಬ'ವಾದ 
ವಾಸ್ತವಿಕತೆಯನ್ನು ರೂಪಿಸುವುದರಲ್ಲಿಯೇ ನಾವು ತೃಪ್ತಿಗೊಳ್ಳುತ್ತಿದ್ದರೆ ನಮ್ಮ 
ಮಹತ್ವಾಕಾಂಕ್ಷೆ ನಮ್ಮ ಕೈಯಳತೆಗಿಂತ ದೂರವಿಲ್ಲವೆನ್ನಬೇಕು. ವಾಸ್ತವವಾದ 
ಸಾಹಿತ್ಯಸೃಷ್ಟಿಯ ಮೂಲಭೂತ ತತ್ತ್ವಗಳನ್ನೇ ತಳಹದಿಯಾಗಿ ಇಟ್ಟುಕೊಂಡಿದೆಯೆಂಬ 
ಮಾತನ್ನು ನಾವು ಮರೆಯಲಾಗದು. 

“ರಾವಬಹಾದ್ದೂರ'ರ ಈ ಕೃತಿ ವಾಸ್ತವಮಾರ್ಗದಲ್ಲಿ ಒಂದು 
ಹೆಜ್ಜೆಯನ್ನಾದರೂ ಮುಂದಿಟ್ಟಿದೆಯೆನ್ನುವುದು ಸಂತೋಷದ ಸಂಗತಿ. ಅವರು 
ಆಯ್ದುಕೊಂಡ ಕಥಾವಸ್ತು ಬಹಳ ತೊಡಕಿನದು-ಹದಿನೆಂಟು ಜಾತಿಗಳ, ಅನೇಕ 
ಸ್ವಭಾವಗಳ, ಭಿನ್ನ ಭಿನ್ನ ಸ೦ಸ್ಕಾರಗಳ, ನೂರಾರು ಭಾವ-ಲಹರಿಗಳ ಕಲಬೆರಕೆ. 
ಇವೆಲ್ಲವುಗಳನ್ನೂ ಮೈಗೂಡಿಸಿಕೊಂಡ ಕತೆ ಅನೇಕ ಗತಿಗಳಲ್ಲಿ ಮುಂದುವರಿಯುತ್ತದೆ. 
ಇದೆಲ್ಲದರ ಜೊತೆಗೆ ಪಾದಳ್ಳಿಯ ಜೀವನದ ದೈವರೇಖೆಯೆಂಬಂತೆ ಆಂತರಿಕ 
ಜೀವನಪ್ರವಾಹದ ಗತಿಯನ್ನೂ ಲೇಖಕರು ತೋರಿಸಿದ್ದಾರೆ. ಇವೆಲ್ಲ ಉದ್ದೇಶಗಳನ್ನೂ 
ಸಮರ್ಥವಾಗಿ ಒಂದೇ ಕೃತಿಯಲ್ಲಿ ಸಾಧಿಸುವದು ಸಾಹಸವೇ ಸರಿ. ವಾಸ್ತವಮಾರ್ಗದ 
ಲೇಖಕ ಫೋಟೋಗ್ರಾಫರನ೦ತೂ ಅಲ್ಲವೇ ಅಲ್ಲ. ಅಥವಾ ಕೃತಕ (synthetic) 
ರೇಶಿಮೆಯನ್ನು ತಯಾರಿಸುವ ರಸಾಯನ ಶಾಸ್ತ್ರಜ್ವನೂ ಅಲ್ಲ. ಜೀವನದ 
ಅಪರಿಹಾರ್ಯತೆ (10110801110) ಯನ್ನೂ, ಅದರ ಹಿಂದಿದ್ದ ಅಗಮ್ಯತೆ 
(Mystery) ಯನ್ನೂ ತೆರೆದು ತೋರಿಸುವ ಕಲಾವಿದ. ಈ ದೃಷ್ಟಿಯಿಂದ ನೋಡಿದರೆ 
ಈ ಕಾದಂಬರಿಯ ಕೆಲ ಸನ್ನಿವೇಶಗಳಾದರು ಒರೆಗೆ ನಿಲ್ಲುತ್ತಿದ್ದರೆ ಬರವಣಿಗೆ 
ಸಾರ್ಥಕವೆಂದೇ ಹೇಳಬೇಕು. 

ಇದಕ್ಕಿಂತ ಹೆಚ್ಚಿಗೆ ನಾನೇನೂ ಹೇಳಲಾರೆ. ಪ್ರಾರಂಭದಿ೦ದಲೇ ಈ ಕೃತಿಯನ್ನು 
ಕಂಡ ನನಗೆ ಅದರ ಮೇಲೆ ಒಂದು ಮಮತೆ ಬೆಳೆದು ಬಂದಿದೆ. ಅಂತಲೇ ಅದರ 
ಮುಖಭಾವಗಳ ಮೇಲಿನ ಮುಸುಕನ್ನು ಮಾತ್ರ ತೆರೆದು ತೋರಿದ್ದೇನೆ. ಅದರ 
ಸ್ಥಾನ, ಯೋಗ್ಯತೆ, ಭವಿತವ್ಯ ಇವುಗಳ ವಿಷಯವಾಗಿ, ಕಣ್ವರು ಶಕುಂತಲೆಯ 
ಬಗ್ಗೆ ಹೇಳಿದ ಮಾತನ್ನೇ ಹೇಳಬೇಕು. "ವಾಗ್ಯಾಯತ್ತಮತಃ ಪರಂ' ಎಂದು 
ಹೇಳುವುದರಲ್ಲಿ ಔಚಿತ್ಯವೂ ಇದೆ, ಸೌಜನ್ಯವೂ ಇದೆ. 


ಕೆ.ಡಿ.ಕುರ್ತಕೋಟಿ 


೫೫11 


ನನ್ನ ಮಾತು 
“ಭಲೆರೆ ಜಟ್ಟಿ ಅಂದರೆ ಕೆಮ್ಮಣ್ಣು ಮುಕ್ಕಿದ' ಎಂಬ ಗಾದೆಯ ಮಾತು 
ಅಕ್ಷರಶಃ ನನಗೆ ಅನ್ವಯಿಸುತ್ತದೆಂಬುದು ಈ ಕಾದಂಬರಿಯನ್ನು ಬರೆಯಲು 
ಒಪ್ಪಿಕೊ೦ಡ ಮೇಲೆ ನನಗೆ ಅನುಭವಕ್ಕೆ ಬಂದಿತು. ಗೆಳೆಯ ಜಿ.ಬಿ.ಜೋಶಿಯವರು 
ಆಪರೇಷನ್‌ ಮಾಡಿಸಿಕೊಂಡು ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಮಲಗಿಕೊಂಡಿದ್ದರು. 
ನಿತ್ಯ ಅವರ ಬೇಸರ ಕಳೆದಂತೆಯೂ ಆಯಿತು. ಮಧ್ಯಾಹ್ನದ ಮೂರು ಗಂಟೆಗೆ 
ಚಹದ ಬಿಡುವಿನ ಸಾರ್ಥಕವೂ ಆಯಿತು ಎಂದುಕೊಂಡು ನಾನು ಅವರನ್ನು 
ದಿನಾಲು ಕಾಣಲು ಹೋಗುವ ವಾಡಿಕೆಯನ್ನಿಟ್ಟುಕೊಂಡಿದ್ದೆ. ಒಂದು ದಿನ 
ಹೋಗದಿದ್ದರೆ ಅವರಿಂದ ಕರೆ ಬರುತ್ತಿತ್ತು ಹೀಗಾಗಿ ಸುಮಾರು ಒಂದು ತಿಂಗಳವರೆಗೆ 
ಮಧ್ಯಾಹ್ನ ಮುಕ್ಕಾಲುಗಂಟೆ ಅವರೊಡನೆ ಹರಟೆ ಮೀಸಲಾದಂತಿತ್ತು. 
ಬಹಳ ಸ್ವಾರಸ್ಯವಾಗಿ ಹರಟೆ ಹೊಡೆಯುವವನೆಂದು ನನಗೆ ಅಪಖ್ಯಾತಿಯೂ 
ಇದೆ. ಅದೇ ನೆವವನ್ನು ಮುಂದೆ ಮಾಡಿ, ಶ್ರೀ ಜೋಶಿಯವರು ಹಾಗೂ ಅವರ 
ಜೊತೆಗಿರುತ್ತಿದ್ದ ಶ್ರೀ ಕೆ.ಡಿ.ಕುರ್ತಕೋಟಿಯವರು, ತಾವು ಮಾತಾಡದೆ ನನ್ನನ್ನೇ 
ಮಾತನಾಡಲು ಹುರಿದುಂಬಿಸುತ್ತಿದ್ದರು. ಅದು ಸಾಕಾಗದಿದ್ದರೆ ರೇಗಿಸಿಬಿಡುತ್ತಿದ್ದರು. 
ಒ೦ದು ದಿನ ನಮ್ಮ ಹರಟೆ ಕಾದಂಬರಿಯ ವಿಷಯಕ್ಕೇ ಎರಗಿತು. ಪ್ರೀತಿಯನ್ನೇ 
ಮುಖ್ಯ ಸಮಸ್ಯೆಯಾಗಿಟ್ಟುಕೊ೦ಡು ಬರೆದ ಕಾದಂಬರಿಗಳೇ ಈಗ ಹೆಚ್ಚಾಗಿರುವುದರಿಂದ 
ನಮ್ಮ ಟೀಕೆ, ಪ್ರೀತಿಯ ಕಡೆಗೆ ಮುಖಮಾಡಿತ್ತು ಜಗತ್ತಿನಲ್ಲಿ ಪ್ರೇಮಕ್ಕಾಗಿ ಮಡಿಯುವ 
ವ್ಯಕ್ತಿಗಳನ್ನು ಬಿಟ್ಟರೆ ಬೇರೆ ಪಾತ್ರಗಳೇ ದೊರೆಯುವುದಿಲ್ಲವೇ ಎಂದು ನಾನು 
ಆಹ್ವಾನಿಸಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಉತ್ತರಿಸಿದರು. 
ಗಂಡು-ಹೆಣ್ಣಿನ ಒಲುಮೆ ಜೀವನದ ಪ್ರಬಲವಾದ ಪ್ರೇರಕಶಕ್ತಿಯಾಗಿರುವುದರಿಂದ 
ಅದೇ ಸಾಹಿತ್ಯದ ಅಥವಾ ಲಲಿತಕಲೆಗಳ ಮುಖ್ಯ ವಿಷಯವಾಗಿದ್ದರೆ ಆಶ್ಚರ್ಯವೇನಿಲ್ಲ 
ಎಂದೊಬ್ಬರು ವಾದ ಹೂಡಿದರು. ಮಾತಿಗೆ ಚರ್ಚೆಯ ಸ್ವರೂಪ ಬಂದಿತ್ತು. 
ಪೀತಿಯ ಹೊರತಾಗಿ ಮನುಷ್ಯನನ್ನು ಕಾಡುವ ಸಮಸ್ಯೆಗಳು ಬೇರೆ ಇವೆ ಎಂದು 
ನನ್ನ ವಾದ. ಪ್ರಕಾಶಕರು ಓದುಗರ ಅಭಿರುಚಿಯ ಕಾರಣವನ್ನು ಮುಂದೆ ಇಟ್ಟರು. 


ಲೈಂಗಿಕ ಸಮಸ್ಯೆಯನ್ನು ಚರ್ಚಿಸದಿದ್ದರೂ ಕಾದಂಬರಿ ಲೋಕಪ್ರಿಯವಾಗಬಲ್ಲದು; 


೫೫111 


ಅದರಲ್ಲಿ ಬಂದ ಜೀವನಚಿತ್ರ ಮಾನವೀಯ ಸಹಾನುಭೂತಿಯಿಂದ ತುಂಬಿದ್ದರೆ 
ಮಾತ್ರ ಸಾಕು ಎಂದು ನಾನು ಹೇಳಿದೆ. ಜೋಶಿಯವರ ಪ್ರಕಾಶಕನ ದೃಷ್ಟಿ ನನ್ನ 
ಮೇಲೆ ಬಿತ್ತು. "ಅಂಥದೊಂದು ಕಾದಂಬರಿಯನ್ನು ಬರೆದು ಕೊಡಬಾರದೇ?' 
ಎ೦ದು ನನ್ನನ್ನೇ ಕೇಳಿಬಿಟ್ಟರು. ಸಾಧ್ಯವಿಲ್ಲವೆ೦ದರೆ ನನ್ನ ಮಾತು ನನಗೇ ತಿರುಗುತ್ತಿತ್ತು. 
ನಮಾಜು ಮಾಡಲು ಬಂದರೆ ಮಸೀದಿ ಕೊರಳಿಗೆ ಬಿತ್ತು 

ಮರುದಿನ ಈ ಕಾದಂಬರಿಯ ಮೊದಲ ಪ್ರಕರಣವನ್ನು ಬರೆದು 
ಜೋಶಿಯವರಿಗೆ ತೋರಿಸಿಬಿಟ್ಟೆ “ಮುಂದೆ ಸಾಗಲಿ' ಎಂದು ಪ್ರೋತ್ಸಾಹವನ್ನಿತ್ತರು. 
“ಎರಡನೇ ಪ್ರಕರಣಬೇಗ ಬರಲಿ' ಎಂದರು. ಅದರ ಮರುದಿನ ಮತ್ತೊಂದು 
ಪ್ರಕರಣವನ್ನು ಬರೆದು ಓದಿದೆ. ಗ್ರಂಥಮಾಲೆಯಲ್ಲಿ ಪ್ರಕಟಿಸುವ ವಿಚಾರವಿದೆಯೇ 
ಎಂದು ನಾನು ಕೇಳಿದೆ. ಜೋಶಿಯವರು ನೋಡೋಣವೆಂದರು. ಪ್ರಕಟಸಬೇಕಾದ 
ಪುಸ್ತಕಗಳು ಇನ್ನೂ ಇದ್ದದ್ದರಿಂದ ಅವರು ಹೀಗೆ ಹೇಳಬೇಕಾಯಿತು. 

ಅಲ್ಲಿಗೆ ಕಾದಂಬರಿಯನ್ನು ಮುಂದುವರಿಸುವ ವಿಚಾರ ನನ್ನ ತಲೆಯಿಂದ 
ಹಾರಿ ಹೋಯಿತು. ಜೋಶಿಯವರು ದವಾಖಾನೆಯಿಂದ ಬಿಡುಗಡೆ ಹೊಂದಿ 
ತಮ್ಮ ಮನೆಗೆ ಹೋದರು. ಹೋದ ವರ್ಷ ಹೋಳಿಹುಣ್ಣಿಮೆಯವರೆಗೆ ಅವರ 
ದರ್ಶನ ನನಗಾಗಲಿಲ್ಲ. ಅಂದು ಧಾರವಾಡದ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ 
ನಾನು ಭಾಗವಹಿಸಿದ್ದೆ. ಆಗ ಭೆಟ್ಟಿಯಾದ ಜೋಶಿಯವರು "ಕಾದಂಬರಿ ಎಲ್ಲಿಗೆ 
ಬಂದಿದೆ?” ಎಂದು ಕೇಳಿದರು. "ಬಚ್ಚಲುಮನೆಯವರೆಗೆ ಬಂದಿದೆ, ಇನ್ನೂ ನೀರೊಲೆಗೆ 
ಹೋಗಿಲ್ಲ' ಎಂದು ನಗುತ್ತಲೇ ಹೇಳಿದೆ. “ಈಗ ಹಸ್ತಪ್ರತಿಯ ಅಗತ್ಯವಿದೆ. ಅದನ್ನು 
ಬೇಗ ಬರೆದು ಮುಗಿಸಿಕೊಡಿರಿ' ಎಂದು ಅವರು ಹೇಳಿದರು. ಏನೇನೋ ಹುರುಪಿನ 
ಮಾತುಗಳನ್ನೂ ಆಡಿದರು. 

ಅಂದಿನಿಂದ ಆಗ ಈಗ ಎಂದು ಕುಂಟುತ್ತ ಲೇಖನಕಾರ್ಯ 
ಮುಂದುವರಿಯಿತು. ಜೋಶಿಯವರ ಅವಸರ ಹೆಚ್ಚಾಯಿತು; ನಾನೂ 
ಅವರಸರದಲ್ಲಿಯೇ ಬರೆಯಬೇಕಾಯಿತು. ನಾನು ಬರೆದದ್ದನ್ನು ನೋಡಿ ತಿದ್ದಿ 
ಪ್ರೆಸ್‌ಕಾಪಿ ತಯಾರಿಸುವ ಹೊಣೆಯನ್ನು ಕೆ.ಡಿ.ಕುರ್ತಕೋಟಿಯವರು ಹೊತ್ತರು. 
ಈ ಕಾದಂಬರಿ ಈಗಿದ್ದ ಸ್ವರೂಪಕ್ಕೆ ಬಂದದ್ದು ಅವರು ವಹಿಸಿದ ಅವ್ಯಾಹತ 
ಶ್ರಮದ ಫಲವಾಗಿದೆ. ಅದಕ್ಕಾಗಿ ನಾನು ಅವರಿಗೆ ಚಿರಯಣಿಯಾಗಿದ್ದೇನೆ. 

ಈ ಕಾದಂಬರಿಯನ್ನು ಬರೆದ ಇತಿಹಾಸವೂ ಸ್ವಾರಸ್ಯವಾಗಿದೆ. ದಾದಾ 
ಎ೦ಬ ಒಬ್ಬ ವ್ಯಕ್ತಿಯ ಸಾಹಸಮಯ ಜೀವನದ ಸುತ್ತಲೂ ಒಂದು ಕತೆ ಕಟ್ಟಬೇಕೆಂದು 
ನನ್ನ ಹಂಬಲವಿತ್ತು. ಆದರೆ ಬರೆಯುತ್ತ ಹೋದಂತೆ ಅದರ ರಚನೆಯೇ ಭಿನ್ನವಾಗುತ್ತ 


XXIV 


ನಡೆಯಿತು. ನಾನು ಸೃಷ್ಟಿಸಿದ ಪಾತ್ರಗಳು ಸ್ವತಂತ್ರವಾಗಿ, ತಮ್ಮ ಸ್ವಭಾವಸಹಜವಾದ 
ಲೀಲೆಯೆಂಬಂತೆ ಕತೆಯನ್ನು ಎತ್ತಲೋ ಎಳೆದುಕೊಂಡು ಹೋದವು. ಪಾತ್ರಗಳು 
ಆಡಿದಂತೆ, ಮಾಡಿದಂತೆ ಕತೆಯ ಓಟ ಸಾಗಿತು. ನಾನು ಅವುಗಳನ್ನು 
ಒತ್ತಾಂರುಪಡಿಸಲಿಲ್ಲ. ಕಲ್ಪಕತೆಂಯು ಬೆನ್ನುಹತ್ತಿ ಸಾಗುವದರಲ್ಲಿಂಯ 
ಮನೋರಂಜಕತೆಯನ್ನು ನಾನು ಅನುಭವಿಸತೊಡಗಿದೆ. ನಾನು ಮಾಡಿದ 
ಕೆಲಸವೆಂದರೆ ಆ ಕಲ್ಪಕತೆಗೆ ನನ್ನ ಪ್ರಜ್ಞೆಯನ್ನೆಲ್ಲ ಸಂಪೂರ್ಣವಾಗಿ ತೆರೆದಿಟ್ಟೆ. 

ಇಂಥದೊಂದು ಕಾದಂಬರಿಯನ್ನು ಬರೆಯಬೇಕೆಂಬ ಹಂಬಲ ನನಗೆ 
ಮೊದಲಿನಿಂದಲೂ ಇತ್ತು ಬಾಲ್ಯದಿಂದಲೂ ಹಳ್ಳಿಜೀವನದ ಪರಿಚಯ ನನಗೆ 
ಸಾಕಷ್ಟಾಗಿದೆ. ಅದನ್ನೆಲ್ಲ ಒಂದು ಕಾದಂಬರಿಯಲ್ಲಿ ಪ್ರತಿಫಲಿಸಿ, ಅದಕ್ಕೊಂದು 
ಜೀವಂತ ಅರ್ಥವನ್ನು ಕಲ್ಪಿಸಬೇಕಾಗಿತ್ತು. ಹದಿನೆಂಟು ಜಾತಿಗಳಿಂದ ಒಡಕು- 
ಕನ್ನಡಿಯಾದ ನಮ್ಮ ಸಮಾಜದ ಚಿತ್ರ ಇಲ್ಲಿದೆ. ಇಲ್ಲಿ ನಿರೂಪಿಸಲಾದ ವ್ಯಕ್ತಿಗಳನ್ನು 
ಓದುಗರು ಪ್ರತಿ ಹಳ್ಳಿಯಲ್ಲಿಯೂ ಕಾಣಬಹುದು. ಆಯಾ ಜಾತಿಯ 
ಗುಣದೋಷಗಳನ್ನು ವಿವರಿಸುವ ಉದ್ದೇಶವೇನೂ ನನಗಿಲ್ಲ. ಮನುಷ್ಯನನ್ನು ಅವನ 
ಜಾತಿಯಿಂದ ಬೇರ್ಪಡಿಸಿ ನೋಡುವದು ಆದರ್ಶದ ಮಾತಾದರೂ ವಾಸ್ತವತೆಗೆ 
ಅದರಿಂದ ಭಂಗಬರುತ್ತದೆಂದು ಹಾಗೆ ಮಾಡಹೋಗಿಲ್ಲ. ಪಡದಯ್ಯ, ಶೇಷಪ್ಪ, 
ಲಿಂಗಪ್ಪಗೌಡರಂಥ ಸಮಾಜ ಕ೦ಟಕರು ಒಂದು ಕಡೆಗೆ, ಬಾಳಾಚಾರ್ಯರು, 
ಶಿವಯೋಗಿಗಳಂಥ ಆದರ್ಶದ ಕನಸಿಗರು ಇನ್ನೊಂದು ಕಡೆಗೆ ಆಗಿ ಬಹುಜನ 
ಸಮಾಜ ದಿಕ್ಕುಗಾಣದೆ ನಿಂತಿದೆ. ಇಂಥ ಎಭಿನ್ನಸ್ವಭಾವದ ಅನೇಕ ವ್ಯಕ್ತಿಗಳನ್ನು 
ಚಿತ್ರಿಸಿದರೂ, ಅವರಲ್ಲಿಯೂ ಒಬ್ಬ ಸಾಮಾನ್ಯ ಮನುಷ್ಯನ ಅಂತಃಕರಣವನ್ನೇ 
ಕಾಣಲು ನಾನು ಯತ್ನಿಸಿದ್ದೇನೆ. 

ಈ ಕಾದಂಬರಿಗೆ ನಾಯಕನಿಲ್ಲ, ನಾಯಿಕೆಯೂ ಇಲ್ಲ. ಪ್ರಮುಖವಾಗಿ 
ಕಂಡು ಬರುವ ಪಾತ್ರಗಳು ಇರಬಹುದಾದರೂ, ಅವು ಜೀವನವಿನ್ಯಾಸದ ದೃಷ್ಟಿಯಿಂದ 
ಮಾತ್ರ ಪ್ರಮುಖವಾಗಿವೆ. ಪಾದಳ್ಳಿಯ ಜನಸಮೂಹವೇ ಈ ಕಾದಂಬರಿಯ 
ನಾಯಕನೆಂದು ನಾನು ತಿಳಿದಿದ್ದೇನೆ. ಕೊನೆಯಲ್ಲಿ ಬರುವ ಪ್ರಳಯದ ಚಿತ್ರವೇ 
ಕೊನೆಯಲ್ಲ; ಅದರಲ್ಲಿಂಯೂ ಬರಲಿರುವ ಮನ್ವಂತರದ ಬೀಜಗಳು 
ಅಡಗಿವೆಯೆಂಬುದನ್ನು ವಾಚಕರು ಗಮನಿಸಬೇಕು. ಅಂತೂ ಜೋಶಿಯವರಿಗೆ 
ವಚನ ಕೊಟ್ಟಂತೆ ಒಂದು ಕಾದಂಬರಿಯನ್ನು ಬರೆದೆನಲ್ಲ ಎಂಬ ಸಮಾಧಾನ 
ನನಗಿದೆ. ಇಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳದಿರಲಾರೆ. ಹಸ್ತಪ್ರತಿಯಲ್ಲೇ 
ಈ ಕಾದಂಬರಿಯನ್ನೋದಿದ ಕೆಲ ಮಿತ್ರರು, ಇಲ್ಲಿಯ ಘಟನೆಗಳನ್ನು, ಪಾತ್ರಗಳನ್ನು 


XXV 


ನಿಜಜೀವನದಲ್ಲಿ ಹುಡುಕುವ ಸಾಹಸ ಮಾಡಿದರು. ಇದು ನಿಜವಾಗಿ ನಡೆದ 
ಘಟನೆಗಳನ್ನೊಳಗೊಂಡ ಕತೆಯೇ ಇರಬೇಕು ಎಂದು ಅವರ ವಿಚಾರ. ಅದರ 
ಬಗ್ಗೆ ಅವರು ನನ್ನನ್ನು ಕೆಣಕಿ ಕೆಣಕಿ ಕೇಳಿದ್ದಾರೆ. ಆದರೆ ನಾನು ಬರೆದದ್ದು 
ಇತಿಹಾಸವಲ್ಲ, ಕಾದಂಬರಿ ಎ೦ದು ನಾನು ಸೂಚಿಸಬಲ್ಲೆ. ಪ್ರತಿಯೊಂದು 
ಕಾದಂಬರಿಯೂ ನಿಜಜೀವನವನ್ನೇ ತಳಹದಿಯಾಗಿಟ್ಟುಕೊಂಡಿದೆ. ಅಷ್ಟರಮಟ್ಟಿಗೆ 
ನಾನೂ ನಿಜಜೀವನವನ್ನು ಅವಲಂಬಿಸಿದ್ದೇನೆ. ಆದರೆ ಕಾದಂಬರಿಗಿರುವ ಕಲ್ಪಕತೆಯ 
ಸೀಮೆಯನ್ನು ನಾನು ದಾಟಿಹೋಗಿಲ್ಲ. ಸತ್ಯಸೃಷ್ಟಿಯಲ್ಲಿ ನಡೆದಿರಲೇಬೇಕೆನ್ನುವಷ್ಟು 
ಈ ಘಟನೆಗಳು ವಾಸ್ತವವಾಗಿದ್ದರೆ ಅದು ನನ್ನ ತಪ್ಪಲ್ಲ. 
ಕಾದಂಬರಿಯನ್ನು ಉದ್ದಕ್ಕೆ ಬರೆದು ಮುಗಿಸಿದ ಮೇಲೆ ಅದಕ್ಕೆ 
ಹೆಸರಿಡುವದೊಂದು ನನ್ನ ಬುದ್ದಿಗೆ ಮೀರಿದ ಸಮಸ್ಯೆಯಾಗಿ ಕಾಡತೊಡಗಿತು. 
ಪ್ರಕಾಶಕರಿಗೂ ಅದು ಬಗೆಹರಿಯಲಿಲ್ಲ. ಮುದ್ರಣ ನಿಲ್ಲಬಾರದೆಂದು ಹೆಸರಿಲ್ಲದೆ 
ಹಾಗೆಯೇ ಪುಟಗಳನ್ನು ಮುದ್ರಿಸಲಾಯಿತು. ಪ್ರಿನ್ಸಿಪಾಲ್‌ ಗೋಕಾಕರಿಗೆ ಈ 
ನಾಮಕರಣದ ಹೊಣೆಯನ್ನು ನಾನೊಪ್ಪಿಸಿದೆ. ಅಷ್ಟರಲ್ಲಿ ಹುಬ್ಬಳ್ಳಿಯ ವಾಣಿಜ್ಯ 
ಮಹಾವಿದ್ಯಾಲಯದ ಪ್ರೊಎ.ವ್ಹಿ.ಶಾಸ್ತ್ರಿಯವರು ನನಗೆ ಅಕಸ್ಮಾತ್ತಾಗಿ ಭೆಟ್ಟಿಯಾದರು. 
ಕತೆಯಿಂದ ಮೊದಲುಗೊಂಡು, ಹೆಸರಿಲ್ಲದಿದ್ದುದಕ್ಕಾಗಿ ಒದ್ದಾಡುವ ಇತಿಹಾಸವೆಲ್ಲ 
ಅವರಿಗೆ ಹೇಗೋ ಗೊತ್ತಾಗಿತ್ತು. “ಆ ಕತೆಯನ್ನು ನಾನು ಕೇಳಿದ್ದೇನೆ. tis ೩ 
588೩ of ೩ Village ಎಂದು ನನಗನಿಸುತ್ತದೆ. ಇದಕ್ಕೆ "ಗ್ರಾಮಾಯಣ' ಎಂದು 
ಹೆಸರಿಟ್ಟರಾಗದೇ?' ಎಂದು ನನ್ನನ್ನು ಕೇಳಿದರು, ಪಿನ್ಸಿಪಲ್‌ ಗೋಕಾಕರಿಗೆ ಈ 
ಸುದ್ದಿಯನ್ನು ತಿಳಿಸುವ ಹೊಣೆಯನ್ನೂ ಹೊತ್ತುಕೊಂಡರು, ಯಾವ ರೀತಿಯಿಂದ 
ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಬೇಕೋ ತಿಳಿಯದಾಗಿದೆ. "ಗ್ರಾಮಾಯಣ' 
ಎಂಬ ಪದವೇ ಒಂದು ಪುಟ್ಟ ಭಾವಗೀತ (Miniature Lyric) ವಾಗಿದೆ. 
ರಾಮಾಯಣದ ಆದರ್ಶಕ್ಕೂ, ನಮ್ಮ ವಾಸ್ತವತೆಗೂ ಇರುವ ಅ೦ತರವನ್ನು ವ್ಯಂಗ್ಯವಾಗಿ 
ಸೂಚಿಸುತ್ತದೆ. ಸ್ವಯಂಸ್ಫೂರ್ತಿಯಿಂದ ಇಂಥ ಅಮೌಲ್ಯವಾದ ಹೆಸರನ್ನು 
ಸೂಚಿಸಿದ್ದಕ್ಕಾಗಿ ಪ್ರೊ.ಎ.ವ್ಹಿ.ಶಾಸ್ತಿಯವರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. 
ಹೀಗೆ ನನ್ನಿಂದ ಬರೆಯಲ್ಪಟ್ಟ, ಶ್ರೀ ಕೆ.ಡಿ.ಕುರ್ತಕೋಟಿಯವರಿಂದ ಸಂಸ್ಕಾರ 
ಹೊಂದಿ, ಶ್ರೀ ಎ.ವ್ಹಿ.ಶಾಸ್ಥಿಯವರಿ೦ದ ನಾಮಕರಣ ಹೊಂದಿದ ಈ "ಗ್ರಾಮಾಯಣ' 
ಕಾದಂಬರಿಯನ್ನು ಗೆಳೆಯ ಜಿ.ಬಿ.ಜೋಶಿಯವರು ತಮ್ಮ ಗ್ರಂಥ ಮಾಲೆಯಲ್ಲಿ 
ಪ್ರಕಟಿಸಿ ನನ್ನ ಮೇಲೆ ಉಪಕಾರ ಮಾಡಿದ್ದಾರೆ. ಅವರಿಗೂ ನಾನು ಕೃತಜ್ಞನಾಗಿದ್ದೇನೆ. 
ರಾವಬಹಾದ್ದೂರ 


೫೫1೪1 


ಈ ಕಾದಂಬರಿಯಲ್ಲಿ ಬರುವ ಜನರು 


ಪಾದಳ್ಳಿಯವರು 


೧. 
. ಲಕ್ಷೀಬಾಯಿ 
po 
. ಪುತಳಾಬಾಯಿ 
. ಬಾಪೂಸಾಹೇಬ (ಪಾಟೀಲ) 


© Pl 


ALPES 


ರಾಣೋಜಿರಾಯ (ಘೋರಪಡೆ) 


ರತ್ನಾ 

ಯಶವಂತರಾವ ಪಾಟೀಲ 
ಯಮುನಾ 

ಶಿಲೇದಾರ ಗೋಪಾಳ 


. ಶಿಲೇದಾರ ನಾನಾ 


೧೦. ಶಿಲೇದಾರ ಲಕ್ಷ್ಮಣ 

೧೧. ಚಿಮಣಾ 

೧೨. ರುಕುಮಾ 

೧೩. ದಾದಾ (ಭೀಮಸೇನ) 

೧೪. ಶಂಕರೆಪ್ಪಗೌಡರು 

೧೫. ಪಾರ್ವತೆವ್ವ 

೧೬. ಶಿವನಗೌಡ 

೧೭. ಗುರುಲಿಂಗಪ್ಪ 

೧೮. ಬಾಳಾಚಾರ್ಯ (ರಾಜಪುರೋಹಿತ) 


೧೯. ಗೋಪಾಳಾಚಾರ್ಯ 7 
೨೦. ನಾರಾಯಣಾಚಾರ್ಯ _ | 


೨೧. ಆಚಾರ್ಯರ ಪತ್ನಿ 

೨೨. ಹಣುಮಂತಾಚಾರ್ಯರು 
೨೩. ಶೇಷಪ್ಪ (ಕುಲಕರ್ಣಿ) 
೨೪. ತುಳಸಕ್ಕ 

೨೫. ಶ್ಯಾಮರಾಯ (ಕುಲಕರ್ಣಿ) 
೨೬ ಪಡದಯ್ಯನವರು 


ಪಾದಳ್ಳಿಯ ಜಾಗೀರದಾರರು 
ರಾಣೋಜಿರಾಯರ ಹಿರಿಯ ಹೆಂಡತಿ 
ರಾಣೋಜಿರಾಯರ ಕಿರಿಯ ಹೆಂಡತಿ 
ಕನಕೇರಿಯ ಪಾಟೀಲ; 
ಪುತಳಾಬಾಯಿಯ ತಮ್ಮ 
ಬಾಪೂಸಾಹೇಬನ ಹೆಂಡತಿ 
ಅಜರಾಣಿಯ ಪಾಟೀಲ; ರತ್ನಾಳ ತಂದೆ 
ಜಾಗೀರದಾರ ಮನೆಯ ಅಡಿಗೆಯವಳು 
ಶಿಲೇದಾರ ನಾನಾನ ತಂದೆ 
ಜಾಗೀರದಾರರ ನಂಬಿಗಸ್ಥ, ಊರಲ್ಲಿ 
ಪ್ರತಿಷ್ಠಿತ; ಚಿಮಣಾಳ ತಂದೆ 

ನಾನಾನ ತಮ್ಮ ದಾದಾನ ತಂದೆ 
ನಾನಾನ ಮಗಳು 

ನಾನಾನ ಹೆಂಡತಿ 

ಶಿಲೇದಾರ ಲಕ್ಷ್ಮಣನ ಮಗ, ಕುಸ್ತಿಗಡಿ 
ಪಾದಳ್ಳಿಯ ಗೌಡರು 

ಶ೦ಕರೆಪ್ಪಗೌಡರ ಹೆಂಡತಿ ; ಗೌಡಿತಿ 
ಶಂಕರೆಪ್ಪಗೌಡರ ಮಗ 
ಶಂಕರೆಪ್ಪಗೌಡರ ಬೀಗ 

ಇಂದುಪುರ ಸಂಸ್ಥಾನಿಕರ 
ರಾಜಪುರೋಹಿತರು 


ಬಾಳಾಚಾರ್ಯರ ಅಣ್ಣನ ಮಕ್ಕಳು 
ಬಾಳಾಚಾರ್ಯರ ಸಹಧರ್ಮಿಣಿ 
ಬಾಳಾಚಾರ್ಯರ ಕಕ್ಕ 
ಪಾದಳ್ಳಿಯ ಕುಲಕರ್ಣಿ 

ಶೇಷಪ್ಪನ ಹೆಂಡತಿ 

ಪಾದಳ್ಳಿಯ ಇನ್ನೊಬ್ಬ ಕುಲಕರ್ಣಿ 
ಪಾದಳ್ಳಿಯ ಹಿರೇಮಠಕ್ಕೆ 
ಗುರುಪಾದಸ್ವಾಮಿಗಳ 

ನಂತರ ಬಂದ ಮಠಪತಿ ; 


ಎಲಿ 


೨೮. 


೨೯. 
೩೦. 
೩೧. 
೩೨. 


೩೩. 


೩೪, 
೩೫. 
೩೬, 
೩೭. 
೩೮. 
೩೯. 
೪೦. 
೪೧. 
೪೨, 
೪೩, 
ಅಲ್ಲ, 
೪೫. 
೪೬, 
೪೭ 
೪೮. 
೪೯. 
೫೦. 
೫೧. 


ಲಿಂಗಪ್ಪಗೌಡ 


ಶಂಕರಪ್ಪ 


ಗುರುಪಾದ 

ದಾನವ್ವ 
ಗಂಗಾಧರಯ್ಯನವರು 
ಶಿವಯೋಗಿಸ್ಟ್ವಾಮಿಗಳು 


ಸದಾನಂದಶಿವಯೋಗಿಗಳು 


ಜೈನರ ಜಿನ್ನಪ್ಪ 
ಹಿರೇಕುರುಬ ಮಾಯಪ್ಪ 
ಕಮತಿಗರ ಕರಿಯಪ್ಪ 
ಕಾಶೀಮಸಾಹೇಬ 
ಸಂಗಪ್ಪ 

ಬಸಪ್ಪ 

ರಾಯಣ್ಣ ನು 
ವಾಲಿಕಾರ ಮಲ್ಲಪ್ಪ 
ತಳವಾರ ಕಲ್ಲಪ್ಪ 
ತಳವಾರ ಕೆಂಚ 
ಪಿಂಜಾರ ಲಾಡ ೧ 
ಅಂಬಿಗರ ಬಸಪ್ಪ 
ಅಂಗಡಿ ಶಿವರುದ್ರ | 
ಬಿರಾದಾರ ನಿಂಗವ್ವ 
ಮೂಲಿಮನಿ ತಾರವ್ವ 
ತಳವಾರ ನಾಗವ್ವ | 
ಹಿರೇಕುರುಬ ನಿಂಬೆವ್ವ- 
ಗಿಡ್ಡ ಶಂಕರ್ಯಾ 


೫೫೭1೪11 


ಅಜರಾಣಿಯವರು 

ಅಜರಾಣಿಯ ಕುರುಬ ಶಂಕರಪ್ಪ 
ಮಗ; ನಾಮಸಾದೃಶ್ಯದಿಂದ 
ಪಡದಯ್ಯನ ಹಸ್ತಲಾಘವದಿಂದ, 
ಪಾದಳ್ಳಿಯ ಗೌಡಿಕಿ ಪಡೆದವ 
ಅಜರಾಣಿಯ ಕುರುಬ, ಲಿಂಗಪ್ಪನ 
ತಂದೆ 

ಪಡದಪ್ಪನವರ ಒಬ್ಬ ಶಿಷ್ಯ 
ಪಡದಯ್ಯನವರ ಪ್ರೇಯಸಿ 
ಗುರುಪಾದಸ್ವಾಮಿಗಳ ತಮ್ಮ 
ಸದಾನಂದಶಿವಯೋಗಿಗಳ 
ಅಂಶಸಂಭೂತರು ; 
ಗಂಗಾಧರಯ್ಯನವರ ಮಕ್ಕಳು ; 
ಪಡದಯ್ಯನವರನ್ನು ಬಿಡಿಸಿದ ನಂತರ 
ಮಠಕ್ಕೆ ಚರಮೂರ್ತಿಗಳಾಗಿ 
ಬಂದವರು. 

ಹಿರೇಮಠಕ್ಕೆ ಗುರುಪಾದಸ್ವಾಮಿಗಳ 
ಪೂರ್ವದಲ್ಲಿ ಮಠಪತಿಗಳಾಗಿ ಕೀರ್ತಿ 
ಹೆಚ್ಚಿಸಿದವರು. 

ಶಂಕರೆಪ್ಪಗೌಡರ ಆಪ್ತ ಸ್ನೇಹಿತ, ರೈತ 
ಜಾಗೀರದಾರರ ರೈತ 
ಜಾಗೀರದಾರರ ಕಮತಿಗ 


ಜಾಗೀರದಾರರ ಇನ್ನಿತರ ರೈತರು 
ಗೌಡರ ಪರಿವಾರದವರು 
ದಾದಾನ ಗರಡಿಮನಿ ದೋಸ್ತರು 


ರೈತರ ಹೆಂಡಂದಿರು 


ಪಡದಪ್ಪನ ಕೈಕೆಳಗೆ ಓಡಾಡುವ 
ಉಂಡಾಡಿ 


೫೫೭೪111 


೫೨. 
೫೩. 


೫೪. 
೫೫. 
೫೬, 
೫೭. 


೫೮. 
೫೯. 
೬೦. 
೬೧. 


ಹೊರಗಿನಿಂದ ಪಾದಳ್ಳಿಗೆ ಬಂದವರು 
೬೨, 


೬೩, 
೬೪, 
೬೫. 


೬೬, 
ಆಕಿ 


ದಳವಾಯಿ ತಿಪ್ಪ 7] 
ಕೊಂಬಿನ ಶಿಂಗ್ಯಾ _ | 


ಮಾದರ ಚನ್ನ 
ಮಾದರಮಲ್ಲಿ 
ಹೊಲೆಯರ ರುದ 
ಹೊಲೆಯರ ಬಾಳ್ಯಾ 


ತಳವಾರ ರಂಗಿ 
ದರಿಯಾ 
ರಡ್ಡೇರ ಯಂಕ `ಸ] 


ಅಕ್ಸಾ 


ಮಹಾರಾಜರು 


ಗಿಬ್ಬನ್‌ ಸಾಹೇಬ 
ಕೃಷ್ಣರಾಯ 
ರುಕ್ಕಣಿಬಾಯಿ 
ಫಕರುದ್ದಿ €ನ ಸಾಹೇಬ 
ಜಕ್ಕಪ್ಪನವರು 


. ಕೇಶವರಾಯ (ಆಡ್ಡಿ) 
. ಗೋಪಾಳರಾಯ 

. ಉಸ್ಮಾನ 

. ಇಸ್ಮಾಯಿಲ್‌ 

. ಬಾಳಾರಾಮ (ಮಾರವಾಡಿ) 
೩ ವೆಂಕಣ್ಣಮಾಸ್ತರ 

. ಕಲ್ಲನಗೌಡ 

. ಚಂದ್ರಿ 

ಕಂಟ್ಯಾ 

. ಪಂಜಾಬಿ ಲಾಮಾ 

. ಉಸ್ತಾದ ಗುಲಾಬ 

. ಪೋಲೀಸ ಹವಾಲ್ದಾರ 


- ಹುಲಿಬ್ಯಾಟಿ ಹಳಬರು 


ಹುಲಿಬ್ಯಾಟಿ ಹಳಬರ ಹಿರಿಯ 
ಕೊಂಬು ಊದುವ ವೃತ್ತಿಯ 
ಹೊಲೆಯ 

ಪಾದಳ್ಳಿ ವತನದಾರ ಮಾದಿಗ 

ಚನ್ನನ ತಂಗಿ; ದೇವರಿಗೆ ಬಿಟ್ಟ ಬಸವಿ 
ಹೊಲೆಯರಲ್ಲಿ ಪ್ರಮುಖ 
ಪಾದಳ್ಳಿಯಲ್ಲಿ ಕಾಲರಾಕ್ಕೆ ಮೊದಲು 
ಆಹುತಿಯಾದವ 
ಗೋಪಾಳಾಚಾರಿಯ ಉಪಪತ್ನಿ 
ಓಲೆಕಾರ 


ಮಠದಲ್ಲಿ ಕೂಡುವ ಉಂಡಾಡಿಗಳು 


ಇಂದುಪುರದ ಸಂಸ್ಥಾನಿಕರು 
ಲಕ್ಷ್ಮೀಬಾಯಿಗೆ ಆಪ್ಪಸಂಬಂಧ 
ಪಾದಳ್ಳಿಗೆ ಬಂದ ಅಸಿಸ್ಪಂಟ ಕಲೆಕ್ಟರ 
ಪಾದಳ್ಳಿಗೆ ಬಂದ ಮಾಮಲೇದಾರ 
ಮಾಮಲೇದಾರರ ಕುಟುಂಬ 
ಪಾದಳ್ಳಿಗೆ ಬಂದ ಫೌಜದಾರರು 
ಪಾದಳ್ಳಿಗೆ ಬಂದ ಪ್ರಾಂತಕಚೇರಿ 
ಶಿರಸ್ತೇದಾರರು 

ಫೌಜದಾರರ ಅಡ್ಡಿ (orderly) 
ಮಾಮಲೇದಾರರ ಕಾರಕೂನ 
ಮಾಮಲೇದಾರರ ಪಟ್ಟೇವಾಲಾ 
ಫಕರುದ್ದೀನರ ಪೋಲೀಸ ಸಿಪಾಯಿ 
ಪಾದಳ್ಳಿಗೆ ಬಂದು ನೆಲಸಿದ ವ್ಯಾಪಾರಸ್ಥ 
ಪಾದಳ್ಳಿಯ ಗಾವಠಿಶಾಲೆಯ ಶಿಕ್ಷಕರು 
ಹಾವನೂರ ಗೌಡ 

ಅಜರಾಣಿಯ ಕಸಬಿ 

ಚಂದ್ರಿಯ ತಮ್ಮ 

ಪಾದಳ್ಳಿಗೆ ಕುಸ್ತಿ ಅಡಲು ಬಂದವ 
ಇಂದುಪುರದ ಪೈಲವಾನ ; ಉಸ್ತಾದ 
ಪಾದಳ್ಳಿಗೆ ದಾದನನ್ನು ಹುಡುಕಲು 
ಬಂದವ 

ಜಾಗೀರದಾರರೊಡನೆ ಹುಲಿಬೇಟೆಗೆ 
ಹೋಗುವ ಹಳಬರು. ಸಾಮಾನ್ಯವಾಗಿ 
ಇವರು ಜಾಗೀರದಾರರ ವಾಡೆಯ ಹಿತ 


೮೧. ಕಟುಬುರು 


೫೫1 


ಸಂಬಂಧ ನೋಡಿಕೊಳ್ಳುವ, ಅವರು 
ಹೇಳಿದ ಕೆಲಸ ಮಾಡುವ ಅವರ 
ಸಿಬ್ಬಂದಿಯವರಾಗಿದ್ದರು. 

ಗುನ್ಹೆಗಾರ ಜನಾಂಗವೆಂದು ಇವರನ್ನು 
ಸರಕಾರವು ಗಣಿಸಿ ಕ್ರಿಮಿನಲ್‌ ಟ್ರಾಯಿಬ್ಸ್‌ 
ಸೆಟಲ್‌ಮೆಂಟಿನಲ್ಲಿ ಕೆಲಕಾಲ ಇಟ್ಟಿತ್ತು. 
ಈ ಕಾದಂಬರಿಯ ಕಾಲದಲ್ಲಿ ಇವರು 
ಪಾದಳ್ಳಿಯ ಜಾಗೀರದಾರರ 
ಆಶ್ರಯದಲ್ಲಿ ಬಂದು ನೆಲಸಿದವರು. 
ಮೀನ ಹಿಡಿಯುವದು ಗಂಡಸರ 
ಮುಖ್ಯ ಹೋರೆ. ಕಿಳ್ಳಿಕ್ಯಾತರ ಆಟ 
ಆಡಿಸಿ ತೋರಿಸುವದು ಇವರ ವಿಶೇಷ 
ಉದ್ಯೋಗ. ಇವರ ಹೆಣ್ಣುಮಕ್ಕಳು ಹಚ್ಚಿ 
ಚುಚ್ಚುವ ಉದ್ಯೋಗ ಮಾಡುವರು. 


XXX ೫೦1 


ಪರಿವಿಡಿ 
ಶುಭ ಸಂದೇಶ 111 
ಚೆನ್ನುಡಿ IV 
ವಿ 
ಎರಡು ನುಡಿ v ಗ್ರಾಮಾಯಣ 
ಅಧ್ಯಕ್ಷರ ಮಾತು 1] 
ಪ್ರಕಾಶಕರ ಮಾತು VII 
ಆಯ್ಕೆ ಸಮಿತಿ IX 
ಅನಾವರಣ p4 
ನನ್ನ ಮಾತು XXII 
ಈ ಕಾದಂಬರಿಯಲ್ಲಿ ಬರುವ ಜನರು XXVI 


ಗ್ರಾಮಾಯಣ ೧-೫೫೪ 


ಗ್ರಾಮಾಯಣ ೧ 


ಭಾಗ ೧ 
೧ 


ಹನ್ನೆರಡು ತಾಸು ಕತ್ತಲೆ ತುಂಬಿದ ರಾತ್ರಿ ಮುಗಿದು, ಬೆಳಕು ಹರಿಯುವ 
ಸಂಧಿಕಾಲವು ವೈಶಿಷ್ಟ್ಯಪೂರ್ಣವಾದುದು. ಕತ್ತಲೆ ಬೆಳಕು ಒಂದನ್ನೊಂದು 
ಅಪ್ಪಿಕೊ೦ಡಂತಿದ್ದರೂ ಅವಕ್ಕೆ ಅಗಲಿಕೆ ಅನಿವಾರ್ಯವಾಗಿರುತ್ತದೆ. ಆಗ ನಿದ್ದೆಯಿಂದ 
ಎಚ್ಚತ್ತ ಕಣ್ಣು ಈ ನೋಟದಿಂದ ಗೊಂದಲಗೆಡುವದು ಸ್ವಾಭಾವಿಕ. ಕತ್ತಲೆ 
ಬೆಳಕಿನ ಕನಸನ್ನು ಕಾಣುವಂತೆ ತೋರುತ್ತಿರುವಾಗ ಎರಡರಲ್ಲಿಯೂ ವಿರೋಧ 
ಎಲ್ಲಿಂದ ಬಂತು? ಒಂದು ದೃಷ್ಟಿಯಿಂದ ಅವೆರಡಕ್ಕೂ ಆನುವಂಶಿಕ ಸಂಬಂಧ 
ಇದೆ. ಸೃಷ್ಟಿಯಲ್ಲಿ ಒಂದು ದಿನದಲ್ಲಿಯ ಸಂಧಿಕಾಲ ಯುಗಯುಗಾಂತರಗಳ 
ಸಂಧಿ ಕಾಲದ ನೆನಪನ್ನು ಮತ್ತೆ ಮತ್ತೆ ತಂದುಕೊಡುತ್ತದೆ. ಅಂದಮೇಲೆ ರಾಷ್ಟದ 
ಜೀವನದಲ್ಲಿ ಒಂದು ಶತಮಾನ ಸರಿದು ಇನ್ನೊಂದು ಶತಮಾನ ಕಾಲಿಡುವ 
ಕಾಲಕ್ಕೆ ಮಹತ್ವ ಬರುತ್ತಿದ್ದರೆ ಆಶ್ಚರ್ಯವೇನಿಲ್ಲ. 

ಸರಂಜಾಮೀ ಪದ್ಧತಿಯನ್ನು ಆಧರಿಸಿ ನಿಂತ ಸಮಾಜದ, ಅದರ ಪರಮ 
ಇಷ್ಟಾರ್ಥವೆನಿಸಿದ ಸಾಮ್ರಾಜ್ಯಶಾಹಿಯ ಸುಗ್ಗಿಯ ಕಾಲವಾದ ಹತ್ತೊಂಬತ್ತನೆಯ 
ಶತಮಾನ ಗತಿಸಿ ಹೊಸ ಶತಮಾನ ಇನ್ನೇನು ಹೊಸ ಧ್ಯೇಯಗಳನ್ನು 
ತೋರುವದೋ ಎಂದು ನಾಡಿನಲ್ಲಿ ಕುತೂಹಲ ಪ್ರಾರಂಭವಾಗಿತ್ತು. ಸ್ವಾತಂತ್ರ್ಯ. 
ಸಮತೆ, ರಾಷ್ಟ್ರೀಯವಾದ ಮೊದಲಾದ ಹೊಸ ವಿಚಾರಗಳಿಂದ ತುಂಬಿದ ಇಪ್ಪತ್ತನೆಯ 
ಶತಮಾನ ಕಾಲಿಡುವ ಸಂಧಿಕಾಲ ನಮ್ಮ ದೇಶದಲ್ಲಿ ಮಹತ್ವದ ಸ್ಥಿತ್ಯಂತರದ 
ಕಾಲ. ಹಳೆಯ ಸರಂಜಾಮೀ ಪದ್ಧತಿ ಅಳಿದಿಲ್ಲ ಹೊಸ ಸಾಮಾಜಿಕ ವ್ಯವಸ್ಥೆ 
ರೂಪಗೊಂಡಿಲ್ಲ, ಪರಕೀಯರ ಪ್ರಭುತ್ವದಿಂದ ದೇಶವನ್ನು ವ್ಯಾಪಿಸಿದ ಅಜ್ಞಾನ 
ಬಡತನಗಳ ಕಾರ್ಗತ್ತಲೆ ಹರಿದಿಲ್ಲ. ದರ್ಪದ ಅಧಿಕಾರೀ ವರ್ಗದ ಸ್ವೇಚ್ಛಾಚಾರ, 
ಸ್ವಾರ್ಥಿಗಳ ಕುಟೀಲ ಕಾರಸ್ಥಾನ. ಇದೇ ನ್ಯಾಯವೆಂಬ ಭಾವನೆಯಿಂದ ತಗ್ಗುತ್ತ 
ನಡೆದಿದ್ದರೂ ಅಜ್ಜರು ದುರ್ಬಲರು ಇವರ ಜಾಲದ ಭೀತಿಯಿಂದ ಇನ್ನೂ 
ಮುಕ್ತರಾಗಿಲ್ಲ. ವೇದಕಾಲದಿ೦ದ ನಡೆದುಬ೦ದ ಜಾತೀಯ ಪದ್ಧತಿಗೆ ಸರಂಜಾಮೀ 


೨ ಗ್ರಾಮಾಯಣ 


ಪದ್ಧತಿಯ ಅಂಗವಾಗಿ ಹೊಸವರ್ಗ ಪದ್ಧತಿಯೊ೦ದು ಜೊತೆಯಾಗಿತ್ತು ಅದರ 
ಫಲವಾದ ಸಾಮಾಜಿಕ ರೀತಿನೀತಿಗಳು ಇನ್ನೂ ಅಳಿದಿರಲಿಲ್ಲ. ಸಮಾಜವ್ಯವಸ್ಥೆಯ 
ತಳಹದಿಗೆ ಗೆದ್ದಲು ಹತ್ತಿದಂತಾಗಿ ಸಾವಿರಾರು ವರ್ಷಗಳಿಂದ ಕಟ್ಟಿದ ಮಂದಿರ 
ಬೀಳಬಹುದೆಂಬ ಭೀತಿಯಿತ್ತು. ಹೊಸ ಸಮಾಜವ್ಯವಸ್ಥೆಯ ರೂಪುರೇಷೆಗಳ 
ಅಸ್ಪಷ್ಟ ಚಿತ್ರವು ಧ್ಯೇಯವಾದಿಗಳ ಕನಸುಗಳಲ್ಲಿ ಮಾತ್ರ ಸುಳಿದಿತ್ತು. 

ಆದರೆ ದಿನನಿತ್ಯದ ಬದುಕನ್ನು ನಡೆಯಿಸುವ ಸಾಮಾನ್ಯ ಮನುಷ್ಯನಿಗೆ 
ಇದಾವುದರ ಅರಿವೂ ಇರಲಿಲ್ಲ. ಇದು ಇತಿಹಾಸಕಾರನ ಕಣ್ಣಿಗೆ ಕಾಣುವ 
ಭೀಕರ ಚಿತ್ರ ಯಾವ ಪ್ರಳಯದ ಶಕ್ತಿಯೂ ಜೀವನದ ಬೀಜವನ್ನು ಸಂಪೂರ್ಣವಾಗಿ 
ನಾಶಮಾಡಲಾರದು. ಐತಿಹಾಸಿಕ ಅನರ್ಥಗಳ ನೆರಳಿನಲ್ಲಿಯೇ ಬದುಕು ಸಾಗಿಸುವ 
ಧೈರ್ಯ ಸಾಮಾನ್ಯ ಮನುಷ್ಯನಿಗೆ ಇದೆ. ಹತ್ತೊಂಬತ್ತನೆಯ ಶತಮಾನದ 
ಅಂ೦ತ್ಯಭಾಗದಲ್ಲಿಯೂ ಸಾಮಾನ್ಯ ಮನುಷ್ಯನ ಸುಖದು:ಖಗಳು 
ನಿತ್ಯನೈಮಿತ್ತಕವಾಗಿದ್ದವು. ಆದರೆ ವಾತಾವರಣಕ್ಕೆ ತಕ್ಕಹಾಗೆ ಅವನ ಜೀವನಕ್ರಮ 
ಬೇರೆಯಾಗಿತ್ತು. ಹೊಸ ವೈಜ್ಞಾನಿಕ ಶೋಧಗಳಿಂದ ಅವನ ಇರುವಿಕೆ ಇನ್ನೂ 
ಬದಲಾಗಿರಲಿಲ್ಲ. ರಾಜ್ಯಕ್ರಾಂತಿ ಅವನ ಜೀವನದ ಅಂಚಿನಲ್ಲಿಯೇ ಸುಳಿದಾಡುತ್ತಿತ್ತು 
ರಾಜಕೀಯ ಅವ್ಯವಸ್ಥೆಯಿಂದಾಗಿ ಅವನ ವಿತ್ತಜೀವಿತಗಳು ಸುರಕ್ಷಿತವಾಗಿರಲಿಲ್ಲ. 
ನಾಗರಿಕತೆಯ ಹಕ್ಕು ಕಾಯಿದೆಗಳು ಅವನಿಗೆ ಪರಿಚಿತವಾಗಬೇಕಾದರೆ ಇನ್ನೂ 
ದೀರ್ಫಕಾಲ ಬೇಕಾಗಿತ್ತು ನಾಡಿನ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಾದವು. 
ಇದ್ದ ರಾಜ್ಯಗಳು ಬಿದ್ದು ಹೊಸ ರಾಜ್ಯಗಳು ತಲೆಯೆತ್ತಿದವು. ದೇಶೀಯ ರಾಜರೆಲ್ಲ 
ಪರಕೀಯ ಆಳ್ವಿಕೆಗೆ ಶರಣಾಗತರಾಗಿದ್ದರು. ಸಮುದ್ರದ ಅಲೆಗಳಗುಂಟ ವಿದೇಶೀಯ 
ಸಂಸ್ಕೃತಿಯ ಪ್ರವಾಹವೊ೦ದು ಮೆಲ್ಲಗೆ ಹರಿದುಬರುತ್ತಿತ್ತು. 

ಇದರ ಪ್ರಭಾವ ನಾಡಿನ ಎಲ್ಲ ಜನರ ಮೇಲೆ ಬಿದ್ದಿದ್ದರೆ ಆಶ್ಚರ್ಯವೇನಲ್ಲ. 
ವರ್ಷೆರಡು ವರ್ಷಕ್ಕೊಮ್ಮೆ ಯಾವುದೋ ದೂರದ ಊರಿನಿಂದ ಹಬ್ಬಿದ 
ವಾರ್ತೆಯೊಂದು ಇವರೆದೆಯನ್ನು ನಡುಗಿಸುತ್ತಿತ್ತು ಆದರೆ ಕೆಲವೊಂದು ಕಾಲ 
ಮಾತ್ರ ಗತಕಾಲದ ಸಂಸ್ಕೃತಿಯ ವಿನಾಶದ ಪರಿಣಾಮವಾಗಿ ಸಾಮಾನ್ಯ ಮನುಷ್ಯ 
ಅಜ್ಞಾನದ ಆಳದಲ್ಲಿಯೇ ಮುಳುಗಿದ, ಅವನ ಪಾಲಿಗೆ ಊರಿನ ಗೌಡ- 
ಕುಲಕರ್ಣಿಗಳೇ ದೊರೆಗಳು. ಅವರು ಹೇಳಿದ್ದೇ ವೇದ; ನಡೆಸಿದ್ದೇ ಅಧಿಕಾರ, 
ಬಡತನವಂತೂ ಅವರಿಗೆ ಪರಂಪರಾಗತ ಆಸ್ಮಿಯಾಗಿತ್ತು. 

ಇಡೀ ದೇಶವನ್ನೆ ಆ ಕಾಲದಲ್ಲಿ ಕಣ್ಣತ್ತಲೆ ವ್ಯಾಪಿಸಿತೆಂದು ಹೇಳಿದ ಮೇಲೆ 
ಅದರ ನೆರಳು ಕೃಷ್ಣಾನದಿಯ ದಡದ ಮೇಲಿರುವ ಪರಶುರಾಮಕ್ಷೇತ್ರವನ್ನೂ 
ವ್ಯಾಪಿಸಿತೆಂಬುದನ್ನು ಹೇಳುವದು ಅನಗತ್ಯ. 


ಗ್ರಾಮಾಯಣ ೩ 


ಸ್ಥಳಪುರಾಣದಲ್ಲಿ ಈ ಗ್ರಾಮವು ಪರಶುರಾಮಕ್ಷೇತ್ರವೆಂದು ವರ್ಣಿಸಲ್ಪಟ್ಟಿದೆ. 
ವ್ಯಕ್ತಿಗಳ ಹೆಸರು ಕೂಡ ಅನೇಕ ಸಂದರ್ಭಗಳಲ್ಲಿ ರೂಪಾಂತರ ಹೊಂದುವುದನ್ನು 
ನೋಡುತ್ತಿರುವ ನಮಗೆ ಈ ಗ್ರಾಮದ ಹೆಸರು ಸಾವಿರ ವರ್ಷಗಳಿಂದ 
ಬದಲಾಗಿಲ್ಲವೆಂದು ಹೇಗೆ ಹೇಳಬೇಕು? ಹೆಸರು ಪರಶುರಾಮಕ್ಷೇತ್ರದಿಂದ 
ರಾಮಕ್ಷೇತ್ರ, ರಾಮನಹಳ್ಳಿ, ರಾಮಪಾದಳ್ಳಿಯಾಗಿ ಕೊನೆಗೆ ಪಾದಳ್ಳಿಯಾಯಿತು. 
ಬಹುಶಃ ನಾಡಿನ ಸಂಸ್ಕೃತಿಯ ಅವನತಿಯ ಇತಿಹಾಸ ಈ ಹೆಸರಿನ 
ಇತಿಹಾಸದಲ್ಲಿಯೂ ಪ್ರತಿಫಲಿಸಿರಬಹುದು. ಆ ಗ್ರಾಮದ ಜಾಗೀರದಾರರ ಹಳೆಯ 
ಕಾಗದ ಪತ್ರಗಳಲ್ಲಿ ಈ ಬದಲಾವಣೆಯ ಕತೆಯನ್ನು ಓದಬಹುದು. 

ಆ ಗ್ರಾಮದ ಜನರೇ ಹೇಳುವ ಒಂದು ದಂತಕಥೆ ಈ ಪ್ರದೇಶದಲ್ಲೆಲ್ಲ 
ವಿಖ್ಯಾತವಾಗಿದೆ. ಪುರಾಣಕಾಲದಲ್ಲಿ ಅ೦ಧಕಾಸುರನೆಂಬ ರಾಕ್ಷಸ ಇದೇ ಗ್ರಾಮದಲ್ಲಿ 
ಬೀಡುಬಿಟ್ಟಿದ್ದನಂತೆ. ಪರಶುರಾಮನು ಅವನ ಸಂಹಾರ ಮಾಡಿ ಈ ಗ್ರಾಮವನ್ನು 
ಬ್ರಾಹ್ಮಣರಿಗೆ ಅಗ್ರಹಾರ ಹಾಕಿ ಕೊಟ್ಟನಂತೆ. ಆದರೆ ಆ ರಾಕ್ಷಸನ ರಕ್ತಸ೦ಬ೦ಧಿಕರು 
ಇನ್ನೂ ಜೀವಿಸಿದ್ದರು. ಅವರು ಕಾಲಾ೦ತರದಿ೦ದ ಬ್ರಾಹ್ಮಣರನ್ನು ಓಡಿಸಿ ಇಲ್ಲಿ 
ತಮ್ಮ ಅಧಿಕಾರ ಸ್ಥಾಪಿಸಿದರಂತೆ. ಈ ಕಥೆ ಇಲ್ಲಿಯ ಜೀವನದ ಒಂದು ಸತ್ಯವನ್ನು 
ಮಾತ್ರ ನಿರೂಪಿಸುತ್ತದೆ. ಇನ್ನೂ ಇಲ್ಲಿಯ ನಿವಾಸಿಗಳಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳನ್ನು 
ಸುಲಿದು ಜೀವನ ಸಾಗಿಸುವ ಕಟಬರ ಕತೆಗಳು ಈ ದಂತಕಥೆಗಿಂತ ಭೀಕರವಾಗಿದೆ. 
ಹತ್ತೊಂಬತ್ತನೆಯ ಶತಮಾನದಲ್ಲಿ ಈ ಗ್ರಾಮದ ಅರಸನಾದ ಓರ್ವ ಮರಾಠಾ 
ಸರದಾರನು ಹುಲಿಬ್ಯಾಟಿ-ಹಳಬರೆ೦ಬ ಕಾಟಕರ ತಂಡವನ್ನು ಸಾಕಿ, ಅವರಿಂದ 
ದರೋಡೆ ಹಾಕಿಸಿ ತನ್ನ ತಿಜೋರಿಯನ್ನು ತುಂಬಿಸಿಕೊಳ್ಳುತ್ತಿದ್ದನಂತೆ. ಈ ಕಾರಣಕ್ಕಾಗಿ 
ಅವರ ಅಧಿಕಾರಕ್ಕೊಳಪಟ್ಟ ಎ೦ಬತ್ತೆಂಟು ಹಳ್ಳಿಗಳನ್ನು ಖಾಲಸಾ ಮಾಡಿ 
ಇದೊಂದೇ ಗ್ರಾಮವನ್ನು ಅವನ ಅರಸೊತ್ತಿಗೆಯ ಕುರುಹಿಗಾಗಿ ಉಳಿಸಿದರೆಂದು 
ಈಗಿನ ಜಾಗೀರದಾರರ ಮನೆಯ ಕಾಗದಪತ್ರಗಳಿಂದ ಕಂಡು ಬರುವುದು. 

ಜಾಗೀರಿಯಲ್ಲಿ ಈ ಗ್ರಾಮವೊ೦ದೇ ಉಳಿದ ಮೇಲೆ ಅರಸರ ಆದಾಯದ 
ಮುಖ್ಯ ಬಾಬು ಹಾದಿ ಬಡಿಯುವದೇ ಆಗಿತ್ತು. ಪೆಂಡಾರಿಗಳನ್ನು ಮೀರಿಸಿದ 
ಹುಲಿಬ್ಯಾಟ-ಹಳಬರ ಕಾಟ ಸುತ್ತುಮುತ್ತಲಿನ ಪ್ರದೇಶಗಳಲ್ಲಿ ಜನರ 
ನಿತ್ಯವ್ಯವಹಾರಕ್ಕೂ ಮಾರಕವಾಗಿ ಪರಿಣಮಿಸಿತು. ಕಂಪನಿ-ಸರಕಾರ ಹೋಗಿ 
ರಾಣೀ ಸರಕಾರವು ಸ್ಥಾಪಿತವಾದ ಮೇಲೆ ಜಾಗೀರದಾರರ 
ಪಾರುಪತ್ಯವಾಗುವದೆ೦ದು ಜನರು ನೆನೆಸಿದ್ದರು. ಆದರೆ ರಾಣೋಜಿರಾಯ 
ರಾಜಕಾರಣದ ಚದುರಂಗದಾಟವನ್ನು ಚೆನ್ನಾಗಿ ಬಲ್ಲವನು. ಜಾಗೀರದಾರರ 


೪ ಗ್ರಾಮಾಯಣ 


ಹಸ್ತಕರು ಇಂಗ್ಲೀಷ ಅಧಿಕಾರಿಗಳ ಕಿವಿ ಊದಿ ಇವರಂಥ ರಾಜನಿಷ್ಠರೇ ಈ 
ಭಾಗದಲ್ಲಿಲ್ಲವೆಂದು ಬಿಂಬಿಸಿದರು. ತಪಾಸಣೆಗೆಂದು ಬಂದ ರೆಸಿಡೆಂಟ್‌ ಸಾಹೇಬನು 
ಜಾಗೀರದಾರನ ವಾಡೆಯ ಸುಖವಿಲಾಸಗಳಲ್ಲಿಯೇ ಮಗ್ನನಾದವನು ಹೊರಗೆ 
ಕಾಲಿಡಲೇ ಇಲ್ಲ. ಇದರಿಂದ ರಾಣೋಜಿರಾಯ ಜೀವದಿಂದ ಇರುವವರೆಗೆ 
ಹಳಬರ ಉದ್ಯೋಗವು ಅಬಾಧಿತವಾಗಿ ಸಾಗಲು ಅನುಕೂಲವಾಯಿತು. 

ರಾಣೋಜಿರಾಯನ ಮರಣದ ನಂತರ ಅವನ ಇಬ್ಬರು ಹೆಂಡಂದಿರಲ್ಲಿ 
ಆಸ್ಕಿಯ ಒಡೆತನದ ಬಗ್ಗೆ ಕಲಹ ಪ್ರಾರಂಭವಾಯಿತು, ಜಾಗೀರಿಗೆ ಸಂಬಂಧಿಸಿದ 
ಎಲ್ಲ ಕಾಗದಪತ್ರಗಳನ್ನು ಕಿರಿಯ ಹೆಂಡತಿ ಪುತಳಾಬಾಯಿ ಎತ್ತಿಕೊಂಡು ತವರುಮನೆ 
ಸೇರಿದಳು. ಹಿರಿಯ ಹೆಂಡತಿ ಲಕ್ಷ್ಮೀಬಾಯಿಯನ್ನು ಗ್ರಾಮದ ಪ್ರಜೆಗಳು 
ತಾಯಿಯಂತೆ ಪ್ರೀತಿವಿಶ್ವಾಸದಿ೦ದ ಕಾಣುತ್ತಿದ್ದರು. ಜನರ ಹಾರ್ದಿಕ ಸಹಕಾರದಿಂದ 
ಅವಳು ಜಾಗೀರಿಯನ್ನು ಕೆಲವರ್ಷ ನಡೆಸಿಕೊಂಡು ಹೋದಳು. ಅಷ್ಟರಲ್ಲಿ 
ಬ್ರಿಟಿಷ್‌ ಸರಕಾರದವರು ನಿಯಮಿಸಿದ ಇನಾಮ್‌ ಕಮೀಶನ್ನದವರು ಈ ಜಾಗೀರಿಗೆ 
ಸಂಬಂಧಿಸಿದ ಕಾಗದಪತ್ರಗಳನ್ನು ಹಾಜರಪಡಿಸಲು ನೋಟೀಸು ಕೊಟ್ಟರು. 
ಆದರೆ ಲಕ್ಷ್ಮೀಬಾಯಿಯ ಹತ್ತರ ಕಾಗದ ಪತ್ರಗಳಿರಲಿಲ್ಲ | ಜಾಗೀರು ಖಾಲಸಾ 
ಮಾಡುವದಾಗಿ ಅಧಿಕಾರಿಗಳು ತಿಳಿಸಿದರು. ಈ ಸಮಾಚಾರ ರಾಣೋಜಿರಾಯನ 
ಅಣ್ಣನ ಮಗನಿಗೆ ತಿಳಿಯಿತು. ಅವನು ತನ್ನ ಎಪ್ಪತ್ತೆಂಟು ಹಳ್ಳಿಗಳ ಇಂದುಪುರ 
ಸಂಸ್ಥಾನಕ್ಕೆ ಒಡೆಯನಾಗಿದ್ದನು. ತನ್ನ ಅಜ್ಜನಿಗೆ ಪಾಲುಮಾಡಿಕೊಟ್ಟ ಸಂಬಂಧದ 
ಕಾಗದಪತ್ರಗಳಲ್ಲಿ ಪಾದಳ್ಳಿಗ್ರಾಮದಲ್ಲಿಯ ನೂರಿಪ್ಪತ್ತು ನಂಬರುಗಳು ಖಾಸಗಿ 
ಜಮೀನು ಎ೦ಬ ಆಧಾರ ಸಿಕ್ಕಿತು. ಅದನ್ನು ಇನಾಮ್‌ ಕಮೀಶನ್ನಿಗೆ 
ಹಾಜರಪಡಿಸಿದ್ದರಿಂದ ಪಾದಳ್ಳಿಯ ಗ್ರಾಮ ಖಾಲಸಾ ಆದರೂ ನೂರಿಪ್ಪತ್ತು 
ನಂಬರು ಭೂಮಿ ಲಕ್ಷ್ಮೀಬಾಯಿಗೆ ಉಳಿಯಿತು. ಇದರಿಂದ ತನ್ನ ಆಪ್ತನಾದ 
ಸಂಸ್ಥಾನಿಕನಲ್ಲಿ ವಿಶ್ವಾಸ ಹುಟ್ಟಿತು. ಅಲ್ಲಿಗೆ ಇವಳು ಹೋಗುವದು, ಮಗನಿಂದ 
ಆದರಾತಿಥ್ಯ ಸ್ವೀಕರಿಉವದು ಪ್ರಾರಂಭವಾಯಿತು. ಇದು ಪಾದಳ್ಳಿಯ ಜನರಿಗೆ 
ಸೇರಲಿಲ್ಲ. ಭಾಗಾದಿಗಳ ಮನೆಯ ಆತಿಥ್ಯ ಸ್ವೀಕರಿಸುವದು ಸಂಸ್ಥಾನದ ಕೀರ್ತಿಗೆ 
ಕಲಂಕವೆಂಬ ಸುದ್ದಿ ಊರಲ್ಲಿ ಹಬ್ಬಿತು. ಇದೇ ಭಾವನೆ ಮುಂದೆ ಆಗಬಹುದಾದ 
ನೂರಾರು ಸನ್ನಿವೇಶಗಳಿಗೆ ಎಡೆಮಾಡಿಕೊಟ್ಟಿತು. 

ಇಂದುಪುರ ರಾಜವಾಡೆಯಲ್ಲಿ ಸಂಸ್ಥಾನಿಕನ ಕಕ್ಕಿಯೆಂದು ಲಕ್ಷ್ಮೀಬಾಯಿಗೆ 
ವಿಶೇಷ ಮರ್ಯಾದೆ ಸಿಗತೊಡಗಿತು. ವರ್ಷದಲ್ಲಿ ನಾಲ್ಕಾರು ಸಾರೆ ಇಂದುಪುರಕ್ಕೆ 
ಹೋದವಳು ದೀಪಾವಳಿಯಾದರೂ ತಿರುಗಿ ಬರಲಿಲ್ಲ. ನವರಾತ್ರಿಯ ಉತ್ಸವದಲ್ಲಿ 


ಗ್ರಾಮಾಯಣ ೫ 


ಹತ್ತು ದಿನ ವಾಡೆಯಿಂದ ಭೋಜನವ್ಯವಸ್ಥೆ ನಡೆದು ಸಂಭ್ರಮದಲ್ಲಿ 
ಉತ್ಸವವಾಗುವದು ಪರಂಪರೆಯಾಗಿತ್ತು ಆದರೆ ಈ ಸಲ ವಾಡೆಯಲ್ಲಿ 
ಲಕ್ಷ್ಮೀಬಾಯಿಯೇ ಇಲ್ಲದ್ದರಿ೦ದ ಯಾರೋ ಏನೇನೋ ಮಾತಾಡಿದರು. ಜನರಿಗೆ 
ಲಕ್ಷ್ಮೀಬಾಯಿ ಬಗ್ಗೆ ಅಸಂತೃಪ್ತಿ ತಲೆದೋರಿತು. ಇದೇ ಹೊತ್ತಿಗೆ ಅಜರಾಣಿಯ 
ಗೌಡರಾದ ಪಾಟೀಲ ಯಶವಂತರಾಯರೂ ಅಲ್ಲಿದ್ದರು. ಅವರು ಮನೆತನಸ್ಥ 
ಗೌಡರು, ಪುತಳಾಬಾಯಿಯ ಸೋದರಮಾವ; ಸ್ವತ: ರಾಣೋಜಿರಾಯರ 
ಸೋದರಳಿಯ. ಪಾದಳ್ಳಿಯ ಜಾಗೀರದಾರರ ವಾಡೆ ಉತ್ಸವವಿಲ್ಲದೆ 
ಸಪ್ಪಗಾಯಿತೆಂದು ಅವರಿಗೂ ಕೆಡುಕೆನಿಸಿತು. 

ಊರ ಗೌಡರು, ದೇಶಪಾಂಡೆಯವರು, ಕುಲಕರ್ಣಿ ಮನೆತನದವರು, 
ರೈತರು ಎಲ್ಲಾ ಸೇರಿ ಯಶವಂತರಾಯರಿಗೆ ಪುತಳಾಬಾಯಿಯನ್ನೇ ವಾಡೆಯಲ್ಲಿ 
ಕರೆತರಲು ಬಿನ್ನವಿಸಿಕೊ೦ಡರು. ಊರ ಜನರ ಇಚ್ಛೆ ಹಾಗಿದ್ದರೆ ತಾವು ಅದನ್ನು 
ಪೂರ್ಣಗೊಳಿಸುವದು ಕರ್ತವ್ಯವೆಂದು ಅವರಿಗೂ ಅನಿಸಿತು. 

ಮರುವರ್ಷ ಗಣೇಶಚವತಿಗೆ ಲಕ್ಷ್ಮೀಬಾಯಿ ಯಥಾಪ್ರಕಾರ ಇಂದುಪುರಕ್ಕೆ 
ನಡೆದಳು. ರಾಜಪುರೋಹಿತರಾದ ಬಾಳಾಚಾರ್ಯರು “ತಿರುಗಿ ಬರುವದೆಂದು?” 
ಎಂದು ಕೇಳಿದಾಗ “ಇಂದುಪುರದ ಮಹಾರಾಜರು ಅಪ್ಪಣೆ ಕೊಟ್ಟಾಗ ತಿರುಗಿ 
ಬರುತ್ತೇನೆ” ಎಂದು ಅವಳು ಸಹಜವಾಗಿ ಉತ್ತರವಿತ್ತಳು. ಅವಳು ಊರಿಗೆ 
ಹೋದಾಗ ಪುತಳಾಬಾಯಿಯನ್ನು ಕರೆತರುವದೆಂದು ಮೊದಲೇ ನಿರ್ಧರಿಸಲಾಗಿತ್ತು 
ಪುತಳಾಬಾಯಿ ಪಾದಳ್ಳಿಗೆ ಬಂದಳು. ಆದರೆ ಒಬ್ಬಳೇ ಬರಲಿಲ್ಲ. ಪುತಳಾಬಾಯಿಯ 
ತಮ್ಮನಾದ ಕನಕೇರಿಯ ಗೌಡ ಬಾಪೂಸಾಹೇಬನೂ ಅವಳ ಜೊತೆಗೆ ಬಂದ. 
ಬಾಪೂಸಾಹೇಬನ ಹೆಂಡತಿಯೂ ಜೊತೆಗಿದ್ದುದರಿಂದ ಒಂದು ಸಣ್ಣ ಪರಿವಾರವೇ 
ಆಗಿತ್ತು. ನವರಾತ್ರಿಯ ಉತ್ಸವಕ್ಕೆ ಬಾಪೂಸಾಹೇಬರ ದರ್ಬಾರಿ ನಡೆವಳಿಕೆಯಿಂದ 
ವಿಶೇಷ ಕಳೆ ಬಂದಿತ್ತು. ದಸರೆಯ ದಿನ ಹುಲಿಬ್ಯಾಟಿ ಹಳಬರಿಗೆಲ್ಲ 
ಬಾಪೂಸಾಹೇಬನಿಂದ ಹೊಸ ವಲ್ಲಿ, ಅಂಗಿಗಳ ಉಡುಗೊರೆ ದೊರೆಯಿತು. 
ಗೌಡರ ಮನೆಗೆ ಪುತಳಾಬಾಯಿ ಸ್ವತ: ಹೋಗಿ ಬನ್ನಿ ಕೊಟ್ಟುಬ೦ದಳು. ಹಿರೇಮಠದ 
ಪಡದಪ್ಪನವರ ಮಠದ ಜೀರ್ಣೊದ್ಧಾರಕ್ಕಾಗಿ ಪುತಳಾಬಾಯಿಯ ಹಸ್ತದಿಂದ 
ನೂರು ರೂಪಾಯಿಗಳ ದೇಣಿಗೆ ಸಂದಿತು. ನವರಾತ್ರಿಯಲ್ಲಿ ಬಹ್ಮವೃಂದಕ್ಕೆ 
ವಾಡೆಯಿಂದ ನಿತ್ಯ ಸೀದಾ ದೊರೆಯಿತು. 

ದೀಪಾವಳಿಯ ಹಬ್ಬ ಮುಗಿಸಿಕೊ೦ಡು ಒಂದು ಸಂಜೆ ಲಕ್ಷ್ಮೀಬಾಯಿ 
ಮರಳಿ ಊರಿಗೆ ಬಂದಳು. ಗ್ರಾಮದ ವಿರೋಧವೇ ಅವಳನ್ನು ಸ್ವಾಗತಿಸಿತು, 


೬ ಗ್ರಾಮಾಯಣ 


ವಾಡೆಯ ಹೆಬ್ಬಾಗಿಲಿನ ಭವ್ಯವಾದ ಹೊಸ್ತಿಲನ್ನು ಅವಳಿನ್ನೂ ದಾಟಿರಲಿಲ್ಲ. 
ಅಷ್ಟರಲ್ಲಿ "ವಾಡೆಯಲ್ಲಿ ಕಾಲಿಟ್ಟರೆ ಜೋಕೆ' ಎಂದು ಹೇಳಲು, ದಳವಾಯಿಗೆ 
ಬಾಪೂಸಾಹೇಬ ಸದರಿನಲ್ಲೇ ಕುಳಿತು ಗರ್ಜಿಸಿದನು. ಲಕ್ಷ್ಮೀಬಾಯಿ ಬೆರಗಾದರೂ 
ಧೈರ್ಯದಿಂದ ಮುಂದೆ ಬಂದಳು. ಹುಲಿಬ್ಯಾಟಿ-ಹಳಬರ ದಳವಾಯಿ 
ಲಕ್ಷ್ಮೀಬಾಯಿಯ ಮುಂದೆ ಒಂದು ವ್ಯಂಗ್ಯವಾಗಿ ಮುಜುರೆ ಮಾಡಿದ, ಲಕ್ಷ್ಮೀಬಾಯಿಗೆ 
ಇನ್ನೂ ದಿಗಿಲಾಯಿತು. ದಳವಾಯಿ, “ಯವ್ವಾ, ಈಗ ವಾಡೇದ ನೆಪ್ಪಾತೇನು 
ನಿಮಗ?) ಹಬ್ಬದಾಗ ವಾಡೆ ಹಾಳಗೆಡವಿ ಹೋಗಿ ಈಗ ಬಂದರ ಯಾರು 
ಕೇಳಬೇಕು? ದೇವರು ನಮ್ಮ ಮ್ಯಾಗ ಇದ್ದಾ ಅಂತ ಚಿಕ್ಕ ಅವ್ವಾ ಅವರು ನಾವು 
ಕರ್ಯಾಣಾ ಬ೦ದರು. ದೊಡ್ಡ ಹಬ್ಬದಾಗ ವಾಡೆದಾಗ ದೀಪಕ್ಕ ದಿಕ್ಕಿಲ್ಲದಾ೦ಗ 
ಮಾಡಿದವರಿಗೆ ಇಲ್ಲೇನ್‌ ದಗದ? ಎಲ್ಲಿಗೆ ಹೋಗಿದ್ದೀರೋ ಅಲ್ಲೇ ಹೋಗೂದಿನ್ನ” 
ಎಂದು ನಾಟಕೀಯವಾಗಿ ಮರ್ಯಾದೆ ಮೀರಿ ಮಾತಾಡಿದನು. 

ಲಕ್ಷ್ಮೀಬಾಯಿಗೆ ನೆಲ ಎದ್ದು ಬಡಿದ೦ತಾಯಿತು. ದಳವಾಯಿ ತಿಪ್ಪನೇ ಈ 
ರೀತಿ ಮಾತಾಡುವವನು? ತನ್ನ ಜೀವಮಾನದಲ್ಲಿಯೇ ಇಂಥ ವಿರೋಧವನ್ನು 
ಅವಳು ಕಂಡಿರಲಿಲ್ಲ. ದಳವಾಯಿಗೆ ಈ ಧೈರ್ಯ ಎಲ್ಲಿಂದ ಬಂತು? ಲಕ್ಷ್ಮೀಬಾಯಿಗೆ 
ಕ್ಷಣಮಾತ್ರದಲ್ಲಿ ಎಲ್ಲವೂ ಅರ್ಥವಾಯಿತು. ಬಾಪೂಸಾಹೇಬ ಕಲಿಸಿದ ಮಾತುಗಳನ್ನು 
ತಿಪ್ಪ ಕಲಿತಂತೆ ನುಡಿದಿದ್ದ, ಪಾಪ, ಅವನಿಗೇನು? ಸದರಿನಲ್ಲಿ ಕುಳಿತವರೆಲ್ಲ 
ಯಜಮಾನರೇ! “ಅಲ್ಲೋ ತಿಪ್ಪ, ನೀನು ಹುಲಿಬ್ಯಾಟಿ-ಹಳಬರ ದಳವಾಯಿ, 
ನಮ್ಮ ಉಪ್ಪು ಉಂಡು ನಿಮ್ಮ ಇಡೀ ವಂಶ ಬೆಳದದ್ದು. ಅಂಥಾದ್ದು ನೀನ 
ಎದುರು ನಿಲ್ಲತೀಯಾ?” ಎಂದು ಲಕ್ಷ್ಮೀಬಾಯಿ ತಿಪ್ಪನ ಅಂತರಂಗವನ್ನು 
ಮಾತಾಡಿಸಿದಳು. 

ದಳವಾಯಿ ತಿಪ್ಪ ಈ ಮಾತುಗಳಿ೦ದ ಕರಗಿ ಹೋದ. ತಲೆಯುದ್ದದ 
ಬಿದಿರು ಬಡಿಗೆಯನ್ನು ಹಿಡಿದು, ಅಭಿಮಾನದಿಂದ ಸೆಟೆದು ನಿಂತವನು ಬೆತ್ತದಂತೆ 
ಮಣಿದುಹೋದ. ಬಡಿಗೆಗೆ ತಲೆ ಹಚ್ಚಿ ಕಣ್ಣೀರನ್ನು ಮರೆಮಾಡಲು ಪ್ರಯತ್ನಿಸಿದನು. 
ನಡುಗುವ ಕೈ ಈ ಪ್ರಯತ್ನವನ್ನು ವಿಫಲಗೊಳಿಸಿತು. ವಲ್ಲಿಯ ಸೆರಗಿನಿಂದ 
ಕಣ್ಣೀರನ್ನೊರಸಿಕೊಳ್ಳುತ್ತ, “ಯವ್ವಾ ಹೊಟ್ಟಿ ಹೊಲ್ಮಾರ ಮನಿ ಹೋಗಿಸಿತಂತ. 
ಅನ್ನದ ರಿಣಾ ಕೆಟ್ಟದು. ನೀವಿಲ್ಲಿಗೆ ಬರಾಕಿಲ್ಲ ಅ೦ತ ತಿಳದು, ಎಲ್ಲೆ ಆಸರ 
ತಪ್ಪೀತೋ ಅಂತ ಚಿಕ್ಕ ಅವ್ವಾ ಅವರ ಕಾಲಿಗಿ ಬಿದ್ದಿ ನನ್ನ ಪರೀಕ್ಷಾ ಮಾಡಬ್ಯಾಡ 
ಯವ್ವಾ...” ಎಂದವನೇ ಮುಂದೆ ಮಾತು ಹೊರಡದೆ ಅಲ್ಲಿಯೇ ಕಟ್ಟೆಗೆ ಆತು 
ಕುಸಿದು ಕುಳಿತ. 


ಗ್ರಾಮಾಯಣ ೭ 


ಲಕ್ಷ್ಮೀಬಾಯಿ ತನ್ನ ಮಾರ್ಗ ನಿರಾತಂಕವಾಯಿತೆಂದುಕೊಂಡು ಒಳಗೆ 
ನಡೆದಳು, ತಾನೇ ಜಾಗೀರದಾರನೆಂಬ ದರ್ಪದಿಂದ ಸದರಿನಲ್ಲಿ ಕುಳಿತ 
ಬಾಪೂಸಾಹೇಬನನ್ನು ಕೆಣಕುವ ಸಿಟ್ಟಿನಿಂದ ನೋಡಿದಳು. ಅವಳು ಕಟ್ಟೆಯ 
ಮೇಲೆ ಕಾಲಿಡುತ್ತಲೇ, ಇಲ್ಲಿಯವರೆಗೆ ಕೀಲಿಕೈಯೊಂದಿಗೆ ಆಟವಾಡುತ್ತಿದ್ದ 
ಬಾಪೂಸಾಹೇಬ ಜಗ್ಗನೇ ಎದ್ದು ಬಂದು ಲಕ್ಷ್ಮೀಬಾಯಿಯ ಕಾಲು ಮುಟ್ಟ 
ನಮಸ್ಕಾರ ಮಾಡಿ “ಅಕ್ಕಸಾಹೇಬ, ಯಾವಾಗ ಬಂದಿರಿ? ಎಲ್ಲಾ ಖುಶಾಲ 
ಹೌಲ್ಲೊ?” ಎಂದು ಕುಶಲಪ್ರಶ್ನೆ ಮಾಡಿದ. ಲಕ್ಷ್ಮೀಬಾಯಿ ಮಾತಾಡದೆ ಒಳಗೆ 
ನಡೆದಳು. ಪರಿವಾರ ಅವಳನ್ನು ಹಿಂಬಾಲಿಸಿತು. 

ಊರ ತುಂಬ ಸುದ್ದಿ ಹಬ್ಬುವದೇನೂ ತಡವಾಗಲಿಲ್ಲ. ಭೂಮಿಯಲ್ಲಿ 
ತನಗೆ ಪಾಲುಕೊಡಬೇಕೆಂದು ಪುತಳಾಬಾಯಿ ಕೇಳಿದ್ದು, "ನಿನಗೆ ಪಾಲು ಬೇಕಾಗಿದ್ದರೆ 
ನೀನು ಹೊತ್ತುಕೊಂಡು ಹೋದ ಬೆಳ್ಳಿಬಂಗಾರ, ಮುತ್ತುರತ್ನಗಳ ಒಡವೆಗಳನ್ನು, 
ನಗದು ಹಣ, ಕಾಗದಪತ್ರ ಇವುಗಳನ್ನೆಲ್ಲ ತಿರುಗಿ ತ೦ದುಕೊಟ್ಟರೆ ಪಾಲು ಸಿಕ್ಕೀತು' 
ಎಂದು ಲಕ್ಷ್ಮೀಬಾಯಿ ಹೇಳಿದ್ದು, ಈ ಸುದ್ದಿ ನಾಲ್ಕೈದು ದಿನಗಳಲ್ಲಿಯೇ 
ಮನೆಮನೆಯ ಚರ್ಚೆಯಾಗಿ ಪರಿಣಮಿಸಿತು. ಕೆಲವರು ಲಕ್ಷ್ಮೀಬಾಯಿಯ ಪರವಾಗಿ, 
ಇನ್ನುಳಿದವರು ಪುತಳಾಬಾಯಿಯ ಪರವಾಗಿ ವಾದಿಸಲು ಪ್ರಾರಂಭಿಸಿದರು. 
ಪಾದಳ್ಳಿಯ ಜಾಗೀರದಾರರ ವಾಡೆ ಆ ಗ್ರಾಮದ ಜನರಿಗೆಲ್ಲ ಕುತೂಹಲದ 
ಕೇಂದ್ರವಾಗಿತ್ತು: ಎಲ್ಲರಿಗೂ ಅವರ ಆಗುಹೋಗುಗಳ ಬಗ್ಗೆ ವಿಶೇಷ ಆಸಕ್ತಿ 
ಇತ್ತು ಒಂದು ದೃಷ್ಟಿಯಿ೦ದ ಜಾಗೀರದಾರರ ಮನೆತನ ಸಾರ್ವಜನಿಕವಾಗಿತ್ತು. 
ಅಲ್ಲಿಯ ಒಂದು ಸಾಮಾನ್ಯ ಘಟನೆ ಊರ ಜೀವನದ ಬಣ್ಣವನ್ನೇ 
ಬದಲಿಸಬಹುದಾಗಿತ್ತು. 

ಊರ ನ್ಯಾಯಗಳನ್ನೆಲ್ಲ ತೀರಿಸುವ ಜಾಗೀರದಾರರ ಮನೆಯ ನ್ಯಾಯವನ್ನು 
ಊರವರೇ ತೀರಿಸಬೇಕಲ್ಲವೇ? ಊರ ಪಂಚರೆಲ್ಲ ಜಾಗೀರದಾರರ ವಾಡೆಯ 
ಭವ್ಯವಾದ ದಿವಾಣಖಾನೆಯಲ್ಲಿ ಸಮ್ಮಿಲಿತರಾದರು. ಬಾಪೂಸಾಹೇಬ ಕೂಡಿದ 
ಪ್ರತಿಷ್ಠಿತರನ್ನೆಲ್ಲ ದರ್ಬಾರೀ ವಿನಯದಿಂದ ಸ್ವಾಗತಿಸಿದ, ಲಕ್ಷ್ಮೀಬಾಯಿ ಹಾಗೂ 
ಪುತಳಾಬಾಯಿಯವರು ಒಳಗಿನ ಕೋಣೆಯಲ್ಲಿ ಕುಳಿತಿದ್ದರು. ಪುತಳಾಬಾಯಿಗೆ 
ತನ್ನ ಗಂಡನ ಆಸ್ತಿಯಲ್ಲಿ ಪಾಲು ದೊರೆಯಬೇಕೆಂದು ಬಾಪೂಸಾಹೇಬನ 
ವಾದ. ಆ ವಾದಕ್ಕೆ ಯಾರೂ ಇಲ್ಲೆನ್ನಲಾರರು. ಅದು ನ್ಯಾಯವಾದದ್ದೇ, ಆದರೆ 
ಪುತಳಾಬಾಯಿ ತೌರುಮನೆಗೆ ಒಯ್ದು ತುಂಬಿದ ವಸ್ತ್ರ ಒಡವೆಗಳನ್ನು ದುಡ್ಡು- 


ದುಗಾಣಿಯನು, ತಿರುಗಿ ತಂದು ಕೊಡಲಿ ಎಂದು ಲಕ್ಷೀಬಾಯಿ ಸಲ 
ವ ೬ ಯಜ 


೮ ಗ್ರಾಮಾಯಣ 


ನಿಷ್ಠುರವಾಗಿಯೇ ಹೇಳಿದಳು. ಕೆಲವರಿಗೆ ಅದೂ ಸರಿಯೆನಿಸಿತು. ಆದರೆ 
ಭೂತಕಾಲದ ಸತ್ಯ ಅದನ್ನು ಹೇಳುವವರ ಮೇಲೆಯೇ ಅವಲಂಬಿಸುತ್ತದೆ. 
ರಾಣೋಜಿರಾಯರು ಬೇಟೆಗೆ ಹೋದಾಗ ಕುದುರೆಯ ಮೇಲಿಂದ ಬಿದ್ದು 
ಅಕಸ್ಮಾತ್ತಾಗಿ ಮರಣಹೊಂದಿದ್ದರು. ಗ೦ಡ ಸತ್ತ ದು:ಖದಲ್ಲಿ ಪುತಳಾಬಾಯಿ 
ಉಟ್ಟ ಸೀರೆಯ ಮೇಲೆಯೇ ತವರು ಮನೆ ಸೇರಿದ್ದಳು. ಆಗ ವಾಡೆಯಲ್ಲಿದ್ದವಳು 
ಲಕ್ಷ್ಮೀಬಾಯಿ, ಕಾಗದಪತ್ರ, ತಿಜೋರಿಯ ಕೀಲಿಕೈ ಎಲ್ಲಾ ಅವಳ ಕಡೆಗೇ ಇದ್ದವು. 
ಬೆಳ್ಳಿ-ಜಂಗಾರ ಹಾಗೂ ನಗದು ಹಣದಲ್ಲಿ ಪಾಲು ಕೊಡಬೇಕಾಗುವದೆಂದು 
ಲಕ್ಷ್ಮೀಬಾಯಿ ಈ ವಾದ ಹೂಡಿದ್ದಾಳೆ. ಈ ಆರೋಪದಲ್ಲಿ ಏನೂ ಅರ್ಥವಿಲ್ಲವೆಂದು 
ಬಾಪೂಸಾಹೇಬ ಸ್ಪಷ್ಟವಾಗಿಯೇ ಆಡಿ ತೋರಿಸಿದ. ಕೂಡಿದ ಜನರಿಗೆ ಅದೂ 
ನಿಜವಿರಬಹುದೆನಿಸಿತು. 

ತಲೆಗೊಬ್ಬರು ತಮ್ಮ ಅಭಿಪ್ರಾಯ ಹೇಳಿದರು. ಲಕ್ಷ್ಮೀಬಾಯಿ ಹೀಗೆ 
ಮಾತಾಡುವದು ಅವರ ಘನತೆಗೇ ಕುಂದು ಎಂದು ಪಡದಪ್ಪನವರು ಗಂಭೀರವಾಗಿ 
ಮೂದಲಿಸಿದರು. ಹಾಗೆ ನೋಡಿದರೆ ಜಾಗೀರದಾರರ ಆಸ್ತಿಯ ಮೇಲೆ ಇಬ್ಬರದೂ 
ಸಮಾನಾಧಿಕಾರವಿತ್ತು ಮಕ್ಕಳಾದರೂ ಹುಟ್ಟಿದ್ದರೆ ಈ ವಾದಕ್ಕೆ ಆಸ್ಪದವೇ 
ದೊರೆಯುತ್ತಿರಲಿಲ್ಲ. ಕೆಲಹೊತ್ತು ಪಂಚರ ನಿರ್ಣಯ ಹೊಯ್ದಾಡಿತು. ಇಬ್ಬರೂ 
ಕೂಡಿ ಒಮ್ಮತದಿಂದ ಇರಲಿಕ್ಕಾಗುವುದಿಲ್ಲವೇ ಎಂದು ಕೆಲವರು ಕೇಳಿದರು. 
ಅದು ಅಸಾಧ್ಯವೆ೦ಬ ಮಾತು ಮರುಕ್ಷಣದಲ್ಲಿಯೇ ಗೊತ್ತಾಯಿತು. 

ಕೊನೆಗೆ ಭೂಮಿ-ಸೀಮೆಗಳಲ್ಲಿ ಮಾತ್ರ ಸರಿಯಾದ ಪಾಲು ಮಾಡಬೇಕೆಂದು 
ಗೊತ್ತಾಯಿತು. ಬೆಳ್ಳಿ-ಬಂಗಾರ, ವಸ್ತ-ಒಡವೆಗಳ ಬಗ್ಗೆ ಸ್ಪಷ್ಟವಾಗಿ ಏನೂ ಹೇಳಲು 
ಬರುವಂತಿರಲಿಲ್ಲ. "ಅವರವರ ಕಡೌದ್ದವುಗಳೆಲ್ಲ ಅವರವರಿಗೇ ದಕ್ಕಾಗಬೇಕೆಂದು 
ಪಂಚರು ನಿರ್ಣಯ ಹೇಳಿದರು. ಜಾಗೀರದಾರರ ವತನದಲ್ಲಿ ಹಿಂದೇ ಎಂದೂ 
ಪಾಲಾಗಿರಲಿಲ್ಲ ; ಆದ್ದರಿಂದ ಪಾಲು ಮಾಡಲು ತನ್ನ ಒಪ್ಪಿಗೆಯಿಲ್ಲವೆಂದು 
ಲಕ್ಷ್ಮೀಬಾಯಿ ಹಟ ಹಿಡಿದಳು. 

“ಹಾಗೆಲ್ಲ ನೀವು ಹಟಾನ ಹಿಡಿದರ ದೈವದವರ ಮಾತಿಗೆ ಮೀರಿ ನಡದಾಂಗ 
ಆಗೂದಿಲ್ಲ? ಇನ್ನು ಮುಂದೆ ಜಾಗೀರದಾರರ ನ್ಯಾಯದಾಗ ಯಾರೂ 
ಕೈಹಾಕದ್ದಾಂಗ ಆಗತೈತಿ. ಪುತಳಾಬಾಯಿ ಸಾಹೇಬರಿಗೆ ರೈತರೆಲ್ಲಾ ಕಬುಲಾಯತಿ 
ಬರಕೊಟ್ಟು ಪಾಲು ಒಪ್ಪಿಸಿದರ ನೀವೇನು ಮಾಡಾವರದೀರಿ? ಅಮ್ಯಾಗ ನೀವು 
ತಕರಾರು ತಗದರ ನಾವೇನು ಕೇಳೋದಿಲ್ಲ” ಹಿರೇಮಠದ ಪಡದಪ್ಪನವರು 
ದೈವದವರ ಪರವಾಗಿ ಎಚ್ಚರಿಕೆ ಕೊಟ್ಟರು. 


ಗ್ರಾಮಾಯಣ ೯ 


ಅಂದಿನ ದೈವದವರ ಸಭೆ ಗೊಂದಲದಲ್ಲಿಯೇ ಮುಗಿಯಿತು. ಮುಂದೆ 
ಕೆಲವೇ ದಿವಸಗಳಲ್ಲಿ ಹುಲಿಬ್ಯಾಟಿ-ಹಳಬರು ತಾವು ಪುತಳಾಬಾಯಿಗೇ 
ವಿಧೇಂಯರಿರುವೆವೆಂದು ಸಾರಿದರು. ಬಾಪೂಸಾಹೇಬ ವಾಡೆಯಲ್ಲಿ 
ಪುತಳಾಬಾಯಿಯ ಪ್ರತಿನಿಧಿಯಾಗಿ, ಅನಭಿಷಿಕ್ತ ದೊರೆಯಾಗಿ ತಳವೂರಿದನು. 
ಮೊದಲೇ ಊರಲ್ಲಿ ಪ್ರಸ್ಥಾಪಿತವಾಗಿದ್ದ ಅವನ ವರ್ಚಸ್ಸು ಈಗ ದೈವದವರ 
ಅಧಿಕೃತ ಬೆಂಬಲದಿಂದ ಇನ್ನಿಷ್ಟು ದೃಢವಾಯಿತು. 

ಲಕ್ಷ್ಮೀಬಾಯಿ ಪರಿಸ್ಥಿತಿಯನ್ನೆಲ್ಲ ಕೂಡಲೇ ಅರ್ಥಮಾಡಿಕೊ೦ಡಳು. 
ಪಾದಳ್ಳಿಯಲ್ಲಿ ಎಲ್ಲರೂ ತನಗೆ ಪ್ರತಿಕೂಲರಾಗಿರುವದನ್ನು ಕಂಡು ಅವಳ ಮನಸ್ಸು 
ಮರುಗಿತು. ಇಂಥ ವಿರೋಧಮಯ ವಾತಾವರಣದಲ್ಲಿ ತಾನಿನ್ನು ಸುಖವಾಗಿ 
ಜೀವಿಸುವದು ಅಸಾಧ್ಯವೆಂದು ಅವಳಿಗೆ ಮನವರಿಕೆಯಾಗತೊಡಗಿತು. ಜನರ 
ವಿಶ್ವಾಸ ಎಷ್ಟು ಚಂಚಲವಾಗಿರುವದೆಂಬುದರ ಬಗ್ಗೆ ಪ್ರಮಾಣ ದೊರೆತು, ಒಂದು 
ರೀತಿಯ ವಿರಕ್ತಭಾವನೆ ಅವಳಲ್ಲಿ ಮೂಡಿತು. ಒಂದು ದಿನ ಪುತಳಾಬಾಯಿಯ 
ಜೊತೆಗೆ ಮಾತನಾಡುತ್ತಿರುವಾಗ ಸಹಜವಾಗಿಯೆಂಬಂತೆ, “ಇಷ್ಟು ದಿನಾ ಈ 
ಆಸ್ಮೀನಾ ನಾ ಉಣಕೋತ ಬಂದೀನು. ಇನ್ನ ಮ್ಯಾಗ ಅದರ ಮಾಲ್ಕೀ ನಿಂದ 
ಆತು. ಯಾಕೋ ಇಲ್ಲೇ ಜೀವ ನಿಲ್ಲಗೊಡುದಿಲ್ಲ. ಮನಸ್ಸು ಬಂದ ಕಡೇ 
ಹೊಕ್ಕೇನು”, ಎಂದು ಹೇಳಿದಳು. ಪುತಳಾಬಾಯಿಯ ಮನಸ್ಸೂ ಈ ಮಾತುಗಳನ್ನು 
ಕೇಳಿ ಕರಗಿತು. ಅಕ್ಕನ ಜೊತೆಗೆ ಬಡದಾಡುವ ಪ್ರಸಂಗವನ್ನೇ ಹಗಲೆಲ್ಲ 
ನಿರೀಕ್ಷಿಸುತ್ತಿದ್ದುದರಿಂದ ಅವಳ ಹೃದಯ ನಿಷ್ಠುರವಾಗುತ್ತಿತ್ತು. ಆದರೆ ಈಗ ಈ 
ಮಾತಿಗೇನು ಹೇಳಬೇಕು? ತಾನು ಮಾತಾಡಿದರೆ ಏನಾದರೂ ಹುಚ್ಚುತನ 
ವಾದೀತೆಂಬ ಹೆದರಿಕೆಯಿಂದ ಪುತಳಾಬಾಯಿ ಸುಮ್ಮನಿದ್ದಳು. ಆದರೂ ಅವಳ 
ಹೃದಯ ರಹಸ್ಯವಾಗಿಯೇ ಕಣ್ಣೀರು ಸುರಿಸಿತು. 

ಬಾಪೂಸಾಹೇಬ ಮಾತ್ರ, “ನೀವೇನೂ ಹೋಗೋ ಅಗತ್ಯ ಇಲ್ಲ. 
ಹಿರೇರಾಗಿ ಇಲ್ಲೇ ಇರಬಹುದಲ್ಲ” ಎಂದು ಶುಷ್ಕ ಉಪಚಾರದ ಒಂದೆರಡು 
ಮಾತುಗಳನ್ನು ಆಡಿದ. ಲಕ್ಷ್ಮೀಬಾಯಿ ಅವನಿಗೆ ಉತ್ತರವನ್ನೇ ಕೊಡಲಿಲ್ಲ. ಅವಳ 
ಅಭಿಮಾನಕ್ಕೇ ಬಲವಾದ ಪೆಟ್ಟು ಬಿದ್ದಿತ್ತು ಒ೦ದೇ ಒರೆಯಲ್ಲಿ ಎರಡು ಖಡ್ಗಗಳು 
ಸ್ನೇಹದಿಂದಿರಲಾರವೆಂಬ ಅನುಭವ ಅವಳಿಗೆ ಇದೀಗ ಬಂದಿತ್ತು ಹೃದಯವೇ 
ಬಿರಿದು ಹೋಗುವಂಥ ದುಃಖ ಅವಳಿಗಾಗಿದ್ದರೂ ಅದನ್ನೇನೂ 
ತೋರಗೊಡಲಿಲ್ಲ. ಅಂದು ಗೋಪಾಲಕೃಷ್ಣನ ಗುಡಿಗೆ ಹೋಗಿ ಕಣ್ತುಂಬ 
ದೇವರ ದರ್ಶನವನ್ನು ಪಡೆದಳು. ತಿರುಗಿ ಬಂದು ವಾಡೆಯ ದೇವರ ಮನೆಯಲ್ಲಿ 


೧೦ ಗ್ರಾಮಾಯಣ 


ಒಂದು ತಾಸು ಕುಳಿತು ಮೌನವಾಗಿಯೇ ಕಣ್ಣೀರಿಟ್ಟಳು. ಅವಳ ವಿಚಿತ್ರ 
ವರ್ತನೆಯನ್ನೂ, ಗಂಭೀರ ಮೌನವನ್ನೂ ಎಲ್ಲರೂ ಕಣ್ಣಿಟ್ಟು ನೋಡುತ್ತಿದ್ದರೇ 
ಹೊರತು, ಅವಳನ್ನು ಮಾತಾಡಿಸುವ ಧೈರ್ಯ ಒಬ್ಬರಿಗೂ ಆಗಲಿಲ್ಲ. ಅದೇ 
ದಿನ ತನ್ನ ಪರಿವಾರದೊಂದಿಗೆ ಅವಳು ಊರು ಬಿಟ್ಟು, ತನ್ನ ಇಬ್ಬರು 
ಹೆಣ್ಣುಮಕ್ಕಳೊಡನೆ ಬಡೋದೆಗೆ ಹೊರಟು ಹೋದಳು. 

ಜಾಗೀರದಾರರ ವಾಡೆಗೆ ಈಗ ಬಾಪೂಸಾಹೇಬನೇ ಅಧಿಕಾರಿಯಾದ. 
ಪುತಳಾಬಾಯಿಯ ತಮ್ಮನಾದ್ದರಿ೦ದ ಜಾಗೀರಿನ ಹಕ್ಕುಬಾಧ್ಯತೆಗಳೆಲ್ಲ ತನಗೆ 
ಮೀಸಲಾದವೆಂಬ ದರ್ಪದಿ೦ದಲೇ ವರ್ತಿಸತೊಡಗಿದ. ಬಾಪೂಸಾಹೇಬ 
ಬಾಲ್ಯದಿಂದಲೇ ತಂದೆಯನ್ನು ಕಳೆದುಕೊಂಡು ವಿಲಾಸಕ್ಕೆ ಅಂಟಿಕೊಂಡ ವ್ಯಕ್ತಿಯಾಗಿ 
ಬೆಳೆದುಬಂದಿದ್ದ. ಶ್ರೀಮಂತಿಕೆಯ ವಿಲಾಸದ ಮುಖವಷ್ಟೇ ಅವನಿಗೆ 
ಪರಿಚಿತವಾಗಿತ್ತು. ಜನ್ಮಜಾತವಾದ ಗೌರವ ಅವನಿಗಿರಲಿಲ್ಲ. ಈಗಂತೂ ಅಕ್ಕನ 
ಜಾಗೀರು ಅನಾಯಾಸವಾಗಿ ಅವನಿಗೆ ದೊರೆತಿತ್ತು ಹಿರೇಮಠದ ಪಡದಯ್ಯನವರು 
ಅವನಿಗೆ ಆಪ್ತಮಿತ್ರರಾದರು. ಗೌಡ-ಕುಲಕರ್ಣಿಯವರ ಮನೆತನದ ಹಿಂಡು 
ಅವನ ಅಧಿಕಾರವನ್ನು ಸ್ಥಿರಗೊಳಿಸುವುದರಲ್ಲಿ ನಿರತವಾಗಿತ್ತು. 

ಬಾಪೂಸಾಹೇಬ ಜಾಗೀರದಾರನೆಂದು ಮಾತ್ರ ಊರಲ್ಲಿ ಗಣ್ಯವ್ಯಕ್ತಿಯಾಗಿ 
ದರಬಾರುನಡೆಸಹತ್ತಿದ. ವಾಡೆಂರು ಕಮುತ-ಕಟ್ಟೆ ತನಗೇನೂ 
ಸಂಬ೦ಧವಿಲ್ಲವೆನ್ನುವಂತೆ ಊರ ಕಾರಭಾರದಲ್ಲಿ ನಿರತನಾದ. ಒಕ್ಕಲುತನ 
ಯಾರದೋ ಪಾಲಾಯಿತು. ವಾಡೆಯ ಮೊದಲಿನ ವರ್ಚಸ್ಸು ಇಳಿದುಹೋಯಿತು. 
ಸಿಕ್ಕವರೆಲ್ಲ ವಾಡೆಯ ಸದರಿನಲ್ಲಿ ಸೇರತೊಡಗಿದರು. ರಾಣೋಜಿರಾಯನ 
ಕಾಲದಿಂದ ವಾಡೆಯ ಭೂಮಿ-ಸೀಮೆಗಳ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತ 
ಬಂದಿದ್ದ ಶಿಲೇದಾರ ನಾನಾ ಅನಿವಾರ್ಯ ವ್ಯಕ್ತಿಯಾಗಿ ಪರಿಣಮಿಸಿದ. ವಾಡೆಯ 
ಆಂತರಿಕ ವ್ಯವಹಾರದ ಕೀಲಿಕೈ ಅವನ ಕಡಿಗೇ ಇದ್ದಿತೆಂದು ಪರಿವಾರದಲ್ಲಿ 
ಅವನ ಮಹತ್ವ ಹೆಚ್ಚಿತು. ನಾನಾ ಅದರ ದುರುಪಯೋಗವನ್ನು ಮಾತ್ರ 
ಮಾಡಿಕೊಳ್ಳಲಿಲ್ಲ. ವಾಡೆಯ ಗೌರವವನ್ನು ಕಾಪಾಡುವ ಹೊಣೆ ತನ್ನದೆಂದೇ 
ತಿಳಿದುಕೊ೦ಡು ನಡೆಯಶತ್ತಿದ. 


೨ 
ಬಾಪೂಸಾಹೇಬ ವಾಡೆಯಲ್ಲಿ ಇರಹತ್ತಿ ಎಂಟು ವರ್ಷಗಳಾದವು. ಹೊಸ 
ಹೊಸದಾಗಿ ಪಾದಳ್ಳಿಯವರು ಅವನನ್ನು ಅಪರಿಚಿತನಂತೆ ನೋಡಿದ್ದರೂ, ಆಮೇಲೆ 


ಗ್ರಾಮಾಯಣ ೧೧ 


ಮಾತ್ರ ಅವನು ಪಾದಳ್ಳಿಯವನೇ ಆದ. ಜಾಗೀರದಾರರಿಗೆ ಸಲ್ಲಬೇಕಾದ 
ಮಾನಮರ್ಯಾದೆಗಳಲ್ಲ ಅವನಿಗೆ ಸಲ್ಲತೊಡಗಿದವು. ಆದರೆ ಅವನ ಉತ್‌ಶೃಂಖಲ 
ನಡವಳಿಕೆಯಿಂದ ಜನರಿಗೆ ಅವನ ಬಗ್ಗೆ ಬೇಸರ ಹುಟ್ಟಿತು. ಅವನ ಮುಂದೆ 
ಆಡುವ ಧೈರ್ಯವಿರದಿದ್ದರೂ ಹಿ೦ದೆ ಆಡಿಕೊಳ್ಳಲು ಯಾರೂ ಹಿಂಜರಿಯಲಿಲ್ಲ. 

ವಾಡೆಯ ಅಭಿಮಾನವನ್ನು ಕಾಪಾಡಲು ಜನ್ಮದಾರಭ್ಯ ತನ್ನ ಜೀವನವನ್ನು 
ಸವೆಸಿದ ಶಿಲೇದಾರ ನಾನಾನಿಗೂ ಬಾಪಪ್ರಾಸಾಹೇಬನ ನಡತೆಯ ಬಗ್ಗೆ 
ಆದರವಿರಲಿಲ್ಲ. ಬಾಪೂಸಾಹೇಬನ ಸ್ಥಾನಗೌರವದ ಬಗ್ಗೆ ಸಂಪೂರ್ಣ 
ಅರಿವಿದ್ದದ್ದರಿಂದಲೇ ಅವನು ಯಾವ ಅಭಿಪ್ರಾಯವನ್ನೂ ವ್ಯಕ್ಷಮಾಡುವ ಗೋಜಿಗೆ 
ಹೋಗಲಿಲ್ಲ. ಅಗತ್ಯದ ಕೆಲಸವಿದ್ದಾಗ ಮಾತ್ರ ನಾನಾ ಬಾಪೂಸಾಹೇಬನನ್ನು 
ಕಂಡು ಮಾತಾಡುತ್ತಿದ್ದ. ಉಳಿದ ವೇಳೆಯಲ್ಲೆಲ್ಲ ಆದಷ್ಟು ಗೌರವದ 
ಅಂತರವನ್ನಿಟ್ಟುಕೊಂಡೇ ನಡೆದಿದ್ದ. ಹೆಂಡತಿ ತೀರಕೊ೦ಡ ಮೇಲೆ ಈಗ ಅವನು 
ವಾಡೆಯಲ್ಲಿಯೇ ಬಂದು ಬೇರೆ ಇರಹತ್ತಿದ. ಆದರೂ ಕೂಡ 
ಬಾಪೂಸಾಹೇಬನೊಡನೆ ಅವನ ಸಂಬಂಧ ಮೊದಲಿನಂತೆಯೇ ಇತ್ತು ಹೊಲ- 
ಮನೆಗಳ ಆಡಳಿತದಲ್ಲಿಯೆ ಅವನ ಹೊತ್ತೆಲ್ಲ ಕಳೆದು ಹೋಗುತ್ತಿತ್ತು ಏನಾದರೂ 
ವೇಳೆ ಉಳಿದಿದ್ದರೆ ಊರ ಕಾರಭಾರ ಅವನ ಪಾಲಿಗಿದ್ದೇ ಇರುತ್ತಿತ್ತು. 
ಮೊದಲಿನಿಂದಲೂ ಸಾರ್ವಜನಿಕ ವ್ಯವಹಾರಗಳಲ್ಲಿ ನಾನಾ ಗೌರವದ 
ಪಾಲಗಾರನಾಗಿದ್ದ. ಹೀಗಾಗಿ ಬಾಪೂಸಾಹೇಬನೊಡನೆ ಸಲಿಗೆಯನ್ನು 
ಬೆಳೆಸಿಕೊಳ್ಳಲು ಅವನಿಗೆ ಅವಕಾಶವೇ ಇರಲಿಲ್ಲ. 

ಹೆಂಡತಿ ತೀರಿಕೊ೦ಡನ೦ತರ ನಾನಾನಿಗೆ ಜೀವನೋತ್ಸಾಹವೆ ತೀರಿದಂತೆ 
ಆಗಿತ್ತು. ನಡಿಗೆಯಲ್ಲಿ ಈಗ ಮೊದಲಿನ ಸೆಡವು ಉಳಿದಿರಲಿಲ್ಲ ; ಚೂರಿಯಂಥ 
ಹದನಾದ ನೋಟವುಳ್ಳ ಕಣ್ಣುಗಳು ಈಗ ವಿಷಾದದ ಛಾಯೆಯಿಂದ 
ತುಂಬಿಕೊಂಡವು. ಬಿಲ್ಲಿನ ಸೆಟೆದ ಹೆದೆಯಂತಿದ್ದ ದೇಹ ಈಗ ದು:ಖದ ಭಾರದಿಂದ 
ಸಡಿಲಿತು. ಜೀವನದಲ್ಲಿ ಆಸೆ ಹುಟ್ಟಿಸಲು ಆಧಾರವೆಂದರೆ ಅವನ ಮಗಳು 
ಚಿಮಣಾ ಒಬ್ಬಳೇ. ಚಿಮಣಾ ಸೀರೆ ಉಡತೊಡಗಿದಂದಿನಿಂದ ತಾಯಿಯ 
ರೂಪವನ್ನೇ ಅಚ್ಚಳಿಯದೆ ಅನುಸರಿಸಿದ್ದಳು. ತಂದೆಯ ಆರೋಗ್ಯವನ್ನೂ ತಾಯಿಯ 
ಸೌಂದರ್ಯವನ್ನೂ ಸಹಜವಾಗಿ ಪಡೆದ ಅವಳು ಪಾದಳ್ಳಿಯ ಹುಡುಗಿಯರಲ್ಲೇ 
ಅತ್ಯಂತ ಚಲುವೆ ಎನಿಸಿಕೊಂಡಳು. ಅಂಥ ಬಡತನದಲ್ಲೂ ಪ್ರೀತಿಯಿಂದ ಸಾಕಿ 
ಬೆಳೆಸಿದ್ದರಿಂದ ಚಿಮಣಾಳ ರೂಪ ದಿನಕ್ಕೊಂದು ರೀತಿಯಂತೆ ವರ್ಧಿಸುತ್ತಿತ್ತು 
ಅವಳ ಸೌಂದರ್ಯದ ಈ ಬೆಳವಣಿಗೆ ನಾನಾನ ಮನಸ್ಸಿನಲ್ಲಿ ಚಿಂತೆಯನ್ನು 


೧೨ ಗ್ರಾಮಾಯಣ 


ಹುಟ್ಟಿಸಿತು. ಎಲ್ಲಿಯಾದರೂ ವರ ನೋಡಿ ಅವಳ ಮದುವೆ ಮಾಡಿ 
ಕೃತಾರ್ಥನಾಗಬೇಕೆಂದು ನಾನಾ ಎಣಿಕೆ ಹಾಕಹತ್ತಿದ. 

ಆದರೆ ಆ ಕೆಲಸ ಅಷ್ಟೇನೂ ಸುಲಭವಾಗಿರಲಿಲ್ಲ. ಮಗಳನ್ನು 
ಒಬ್ಬೊಂಟಿಯಾಗಿ ಬಿಟ್ಟು ಹೋಗುವುದಾದರೂ ಹೇಗೆ? ತಮ್ಮ ಲಕ್ಷ್ಮಣನ 
ಹೆಂಡತಿಯೂ ತೀರಿಕೊಂಡದ್ದರಿಂದ ಅವನ ಮನೆಯಲ್ಲೂ ಅವಳನ್ನು ಬಿಟ್ಟು 
ಹೋಗುವಂತಿರಲಿಲ್ಲ. ಸಹಜವಾಗಿ ಇದರ ಬಗ್ಗೆ ಒಮ್ಮೆ ಪುತಳಾಬಾಯಿಯ 
ಎದುರಿಗೆ ಮಾತು ತೆಗೆದಾಗ ನಾನಾನ ಸಮಸ್ಯೆ ಬಿಟ್ಟಿತು. ಪುತಳಾಬಾಯಿ ಚಿಮಣಾಳ 
ರಕ್ಷಣೆಯ ಭಾರವನ್ನು ಸಂತೋಷದಿಂದ ಹೊತ್ತಳು. 

ಪುತಳಾಬಾಯಿ ಚಿಮಣಾಳನ್ನು ತನ್ನ ಹೊಟ್ಟೆಯ ಮಗಳಂತೆಯೇ 
ನೋಡಿಕೊಂಡಿದ್ದಳು. ವಾಡೆಯಲ್ಲಿ ಇರಹತ್ತಿದಂದಿನಿಂದ ಒಬ್ಬೊಂಟಿಗಳಾದ ಇವಳಿಗೆ 
ಇನ್ನೊಂದು ಹೆಣ್ಣುಜೀವನದ ಸಹವಾಸ ಅಗತ್ಯವಾಗಿತ್ತು ಅವರಿಬ್ಬರಲ್ಲಿಯೂ 
ಸಹಜವಾಗಿಯೇ ಅನ್ಯೋನ್ಯ ಸ್ನೇಹ ಬೆಳೆದು ಬಂದಿತ್ತು. ಚಿಮಣಾ 
ಪುತಳಾಬಾಯಿಯ ಸೀರೆಯನ್ನುಟ್ಟುಕೊಂಡು ತಿರುಗಾಡುತ್ತಿರುವಾಗ ಅವಳೂ 
ವಾಡೆಗೆ ಸಂಬಂಧವಿದ್ದವರಂತೆಯೇ ವರ್ತಿಸುತ್ತಿದ್ದಳು. ಚಿಮಣಾಳ ರೂಪದ 
ಹೊಗಳಿಕೆ ಪುತಳಾಬಾಯಿಯ ದಿನದ ಮಾತಾಗಿತ್ತು 

ಜ್ಯೇಷ್ಠಮಾಸ ಬಂದಿತು. ಮಗಳಿಗೆ ವರ ನೋಡಲು ನಾನಾ ಕೊಲ್ಲಾಪುರಕ್ಕೆ 
ಹೋಗಬೇಕಾಯಿತು. ನಾನಾನ ಹೆಂಡತಿ ರುಕಮಾ ಕೊಲ್ಲಾಪುರದವಳೇ. ಹೆಂಡತಿ 
ಸತ್ತ ಮೇಲೆ ಅವನು ಆ ಊರಿಗೆ ಹೋಗಿರಲೇ ಇಲ್ಲ. ಗತಕಾಲದ ಸ್ಮತಿಯೆ 
ಅವನಿಗೆ ಬೇಡವಾಗಿತ್ತು ಆದರೆ ಈಗ ವರನ ಶೋದಾರ್ಥವಾಗಿ ಹೋಗಲೇಬೇಕಾಗಿ 
ಬಂದಿದ್ದರಿಂದ, ಪುತಳಾಬಾಯಿಗೆ ಚಿಮಣಾಳ ಮೇಲೆ ಒಂದು ಕಣ್ಣಿಡಲು ಹೇಳಿ, 
ಬಾಪೂಸಾಹೇಬನಿಗೂ ಒಂದು ಮಾತು ತಿಳಿಸಿ ನಾನಾ ಊರು ಬಿಟ್ಟ 

ನಾನಾ ಊರಲ್ಲಿದ್ದಾಗ ಬಾಪೂಸಾಹೇಬ ಎರಡು ಹೊತ್ತು ಊಟಕ್ಕೆ 
ಮಾತ್ರ ಅಡಿಗೆಮನೆಗೆ ಹೋಗುತ್ತಿದ್ದ ಉಳಿದ ವೇಳೆಯಲ್ಲಿ ವಾಡೆಯ ಸದರಿನಲ್ಲಿ 
ಕುಳಿತು ಹಿ೦ಡು ಜನರೊಡನೆ ಹರಟೆ ಕೊಚ್ಚುವದೇ ಅವನಿಗೆ ಕೆಲಸವಾಗಿತ್ತು 
ಇಲ್ಲದಿದ್ದರೆ ಮಠದಲ್ಲಿ ಪಡದಪ್ಪನವರ ಸಾನ್ನಿಧ್ಯದಲ್ಲಿ ವೇಳೆ ಹೋಗುತ್ತಿತ್ತು. ಆದರೆ 
ನಾನಾ ಊರಿಗೆ ಹೋದ ಮೇಲೆ ವಾಡೆಯ ಒಳ ಆಡಳಿತದಲ್ಲೂ ಲಕ್ಷ್ಮವಹಿಸುವದು 
ಅನಿವಾರ್ಯವಾಗಿತ್ತು 

ಕಾರಹುಣ್ಣಿಮೆಯ ಮುನ್ನಾದಿನ; ಹೊನ್ನುಗ್ಗಿಯಾದ್ದರಿಂದ ವಾಡೆಯ 
ಎತ್ತುಗಳಿಗೆಲ್ಲ ಒಳ್ಳೆಣ್ಣೆ ಹಾಗೂ ಕೋಳಿತತ್ತಿಯ ಗೊರಟ ಹಾಕಿಸಿ ನದಿಗೆ ಈಸಲು 


ಗ್ರಾಮಾಯಣ ೧೩ 


ಕಳಿಸಬೇಕಾಗಿತ್ತು. ಬಾಪೂಸಾಹೇಬ ಧಾಬೆಯಲ್ಲಿಯೇ ನಿಂತು ಆ ಕೆಲಸ 
ಮಾಡಿಸಬೇಕಾಯಿತು. ನಡುವೆ ಒಳ್ಳೆಣ್ಣೆ ತೀರಿದ್ದರಿಂದ ಬಾಪೂಸಾಹೇಬ ಎಣ್ಣೆಯನ್ನು 
ತಂದುಕೊಡಲು ಕೂಗಿದ. ಒಳಗೆ ಅಡಿಗೆಮನೆಯಲ್ಲಿ ಕೆಲಸಮಾಡುತ್ತಿದ್ದ ಚಿಮಣಾ 
ಈ ಕೂಗು ಕೇಳಿ, ಅವರಸರದಿಂದ ಎಣ್ಣೆಯ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು 
ಬಂದಳು. ಅದೇ ಎರೆದುಕೊಂಡಿದ್ದರಿಂದ ಮಿಂಚುವ ಕೊದಲು ಬೆನ್ನಮೇಲೆಲ್ಲ 
ಹರಡಿದ್ದವು. ಹಣೆ, ಗದ್ದ. ಮೂಗು ಎಲ್ಲ ದಂತದಲ್ಲಿ ಕೊರೆದಿಟ್ಟಂತೆ 
ಹೊಳೆಯುತ್ತಿದ್ದವು. ಹೊಗೆಯಿ೦ದಲೋ ಎರೆದುಕೊಂಡಿದ್ದರಿಂದಲೊ ಕಣ್ಣು ಸ್ವಲ್ಪ 
ಕೆಂಪಾಗಿದ್ದವು. ಪುತಳಾಬಾಯಿಯ ಪತ್ತಲವನ್ನೇ ಉಟ್ಟುಕೊಂಡು ಬಂದ ಜಿಮಣಾ 
ಸುಂದರಿಯಾಗಿಯೇ ಕಂಡಳು. ಅವಳ ಕೈಯಿಂದ ಎಣ್ಣೆಯ ಪಾತ್ರೆಯನ್ನು 
ತೆಗೆದುಕೊಳ್ಳುವಾಗ ಬಾಪೂಸಾಹೇಬನ ಕಣ್ಣು ಸಹಜವಾಗಿಯೇ ಅವಳ ಕಡೆಗೆ 
ತಿರುಗಿದವು. 

ಬಾಪೂಸಾಹೇಬ ಈ ಮೊದಲು ಚಿಮಣಾಳನ್ನು ಅದೆಷ್ಟೋ ಸಾರೆ 
ನೋಡಿರಬೇಕು. ಆದರೆ ತನ್ನ ಸ್ಥಾನಗೌರವದ ಮೂಲಕವೋ ಅಥವಾ ನಾನಾನ 
ಮಗಳೆಂದೋ ಅವನು ವಿಶೇಷ ಲಕ್ಷ್ಯವಿತ್ತಿರಲಿಲ್ಲ. ಸಾಮಾನ್ಯವಾಗಿ ಅವನ ಕಣ್ಣಿಗೆ 
ಅವಳು ಹಳ್ಳಿಯ ಹುಡುಗಿಯಾಗಿಯೇ ಕಂಡಿದ್ದಳು, ಆದರೆ ಇಂದು ಅವಳ 
ರೂಪ ಬಾಪುಸಾಹೇಬನ ಕಣ್ಣು ತೆರೆಸಿತು. ಮನಸ್ಸಿನೊಳಗಿನ ಗುಪ್ತವಾದ 
ಆಸೆಯೊಂದು ಚಿಮಣಾಳ ಚಲುವಿಗೆ ವಿಶೇಷ ಕಾಂತಿಯನ್ನು ಆ ಕ್ಷಣದಲ್ಲಿ 
ಕೊಟ್ಟಿತು. 

ಆಳು ಎಣ್ಣೆಯ ಪಾತ್ರೆಯನ್ನು ತಿರುಗಿ ತಂದುಕೊಡುವ ತನಕ ಚಿಮಣಾ 
ಅಲ್ಲಿಯೇ ನಿಲ್ಲಬೇಕಾಯಿತು. ಏನು ಮಾಡಬೇಕೆಂಬುದು ತಿಳಿಯದೆ ಅಲ್ಲಿಯೇ 
ಬಿದ್ದಿದ್ದ ರವದಿಯೊಂದನ್ನು ಬಾಯಲ್ಲಿ ಕಡಿಯುತ್ತ ನಿಂತುಬಿಟ್ಟಳು. ಹೊಟ್ಟಿನ 
ಚೀಲವೊಂದರ ಮೇಲೆ ಕುಳಿತು ಬಾಪೂಸಾಹೇಬ ಅವಳನ್ನೇ ಎವೆಯಿಕ್ಕದಂತೆ 
ನೋಡ ಹತ್ತಿದ. ಯಾವುದೋ ಕೆಲಸಕ್ಕಾಗಿ ಧಾಬೆಗೆ ಬಂದ ಪುತಳಾಬಾಯಿಯ 
ಕಣ್ಣಿಗೆ ಈ ನೋಟ ಬಿತ್ತು ತಮ್ಮನ ಸ್ವಭಾವವನ್ನು ಸಂಪೂರ್ಣವಾಗಿ ಅರಿತ 
ಅವಳಿಗೆ ಪರಿಸ್ಥಿತಿಯ ಅರಿವಾಯಿತು. ಚಿಮಣಾಳಿಗೆ ಏನೋ ಕೆಲಸ ಹೇಳಿ 
ಒಳಗೆ ಕಳಿಸಿದಳು. ಆಮೇಲೆ ತಮ್ಮನ ಕಡೆಗೆ ತಿರುಗಿ, “ಯಾಕೋ ಇಂದ ಮನಿ 
ಬಿಟ್ಟು ಹೊರಗ ಹೋಗಲಿಲ್ಲ ಬಾಪೂ?” ಎಂದು ವ್ಯಂಗ್ಯವಾಗಿಯೇ ಕೇಳಿದಳು. 
ಬಾಪೂಸಾಹೇಬ ಒಮ್ಮೆಲೆ ಉತ್ತರವೀಯುವ ಸ್ಥಿತಿಯಲ್ಲಿರಲಿಲ್ಲ, “ಆಂ, ಏನಂದಿ 
ಅಕ್ಕಾ?” ಎಂದು ಅವಳನ್ನೇ ತಿರುಗಿ ಕೇಳಿದ. 


೧೪ ಗ್ರಾಮಾಯಣ 


“ಮನಸು ಎಲ್ಲೆ ಹೋಗೇತಿ? ಕೇಳಿದ್ದರ ಕಡೆ ಖಬರು ಇದ್ದಾಂಗಿಲ್ಲ” 
ಎಂದು ಮತ್ತೊಂದು ಬಾಣ ಬಿಟ್ಟು ಪುತಳಾಬಾಯಿ ಒಳಗೆ ಹೋಗಬೇಕೆಂದಿದ್ದವಳು 
ಬಾಪೂ ಸಾಹೇಬನ ಮಾತನ್ನು ಕೇಳಿ ತಡೆಯಬೇಕಾಯಿತು. ಬಾಪೂಸಾಹೇಬ 
ಮೆಲ್ಲನೆ ಮಾತು ತೆಗೆದ, “ನಾನಾಮಾಮಾಗ ತಲಿ ಇಲ್ಲ ನೋಡ ಅಕ್ಕಾ ಎಂಥಾ 
ಮುತ್ತಿನಂಥಾ ಹುಡುಗಿನ್ನ ಆ ಕೊಲ್ಲಾಪುರದ ಸ್ಟಾರಗ ಕೊಡಬೇಕೂ೦ತ ಹೋಗ್ಯಾನ. 
ಅದನ್ನ ವಿಚಾರ ಮಾಡ್ತಿದ್ದೆ ಅಕ್ಕಾ” ಎ೦ದು ನಾಚಿಕೆಯಿಲ್ಲದೆ ತನ್ನ ವರ್ತನೆಯನ್ನು 
ಸಮರ್ಥಿಸಿಕೊಂಡ. ಪುತಳಾಬಾಯಿಗೆ ಇದು ಸರಿ ಬರಲಿಲ್ಲ. ಈಗ ತಮ್ಮನಿಗೆ 
ಎಚ್ಚರಿಕೆ ಕೊಡಲು ಒಂದು ನೆನಪೂ ಸಿಕ್ಕಂತಾಗಿತ್ತು ಯಾಕೋ ಚಿಮಣಾಳ 
ಭವಿತವ್ಯದ ಬಗ್ಗೆ ಅವಳಿಗೆ ಎಲ್ಲಿಲ್ಲದ ಹೆದರಿಕೆ ಉ೦ಟಾಗಿತ್ತು “ಬಾಪೂ, ಹಾಗೆಲ್ಲಾ 
ಬೆಳದ ಹೆಣ್ಮಕ್ಕಳ ಸಂಬಂಧೀ ಮಾತಾಡೂದು ನಡತಿ ಅಲ್ಲ. ಚಿಮಣಾ ನನ್ನ 
ಮಗಳಿದ್ಧಾಂಗ, ಹಾಗೆಲ್ಲ ಹುಚ್ಚುಚ್ಚಾರ ಮಾತಾಡಿದರ ನನಗೆ ಸರಿ ಬರಾಕಿಲ್ಲ” 
ಎ೦ದು ನಿಷ್ಠುರವಾಗಿಯೇ ನುಡಿದು ಒಳಗೆ ನಡೆದಳು. 

ಬಾಪೂಸಾಹೇಬನಿಗೆ ಈ ಮಾತು ಕೇಳಿ ಮರ್ಮಾಘಾತವಾದಂತಾಯಿತು. 
ಆದರೂ ಸೋಲನ್ನೊಪ್ಪಿಕೊಳ್ಳಲು ಅವನಿಗೆ ಮನಸ್ಸಾಗಲಿಲ್ಲ. “ಲಗ್ನ ಆಗೂ 
ಹುಡುಗಿ. ಒಳ್ಳೆದಾಗಲಿ ಅಂತ ಹೇಳಿದೆ. ನಾಯೇನಂತಾ ಆಡಬಾರದ್ದನ್ನು ಆಡಿದ್ದಿ?” 
ಎಂದು ತನಗೆ ತಾನೇ ಒಟಗುಟ್ಟಿದ. ಆದರೆ ಅದನ್ನು ಕೇಳಲು ಪುತಳಾಬಾಯಿ 
ಅಲ್ಲಿರಲಿಲ್ಲ. ಬಾಪೂಸಾಹೇಬನಿಗೆ ಮತ್ತೆ ಚಿಮಣಾಳ ಬಗ್ಗೆ ಗುಂಗು ಹಿಡಿಯಿತು. 
ಅಕ್ಕನ ವಿರೋಧದಿಂದಲೋ ಏನೋ ಅದು ಇನ್ನೂ ತೀಕ್ಷ್ಣವಾಗಿತ್ತು. ಆದರೆ 
ಪುತಳಾಬಾಯಿಯ ರಕ್ಷಣೆಯಲ್ಲಿದ್ದ ಚಿಮಣಾಳ ರೂಪ ಹಾವಿನ ಹೆಡೆಯಲ್ಲಿನ 
ರತ್ನದಂತೆ ಅಪ್ರಾಪ್ಯವಾಗಿತ್ತು ಉಳಿದ ವಿಷಯಗಳಲ್ಲೆಲ್ಲ ಕೈಲಾಗದವನಾಗಿದ್ದರೂ, 
ಹೆಣ್ಣಿನ ಬೇಟೆಯಲ್ಲಿ ಮಾತ್ರ ಬಾಪೂಸಾಹೇಬ ನಿಷ್ಣಾತನಾಗಿದ್ದ. ಈಗಿನ ಸೋಲು 
ಅವನ ಸಾಹಸವನ್ನೇ ಕೆರಳಿಸಿತು. ಸ್ವಸ್ಥವಾಗಿ ಕೂಡಲು ಮನಸ್ಸೊಪ್ಪಲಿಲ್ಲ. 
ಅಕ್ಕನನ್ನಂತೂ ಈ ವಿಷಯದಲ್ಲಿ ಮಾತನಾಡಿಸುವ ಹಾಗೆ ಇರಲಿಲ್ಲ. ತನ್ನ ಆಸೆ 
ಪೂರ್ತಿಯಾಗಲು ದಾರಿ ಏನೆಂದು ಅವನ ಮನಸ್ಸು ಒಂದೇ ಸವನೆ ಕುದಿಯಿತು. 
ಹಿರೇಮಠದ ಪಡದಯ್ಯನವರ ಸಹಾಂರು ದೊರೆತರೆ ಕಾರ್ಯ 
ಸುಲಭವಾಗಬಹುದೆಂಬ ವಿಚಾರ ಸುಳಿಯಲು ಉತ್ತೇಜಿತವಾಗಿ ಮಠಕ್ಕೆ ನಡೆದ. 

ಬಾಪೂಸಾಹೇಬನ ಮೃದುವಾದ ಮಾತುಗಾರಿಕೆ, ಆಗಿನ ಅವನ ಕಣ್ಣಲ್ಲಿಯ 
ಆಮಂತ್ರಣವೀಯುವ ನೋಟ ಇವೆಲ್ಲವುಗಳಿಂದ ಚಿಮಣಾ ನಾಚಿ ತಲೆ 
ಬಾಗಿಸಿದ್ದಳು. ಅದೃಷ್ಟವಾದ ಆಸೆಯ ಬೆಳಕು ಅವಳ ಕಣ್ಣಲ್ಲಿ ಮೂಡಿ ಮಿಂಚಿತ್ತು 


ಗ್ರಾಮಾಯಣ ೧೫ 


ಪುತಳಾಬಾಯಿ ಒಮ್ಮೊಮ್ಮೆ ಚಿಮಣಾಳ ರೂಪವನ್ನು ಮೆಚ್ಚುತ್ತ “ಈ ವಾಡೇದ 
ಯಜಮಾನತಿ ಆಗಾಕ ಲಾಗಯಖ ಇದ್ದೀ ನೋಡು” ಎಂದು ಹೇಳಿದ ಮಾತಿಗೆ, 
ಈ ಆಸೆ ಜೀವವಿತ್ತಿತ್ತು. ಅಸ್ಪಷ್ಟವಾಗಿದ್ದರೂ ಅಪೂರ್ವವಾದ ಅನುಭವವೊಂದು 
ಅವಳ ಹೃದಯದಲ್ಲಿ ತೆರೆಯೆಬ್ಬಿಸಿತು. 

ವಾಡೆಯ ಬಲಬದಿಗೆ ಹೊಂದಿಯೇ ಪಡದಯ್ಯನವರ ಮಠವಿತ್ತು. 
ಪುರಾತನವಾದ ಈ ಮಠದ ಕಟ್ಟಡ ಪಾದಳ್ಳಿಯ ಯೋಗ್ಯತೆಯನ್ನೂ ಮೀರಿ 
ಭವ್ಯವಾಗಿತ್ತು. ಮಹಾದ್ದಾರವನ್ನು ದಾಟಿದೊಡನೆಯೇ ವಿಶಾಲವಾದ ಅಂಗಳ, 
ಎದುರಿಗೆ ಅಚ್ಚ ಕರಿಯ ಕಲ್ಲಿನಿಂದ ಕಟ್ಟದ ಕಂಬಗಳುಳ್ಳ ರಂಗಮಂಟಪ; ಎರಡೂ 
ಬದಿಗೆ ಭಕ್ತರಿಗೆ ಇರಲು ವಸತಿಗಳು; ರಂಗಮಂಟಪದ ಹಿಂದೆ ಅಡಿಗೆಮನೆ 
ಹಾಗೂ ಸ್ವಾಮಿಗಳ ಧ್ಯಾನಮಂದಿರ ಇವನ್ನೆಲ್ಲ ನೋಡಬಹುದಾಗಿತ್ತು. 
ಬಾಪೂಸಾಹೇಬ ಮಠಕ್ಕೆ ಹೋದಾಗ ಪಡದಯ್ಯನವರು ಒಳಗಿನ 
ಕೋಣೆಯಲ್ಲಿಯೇ ಮಧ್ಯಾಹ್ನದ ಬೇಸರದಿಂದ ಅಡ್ಡಾಗಿದ್ದರು. ಕೇವೆ ಬಣ್ಣದ 
ಕಪನಿ ಧರಿಸಿದ ಹುಡುಗನೊಬ್ಬ ಅವರ ಪಾದಸೇವೆಯಲ್ಲಿ ನಿರತನಾಗಿದ್ದ. 
ಬಾಪೂಸಾಹೇಬನನ್ನು ನೋಡಿದೊಡನೆ ಪಡದಯ್ಯನವರು ಜೋರಾಗಿ ನಗುತ್ತ 
“ಓಹೋ ಜಾಗೀರದಾರರ ಸವಾರಿ ದಾರಿ ತಪ್ಪಿ ಬಂದೈತಲ್ಲ” ಎಂದು 
ನಗೆಯಾಡಿದರು. ಬಾಪೂಸಾಹೇಬ ಏನೋ ಪೇಚಿನಲ್ಲಿ ಸಿಕ್ಕವರಂತೆ ಮುಖ 
ಮಾಡುತ್ತ “ಹೌದು ಬುದ್ದೀ, ದಾರಿ ಕೇಳಲಿಕ್ಕೇ ನಿಮ್ಮ ಹತ್ತರ ಬಂದದ್ದು” ಎಂದು 
ಉತ್ತರವಿತ್ತು. ತೂಕಡಿಸುತ್ತ ಕಾಲೊತ್ತುತ್ತ ಕುಳಿತ ಹುಡುಗನತ್ತ ದೃಷ್ಟಿ ಬೀರಿದ. 
ಪಡದಯ್ಯನವರು ಅದರರ್ಥವನ್ನು ಗಹಿಸಿಕೊಂಡು “ಲೇ ಗುರುಪಾದಾ, ಆ 
ಗಾಂಜಿಬಡಕ ಕೆ೦ಚಗ ನಾ ಒಂದು ಕೆಲಸ ಹೇಳಿದ್ದೆ. ಮಾಡ್ಯಾನ ಏನ ಕೇಳಿ 
ಬಾರಲೇ” ಎಂದು ಆಜ್ಞಾಪಿಸಿದರು. ಗುರುಪಾದನೂ ಅಷ್ಟೇ ಸಾಕೆಂದು 
ಹೊರಗೋಡಿದ. 

ಬಹಳ ಹೊತ್ತು ಇಬ್ಬರಲ್ಲಿಯೂ ವಿಚಾರವಿನಿಮಯ ನಡೆಯಬೇಕು, 
ಪಡದಯ್ಯನವರ ಅಂತರಂಗದ ಕೋಣೆಯಿಂದ ಹೊರಗೆ ಬಂದಾಗ 
ಬಾಪೂಸಾಹೇಬನ ಮುಖ ಅರಳಿತ್ತು. “ಸ್ವಾಮೇರ, ನಿಮ್ಮ ಶಾಣೇತನಕ್ಕೆ ಬೇಲಿನ 
ಇಲ್ಲ ನೋಡ್ರಿ. ನಾನೂ ಮೂರು ತಾಸು ತಲೆ ಕೆಡಿಸಿಕೊಂಡೆ. ಅದರ ಇಷ್ಟ 
ಹಗರಾಗಿ ಕೆಲಸಾ ಮಾಡಿಕೊಳ್ಳೋ ಹಂಚಿಗಿ ಹೊಳದಿದ್ದಿಲ್ಲ” ಎಂದು ಹೊಗಳಿ 
ಪಡದಯ್ಯನವರಿಗೆ ಧನ್ಯವಾದಗಳನ್ನರ್ಷಿಸಿದ. 

ಪಡದಯ್ಯನವರು ಅವನ ಸಮೀಪಕ್ಕೆ ಬಂದು, “ಜಾಗೀರದಾರಸಾಹೇಬ, 


೧೬ ಗ್ರಾಮಾಯಣ 


ವಿಷಯ ನಾಜೂಕ ಐತಿ, ಒ೦ದು ಮಾತ ಹೇಳಿರತೀನಿ, ಆ ದಾದಾಗ ಈ ಸುದ್ದಿ 
ತಿಳಿದರ ಒಂದು ಹೋಗಿ ಒಂದಾದೀತು. ನೀವು ನನ್ನ ಮ್ಯಾಗ ವಿಶ್ವಾಸ ಇಡರಿ. 
ನಮ್ಮ ದಾನಿ ನಿಮ್ಮನ್ನು ನಾಳೆ ಕರ್ಯ್ಕಾಕ ಬಂದ ಕೂಡಲೇ ನೀವು ಮಠಕ್ಕೆ ಬರ್ರಿ. 
ಕಾರಹುಣ್ಣಿಮಿ ವಾಡೆದ ಎತ್ತಿನ ಮೆರವಣಿಗಿ ನೋಡಾಕ ಊರ ಜನಾ ಎಲ್ಲ 
ಅಗಸಿ ಮುಂದ ನೆರದಿರತಾರ. ಆಗ ನಮ್ಮ ದಾನಿ ಚಿಮಣಾನ್ನೂ ಮಠಕ್ಕೆ 
ಕರಕೊ೦ಡ ಬರತಾಳ. ನೀವು ಎತ್ತಿನ ಮೆರವಣಿಗಿ ಮುಗಸೂತನಾ, ಆಕಿ ಚಿಮಣಾನ 
ಮನಸ್ಸು ಒಲಿಸಿರತಾಳ. ಆಕಿ ಬ೦ದು ನಿಮ್ಮನ್ನು ಕರದಾಗ ನೀವು ಬಿಟ್ಟ ಕೆಲಸಾ 
ಬಿಟ್ಟು ಬರಬೇಕು ಆತು” ಎಂದು ಉಪಾಯ ಹೇಳಿ ಬೀಳ್ಕೊಟ್ಟರು. 
ಮರುದಿನ ಮಧ್ಯಾಹ್ನಕ್ಕೆ ಕಾರಹುಣ್ಣಿಮೆಯ ವೈಭವದಲ್ಲಿ ಊರಿಗೂರೇ 
ದಂಗಾಗಿತ್ತು. ವಾಡೆಯ ಎತ್ತುಗಳ ಮೆರವಣಿಗೆ ಅಗಸೆಯ ಮುಂದೆ ಬಂದಾಗ 
ಆಗಲೇ ಎರಡು ಗ೦ಟೆಯಾಗಿತ್ತು ಊರಿಗೂರೇ ನೆರೆದು ಮೆರವಣಿಗೆಯ 
ಉತ್ಸಾಹದಲ್ಲಿ ಮುಳುಗಿಹೋಗಿತ್ತು ಜಾಗೀರದಾರರ ಎತ್ತುಗಳ ಹಿಂದಿನಿಂದಲೇ 
ಗೌಡರ ಎತ್ತುಗಳ ಮೆರವಣಿಗೆ ಅದಕ್ಕೂ ಹೆಚ್ಚಿನ ಸಡಗರದಿಂದ ನಡೆದಿತ್ತು. 
ಹಾಗೆಯೇ ಒಂದರ ಹಿಂದೊಂದು ಮೆರವಣಿಗೆ ಸಂಜೆಯವರೆಗೆ ಅಗಸೆಗೆ 
ಬರುವದು ವಾಡಿಕೆಯಾಗಿತ್ತು. ಮಧ್ಯಾಹ್ನವೇ ಬಂದು ಕುಳಿತ ಹೆಣ್ಣುಮಕ್ಕಳೆಲ್ಲ, 
ದೀಪ ಹಚ್ಚುವ ಹೊತ್ತಿಗೆ ಕರಿಹರಿಯುವದನ್ನು ನೋಡಿಕೊ೦ಡು ಹೋಗಬೇಕು. 
ಯಾರಿಗೂ ಮನೆಯ ಚಿಂತೆಯಾಗಲಿ, ಕೆಲಸದ ಚಿಂತೆಯಾಗಲಿ ಇರುತ್ತಿರಲಿಲ್ಲ. 
ಹೀಗಿರುವಾಗ ಚಿಮಣಾ ದಾನವ್ವನೊಡನೆ ಮೆರವಣಿಗೆ ನೋಡಲು 
ಹೋಗುತ್ತೇನೆಂದಾಗ ಪುತಳಾಬಾಯಿ ಬೇಡವೆನ್ನಲಿಲ್ಲ. ಇನ್ನೂ ಸಣ್ಣವಳು, ಮೆರವಣಿಗೆ 
ನೋಡುವ ಕೌತುಕವಿದ್ದಾಗ ಬೇಡವೆಂದು ಹೇಗೆ ಹೇಳುವದು? ಆಗಲೆಂದು 
ಕಳಿಸಿಕೊಟ್ಟಳು, ದಾನವ್ವ ಚಿಮಣಾಳೊಡನೆ ಹೊರಬಿದ್ದವಳು ನೇರವಾಗಿ ಅಗಸೆಗೆ 
ಹೋಗಲಿಲ್ಲ. “ಮಠಕ್ಕ ಹೋಗಿ ಮುಂದ ಹೋದರಾತು ಬಾ” ಎಂದು ಏನೇನೋ 
ಹೇಳಿದಾಗ ಚಿಮಣಾ ವಿಧಿಯಿಲ್ಲದೆ ಅವಳನ್ನು ಹಿಂಬಾಲಿಸಬೇಕಾಯಿತು. 
ದಾನವ್ವ ಮಾತಾಡುವದರಲ್ಲಿ ಎಲ್ಲಿಲ್ಲದ ಸವಿಗಾರ್ತಿ, ಮಠದಲ್ಲಿ 
ಚಿಮಣಾಳೊಬ್ಬಳನ್ನೇ ಕೂಡಿಸಿಕೊಂಡು ಸವಿಮಾತುಗಳಿಂದ ಬಾಪೂಸಾಹೇಬನ 
ಮನದಾಶಯವನ್ನು ಅವಳಿಗೆ ಹೇಳಿ ಮರುಳುಗೊಳಿಸಿದಳು. ಬಾಪೂಸಾಹೇಬನ 
ರೂಪ ಸಂಪತ್ತು. ಅಧಿಕಾರ, ಇವನ್ನೆಲ್ಲ ಬಣ್ಣ ತುಂಬಿ ಬಣ್ಣಿಸಿದಳು. ಹುಡುಗಿಯ 
ಕಣ್ಣಿಗೆ ಕನಸಿನ ಮರುಳು ಮಾಟ ಹಾಕಿತು. ಏನೂ ಮಾತಾಡದೆ ತೆರೆದ ಕಣ್ಣುಗಳಿಂದ 
ಎಲ್ಲಿಯೋ ನೋಡುತ್ತ ದಾನವ್ವನ ಮಾತುಗಳನ್ನು ಕೇಳುವದರಲ್ಲಿ ಲೀನಳಾಗಿದ್ದಳು. 


ಗ್ರಾಮಾಯಣ ೧೭ 


ಅವಳ ಕಣ್ಣೆದುರಿಗೆ ಭವಿಷ್ಯದ ಮೋಹಕ ಚಿತ್ರಮಾಲೆ ದಾನವ್ಹನ ಮಾತುಗಳಿಂದ 
ಜೀವ ಪಡೆದು ವರ್ತಿಸುತ್ತಿತ್ತು ಬಾಪೂಸಾಹೇಬ ಕೈಹಿಡಿದರೆ ಪಾದಳ್ಳಿಯಲ್ಲಿಯೇ 
ಚಿಮಣಾಳ ಸ್ಥಿತಿ ಎಷ್ಟು ಉನ್ನತವಾದೀತೆ೦ಬುದರ ಚಿತ್ರವನ್ನು ದಾನವ್ವ ಕಣ್ಣೆದುರು 
ಹಿಡಿದಾಗ ಚಿಮಣಾ ನಾಚುತ್ತಲೇ “ನಾ ಎಲ್ಲೆ, ಅವರೆಲ್ಲೆ” ಎಂದು ಮನಸಿನಲ್ಲಿ 
ಆಸೆ ತುಂಬಿಕೊಂಡು ನುಡಿದಳು. 

“ನೀ ಹೂಂ ಅನ್ನು. ನಿಮ್ಮ ಅಪ್ಪ ಬಂದ ವಾರದಾಗ ಮದುವೆ ಆಗದಿದ್ದರ 
ನನ್ನ ಹೆಸರ ಕರೀಬ್ಯಾಡ. ಅದರ ಹೊರೀ ಎಲ್ಲಾ ಸ್ಥಾಮೇರ್ನ ಕೂಡೈತಿ. 
ಬಾಪೂಸಾಹೇಬ ಕೈಹಿಡಿದರ ಊರ ಮಂದೆಲ್ಲ ನಿನ್ನ ಕಾಲಿಗೆ ಬೀಳತಾರು” 
ದಾನವ್ವ ಬೇಟೆಯನ್ನು ಸೆರೆಹಿಡಿದಳು. 

“ಖರೇವಂದ್ರೂ ಅವರು ನನ್ನ ಲಗ್ನ ಆಗತಾರೊ?” ಚಿಮಣಾ ಆರ್ತಳಾಗಿ, 
ಮಂತ್ರಮುಗ್ಧಳಾದವಳಂತೆಯೇ ಕೇಳಿದಳು. 

“ಹುಚ್ಚೀ, ನೀ ಹೂಂ ಅಂದರ ಇಂದುಪುರದ ಸರದಾರ ಬಂದ ನಿನ್ನ 
ಲಗ್ನ ಆದಾನು. ಗೊಂಬೀ ಅಂತಾ ಹುಡುಗಿಯನ್ನ ಯಾರು ಬಿಟ್ಟಾರು? ಸ್ವತಃ 
ಬಾಪೂಸಾಬರು ಬಂದು ಸ್ಟಾಮೇರ ಪಾದಾ ಮುಟ್ಟಿ, ಲಗ್ನಕ್ಕೆ ನಿನ್ನ ಒಪ್ಪಸೂ 
ಹಾಗಾ ಮಾಡಿ, ಅಂತ ಹೇಳಿ ಕೊಂಡಾರು. ಸ್ವಾಮೇರ ಹೇಳಿದ ಮಾತು ಯಾರ 
ಅಡ್ಡಬ೦ದರೂ ಮೀರಾಕಿಲ್ಲ, ಅಂತ ಆಣೀ ಮಾಡ್ಕಾರು. ಬೇಕಾರ ಸ್ವಾಮೀರ 
ಬಾಯಿಂದನ ಈ ಮಾತ ಕೇಳೀಯಂತ ನಡೀ ಒಳ್ಳಾಕ” ಎಂದು ಕೈಹಿಡಿದು 
ಎಬ್ಬಿಸಿದಳು. 

ಯಂತ್ರದಂತೆ ಚಿಮಣಾ ದಾನವ್ವನನ್ನು ಅನುಸರಿಸಿದಳು. ಮಠದ 
ಅಂತರಂಗದ ಕೋಣೆಯಲ್ಲಿ ಕಾಲಿಟ್ಟಳು. ಕತೆಯ ವಸ್ತ್ರದ ಮೇಲೆ ವ್ಯಾಪ್ರಾಂಬರ 
ಹಾಸಿದ ಮಂಚದ ಮೇಲೆ ಸ್ವಾಮಿಗಳು ಸುಖಾಸೀನರಾಗಿದ್ದರು. ಚಿಮಣಾಳನ್ನು 
ಕಂಡೊಡನೆಯೇ ಮೇಲೆದ್ದು ಆಶೀರ್ವಾದ ನೀಡುವ ಮಿಯ 
ನಾಟಕೀಯವಾಗಿ “ಬಾ ಮಗಳ ಬಾ ದೊಡ್ಡವರ ಕೈಹಿಡಿದು ನಿನ್ನ ದೈವ 
ತೆರೀಲಿ” ಎಂದು ಆಶೀರ್ವದಿಸಿದರು. 

“ದಾನೀ, ನೀ ವಾಡೆಕ್ಕ ಹೋಗಿ ಬಾಪೂಸಾಬೇಬರಿಗೆ ಬಾ ಅ೦ತ ಹೇಳಿ 
ಬಾ. ಚಿಮಣಾ, ನೀ ಅವರು ಬರೋಮಟ ಇಲ್ಲೇ ಕುಂತಿರು” ಎಂದು ಹೇಳಿ 
ಪಡದಯ್ಯನವರು ವಿಚಿತ್ರ ನಗೆ ನಕ್ಕರು. 

ದಾನವ್ವ ಹೊರಟು ಹೋದಳು; ಸ್ವಾಮಿಗಳು ವಿಚಾರಮಗ್ನರಾದವರಂತೆ, 
ಗದ್ದತಿಕ್ಕುತ್ತ ಕುಳಿತರು. ಏನೂ ಅರಿಯದವಳಾಗಿ ಚಿಮಣಾ ಪಡದಯ್ಯನವರ 


೧೮ ಗ್ರಾಮಾಯಣ 


ಬಲಗಿವಿಯಲ್ಲಿದ್ದ, ಬಂಗಾರದಲ್ಲಿ ಕಟ್ಟಿದ ದೊಡ್ಡ ರುದ್ರಾಕ್ಷಿಯನ್ನೇ ನೋಡುತ್ತಿದ್ದಳು. 
% kk 3% 

ಅಂದು ರಾತ್ರಿ ವಾಡೆಯಲ್ಲಿ ಪುತಳಾಬಾಯಿ ತನ್ನ ಕೋಣೆಯಲ್ಲಿ 
ಕಿಡಿಕಾರುವ ಕಣ್ಣುಗಳಿಂದ, ಬಾಪೂಸಾಹೇಬನೆದುರಿಗೆ ಸಿಟ್ಟಿನಿಂದ ಮಾತಾಡುತ್ತಿದ್ದಳು. 
ಒಂದು ಮೂಲೆಯಲ್ಲಿ ಚಿಮಣಾ ಅಳುತ್ತ ಕುಳಿತಿದ್ದಳು. ಅಂದು ಚಿಮಣಾನ 
ಮೇಲೆ ಬಲಾತ್ವಾರ ನಡೆಸಿದ್ದಕ್ಕಾಗಿ ಸ್ವಾಮಿಗಳಿಗೆ ಚನ್ನಾಗಿ ಶಾಸನ ಮಾಡಬೇಕೆಂದು 
ಪುತಳಾಬಾಯಿಯ ವಾದ. ಇಂಥವಳ ಮಾತು ಕೇಳಿಕೊಂಡು ಊರ ಗುರುಗಳಿಗೆ 
ಅಪವಾದ ಕೊಡಲಾಗದೆಂದು ಬಾಪೂಸಾಹೇಬ ನಿರ್ಲಜ್ಜತನದಿ೦ದ ಪ್ರತಿಯಾಗಿ 
ವಾದಿಸುತ್ತಿದ್ದ. 

“ನೀ ಆಕಿನ್ನ ಲಗ್ನ ಆಗತೀನಿ ಅಂತ ಭುಲತಾಪಿ ತುಂಬಿ, ಮಠಕ್ಕ 
ಕರಿಸಿಕೊಂಡು ಆ ತ್ವಾಳನ ಕೈಯಾಗ ಕೊಟ್ಟು, ಬಂಗಾರದಂತಾ ಹುಡುಗಿನ್ನ 
ಹಾಳುಗೆಡವಿಟ್ಟೆ ಮತ್ತ ಮ್ಯಾಲೆ ಅವನ ತಪ್ಪ ಮೇಲಗಟ್ಟಿ ಹೇಳತಿಯಾ? 
ಪುತಳಾಬಾಯಿಯ ದನಿ ಅನ್ಯಾಯದ ಎರುದ್ಧ ದ್ವೇಷದಿಂದ ಆವೇಶಗೊಂಡಿತ್ತು 
ಸಂತಾಪದಿಂದ ಅವಳ ಕಣ್ಣಲ್ಲಿ ನೀರೂ ಉಕ್ಕಿದ್ದವು. 

“ಅಕ್ಕಾ, ಇದು ಪಂಚರ ಸಮಕ್ಷಮ ಹೋಗೋ ಪ್ರಕರಣ ಅಲ್ಲ. ಲಗ್ನ 
ಆಗೋ ಹುಡುಗಿ, ನಾಜೂಕ ರೀತಿಯಿ೦ದ ಬಗೆಹರಿಸಬೇಕಾಗತದ. ಸ್ವಾಮಿಗೋಳು 
ಒ೦ದು ವ್ಯಾಳ್ಯಾ ಹ೦ಗಮಾಡಿದ್ದು ಖರೇ ಇದ್ದರೂ ಈ ಮಾತು ನಮ್ಮನ್ನು ಬಿಟ್ಟು 
ಇನ್ನೊಬ್ಬರ ಕಿವಿಗೆ ಬೀಳಬಾರದು. ಪಡದಯ್ಯನವರ ವಚನ ಎಷ್ಟದ ಅನ್ನೋದು 
ನಿನಗೆ ಗೊತ್ತಿಲ್ಲ. ಅವರ ವಿರುದ್ದ ಯಾರೂ ಒಂದು ಶಬ್ದ ಮಾತಾಡೂ ಹಂಗಿಲ್ಲ. 
ಈ ಚಿಮಣಾ ಅವರ ಮಠಕ್ಕ ಹೋದದ್ದ ತಪ್ಪು ಅಷ್ಟಾದರೂ ಸುಮ್ಮನ ಕೈಬಾಯಿ 
ಮುಚಿಗೊಂಡು ಸುಮ್ಮಗ ಬರಬೇಕಾಗಿತ್ತು ಈ ಸುದ್ದಿ ನಾನಾಮಾಮಾಗ ಗೊತ್ತಾದರ 
ನಿನ್ನ ಮಾನಾನೂ ಅವ ಉಳಸೂದುಲ್ಲ. ಅಂವಾ ಅ೦ತೂ ವಯಸ್ಸಾದವ. 
ನಾಲ್ಕು ಮಾತಾಡಿ ಕಡೀಕಾಗತಾನ. ಆದರೆ ಆ ದಾದಾನ ಕಿವಿಗೆ ಬಿದ್ದರ ಅಂವಾ 
ಎಲ್ಲರ ಪ್ರಾಣಾ ನುಂಗಿ ನೀರ ಹಿಡೀತಾನ. ನೋಡು ವಿಚಾರ ಮಾಡು” ಎಂದು 
ಬಾಪೂಸಾಹೇಬ ತನ್ನ ಸರ್ವನಿಪುಣತೆಯನ್ನು ಪ್ರಯೋಗಿಸಿ ಪುತಳಾಬಾಯಿಯ 
ಮನವೊಲಿಸಲು ಪ್ರಯತ್ನಿಸಿದ. 

ದಾದಾನ ಹೆಸರು ಕೇಳಿದೊಡನೆ ಪುತಳಾಬಾಯಿಯ ನಡುಗಿದಳು. 
ಪಡದಯ್ಯ ಚಿಮಣಾಳ ಮೇಲೆ ಎಸಗಿದ ಅನ್ಯಾಯದಿಂದ ಅವಳು ಸಿಟ್ಟಿನಿಂದ 
ಹುಚ್ಚಿಯಂತಾಗಿದ್ದಳು. ಅವಳ ಮನಸಿನಲ್ಲಿ ಬೇಗೆ ಹತ್ತಿದಷ್ಟು ಸಂಕಟವಾಗಿ 


ಗ್ರಾಮಾಯಣ ೧೯ 


ಇಂಥ ಮಾತನ್ನಾಡಿದಳು. ಆದರೆ ದಾದಾನ ನೆನಪಾದೊಡನೆ, ತಪ್ಪು ದಾರಿ 
ಹಿಡಿದಿರುವೆನೆಂದು ಅವಳಿಗೂ ಅನಿಸಿತು. ದಾದಾ ಅನ್ಯಾಯವನ್ನು ಎಷ್ಟೂ 
ಸಹಿಸನೆಂಬ ವಿಷಯ ಅವಳಿಗೆ ಚೆನ್ನಾಗಿ ಮನವರಿಕೆಯಾಗಿತ್ತು. 

ಅ೦ದು ಲಕ್ಷ್ಮೀಬಾಯಿ ಮನೆಬಿಟ್ಟು ಹೋದಮೇಲೆ, ಆಸ್ತಿಯ ಒಡೆತನ 
ತನಗೆ ದಕ್ಕಿತೆಂದು ಪುತಳಾಬಾಯಿ ಊರ ದೇವರಿಗೆ ನೈವೇದ್ಯ ಮಾಡಿಸಿ ಊರಿಗೆ 
ಊಟ ಹಾಕಿಸಿದ್ದಳು. ಗುಡಿಯಲ್ಲಿ ಸಮಾರಂಭದ ನಿಮಿತ್ತ ಎಲ್ಲಿಲ್ಲದ ಗದ್ದಲವಾಗಿತ್ತು 
ತಾನು ಕಟ್ಟಸಿದ ಎಲೆಪೂಜೆಯನ್ನು ನೋಡಲು ಪುತಳಾಬಾಯಿ ಸಂಭ್ರಮದಿಂದ 
ಬರುತ್ತಿರುವಾಗ, ದಾದಾ ಗುಡಿಯ ಹಿಂದಿನಿಂದ ಓಡಿ ಬಂದು ಅವಳನ್ನು 
ತರುಬಿದ್ದ. ಆಗ ಅವನಿಗೆ ೧೨-೧೩ ವರ್ಷದ ಪ್ರಾಯವಿರಬಹುದು. ಆದರೂ 
ಸಿಟ್ಟನಿಂದ ಅವಡುಗಚ್ಚುತ್ತ “ದೊಡ್ಡ ಅವ್ವಾವರ್ನ ಊರುಬಿಟ್ಟು ಓಡಿಸಿ ನೀನು 
ಮೆರೆದಾಡಬೇಕಂತೀಯಾ?” ಎಂದು ದೊಡ್ಡ ದನಿಯಲ್ಲಿ ಕೂಗುತ್ತ ಏರಿಬ೦ದ. 
ಪುಣ್ಯಕ್ಕೆ ಅಲ್ಲಿಯೇ ಇದ್ದ ನಾಲ್ಕೆಂಟು ಜನರು ಅವನನ್ನು ಹಿಡಿದು ನಿಲ್ಲಿಸಿದರಿಂದ 
ಅನಾಹುತ ತಪ್ಪಿತು. ಆಗಿನ ಹುಡುಗ ಈಗ ೨೦ ವರ್ಷದ ಯುವಕನಾಗಿದ್ದಾನೆ. 
ಅವನ ಸಿಟ್ಟಿನಿಂದ ಕೆಂಪಾಗಿಹೋಗಿದ್ದ ಮುಖ ಹುಡುಗತನದ ಅಸಹಾಯಕತೆಯಿಂದ 
ಅವಡುಗಚ್ಚಿದ ತುಟಿ, ಅಂತರಂಗದ ಸಂಕಟವನ್ನು ಹೊರಸೂಸುವ ಕಣ್ಣು, 
ಕಣ್ಣೀರು ಇವುಗಳನ್ನು ಪುತಳಾಬಾಯಿ ಮರೆತಿರಲಿಲ್ಲ. ಶಿಲೇದಾರ ಲಕ್ಷ್ಮಣ ಎಷ್ಟು 
ಶಾ೦ತಸ್ಪಭಾವದವನೋ, ಅಷ್ಟು ಅವನ ಮಗ ದಾದಾ ಹಠಮಾರಿಯಾಗಿದ್ದ. 
ಈಗ ಅವನು ಸಿಟ್ಟಿಗೆದ್ದರೆ ಏನು ಅನಾಹುತವಾಗುವದೋ ಬಲ್ಲವರಾರು? 
ಪುತಳಾಬಾಯಿ ಮುಂದೊದಗಬಹುದಾದ ದುರ್ಥಟನೆಗಳನ್ನೆಲ್ಲ ನೆನೆದು 
ಚಿಮಣಾಳನ್ನೇ ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಈ ಸ೦ಗತಿ ಯಾರ 
ಕಿವಿಗೂ ಹೋಗದಂತೆ ಎಚ್ಚರಿಕೆಯಿ೦ದಿರಲು ತಿಳಿಸಿದಳು. 

ಈ ರಹಸ್ಯವನ್ನು ವಾಡೆಯ ನಾಲ್ಕು ಗೋಡೆಗಳಲ್ಲಿ ಎಷ್ಟು ಬಚ್ಚಿಡಲು 
ಪ್ರಯತ್ನಿಸಿದರೂ ಅದು ಬೇರೊಂದು ದಾರಿಯಿಂದ ಹೊರಬಿತ್ತು. ಗಾಳಿಯಂತೆಯೇ 
ಸುದ್ದಿಯನ್ನು ಹಿಡಿದಿಡುವದು ಸಾಧ್ಯವಿಲ್ಲ. ಈ ಪ್ರಕರಣ ಎಲ್ಲರಿಗಿಂತ ಹೆಚ್ಚಾಗಿ 
ಪಡದಯ್ಯನವರ ಪ್ರೇಯಸಿಯಾದ ದಾನವ್ವನನ್ನು ರೇಗಿಸಿತು. ತನ್ನನ್ನು 
ಹಾಳುಮಾಡಿದ್ದಲ್ಲದೆ ಈ ಎಳೆಗೂಸು ಚಿಮಣಾಳನ್ನೂ ಹಾಳುಗೆಡುವಿದರಲ್ಲ 
ಎಂದು ಸಿಟ್ಟಿಗೆದ್ದಳು. ಚಿಮಣಾಳ ಬಗ್ಗೆ ಅವಳ ಸಹಾನುಭೂತಿ, ಪಡದಯ್ಯನವರ 
ಮೇಲಿನ ಸೇಡಿನ ಫಲವಾಗಿತ್ತು. ಅದನ್ನು ಹೇಗೆ ತೀರಿಸಿಕೊಳ್ಳಬೇಕೆಂದು 
ಉಪಾಯಗಾಣದೆ ದಾನವ್ವ ಅವರಿವರೆದುರು ಸ್ವಾಮಿಗಳ ದಾಂಪತ್ಯಜೀವನದ 


೨೦ ಗ್ರಾಮಾಯಣ 


ಬಗ್ಗೆ ಆಡಿಕೊ೦ಡಳು. ಕೇಳಿದವರಿಗೆಲ್ಲ ಇದು ಮೋಜಿನ ವಿಷಯವಾಗಿತ್ತು. 
ಅದರಿಂದ ದಾನವ್ವನಿಗೇನೂ ಸಮಾಧಾನವಾಗಲಿಲ್ಲ. ಇಲ್ಲದಿದ್ದರೆ ಸಿಟ್ಟು 
ಹೆಚ್ಚಾದೀತೆಂದೋ ಏನೋ, ಒಂದು ಸಂಜೆ ದಾನವ್ವ ಯಾರಿಗೂ ಹೇಳದೆ 
ಕೇಳದೆ ಊರು ಬಿಟ್ಟಳು. 

ಪಡದಯ್ಯನವರೂ ದೂರದ ಊರಿನ ಒಂದು ಬಿನ್ನಾಯದ ನೆವ 
ಮಾಡಿಕೊಂಡು ಈ ಪ್ರಕರಣವಾದ ಮರುದಿನವೇ ಊರು ಬಿಟ್ಟು ಕೆಲ ತಿಂಗಳು 
ಅಸ್ತಂಗತರಾದರು. ಇವರಿಬ್ಬರೂ ಮಾತಾಡಿಕೊಂಡಂತೆ ಅದೃಶ್ಯರಾದ ವಿಷಯ, 
ಊರವರ ಅನ೦ತ ಊಹೆಗಳಿಗೆ, ಸಂಶಯಗಳಿಗೆ ಎಡೆಮಾಡಿಕೊಟ್ಟಿತು. ಜನರ 
ಕಲ್ಪಕತೆ ಒಂದಕ್ಕೆ ಹತ್ತಾಗಿ ನೆನೆಕೊನೆಯೇರಿತು. ಆದರೆ ಅವರ ಮಾತಿನಲ್ಲಿ 
ಸತ್ಯಸ೦ಗತಿ ಧರಿಸಿದ ವಿಕೃತವೇಷವನ್ನು ನೋಡಿದ್ದರೆ ಸತ್ಯವೇ ನಾಚಿ ಮುಖ 
ಕೆಳಗೆ ಹಾಕಬಹುದಿತ್ತು ಎಲ್ಲರ ಸಂಶಯವೂ ಬಾಪೂ ಸಾಹೇಬನ ಮೇಲೆಯೇ, 
ಅವನು ಚಿಮಣಾಳನ್ನು ಮಠಕ್ಕೆ ಕರೆಸಿಕೊಂಡು ಮಾಡಬಾರದ ಕೆಲಸ 
ಮಾಡಿದ್ದರಿಂದಲೇ, ಮನಸ್ಸು ಕಲಕಿ ಪಡದಯ್ಯನವರು ಊರು ಬಿಟ್ಟರೆಂದು 
ದಟ್ಟವಾದ ವಾರ್ತೆ ಹಬ್ಬಿತು. ದಾನವ್ವ ಹೇಳಿದ್ದು ಸುಳ್ಳಿನ ಕಂತೆ ಎಂದು ಪಡದಪ್ಪನವರ 
ಹಸ್ತಕರು ಪಿಸುಮಾತುಗಳಲ್ಲಿ ಹೇಳಿ, ಸತ್ಯಸ್ತರೂಪವನ್ನು ಬಲ್ಲವರು ತಾವೊಬ್ಬರೇ 
ಎ೦ಬ ಭ್ರಮೆಯನ್ನು ಹುಟ್ಟಿಸಿಬಿಟ್ಟರು. ಜನರಿಗೆ ಇತಿಮಿತಿ ಬಿತ್ತು. ದಾನವ್ವನೂ 
ಪಡದಪ್ಪನವರ ಪ್ರೇಯಸಿಯೆ ಅಲ್ಲವೆ? ಈ ವಾದ ಅರಳಿಕಟ್ಟೆಯಲ್ಲಿ ದಿನ ನಿತ್ಯ 
ಸೇರುವ ಉಂಡಾಡಿಗಳಿಗೆ ಆಹಾರವನ್ನು ಒದಗಿಸಿಕೊಟ್ಟಿತು. ಊರ ತುಂಬ 
ಬಾಪೂಸಾಹೇಬ ಹಾಗೂ ಚಿಮಣಾರ ಸ೦ಬ೦ಧ ಹರಡಿದ್ದರೂ ಅದನ್ನು ದಾದಾನ 
ಕಿವಿಗೊಯ್ದು ಮುಟ್ಟಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. 

ಇದಕ್ಕೆ ಕಾರಣವೂ ಇಲ್ಲದಿರಲಿಲ್ಲ. ಗರಡಿಮನೆಯಲ್ಲಿಯ ದಾದಾನ 
ಗೆಳೆಯರಿಗೆ ಅವನೆದುರು ಈ ಸುದ್ದಿಯನ್ನು ಹೇಳಿದರೆ ಬಾಪೂಸಾಹೇಬನ 
ತಲೆಯಾಗಲಿ, ಚಿಮಣಾಳ ಕುತ್ತಿಗೆಯಾಗಲಿ ಬಲಿಯಾಗಬಹುದೆಂಬ ಭೀತಿಯಿತ್ತು 
ದಾದಾನ ಶಕ್ತಿ ಸಾಮರ್ಥ್ಯಗಳು ಅಸಾಮಾನ್ಯವಾಗಿದ್ದಂತೆಯೇ ಅವನ ದುಡುಕು 
ತೀಕ್ಷ್ಣವಾಗಿತ್ತು. ಅವನನ್ನು ಕೆಣಕುವದೆಂದರೆ ನಾಗರಹಾವನ್ನು ಕೆಣಕಿದಂತೆಯೇ 
ಎಂದು ಅವನ ಗೆಳೆಯರೆಲ್ಲರ ಅನುಭವ. ಈ ಕಾರಣದಿಂದ ದಾದಾನ ಕಿವಿಗೆ 
ಈ ಸುದ್ದಿ ಮುಟ್ಟಲಿಲ್ಲ. ದಾದಾ ಸ್ವಭಾವತ: ಕುತೂಹಲಿಯಲ್ಲವಾದ್ದರಿ೦ದ, ಅವರ 
ಅನುಮಾನದ ಮುಖಗಳನ್ನು ನೋಡಿ ಅವನಿಗೆ ಸಂಶಯವೂ ಬರಲಿಲ್ಲ. 


ಗ್ರಾಮಾಯಣ ೨೧ 


೩ 


ಕಾರಹುಣ್ಣಿಮೆ ಎಂದಿನಂತೆ ಈ ವರ್ಷ ಮಳೆಗಾಲದ ನಾಂದಿಯನ್ನು 
ಹಾಡಲಿಲ್ಲ. ರೈತರಿಗೆ ಭಾಷೆ ಕೊಟ್ಟ ಉತ್ತರೆ-ಹಸ್ತಾ ಮಳೆಗಳೂ ಹೊತ್ತಿಗೆ ಕೈಕೊಟ್ಟವು. 
ಆಕಾಶದಲ್ಲಿ ಕವಿದುಬಂದ ಮೋಡಗಳು, ಪಾದಳ್ಳಿಯ ರೈತರು ಹುಬ್ಬುಗೈ ಹಚ್ಚಿ 
ಮುಗಿಲು ನೋಡುತ್ತ ನಿಂತಿದ್ದನ್ನು ಲೆಕ್ಕಿಸದೆ ದಾಟಿ ಹೋದವು. ಭೂಮಿ 
ನಿರಾಶೆಯಿಂದ ಮಲಗಿತು. ಬಾಳಾಚಾರ್ಯರ ಪಂಚಾಂಗ ಅವರಿಗೇ ಮೋಸಮಾಡಿತು. 
ಪಾದಳ್ಳಿಯಲ್ಲಿ ಮಳೆಯಾಗದಿದ್ದರೂ, ದೂರದ ಮಲೆನಾಡಿನಲ್ಲಿ ಹೆಚ್ಚು ಮಳೆ 
ಬಿದ್ದಿರುವುದನ್ನು ಕೃಷ್ಣೆಗೆ ಬಂದ ಮಹಾಪೂರ ತೋರಿಸಿಕೊಟ್ಟು ಇಲ್ಲಿಯ ಜನರ 
ಆಸೆಯನ್ನು ಕೆಣಕಿತು. ನದಿ ಮುಳುಗಿದ ಭೂಮಿಗಳಲ್ಲಿ ಮಾತ್ರ ಬಿತ್ತಿಗೆಯಾಯಿತು. 
ದೀಪಾವಳಿಯಾದ ಮೇಲೆ ಚಿತ್ತಿ ಮಳೆಯ ಒಂದೆರಡು ಸೆಳಕುಗಳು ಬಿದ್ದಿದ್ದರಿ೦ದ, 
ನದಿ ಮುಳುಗಿದ ಹೊಲಗಳಲ್ಲಿಯ ಬೆಳೆ ಕೈಗೆ ಬರುವ೦ತಾಯಿತು. ಆದರೇನು, 
ಉಳಿದ ಹೊಲಗಳೆಲ್ಲ ಬರಿದೋ ಬರಿದು ; ಬರಗಾಲದ ಕರಿನೆರಳುಗಳು 
ಪಾದಳ್ಳಿಯ ಕರಿನೆಲದ ತು೦ಬ ವ್ಯಾಪಿಸಿದವು. 

ಎಳ್ಳ-ಅಮಾಸೆ ಕಾಲಿಟ್ಟಿತು. ಮಳೆ ಚೆನ್ನಾಗಿ ಬಿದ್ದು ಭೂಮಿಯಲ್ಲಿ ಬೆಳೆ 
ಬಿಗಿದು ನಿಂತಿದ್ದರೆ ಉತ್ಸಾಹದಿ೦ದ ಚರಗ ಚಲ್ಲಲು ಹೋಗಬಹುದಾಗಿತ್ತು. ಈ 
ವರ್ಷ ಯಾರೂ ಹೊಲದ ಕಡೆಗೆ ಹಾಯಲಿಲ್ಲ. ಅಂದಿನ ಬೆಳಕು ಹರಿಯುವ 
ಮೊದಲೇ ನದಿಯಲ್ಲಿ ಮಿಂದು ಉತ್ಸಾಹದಿಂದ ನೀರು ತರುವ ಹೆಣ್ಣುಮಕ್ಕಳನ್ನು 
ಕಾಣಬಹುದಾಗಿತ್ತು. ಆದರೆ ಈ ವರ್ಷ ಮಾತ್ರ ಬರಗಾಲದ ಮೂಲಕವಾಗಿ, 
ಬೆಳಕು ಹರಿದರೂ ವಾಡಿಕೆಯ ಗಡಿಬಿಡಿ ಈಗ ಅಲ್ಲಿ ಕಾಣುತ್ತಿರಲಿಲ್ಲ. 

ಊರ ಮಗ್ಗುಲಿಗೇ ಹರಿಯುವ ಈ ನದಿಯ ಹರವು ಪಾದಳ್ಳಿಯ 
ಅಭಿಮಾನಗಳಲ್ಲೊಂದಾಗಿತ್ತು. ಬೇಸಿಗೆಯಲ್ಲಿಯೂ ಬತ್ತಿ ಹೋಗದ ನಾಲ್ಕು 
ಮೈಲು ಉದ್ದದ ವಿಸ್ತಾರವಾದ ಮಡುವು ಊರನ್ನು ತಬ್ಬಿಕೊಂಡಿತ್ತು ಆ ವಿಸ್ತಾರವಾದ 
ಜಲರಾಶಿಯಲ್ಲಿ ಅನೇಕ ಮೊಸಳೆಗಳಿದ್ದದ್ದನ್ನು ಪಾದಳ್ಳಿಯ ಜನರೆಲ್ಲ ಕಣ್ಣಾರೆ 
ನೋಡಿದ್ದರು. ಆದರೆ ಯಾರಿಗೂ ಅವುಗಳ ಭೀತಿಯಿರಲಿಲ್ಲ. ನೀರಿಂದ ಮೇಲೆ 
ಮೀನುಗಳಂತೇ ಮೊಸಳೆಗಳೂ ಇರುವವೇ ಎಂದು ಅವರಿಗೆ ಸ್ವಾಭಾವಿಕ 
ಕಲ್ಪನೆಯೇ ಇತ್ತು. ಅಂತೆಯೇ ಬಾಳಾಚಾರ್ಯರು ನಸುಕು ಹರಿಯುವ ಮೊದಲೇ 
ನದಿಯ ನೀರಿನಲ್ಲಿ ಈಸಿ ಹೋಗಿ, ನದಿಯ ಮಧ್ಯದಲ್ಲಿರುವ ಒಂದು 
ನಡುಗಡ್ಡೆಯನ್ನು ಮುಟ್ಟ, ಅಲ್ಲಿ ಬೆಳೆದ ತುಳಸಿಯನ್ನು ಥಾಲಿಯಲ್ಲಿ ತುಂಬಿಕೊಂಡು 


೨೨ ಗ್ರಾಮಾಯಣ 


ತರುತ್ತಿದ್ದರು. ತಿರುಗಿ ಬರುವಾಗ ಆ ಥಾಲಿಯನ್ನು ಪಂಚೆಯಲ್ಲಿ ಕಟ್ಟಿ ನಡುವಿಗೆ 
ಬಿಗಿದುಕೊಂಡು ಈಸುತ್ತಲೇ ದಂಡೆಯನ್ನು ಮುಟ್ಟುತ್ತಿದ್ದರು. ಆದರೆ ಒಂದು 
ದಿನವೂ ಒಂದು ಮೊಸಳೆಯೂ ಅವರನ್ನು ಹೆದರಿಸಿಲ್ಲವೆಂದು ಅವರೇ 
ಹೇಳುತ್ತಿದ್ದರು. 

ಆ ನದಿಯ ತೀರ ಊರ ಜನರ ಸ್ವಭಾವದ ಪ್ರತಿಬಿ೦ಬವೆಂಬತಿತ್ತು. 
ಮನೆಯಲ್ಲಿ ಭದ್ರವಾಗಿದ್ದ ರಹಸ್ಯಗಳೆಲ್ಲ ಇಲ್ಲಿ ಬಯಲಿಗೆ ಬರುತ್ತಿದ್ದವು. ಮೇಲಾಗಿ 
ಹರಿಯುವ ನದಿಯ ಸದ್ದನ್ನೂ ನಾಚಿಸುವಂತೆ ಗರತಿಯರ ದನಿ-ಮೊಳಗನ್ನು 
ಅಲ್ಲಿ ಕೇಳಬಹುದಾಗಿತ್ತು 

ಎಳ್ಳ-ಅಮಾವಾಸೆಯ ದಿನವೂ ಬೆಳಗಿನಲ್ಲಿ ಎಂದಿನಂತೆ ಸ್ತ್ರ ಸಮುದಾಯ 
ಸೇರಿತ್ತು ಎಲ್ಲ ಜಾತಿಯ ಎಲ್ಲ ವಯಸ್ಸಿನ ಸ್ತ್ರೀಯರು ನೆರೆದೆದ್ದರು. ನದಿಯ 
ದಂಡೆಯಲ್ಲಿರುವ ಎರೆಮಣ್ಣಿನ ಮುದ್ದೆಯನೆತ್ತ ಒಡಕು ಕೊಡದ ಸೋರುವ 
ಭಾಗಕ್ಕೆ ಅದರ ಅಲಂಕಾರವನ್ನಿಡುತ್ತ ಬಿರಾದಾರ ನಿಂಗವ್ವ “ಅಲ್ಲ ತಾರೀ, ನಿನ್ನ 
ಗಂಡ ಹೊಸಾ ಸೀರಿ ತಂದಾನಂತ, ನಮಗ ತೋರಿಸಿದ್ದರ ಕಸಗೊಂಡು 
ಹೋಗುತ್ತಿದ್ದೆವೇ?” ಎಂದು ಅರಿವೆಯ ಸಿಂಬೆಯನ್ನು ಸುತ್ತುತ್ತ ನಿಂತ ಹೊಸ 
ಮೊದಲುಗಿತ್ತಿಯಾದ ತಾರವ್ಪನನ್ನುದ್ದೇಶಿಸಿ ಕೇಳಿದಳು. 

“ಎಲ್ಲಾ ರಂಪಾಗ ಹಣೇಬಾರ-ಶೀಟಿ ದುಡ್ಡು ಗಳಿಸಿ ತಂದಿದ್ದರ 
ತೋರಿಸುತ್ತಿದ್ದಳು ಚಿಗವ್ಹಾ” ಎಂದು ತಳವಾರ ನಾಗವ್ವ ಪಿಸುದನಿಯಲ್ಲಿಯೆ 
ವಿವರಣೆಯಿತ್ತಳು. 

“ಅಂದರೇನಬೇ, ತುಡುಗು ಮಾಡಿ ತಂದಾನಂತೀಯಾ?” ಅರೆಗಣ್ಣು 
ಮುಚ್ಚಿ ಆಪ್ತಾಲೋಚನೆಯ ದನಿಯಲ್ಲಿ ನಿಂಗವ್ವ ಕೇಳಿದಳು. 

“ತುಡುಗ ಮಾಡಿ ತರಲಾಕೊ ಎದಿ ಬೇಕಾಗೈತಿ ಚಿಗವ್ವಾ. ಆ ರಾಜಾನಲ್ಲೆ 
ಅದೆಲ್ಲಿ ಬಂದೀತು ತಗಿ. ಜಾಗೀರದಾರ ಬಾಪೂಸಾಬನ ಕೈಯಾಗ-ಬಾಯಾಗ 
ಓಡ್ಕಾಡಿ ಅವನ ಮುಂದೆ ಮುವತ್ತ್ಯಾಡ ಹಲ್ಲ ತಗದಮ್ಮಾಗ ಅಂವಾ ರೂಪಾಯಿ 
ತಗದು ಕೊಟ್ಟನಂತ” ಎಂದು ನಾಗವ್ವ ಹೇಳುತ್ತಿರುವಾಗ ತಾರವ್ವ ನೀರಲ್ಲಿಳಿದು 
ಕೊಡ ತುಂಬುತ್ತಿದ್ದಳು. ಅವಳಿಗೆ ತನ್ನ ಗಂಡನ ಈ ನಿಂದೆ ಅಸಹನೀಯವಾಗಿತ್ತು 
ಅಂತೆಯೇ ಅವಳು “ಹೌಂದ ಯಕ್ಕಾ, ನಿಮ್ಮವನ್ಹಾಂಗ ದಾರಿ ಬಡದು 
ಜಾಗೀರದಾರರ ಉಡಿ ತುಂಬಿ ಅವರು ಕೊಡೂ ಹಿಡಿ ರೂಪಾಯಿ ನಮಗ್ರ್ಯಾಂಗ 
ಸಿಕ್ಕಾವು?” ಎಂದು ಕೊಂಕಾಡಿ ತಲೆಯ ಮೇಲೆ ಕೊಡವನ್ನಪ್ಪಳಿಸಿಕೊ೦ಡಳು. 

ಬಿರಾದಾರಾ ನಿಂಗವ್ಹನ ಮಣ್ಣು ಮೆತ್ತುವ ಕೆಲಸ ಇನ್ನೂ ಮುಗಿದಿರಲಿಲ್ಲ. 


ಗ್ರಾಮಾಯಣ ೨೩ 


“ನಿಲ್ರೇ, ಗಡಾನ ಹೋಗಿ ಹೋಳಿಗಿ ಮಾಡಿಕೊಂಡು ಹೊಲಕ್ಕ ಹೋಗವರ್ದಾಂಗ 
ಹೊಂಟಿರಲ್ಲ? ಮಳಿರಾಯ ಊರ ಮರತಬಿಟ್ಟಾನು. ಕರೀ ಭೂಮಿ ಕೂರಿಗಿ 
ಏರಿಲ್ಲ. ಬರೇ ಹೊಲದಾಗ ಚರಗಾ ಚಲ್ಲೂದೈತೀ?” ನಿಂಗವ್ವ ಉಳಿದವರನ್ನು 
ನಿಲ್ಲಿಸಿಕೊಳ್ಳಲು ನುಡಿದಳು. 

ಹಿರೇಕುರುಬ ನಿಂಬೆವ್ವ ಬರಿಗೊಡವನ್ನು ಕೆಳಗಿಳಿಸಿ ನೀರಿಗಿಳಿಯುತ್ತಿದ್ದವಳು, 
“ನಿಂಗವೃತ್ತಿ, ಮಳಿ ಬೆಳಿ ಪುಣ್ಯೇದ ಫಲಾ. ಈ ಊರಾಗಿನ ಕರ್ಮ ನೋಡಿದ 
ಮ್ಯಾಗೂ ಮಳಿರಾಯ ಹ್ಯಾಗ ಬಂದಾನು?” ಎಂದು ಸೃಷ್ಟಿಯ ಪ್ರಕೋಪದ 
ಕಾರಣವನ್ನು ವಿವರಿಸಿದಳು. ತಳವಾರ ನಾಗವ್ಪನಿಗೆ ಈ ಮಾತು ಸರಿಬರಲಿಲ್ಲ. 
“ಪುಣ್ಣೇದ ಕಾರೇವು ಈ ಊರಾಗ ನಡದಷ್ಟು ಮತ್ತೆಲ್ಲಿ ನಡೀತಾವು ನಿಂಬೆಕ್ಕ? 
ಹಣಮಂತದೇವರ ಓಕಳಿ, ಸಣಸ್ಥಾಮಾರದ ಪೂಜಿ ಎಲ್ಲಾ ನಡಸತಾನು ನಮ್ಮಪ್ಪ 
ಬಾಪೂಸಾಬ. ಇಂತಾ ಪುಣ್ಯವ೦ತ ಧೊರೀನ್ನ ಹಿಂದ ಮುಂದ ಆಡಿಕೊಳ್ಳೋ 
ಹೇಸಿ ಜನಾ ಐತೆ೦ತ ಮಳೀ ಬೆಳಿ ಹೋಗೇತಿ. ಯಾಕ ನಿಂಗವ್ವ ನಾ ಹೇಳೂದು 
ರಾಸ್ತ ಐತಿಲ್ಲೋ?” ಎಂದು ಬೆಂಬಲಕ್ಕಾಗಿ ನಿ೦ಗವ್ವನನ್ನು ಕೇಳಿಕೊಂಡಳು. 

ಹಿರೇಕುರುಬ ನಿಂಬೆವ್ವ ವಾಡೆಯ ಸಮೀಪದಲ್ಲಿಯೇ ಇರುವವಳಾದ್ದರಿಂದ 
ವಾಡೆಯ ಅಂತರಂಗದಲ್ಲಿ ನಡೆಯುವ ವರ್ತಮಾನಗಳನ್ನೆಲ್ಲ ಅರಿತವಳು. 
ಬಾಪೂಸಾಹೇಬನ ದಾನಧರ್ಮವೆಲ್ಲ ಪಾಪವನ್ನು ಮುಚ್ಚಿಕೊಳ್ಳುವ ಗತ್ತುಗಾರಿಕೆ 
ಎಂದು ಅವಳ ಅಭಿಪ್ರಾಯ. ಆದ್ದರಿ೦ದ ನಾಗವ್ಪನ ಮಾತನ್ನು ಗೋಣಿನಿಂದಲೇ 
ಖಂಡಿಸುತ್ತ “ನಾಗವ್ವಾ, ನಿನ್ನ ಗಂಡ ಹುಲಿಬ್ಯಾಟಿ-ಹಳಬ ; ಊರ ಮಂದಿನ್ನ 
ಬಡದು ಜಾಗೀರದಾರರ ಉಡಿ ತುಂಬತಾನು. ಅಂತಾ ದುಡ್ಡಿನ ಆಸೇಕ ಬಿದ್ದ 
ಜಾಗೀರದಾರನ ಬಡಿವಾರ ಏನ ಹೇಳತೀ? ಒಂದು ದುಡ್ಡ ಬಿಡೂದುಲ್ಲ, 
ಒಂದು ಹೆಣ್ಣ ಬಿಡೂದಿಲ್ಲ, ಅಂಥವರ ಪುಣ್ಣೆ ಏನ ಹೇಳ್ತಿ ತಗಿ. ಪಾಪದ ಕೊಡಾ 
ತುಂಬೂತನಾ ಉರದಬೀಳತಾನು ಆತು” ಎಂದು ಗರ್ಜಿಸಿದಳು. 

ಬಿರಾದಾರ ನಿಂಗವ್ವ ಸುತ್ತಲೂ ನೋಡುತ್ತ “ಮಾಡಿದವರ ಪಾಪ ಆಡಿದವರ 
ಬಾಯಾಗ ಯಾಕ? ನಡಿ ತಂಗಿ” ಎಂದು ನುಡಿದವಳೇ ಕೊಡವನ್ನು ಹೊತ್ತು 
ತಲೆಯ ಮೇಲಿಟ್ಟುಕೊಂಡು ನಡೆದಳು. 

ತಳವಾರ ನಾಗವ್ವ ಎಷ್ಟೆಂದರೂ ವಾಡೆಯ ಉಪ್ಪುಂಡವಳು. ಅವಳಿಗೆ 
ಬಾಪೂಸಾಹೇಬ ಕೊಡುಗೈ ದೊರೆ ಎಂದೆನಿಸಿತ್ತು. “ನಿಂಬೆಕ್ಕ, ಬಡಬಗ್ಗರು ಕೈ 
ಒಡ್ಡಿದಾಗ ನೀಡೂ ಧನಿ ಬಾಪೂಸಾಹೇಬ. ಇದು ನಿನಗ ಗೊತ್ತ ಇರಾಕಿಲ್ಲ. 
ಇನ್ನೇನು, ವಯಸ್ಸಿನಾಗ ಅದಾನು, ಒಬ್ಬಿಬ್ಬರ ಮ್ಯಾಗ ಮನಸು ಆಗಿದ್ದೀತು. 


೨೪ ಗ್ರಾಮಾಯಣ 


ಅದರ ಜುಕ್ಕಜುಲಿಮಿ ಮಾಡಿ ಆ೦ವೇನು ಯಾರ ಒಗತನಾನೂ ಹರದಿಲ್ಲ” 
ಎಂದು ಬಾಪೂಸಾಹೇಬ ಸ್ತೈಣ ಸ್ವಭಾವ ಅಂಥ ದೊಡ್ಡ ದೋಷವೇನೂ ಅಲ್ಲ 
ಎಂದು ಸಮರ್ಥಿಸಿದಳು. 

ನಿಂಬೆವ್ನನಿಗೆ ತಡೆಯಲಾಗಲಿಲ್ಲ. “ಅಯ್ಯ ಬಿಡ ನಿನ್ನ ಬಾಪೂಸಾಬ೦ದೇನು 
ಹೇಳತಿ? ಚಿಮಣಾ, ಏನೂ ಅರೇದ ಮಳ್ಳ ಹುಡಿಗಿ. ಇವನ ಮಾತಿಗೆ ಬಲೀ 
ಬಿತ್ತು ಕಡೀಕೆ ಅದರ ಗತಿ ಏನಾಗೇತಿ ನೋಡು. ಕೊಲ್ಲಾಪುರದ ವರಾ ಒಲ್ಲೆ 
ಅಂದಾ. ಮದಿವಿ ಅಗದ ಕುಂತೈತಿ ಹುಡಿಗಿ. ಮಾತು ಕೊಟ್ಟಾಂಗ ಮದಿವಿ 
ಆಗಬಾರದೇನ ಬಾಪೂಸಾಹೇಬ?” ಎಂದು ಪ್ರಶ್ನಿಸಿದಳು. 

“ಆಗತಿದ್ದರ ಯಕ್ಕಾ, ಅದರ ಏನ ಮಾಡೂದೂ? ಸ್ವಾಮೇರ ಮೀಸಲಾ 
ಮುರದಾರಂತ ಲಗ್ನ ಆಗೊದುಲ್ಲ ಅಂದರಂತ” ನಾಗವ್ವ ಮತ್ತೆ ಸಮರ್ಥಿಸಿದಳು. 

“ಈ ಮಾತು ಯಾರ ಮುಂದ ಹೇಳತಿ? ಇದ ಮಾತಿಗೆ ಅಂಜಿ ಸ್ವಾಮೇರು 
ಮಟಾ ಬಿಟ್ಟು ಮೂರು ತಿ೦ಗಳ ಊರಿಗೆ ಹೋಗಿದ್ದರು. ಮಾತು ಕೊಟ್ಟಾಂಗ 
ಮದುವಿ ಆಗತೀವಿ ಅ೦ತ ಹೇಳಿ ಕಳಸಿ ಸ್ಟಾಮೇರ್ನ ಕರಿಸಿಕೊಂಡಾ ಬಾಪೂಸಾಬ. 
ಅದೂ ಆಗಲಿಲ್ಲ. ಮದಿವಿ ಮಾಡಿಕೊಳ್ಳೂದು ಮನಸ್ಸಿನ್ಯಾಗ ಇರದಿದ್ರ, ಆ 
ಹುಡಿಗಿನ್ನ ಆಕಿ ಅಪ್ಪನ್ನ ತಮ್ಮ ಮನಿಗೆ ಹೋಗಾಕ ಯಾಕ ಬಿಡಬಾರದು? ಒಟ್ಟ 
ಅವನ ನಡತಿ ಬರಾಬರಿ ಇಲ್ಲ ತಗಿ. ಮನ್ನೆ ಮಟದಾಗ ಕುಡದು, ನಿಶೇದಾಗ 
ನನ್ನ ಸೊಸೀಗೇನೋ ಅನ್ಕಾಕ ಬಂದಿತ್ತಂತ, ಕೈಯಾಗಿನ ಶಗಣಿ-ಬುಟ್ಟಿ ತಲೀಮ್ಯಾಗ 
ಒಗದು ಬುದ್ಧೀ ಹೇಳುತ್ತಿದ್ದೆ ನಾ ಆಗಿದ್ದರ. ದೊಡ್ಡವರು ದೊಡ್ಡ ಮನಶ್ಯಾರಿಗೆ 
ಒಪ್ಪೂ ಹಾಗಿದ್ದರ ಮರ್ಯಾದಿ ಸಿಕ್ಕೀತು.” ಎ೦ದಿಷ್ಟು ಮಾತನಾಡುವಾಗ ನಿ೦ಗವ್ವನ 
ದನಿ ರೋಷದಿಂದ ಕಾವೇರಿತ್ತು. ತಲೆಯ ಮೇಲೆ ಕೊಡ ಹೊತ್ತ ಪರವೆಯೂ 
ಅವಳಿಗಿರಲಿಲ್ಲ. ಆದರೆ ಉಳಿದವರು ಎಷ್ಟೊತ್ತು ಹಾಗೇ ಕೊಡ ಹೊತ್ತು 
ನಿಲ್ಲಲಿಕ್ಕಾದೀತು? 

ಬಿರಾದಾರ ನಿಂಗವ್ವ ಮಾತು ಬದಲಿಸಬೇಕೆಂದೇ “ಅಲ್ಲ ನಿಂಬೆವ್ವ ನಿನ್ನ 
ಸೊಸಿ ಹಬ್ಬಕ್ಕ ಊರಿಗೆ ಹ್ವಾದಾಕಿ ಇನ್ನೂ ಯಾಕ ಬರಲಿಲ್ಲ?” ಎಂದು ಪ್ರಶ್ನೆ 
ಹಾಕಿದಳು. ಆ ಪ್ರಶ್ನೆಯಲ್ಲಿ ಕುತೂಹಲವೂ ಅಡಗಿತ್ತು. 

“ಏನು ಹೇಳೋದೈತಿ ಚಿಗವ್ವ? ಹುಡುಗಿಗೆ ದೆವ್ವ ಬಡದೈತಿ ಅಂತಾರು. 
ನಾವು ಕರೀಲಾಕ ಹೋದಾಗೆಲ್ಲ ಕಲ್ಲ-ಕೊರಡ ಆಗಿ ಬೀಳತಾಳು.” 

“ಇಂತಾ ದಿನದಾಗ ಹೊರಗ ಇದ್ದದ್ದ ಪಾಡ. ನನ್ನ ಸೊಸಿನ್ನ ತವರ 
ಮನಿಗೆ ಕಳಿಸಿಕೊಡಬೇಕಂತ ಮಾಡಿದ್ದಿ. ಅದರ ಏನು ಮಾಡೂದು, ಅವೊಂದು 


ಗ್ರಾಮಾಯಣ ೨೫ 


ದೇಶ ನಿಕಾಳೆ ಗಂಟುಬಿದ್ದಾವು. ಊರಾಗ ಮಾರೀಬ್ಯಾನಿ. ಅದರ ಕಳಿಸಬ್ಯಾಡ್ರಿ 
ಅಂತ ಹೇಳಿ ಕಳಿಸ್ಯಾವು. ಹೊಲಾನರ ಕೂರಿಗಿ ಏರದ ಹಂಗ ಬಿದ್ದವು. ಮುಂದಿನ 
ಸುಗ್ಗಿಗೆ ಹೋಗಿ ಹತ್ತಬೇಕು. ಹ್ಯಾಂಗ ಅಂತ ಚಿಂತಿ ಕೋರೀತೈತಿ. ಹಗೇದಾಗೇನರೆ 
ಜ್ಞಾಳಾ ಸಾಕೀದೇನಬೇ ನಿಂಬೆವ್ಹಾ?” 

ನಿಂಬೆವ್ವ ಸ್ಥಿತಿವಂತ ರೈತರ ಮನೆತನದವಳು. ಅವಳ ಗಂಡ ದೇಶಪಾಂಡೆ 
ಹಾಗೂ ಜಾಗೀರದಾರರ ಹೊಲಗಳನ್ನು ಲಾವಣಿಯಿಂದ ಸಾಗುಮಾಡುತ್ತಿದ್ದ. 
ಎಂಟೆತ್ತಿನ ಕಮತವಿದ್ದ ಮನೆಯಲ್ಲಿ ಏನಿಲ್ಲೆಂದರೂ ಇನ್ನೂ ಮೂರು ವರ್ಷ 
ಸಾಕಾಗುವಷ್ಟು ಧಾನ್ಯಸಂಗಹವಿತ್ತು ಆದರೂ ಜೋಳದ ಸಂಗಹವಿರುವುದೆಂದು 
ನಿಜ ಸಂಗತಿ ಹೇಳಿದರೆ, ಕಡಕೊಡುವ ಪ್ರಸ೦ಗ ಬರಬಹುದೆಂದು, "ದೊಡ್ಡ 
ಹಗೇದಾಗ ನಾಲ್ವತ್ತು ಚೀಲ ಇದ್ದದ್ದು, ಜಾಗೀರುದಾರರು ಹುಲೀಬ್ಯಾಟೀ 
ಹಳಬರನ್ನು ಹಚ್ಚಿ, ಹಗೇ ತಗಿಸಿ ಕಡಾ ತಗೊ೦ಡಾರು. ಕಾಗದಾ ಬರಕೊಟ್ಟಾರಂತ, 
ಅದನ್ನೇನು ಉಪ್ಪು ಹಚ್ಚಿ ನೆಕ್ಕೂದಂತೆ? ಯಾರ ಮುಂದ ಹೇಳೂದು ನಿಂಗವ್ವಾ? 
ಊರ ಮಂದಿಗೆ ಬಂದದ್ದು ನಮಗೂ ಬರತೈತಿ. ಈ ವರಸ ತಿನ್ನಾಕ ಸಾಲೂವಷ್ಟು 
ಕಾಳು ಸಣ್ಣ ಹಗೇದಾರ ಇದ್ದರ ಇರಬೇಕು” ಎಂದು ನಿಂಬೆವ್ವ 
ಮುಂಧೋರಣೆಯಿಂದಲೇ ಹೇಳಿದ್ದರೂ, ಉಳಿದವರಿಗೆಲ್ಲ ಅವಳ ಮಾತಿನ 
ಅರ್ಥವಾಯಿತು. 

“ಅದ್ಯಾಕ, ಮಲ್ಲಯ್ಯನ ಗುಡಿ ಮುಂದಿನ ಹಗೇದಾಗ ಮೂರಿಪ್ಪತ್ತು 
ಚೀಲಕ್ಕೆ ಕೈನ ಹಚ್ಚಿಲ್ಲಂತ? ಮನ್ನೆ ಶಂಕರಪ್ಪಗೌಡರು, ಊರಾಗಿನ ಎಲ್ಲಾ 
ಹಗೇದಾಗಿನ ಜ್ಞಾಳಾ ಕೂಡಿ, ಊರಿಗೆ ಆರು ತಿಂಗಳ ಗಂಜಿ ಆಗತೈತಿ ಅಂತ 
ಮಾತಾಡುವಾಗ ನಿನ್ನ ಹಗೇದ ಸುದ್ದಿ ಹೊಂಟಿತ್ತು” ಎಂದು ಬಿರಾದಾರ ನಿಂಗವ್ವ 
ನಿಂಬೆವ್ವನ ಅಸತ್ಯವನ್ನು ಬಯಲಿಗೆಳೆದಳು. 

“ಹೋದ ಸುಗ್ಗ್ಯಾಗ ನಾ ಹಾವನೂರಿಗೆ ಹೋದಾಗ, ಹಿರ್ಯಾ ಹಗೇ 
ತೆಗೆದು ಕಾಳ ಹಾಕ್ಕಾನ. ಎಷ್ಟು ಹಾಕ್ಕಾನೋ ಅವಗ ಗೊಂತು. ದೊಡ್ಡ ರಾಬದ 
ಮನಿ; ಮ್ಯಾಲೆ ಎಂಟೆತ್ತಿನ ಕಮತ. ಕೂಲಿ-ಕುಂಬಳಿ ಸಾಗಬೇಕಲ್ಲಾ” ಎಂದು 
ನಿಂಬೆವ್ವ ನಾಲಿಗೆ ಸವರಿಕೊಂಡಳು. 

“ನದಿ ಮುಳುಗೊ ಭೂಮಿ ನಿನ್ನದು. ಬಿಗದ ನಿಂತಾವು. ಊರಿಗೆ ಬರಾ 
ಬಂದರೂ ನಿನಗ್ಯಾಕ ಅದರ ಚಿಂತಿ ಚಿಗವ್ಹಾ?” ಎಂದು ನಾಗವ್ವ ನಡುವೆ 
ಬಾಯಿ ಹಾಕಿದಳು. 

“ನದಿ ಮುಳುಗೂ ಭೂಮಿ ಸ್ವಂತದ್ದೇನಬೆ? ಜಾಗೀರದಾರರದು. ಅವರ 


೨೬ ಗ್ರಾಮಾಯಣ 


ಪಾಲಾ, ಮೇಲಪಟ್ಟಿ ಕೊಟ್ಟು, ಉಳಿದರ ನಮ್ಮದು” ನಿಂಬೆವ್ವ ಹಾರಿಸಿ ನುಡಿದಳು. 

ಇನ್ನೇನು ನೀರಗಸೆಯನ್ನು ದಾಟಿಬಿಟ್ಟರೆ, ಅವರವರ ದಾರಿ ತಮ್ಮ ತಮ್ಮ 
ಮನೆಗಳಿಗೆ, ಕೂಡಿಕೊ೦ಡು ಬರುವದು ಇಲ್ಲಿಯವರೆಗೆ ಮಾತ್ರ. ಬಗಲಲ್ಲಿ, 
ತಲೆಯ ಮೇಲೆ ತುಂಬಿದ ಕೊಡಗಳು ಕೂಡ, ತುಳುಕಿ ಸಪ್ಪಳ ಮಾಡುತ್ತಿದ್ದವು. 
ಅಷ್ಟೇ ಅವಿರತವಾಗಿ ಇವರ ಹರಟೆಯೂ ಸಾಗಿತ್ತು. 

ಮಾತಾಡುತ್ತ ಇವರು ನಡೆದಿರುವಾಗಲೇ, ಎದುರಿನಿಂದ ಹೊಲೆಯರು 
ಕುಳ್ಳು ಹೊತ್ತುಕೊಂಡು ಬಂದರು. ಹೆಂಗಳೆಯರು ಭಯ, ಕುತೂಹಲಗಳಿಂದ 
ತ್ರಸ್ತರಾದರು. 

ಶಿಲೇದಾರ ನಾನಾಸಾಹೇಬನು ಬೆಳಗಿನ ಜಾವಕ್ಕೆ ಸತ್ತನೆಂದು ಅವರ 
ಬಾಯಿ೦ದ ಕೇಳಿದಾಗ ಇವರಿಗೆಲ್ಲ ಆಘಾತವಾದಂತಾಯಿತು. 

“ಪಾಪ, ಮಗಳ ಬೆಳದು ಮನ್ಯಾಗ ಕೂತದ್ದು ನೋಡಲಾಗದ್ದಕ್ಕ, ಎದಿ 
ಒಡಕೊಂಡು, ಜೀವಾ ನೀಗಿತು ನೋಡಬೆ ನಾನಾಸಾಬ” ಒಬ್ಬಳು ಕಣ್ಣೀರು 
ತಂದು ನುಡಿದಳು. 

“ಛೀ ಬಿಡ, ಎದಿ ಒಡಕೊಳ್ಳಾಕ ಏನ ಆಗಿತ್ತು? ವಾಡೇದಾಗ ಹೋಗಿ 
ಕಾರಹುಣ್ಣಿವಿ ಮುಂದೆ ತಳ ಊರಿದಾಗಿನಿಂದ ಜಾಗೀರದಾರರ ಮಾಮಾ ಆಗಿ 
ಮಜಾದಾಗ ಇದ್ದ” ತಳವಾರ ನಾಗವ್ವ ತನಗೆ ತಿಳಿದದ್ದು ಹೇಳಿದಳು. 

“ನಿನನಗ ಗೊತ್ತಿಲ್ಲ ಯಕ್ವಾ, ಯಾವಾಗ ಕಾರಹುಣ್ಣಿವಿಗೆ ಹೊರಗ ಕುಂತಾಕಿ 
ಚಿಮಣಾ, ತಿರುಗಿ ಹೊರಗ ಆಗಿಲ್ಲ. ಅದ ಹೊಟ್ಟಿಬ್ಯಾನಿ ಇತ್ತು ಮುದುಕಗ. 
ದಾದಾನ ಕಿವಿಗೆ ಈ ಸುದ್ದಿ ಬಿದ್ದರಂತೂ ತಮ್ಮಿಬ್ಬರದೂ ಜೀವ ಉಳ್ಳಾಕಿಲ್ಲ 
ಅಂತ ಕಣ್ಣೀರು ತಗದು ನಮ್ಮನ್ಯಾಗ ಹೇಳಿತ್ತು ಮುದುಕ. ದಾದಾಗ ಏನರೆ 
ಗೊತ್ತಾತೋ ಏನೋ, ಅದಕ್ಕ ಪ್ರಾಣ ಹೋಗಿರಬೇಕು”. ನಿಂಬೆವ್ವ ಎಲ್ಲವೂ 
ಗೊತ್ತಿದ್ದವಳಂತೆ ಮಾತಾಡಿ, ಪ್ರಕರಣದ ರಹಸ್ಯ ತನಗೆ ಗೊತ್ತಿದ್ದವಳಂತೆ ಹೇಳಿದಳು. 

“ಅದೆಲ್ಲಾ ಹಾದಿಗುಂಟ ಏನ ಮಾತಾಡತೀರೇ? ಒಂದು ಹೋಗಿ 
ಮತ್ತೊಂದಾದೀತು. ನಿಂಬೆವ್ವ, ಮನ್ನೆ ಬಾಪೂಸಾಬ ಪಡದಪ್ಪನವರ ಮುಂದ 
ಕುಂತು ನಾನಾ ಊರತುಂಬ ಹರ್ಲಿ ಮಾಡಕೊಂತ ತಿರಗದ್ದಾಂಗ ಏನು 
ಮಾಡಬೇಕು ಅಂತ ಕೇಳುತ್ತಿದ್ದ. ಮುದುಕಗ ತಲೀ ಕೆಟ್ಟಾಂಗ ಆಗಿ ಮಾತಾಡತಾನಂತ 
ತಮ್ಮ ಕಿವಿಗೂ ಸುದ್ದಿ ಬಿದ್ದತಿ ಅಂತ ಸ್ವಾಮೇರು ಅಂದರಂತ. ನಿನ್ನೆ ನೆಟ್ಟಗಿದ್ದ 
ನಾನಾ ಬೆಳಗಾಗೂದರಾಗ ಇಲ್ಲ ಅಂದರ, ಎಲ್ಲಿ ಬಾಪೂಸಾಬ ಮತ್ತ...” ತಳವಾರ 
ನಾಗವ್ವ ಸತ್ತ ಸುದ್ದಿಗೆ ಸಂಶಯದ ಜೀವ ತುಂಬಿದಳು. 


ಗ್ರಾಮಾಯಣ ಪಿಕ 


“ಅದೆಲ್ಲಾ ಏನೈತೋ ಶಿವಗ ಗೊತ್ತು. ನಿನ್ನೆ ಛೇಂಜೀ ಕಡಸೆ ಮನೀ 
ಕಟ್ಟಿಗೆ ಕುಂತು ನಾರಿನ ಹಗ್ಗಾ ಹೊಸೀತಿತ್ತು, ಮುದುಕ. "ಮುಪ್ಪಾತು, ಮಗಳು 
ಮಾಡಿದ ಬಿಸಿ ರೊಟ್ಟಿ ತಿಂದು ಸುಮಾಕ ಕೂಡಬಾರದ ಮುದುಕಾ' ಅಂತ ನಾ 
ಅಂದ್ದಿ. “ನನಗೇನಾಗೇತಿಬೇ, ಇನ್ನೂ ನಡಾ ಬಾಗಿಲ್ಲ; ಚೀಲಜ್ಞಾಳಾ ಅಮಾತ 
ನೆಗವಿಟ್ಟೇನು' ಅಂತ ಅಂದ. ಅ೦ತಾವ ಬಾಯಾಗ ಹಿಡಿ ಮಣ್ಣು ತುಂಬಿಕೊಂಡು 
ಹೋದ” ಬಿರಾದಾರ ನಿಂಗವ್ವ ಈ ಮಾತು ಹೇಳುತ್ತಲೇ ನಿಡಿದಾಗಿ ಉಸಿರುಬಿಟ್ಟಳು. 

ನೀರಗಸೆ ದಾಟಿತ್ತು. ಎದರ ದಾರಿ ಬೇರೆಬೇರೆಯಾದುವು. ಊರೊಳಗೆ 
ಬರುವ ಕೆಲವರು ಮೌನ ಧರಿಸಿದರು. ಊರ ಮಧ್ಯದಲ್ಲಿರುವ ಗೋಪಾಲಕೃಷ್ಣನ 
ಗುಡಿಯ ಮುಂದೆ ಹಾಯ್ದು ಹೋಗುವಾಗ ಗೌಡರು, ಕುಲಕರ್ಣಿ ಮನೆತನದ 
ಹಿಂಡು, ಬಾಳಾಚಾರ್ಕರು, ಬಾಪೂಸಾಹೇಬ ಹೀಗೆ ಊರ ಹಿರಿಯರೆಲ್ಲ ಗುಡಿಯಲ್ಲಿ 
ಕುಳಿತಿದ್ದರು. ಎಲ್ಲರ ಮುಖದ ಮೇಲೆಯೂ ವ್ಯಗ್ರತೆ, ನಡಿಗೆಯಲ್ಲಿ ಆತುರ 
ಕಾಣುತ್ತಿದ್ದವು. ಇಷ್ಟು ಜನ ಹಿರಿಯರು ಗುಡಿಯಲ್ಲಿ ಕೂಡಿದ್ದನ್ನು ನೋಡಿ, 
ಹೆಣ್ಣುಮಕ್ಕಳೆಲ್ಲ ಸೆರಗನ್ನು ಸರಿಯಾಗಿ ಹೊದ್ದುಕೊಂಡು ಒಬ್ಬೊಬ್ಬರೆ ಗುಡಿಯ 
ಮುಂದಿನಿಂದ ಹಾದು ಹೋದರು. 

ನಾನಾನ ದುರ್ಮರಣ ಊರ ಜೀವವನ್ನು ಕಲಕಿತ್ತು. ಒಂದಿಲ್ಲೊಂದು 
ರೀತಿಯಿಂದ ಊರ ಹಿರಿಯರು, ಆ ಮರಣದ ಹೊಣೆಯನ್ನು ತಾವರಿಯದೆಯೇ 
ಹೊತ್ತಿದ್ದಳು. ಚಿಮಣಾಳ ಅಪಮಾನ, ನಾನಾನ ಸಾವು ಈಗ ವೈಯಕ್ತಿಕ 
ವಿಷಯಗಳಾಗಿರಲಿಲ್ಲ. ಇವು ಕೇವಲ ದು:ಖಿಗಳಾಗಿದ್ದರೆ ನಾಲ್ಕು ಸಮಾಧಾನದ 
ಮಾತಾಡಿಬಿಡಬಹುದಾಗಿತ್ತು. ಆದರೆ ಈ ದು:ಖಗಳಿಗೆ ಅನ್ಯಾಯದ ಕಲಂಕವಿದೆ. 
ಅನ್ಯಾಯವೇ ಈ ದು:ಖಗಳನ್ನು ಎಳೆದು ತಂದು ಸಮಸ್ಯೆಯನ್ನಾಗಿ ಮಾಡಿ 
ಸಾರ್ವಜನಿಕರ ಮುಂದೆ ತಂದಿಟ್ಟಿದೆ. ಇದಕ್ಕೆ ಯಾರು ಉತ್ತರ ಹೇಳಬಲ್ಲರು? 

ಬಾಪೂಸಾಹೇಬ ಊರ ಜಾಗೀರದಾರನಾಗಿ ದರ್ಬಾರ ನಡೆಸುವ 
ದೊರೆಯಾಗಿ ದರ್ಪದಿಂದ ಕುಳಿತಿರಲಿಲ್ಲ. ಇಂದು ತಲೆಯ ಮೇಲೆ ಪೇಟಾ 
ಇರಲಿಲ್ಲ; ತೊಡೆಯ ಮೇಲೆ ಯಾವಾಗಲೂ ಇರುತ್ತಿದ್ದ ಎಲೆಯಡಿಕೆಯ ಜರದ 
ಚಂಚಿಯಿರಲಿಲ್ಲ, ತುಟಿಗಳ ನಗೆ ಮಾಯವಾಗಿತ್ತು ಇನ್ನೊಬ್ಬರು ಪ್ರತ್ಯೇಕವಾಗಿ 
ಅವನನ್ನೇ ಮಾತಾಡಿಸಿದರೆ ಮಾತ್ರ ಬಹು ಪ್ರಯಾಸದಿಂದ ಕೇಳುತ್ತಿದ್ದ. ಇಲ್ಲದಿದ್ದರೆ 
ಮಂಕು ಹಿಡಿದವರಂತೆ ಸುಮ್ಮನೆ ಕೂತುಬಿಟ್ಟಿದ್ದ. ಇಂದೇಕೋ ಅವನ ಮುಖದ 
ಮೇಲೆ ಆರೋಪಿಯ ಕಳೆ ಇತ್ತು. 

ಮಾತಾಡುವದೆಲ್ಲ ಆಗಲೇ ಮುಗಿದು ಹೋಗಿತ್ತು ನಾನಾನ ಮೃತದೇಹವನ್ನು 


೨೮ ಗ್ರಾಮಾಯಣ 


ಆಸ್ಪತ್ರೆಗೆ ಸಾಗಿಸಬೇಕೆಂಬ ನಿರ್ಣಯವನ್ನು ಹಿರಿಯರ ಸಭೆ ಸ್ಪೀಕರಿಸಿತ್ತು. ನಾನಾನಿಗೆ 
ವಿಷಪ್ರಯೋಗವಾಗಿರಲೇಬೇಕೆಂದು ಗೌಡರ ನಿಷ್ಠುರವಾದ ಅಭಿಪ್ರಾಯವಿತ್ತು. 
ಇಲ್ಲದಿದ್ದರೆ ಉಕ್ಕಿನ ಗೊಂಬೆಯಂತಿದ್ದ ನಾನಾ ಹೀಗೆ ಒಮ್ಮೆಲೆ 
ಸಾಯುವದೆಂದರೇನು? ಅದು ಅಲ್ಲದೆ ಬಾಪೂಸಾಹೇಬನೇ ವಿಷಪ್ರಯೋಗದ 
ಪ್ರೇಕರನೆಂದು ಗೌಡರು ಸ್ಪಷ್ಟವಾಗಿ ಆರೋಪಿಸಿದ್ದರು. ಈ ಆರೋಪವನ್ನು 
ಬಾಪೂಸಾಹೇಬ ಒಪ್ಪಿ ರೀತಿಯಂತೆ ದೈವದವರಿಗೆ ತಪ್ಪದಂಡ ಇಡಲು ಒಪ್ಪದ್ದರಿ೦ದ, 
ನಾನಾನ ಹೆಣವನ್ನು ಅಸ್ಪತ್ರೆಗೆ ಸಾಗಿಸುವದು ಅನಿವಾರ್ಯವಾಗಿತ್ತು 
ಶಂಕ್ರಪ್ಪಗೌಡರ ಮುಖದಲ್ಲಿ ಹೊಣೆಗಾರಿಕೆಯ ಗೆರೆಗಳು ಸ್ಪಷ್ಟವಾಗಿ 
ಮೂಡಿದ್ದವು. ಈ ವಿಷಯ ಎಂದಿನಂತೆ ಸಾಮಾನ್ಯವಾಗಿರಲಿಲ್ಲ, ಶಿಲದಾರ 
ನಾನ ಸಣ್ಣ ಮನುಷ್ಯನಾಗಿದ್ದರೂ, ಅವನ ಮರಣ ಊರ ಪ್ರತಿಷ್ಠಿತರನ್ನೆಲ್ಲ 
ಸುತ್ತುಹಾಕಿಕೊಂಡಿತ್ತು ಮತ್ತು ಈ ಸಭೆಯಲ್ಲಿ ದಾದಾ ಅಥವಾ ಅವನ ತಂದೆ 
ಲಕ್ಷ್ಮಣ ಇವರೂ ಇರಲಿಲ್ಲ. ದಾದಾ ಕುಸ್ತಿಗೆಂದು ಜತ್ತಿಗೆ ಹೋದವನು ಇನ್ನು 
ಮೂರುದಿನಗಳ ಮೇಲೆ ಮರಳಿ ಬರುವದಾಗಿ ತಿಳಿದಿತ್ತು. ಅನಾವೃಷ್ಟಿಯಿಂದ 
ಮೇವಿನ ಅಭಾವವಾದುದರಿಂದ, ಲಕ್ಷ್ಮಣ ತಾಸಗಾವಿಂಗೆ ತನ್ನ ಬರಡು ದನಗಳನ್ನು 
ಬೀಗರ ಮನೆಗೆ ಅಟ್ಟಿ ಬರಲು ಹೋಗಿದ್ದನು. ನಾನಾನ ಸಮೀಪದ ಆಪ್ತರೆಂದರೆ 
ಇವರಿಬ್ಬರೇ, ಅವರು ಈ ಮರಣದ ವಿಷಯವಾಗಿ ಫಿರ್ಯಾದಿ ಕೊಟ್ಟಿದ್ದರೆ 
ಮಾತ್ರ ಗೌಡರು, ನ್ಯಾಯಧೀಶನಂತೆ, ನಿರ್ಣಯ ಕೊಡಬಹುದಾಗಿತ್ತು. ಆದರೆ 
ಈಗ ಮಾತ್ರ ಅದರ ಚಿಂತೆಯೂ ಗೌಡರ ಮೇಲೆಯೇ ಇತ್ತು ಈ ಹಿನ್ನೆಲೆಯನ್ನು 
ವಿಚಾರ ಮಾಡಿಮಾಡಿದಂತೆ ಗೌಡರಿಗೆ ಇನ್ನೊಂದು ವಿಚಾರವೂ ಸೂಕ್ಷ್ಮವಾಗಿ 
ಗೋಚರವಾಗತೊಡಗಿತ್ತು ಇವರಿಬ್ಬರೂ ಊರಲ್ಲಿಲ್ಲದ ಸಮಯವನ್ನೇ ಸಾಧಿಸಿಯೇ 
ನಾನಾನಿಗೆ ವಿಷಪ್ರಯೋಗ ಮಾಡಲಾಗಿದೆ ಎಂದು ಅವರಿಗೆ ಸಂಶಯ ಬಂದಿತ್ತು 
ಈಗ ಹೆಣವನ್ನು ಆಸ್ಪತ್ರೆಗೆ ಕಳಿಸಲು ಮೃತನ ವಾರಸದಾರರ ಫಿರ್ಯಾದಿಯ 
ಅಗತ್ಯವಿತ್ತು. ಚಿಮಣಾನಿ೦ದ ಫಿರ್ಯಾದಿಯನ್ನು ಬರೆಸಿಕೊಳ್ಳುವ ಯೋಜನೆಯಲ್ಲಿ 
ಗೌಡರು ತೊಡಗಿದ್ದರು. ಈ ಎಲ್ಲ ವಿಚಾರಗಳಿ೦ದ ಗೌಡರ ಮುಖ ತ್ರಸ್ತವಾಗಿತ್ತು 
ಇಂಥ ಅನೇಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಬಗೆಹರಿಸಿದ ಗೌಡರಿಗೆ 
ಚಿಮಣಾಳ ಫಿರ್ಯಾದಿ ಪಡೆಯುವ ಯುಕ್ತಿ ಹೊಳೆಯಲು ತಡವಾಗಲಿಲ್ಲ. 
ಬಾಯಲ್ಲಿಯ ತಂಬಾಕವನ್ನು ಉಗುಳಿದವರೇ ಓಲೆಕಾರಕನ್ನು ಕರೆದು “ಲೇ 
ದರಿಯಾ, ವಾಡೇಕ ಹೋಗಿ ಚಿಮಣಾಬಾಯಿಗೆ ಕರೆದಾರಂತ ಹೇಳಿ ಕರಕೊಂಡು 
ಬಾ. ಗೌಡರು ಕರೆದಾರಂತ ಹೇಳಲೇ!” ಎಂದು ಆಜ್ಞಾಪಿಸಿದರು. ಆಮೇಲೆ 


ಗ್ರಾಮಾಯಣ ೨6 


ದೈವದವರೆದುರು “ಜಾಗೀರದಾರರು ಗುನ್ನೆ ಮಾಡಿರದಿದ್ದರ, ಚಿಮಣಾ 
ಮಾಡಿರಬೇಕು. ಆಕಿನ್ನ ಚಾವಡಿಗೆ ಕರೆಸಿ ಜವಾಬು ತೆಗೊಂತೀನಿ. ಈ ಪ್ರಕರಣದ 
ಪತ್ತೆ ಹಚ್ಚಿ ನಿಕಾಲ ಮಾಡದಿದ್ದರ ಗೌಡಿಕೀ ಬಿಡತೇನಿ ಗೌಡಿಕಿ” ಎ೦ದು ಮೀಸೆ 
ತಿರಿವಿ ಆರ್ಭಟಿಸಿದರು. 

“ಎಂತಾ ಮಾತಾಡತೀರಿ ಗೌಡರ? ಪೋಲೀಸ ಪಾಟೀಲಕಿ ಕೈಯಾಗ 
ಅದ ಅಂತ ಏನರ ಸಂಶಯ ತೊಗೊಂಡರ ಆತೇನು? ತಂದೆಗೆ ಮಗಳಿಂದಾದರೂ 
ವಿಷಾ ಹಾಕತಾಳ9 ನಾನಾ ಧಡೇದ ಬ್ಯಾನಿ ಬಂದು ಸತ್ತಾ ಅಂತ ನಾ ಸುಳ್ಳು 
ಹೇಳೋದಿಲ್ಲ. ಹೆಣಾ ಆಸ್ಪತ್ರೆಗೆ ಒಯ್ದು ಏನ ಮಾಡತೀರಿ?” ಎಂದು 
ಬಾಪೂಸಾಹೇಬ ಮತ್ತೆ ವಾದಿಸಿದ. 

ಕುಲಕರ್ಣಿ ಶೇಷಪ್ಪ ನಸ್ಯದ ಚಿಟಿಕೆಯನ್ನು ಏರಿಸಲು ಇನ್ನೇನು ಮೂಗಿನ 
ತುದಿಗೆ ಕೈ ಒಯ್ಯಬೇಕೆಂದವನು, ಅದನ್ನು ತಡೆದು ಕೈ ಮುಂದೆ ಮಾಡಿ 
“ಜಾಗೀರದಾರ ಸಾಹೇಬ, ಇನ್ನೂ ಈ ಊರ ನೀರು ನಿಮಗೆ ಹತ್ತಿಲ್ಲ ಈ 
ಊರಾಗ ಇಂಥಾವೆಲ್ಲ ಪ್ರಕರಣ ಬೇಕಾದಷ್ಟು ಆಗ್ಯಾವ. ಮಗಳು ಅಪ್ಪನ ಖೂನ 
ಮಾಡಿದ್ದು ನೋಡೇನಿ; ಹೇಣತಿ ಗಂಡನ ಖೂನ ಮಾಡಿಸಿದ್ದು ನೋಡೇನಿ ; 
ಇಷ್ಟ ಅಲ್ಲ ಸ್ವತ: ಅಪ್ಪ ಮಗನ ಕೊ೦ದದ್ದೂ ಪ್ರಸಂಗ ಆಗ್ಯಾವ. ಈ ಊರ 
ಭೂಮೀ ಗುಣಾನ ಅಂಥಾದ್ದು. ಚಿಮಣಾ ಭಾಳ ಭೋಳೇ ಹುಡಿಗಿ ಅಂತ 
ನಿಮಗನಿಸಿರಬಹುದು. ಆದರೆ ಆಕೀನ ನಾನಾನ ಮರಣದ ಹಿ೦ದ ಇದ್ದಾಳ 
ಅನ್ನೋದು ದೈವದವರಿಗೆಲ್ಲಾ ಗೊತ್ತದ” ಎಂದು ಆಡಢ್ಯತೆಯಿಂದ ಗುಡುಗಿದ. 

ಬಾಪೂಸಾಹೇಬ ಹತಾಶನಾಗಿ ತಲೆ ಕೆಳಗೆ ಮಾಡಿ ಕುಳಿತುಕೊಂಡ. 
ಅಷ್ಟರಲ್ಲಿ ಓಲೆಕಾರ ದರಿಯಪ್ಪ ಚಿಮಣಾ ಚಾವಡಿಗೆ ಬಂದಳೆಂದು ಗೌಡನಿಗೆ 
ಅರಿಕೆ ಮಾಡಿಕೊಂಡ. ಗೌಡರಿಗೆ ಅವಸಾನ ಉಳಿಯಲಿಲ್ಲ. ತಲೆಯ ಮೇಲಿನ 
ಜರದ ಕೆಂಪು ರುಮಾಲನ್ನು ಇಟ್ಟಲ್ಲಿಯೇ ಮರೆತು, ಬೇಟೆ ಸಿಕ್ಕಾಗ ಹಾರುವ 
ಹುಲಿಯಂತೆ, ಗುಡಿಯಿ೦ದ ಟಣ್ಣನೆ ಹಾರಿ ಚಾವಡಿಗೆ ನಡೆದರು. “ಗೌಡ್ರ ಗೌಡ್ರ 
ರುಮಾಲಾ ಬಿಟಿ” ಎಂದು ಶೇಷಪ್ಪ ಒದರಿಕೊಂಡದ್ದೂ ಅವರಿಗೆ ಕೇಳಿಸಲಿಲ್ಲ. 
ದರಿಯಪ್ಪನೇ ರುಮಾಲು ತೆಗೆದುಕೊಂಡು, ದೆಸೆ ಬಾಯಿ ಬಿಡುತ್ತ ಓಡಿ ಗೌಡರಿಗೆ 
ಮುಟ್ಟಿಸಿದ. 

ಗುಡಿಯಲ್ಲಿ ಕುಳಿತ ಜನರೆಲ್ಲ ಮಂಕುಬಡಿದಂತಾಗಿದ್ದರು. ಯಾರಿಗೂ 
ಏನೂ ಮಾತಾಡಬೇಕೆಂಬುದೇ ತಿಳಿಯದಾಗಿತ್ತು ಆದರೆ ಮೌನವೂ ಆ ವೇಳೆಗೆ 
ಅಸಹನೀಯವಾಗಿತ್ತು ಆಗ ಬಾಳಾಚಾರ್ಕರು ಪರಿಸ್ಥಿತಿಯನ್ನು ಹದಕ್ಕೆ ತರಬೇಕೆಂದು 


೩೦ ಗ್ರಾಮಾಯಣ 


“ಇಲ್ಲಿ ನೋಡ್ರಿ ಜಾಗೀರದಾರ ಸಾಹೇಬ, ಗೌಡರು ಈ ಪ್ರಕರಣ ಬೆಳಿಸಬಾರದಂತ 
ಸಾಮೋಪಚಾರದಿಂದ ಹೇಳಿದ ಮಾತು ನಿಮಗೆ ಬಗೀಹರೀಲಿಲ್ಲ. ದೈವದವರು 
ಅಂದರ ದೇವರ ಸಮಾನ. ಅವರ ಮುಂದೆ ತಪ್ಪು ಒಪ್ಪಲಿಕ್ಕೆ ಎಂದೂ ನಾಚಬಾರದು. 
ಶಂಕರಪ್ಪ ದೀರ್ಫಕ್ಕ ಹೋದಾ ಅಂದರ ಯಾರಿಗೂ ಸೋಲೂ ಅಸಾಮಿ ಅಲ್ಲ. 
ದಿನಬೆಳಗಾದರ ಮಾರಿ ನೋಡುವರು, ಹೀ೦ಗ ಮುರಕೊಂಡು ಬಾಳೂದು 
ಯೋಗ್ಯ ಆಗೂದುಲ್ಲ” ಎಂದು ನುಡಿದರು. ಅವರ ಮಾತಿನಲ್ಲಿ 
ನ್ಯಾಯನಿಷ್ಠುರತೆಯಿರಲಿಲ್ಲ; ಅಂತ:ಕರಣದ ತೀವ್ರ ವೇದನೆಯಿತ್ತು. ನಾನಾನ 
ಮರಣದ ದು:ಖದಿಂದ ಗಾಸಿಯಾದ ಅವರಿಗೆ ಈ ತೊಡಕಿನಿಂದ ಹೆಚ್ಚು 
ಆಘಾತವಾಗಿತ್ತು 

“ಆಚಾರಸ್ವಾಮೀ, ನಾ ಮಾಡಿದ ಉಪಕಾರ ನೀವೆಲ್ಲ ಇಷ್ಟ ಲಗೂ 
ಮರೀತೀರ೦ತ ನನಗನಿಸಿದ್ದಿಲ್ಲ ಊರ ಜನರೆಲ್ಲ ಸುಖದಿಂದ ಇರಬೇಕೂ 
ಅಂತ ಎಷ್ಟ ರೀತೀ ಸಹಾಯ ಮಾಡೀನಿ ಅಂಬೂದು ನಿಮಗ ಗೊತ್ತದ. 
ಇಷ್ಟುಗೀನೂ ನನ್ನ ಮ್ಯಾಲೆ ತುಫಾನಿ ಹೊರಸತೀರಲ್ಲ?” ಎಂದು ಬಾಪೂಸಾಹೇಬ 
ಬೇಡಿಕೊಂಡ. 

“ಊರಿಗೆ ಉಪಕಾರ ಮಾಡಿದಾವಾ ಅಂತ ನೀವು ನಡೆಸಿದ ಚಲ್ಲಾಟಾ 
ನೋಡೀನೂ ನಾವು ಸುಮ್ಮಗ ಇದ್ದೀವಿ. ಈಗ ನಿಮ್ಮ ಮ್ಯಾಲೆ ಬಂದ ಆರೋಪ 
ಗಂಭೀರಸ್ಪರೂಪದ್ದದ. ಈ ಪ್ರಕರಣ ಮುಂದ ಹೋದರ ವಾಡೆಯ ಹೆಸರಿಗೆ 
ಕಲಂಕ ಬ೦ದೀತು ಅ೦ತ, ಹೋಗದಂತೆ ಮಾಡ್ರಿ ಅಂತ ಗೌಡರಿಗೆ ಹೇಳಿದಿವಿ. 
ಅಂತೇ ವಿಚಾರಮಾಡಿ, ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ದೈವದವರಿಗೆ ದಂಡಾ 
ಕೊಟ್ಟು ಮುಗಿಸಿಬಿಡಬೇಕಂದರ ನಮ್ಮ ಮಾತಿಗೆ ನೀವ ಕಿಮ್ಮತ್ತ ಕೊಡಲಿಲ್ಲ. 
ಅದಕ ಗೌಡರು ಸಿಟ್ಟಿಗೆದ್ದರು” ಎಂದು ಬಾಳಾಚಾರ್ಯರು ಗಂಭೀರವಾಣಿಯಲ್ಲಿ 
ವಿವರಿಸಿದರು. 

ಕುಲಕರ್ಣಿ ಶೇಷಪ್ಪನೂ ಆಚಾರ್ಯರ ಅಭಿಪ್ರಾಯವನ್ನೇ ಅನುಮೋದಿಸಿದ. 
“ಇಲ್ಲೆ ನೋಡ್ರಿ ಜಾಗೀರದಾರ್ರ ಊರ ಧಣೇರು ನೀವು. ನಿಮ್ಮ ಮಾನಾಮರ್ಯಾದಿ 
ಅಂದರ ಊರಿನ ಮಾನಾ ಮರ್ಯಾದಿ ಇದ್ದಾಂಗ. ಇದನ್ನೆಲ್ಲಾ ಲಕ್ಷ್ಯದಾಗ 
ತಂದುಕೊಂಡ ನಾವು ಈ ಪ್ರಕರಣ ಇಲ್ಲೇ ಮುಗಿಸಿಬಿಡಬೇಕೂ ಅಂತ ಹಂಚಿಕಿ 
ಹಾಕಿದಿವಿ. ಗೌಡರು ಆಚಾರು ನಾನು ಇಷ್ಟೊತ್ತನಕಾ ಅದೇ ವಿಚಾರದಾಗ 
ಇದ್ದಿವಿ. ವಾಡೇದ ಮ್ಯಾಲಿನ ಅಭಿಮಾನದಿಂದನ ಇಷ್ಟೆಲ್ಲ ಮಾಡಿದಿವೆಲ್ಲ? ಹಾಂಗ 
ನೋಡಿದರ ಕಾಯದೇದ ದೃಷ್ಟಿಯಿಂದ ನಾವು ಮಾಡೂದೂ ಖೂನಿ 


ಗ್ರಾಮಾಯಣ ೩೧ 


ಛಪಾಯಿಸುವ ಗುನ್ನೇನ ಸರಿ. ಆದರೂ ನಿಮ್ಮ ಮರ್ಯಾದಿ ಉಳಿಸಬೇಕಂತ 
ದೈವದವರು ಗುನ್ನೆ ತಮ್ಮ ಮೈಮೇಲೆ ತಗೋಬೇಕಂತಾರ. ತಪ್ಪದಂಡ ಕೊಟ್ಟು 
ಪಾರಾಗರೆಪಾ ಅಂತ ಕೈಯಾಗ ಖಡ್ಡೀ ಕೊಟ್ಟು ಹೇಳಿದಿವಿ. ನೀವೇನು ಕೇಳೋ 
ಲಕ್ಷಣ ಕಾಣಲಿಲ್ಲ. ಇನ್ನ ಕಾಯದೇ ಏನ ಹೇಳತದೋ ಅದನ್ನ ಮಾಡತೇವಿ. 
ನಮಗೇನು, ಸರಕಾರದ ನೌಕರೀನ ಮಾಡತೀವಿ. ಕರ್ತವ್ಯಕ್ಕ ಅಂತಃಕರಣ ಇಲ್ಲ 
ನೋಡಿ. ಒಡಹುಟ್ಟಿದ ತಮ್ಮ ಇಂಥಾ ಕೆಲಸಾ ಮಾಡಿದರೂ, ಅವನ ಮ್ಯಾಲೂ 
ಖಟ್ಲೆ ಮಾಡಬೇಕಾಗತದ ಉಪಾಯ ಇಲ್ಲ” ಶೇಷಪ್ಪ ತನ್ನ ಒ೦ದು ಮಾತಿನಿಂದ 
ಸ್ವಾರ್ಥಪರಾರ್ಥಗಳೆರಡನ್ನೂ ಸೂಚಿಸಿದ. 

“ತಪ್ಪ ಮಾಡಿದ್ದರ ನೀವು ಹೇಳಿದ್ದಕ್ಕ ಕಬೂಲ ಮಾಡ್ತಿದ್ದೆ ಕುಲಕಣ್ಕಾರ. 
ಆದರೆ ನಾನಾಮಾಮಾ ಸತ್ತದ್ದು ಧಡೇದ ಬ್ಯಾನಿ ಬ೦ದು. ನಾನ ಅವನ, ಖೂನಿ 
ಮಾಡಿದ್ದಾಂಗ ನೀವೆಲ್ಲ ನನ್ನ ಮ್ಯಾಲೆ ಮುರಕೊಂಡು ಬಿದ್ದರ ನಾ ಏನ 
ಹೇಳಬೇಕು?” ಎಂದು ಬಾಪೂಸಾಹೇಬ ತನ್ನ ಮುಖ ಮೇಲಕ್ಕೆತ್ತದೆ ಹೇಳಿದ. 

ಶೇಷಪ್ಪ ಪಾದಳ್ಳಿಯಲ್ಲಿಯೇ ಕಾಯದೇ ಪಂಡಿತ. ಇಂಥ ವಾದಗಳ 
ಉಗಮವೇನೆಂಬುದು ಅವನಿಗೆ ಗೊತ್ತಿತ್ತು. “ಜಾಗಿರದಾರ, ನೀವು ಹೇಳೂದು 
ಎಲ್ಲಾ ಖರೇ ಅ೦ತ ದೈವದವರಿಗೆ ಅನಿಸಿಲ್ಲ. ನಾನಾನ ದುರ್ಮರಣದ ಕಾರಣ 
ಚಿಮಣಾ ತೊಡಕು ಅಂತ ಎಲ್ಲಾರಿಗೂ ಅನಿಸೇದ, ಇರಲಿ. ನೀವು ಹೇಳಿದ 
ಮಾತು ಖರೇ ಮಾಡಲಿಕ್ಕೆ ನೀವು ಎಷ್ಟು ಸಾವಿರ ಖರ್ಚು ಮಾಡಬೇಕಾದೀತು 
ಅಂಬೂದನ್ನ ವಿಚಾರಮಾಡೀರೇನು? ನಾನಾ ಧಡೇದ ಬ್ಯಾನಿ ಬಂದ ಸತ್ತಾ 
ಅಂತ ಸಿದ್ದಮಾಡಬೇಕಾಗತದ. ಹೆಣದ ಮಾರಿ ವಿಷಾ ಹಾಕಿದವರ್ಲಾಂಗ ಹಸರು 
ಏರೇದ. ನಿರಪರಾಧಿ ಅಂತ ಸಿದ್ದ ಆಗದಿದ್ದರ ಎಲ್ಲಾ ಗೋವಿಂದಾ. ಅದಕ್ಕಂತ 
ನಿಮ್ಮನ್ನ ಪೇಚಿನಿಂದ ಉಳಿಸಲಿಕ್ಕೆ ಈ ವಿಚಾರ ನಾವು ಮಾಡಿದ್ದು" ಎಂದು 
ವಿವರಿಸಿ ಹೇಳಿದ. 

ಮೂಲೆಯಲ್ಲಿ ಕುಳಿತ ಏರೀ ಹಣಮಂತಾಚಾರಿಗೆ ಈ ನಿಷ್ಟಮೋಜಕ 
ಮಾತುಗಳಿಂದ ಬೇಸರಬಂತು. “ಯಾಕ ಬೆಣ್ಣೀ ಹಚ್ಚತೀರಿ ಬಿಡ್ರೊ ಸೇ. ಶೇಕಡಾ 
ಐದೈ ದರಂತೆ ಬರೋ ರೊಕ್ಕಕ್ಕ [ಇಷ್ಟು ಕ ಬಾಯಿತಗೀತೀರಿ? ಜಾಗರದಕಕಣಿ 
ವ ದಂಡಾ ವಸೂಲ ಮಾಡಿ ಖೂನಿ ಮುಚ್ಚಬಿಟ್ಟರೂ ಅಂತ ಊರ ಮಂದಿ 
ನಾಳೆ ಮಾರಿ ಮ್ಯಾಲ ಉಗಳ್ಳಾರು. ಜಾಗೀರದಾರ ಸಾಹೇಬ, ನೀವೇನು 
ಕೊಡಬ್ಯಾಡ್ರಿ ಕೊಸಿಬ್ಯಾಡಿ. ಖುಶಾಲ ಮನಿಗೆ ಹೋಗಿ ಮಲಕೊಂಡುಬಿಡಿ. 
ನಮಗೂ ಸ್ನಾನಕ್ಕ ಹೊತ್ತಾಗತದ, ಏಳತೀವಿನ್ನ” ಎಂದು ಗೊಣಗುತ್ತ ಪಂಚೆಯನ್ನು 
ರುಾಡಿಸುತ್ತ ಎದ್ದೇ ಬಿಟ್ಟ. 


೩೨ ಗ್ರಾಮಾಯಣ 


ಅಷ್ಟರಲ್ಲಿ ಗೌಡರು ಚಾವಡಿಯಿಂದ ಗೆಲುವಿನ ನಗೆ ನಗುತ್ತ ಬಂದದ್ದು 
ನೋಡಿ, ಆ ಮುದುಕನ ಕುತೂಹಲ ಮತ್ತೆ ಕೆರಳಿ ಎದ್ದವನು ಮತ್ತೆ ಕುಳಿತ. 

“ಯಾಕ ಹಣಮಂತಾಚಾರ ಮತ್ತೆ ಕೂತಿರೆಲ್ಲ? ಹೋಗಿ ಸ್ನಾನಕ್ಕ 
ಹೊತ್ತಾಗೂದಿಲ್ಲೇನು? ಮತ್ತ ತಡಾ ಆದರ ಹೊಳಿ ಅಟ್ಟಿಸಿ ಹೋದೀತು!” 
ಎಂದು ಕುಲಕರ್ಣಿ ಶೇಷಪ್ಪ ನಗೆಯಾಡಿದ. 

ಆಚಾರ್ಯರು ಈ ಕೊಂಕನ್ನು ಅರಿತರು. ಅಂತಲೇ ತಾವೂ ನಗುತ್ತ “ನೀವೆಲ್ಲ 
ಸ್ನಾನಕ್ಕ ಎದ್ದರ ನಮ್ಮದೂ ಸ್ನಾನದ ಹೊತ್ತಾಗತದೇನಪಾ ಶೇಷಪ್ಪ. ಮತ್ತ ಗೌಡರೂ 
ಬಂದರು; ಮುಂದೇನಾಗತದೋ ನೋಡಿಕೊಂಡ ಎದ್ದರಾತು. ಅತ್ತತ್ತ ಸರಿಯಲಾ” 
ಎನ್ನುತ್ತ ಕೈಯಲ್ಲಿಯ ಬಡಿಗೆಯಿ೦ದ ಶೇಷಪ್ಪನ ಬೆನ್ನಿಗೆ ತಿವಿದರು. ಇನ್ನು ಹಣ 
ಕೈಗೆ ಬರುವದು ಖಂಡಿತ ಎಂಬ ಸಾಂಕೇತಿಕ ಭಾಷೆಯ ದ್ಯೋತಕವಾಗಿತ್ತು 
ಅದು. 

ಗೌಡರು ಬಂದವರು ಒಮ್ಮೆ ಎಲ್ಲರನ್ನೂ ನೋಡಿ, ತಮ್ಮ ಸ್ಥಾನದಲ್ಲಿ 
ಕುಳಿತುಕೊಂಡರು. “ಇಗಾ ಚಿಮಣಾ ಫಿರ್ಯಾದಿ ಕೊಟ್ಟಾಳು. ತನ್ನ ತಂದಿಗೆ 
ಯಾರೋ ವಿಷಾ ಹಾಕ್ಕಾರಂತ ಸಂಶೇ ಬಂದೈತೀ ಅಂತ ಹೇಳಿ ಬಟ್ಟ ಒತ್ತ್ಯಾಳ. 
ಯಾರ ಮೇಲೆ ಸಂಶೇ ಬಂದೈತೀ ಅಂತ ಕೇಳಿದರ, ಅವರ ಹೆಸರು ಪೊಲೀಸರ 
ಮುಂದ ಹೇಳತೀನಿ ಅಂತ ಹೇಳ್ಕಾಳು. ಈಗ ರೀತಿಪ್ರಕಾರ ಪಂಚನಾಮೆ 
ಮಾಡಬೇಕಾಗತೇತಿ. ಅದಕ್ಕ ದೈವದವರೆಲ್ಲ ಚಾವಡಿಗೆ ಬರಬೇಕು” ಎಂದು 
ದರ್ಪದಿಂದ ನುಡಿದರು. 

ಬಾಪೂಸಾಹೇಬನ ಅಂಗಾಂಗಗಳಲ್ಲ ಬೆವರಿದವು. ಚಳಿ ಬಂದವರಂತೆ 
ನಡುಗಲಾರಂಭಿಸಿದ. ಕುಳಿತಲ್ಲಿ ಕೂಡುವದೂ ಅವನಿಗೆ ಅಸಾಧ್ಯವೆನಿಸಿ ಅವನು 
ಬಾಳಾಚಾರ್ಯರ ಕಾಲಿಗೆ ಬಿದ್ದು “ಆಚಾರಸ್ವಾಮೀ ನನ್ನ ಮಾನ ಕಳೀಬ್ಯಾಡಿ. ಈ 
ಪ್ರಕರಣ ಇಲ್ಲಿಗೆ ಮುಗಿಯೂ ಹಂಗ ಮಾಡಿ. ನೀವು ಹೇಳಿದ ದಂಡ ಕೊಡಲಿಕ್ಕೆ 
ನಾ ತಯಾರಿದ್ದೇನಿ” ಎಂದು ದೈನ್ಯದಿ೦ದ ಬೇಡಿಕೊ೦ಡ. 

“ಅದೆಲ್ಲಾ ಆಗಾಣಿಲ್ಲ. ಫಿರ್ಯಾದಿ ಕೈ ಸೇರೇತಿ ಅಂದಮ್ಮಾಲೆ ಪಂಚನಾಮೆ 
ಆಗಾಕಬೇಕು, ಹೆಣಾ ದವಾಖಾನಿ ಕಾಣಸದಿದ್ದರ, ಇದ್ದ ಫಿರ್ಯಾದಿ ಹರದು 
ಹಾಕಿ ನಾ ಜೇಲ ಕಾಣಬೇಕಾದೀತು. ಯಾರೂ ಹೇಳಿದರೂ ನಾ ಏನು ಈಗ 
ಕೇಳಾ೦ವ ಅಲ್ಲ” ಎಂದು ಆರ್ಭಟಿಸುತ್ತ ಗೌಡರು ಗುಡಿಯ ತುಂಬ ಹಾಸು 
ಹೊಯ್ಯತೊಡಗಿದರು. 

ಬಾಳಾಚಾರ್ಕರು ನಡುವೆ ಬಾಯಿ ಹಾಕದೆ ನಿರ್ವಾಹವಿರಲಿಲ್ಲ. “ಗೌಡ್ರ 


ಗ್ರಾಮಾಯಣ ೩೩ 


ಸ್ವಲ್ಪ ಕೂತು ಸಮಾಧಾನ ಮಾಡಿಕೊಳಿ. ಇದು ಊರ ಮಾನದ ಪ್ರಶ್ನಿ. 
ಜಾಗಿರದಾರರು ಅಂದರ ಊರ ಧೊರೀ ಇದ್ದಾಂಗ. ಅವರ ಮಾನಾ ಕಳದರ 
ಊರ ಮಾನಾ ಕಳದ್ದಾಂಗ. ಅದಕ್ಕ ಈ ಪ್ರಕರಣ ಇಲ್ಲೇ ಮುಗಿಸಿಬಿಡೂದು 
ಒಳ್ಳೇದು. ಬಾಪೂಸಾಹೇಬ್ರ, ಈ ಮೊದಲೇ ಹೇಳಿತ್ತಲ್ಲ; ಹೋಗಿ ಒಂದು 
ಸಾವಿರ ರೂಪಾಯಿ ತಂದು ಗೌಡರಿಗೆ ಮುಟ್ಟಿಸಿರಿ” ಎಂದು ಸಮಾಧಾನ 
ಮಾಡುವ ಪ್ರಯತ್ನ ಮಾಡಿದರು. 

“ಆಚಾರೆಪ್ಪ ನೀ ಹೇಳೋದು ದೈವದವರಿಗೆ ಕೊಡೂ ದಂಡ. ಈಗ 
ಫಿರ್ಯಾದಿ ಕೈಯಾಗ ಬಂದತಿ. ಅದನ್ನ ಹರದ ಹಾಕಿ ಹೆಣಾ ದಫನ ಮಾಡಲಾಕ 
ಪರವಾನಕಿ ಕೊಟ್ಟರ ಪೋಲೀಸರಿಗೆ ನಾ ತೆತ್ತಬೇಕಾಗತೈತಿ ದಂಡಾ. ಅದಕ್ಕೊಂದು 
ಸಾವಿರ ಕೊಡು ಅನ್ನರಿ, ಅಂದ್ರ ಏನರ ಮಾಡಾಕ ನಮಗೂ ಧೈರ್ಯ ಬಂದೀತು. 
ಹಿರ್ಯಾರದೀರಿ, ಗೌಡನ್ನ ಪೇಚಿಗೆ ಹಾಕಬ್ಯಾಡಿ” ಗೌಡರ ದನಿಯಲ್ಲಿ ವಿಜಯದ 
ಉತ್ಸಾಹವಿತ್ತು 

“ಆಗಲಿ ಹಂಗ ಆಗಲಿ. ಜಾಗೀರದಾರರು ಮೊದಲ ನಮ್ಮ ಮಾತಿಗೆ 
ಒಪ್ಪಿದ್ರ ಈ ಪ್ರಸಂಗ ಬರತಿದ್ದಿಲ್ಲ. ಹೋಗಿ ಬಾಪೂಸಾಹೇಬ, ಗೌಡರಿಗೆ ಪ್ರತ್ಯೇಕ 
ಐನೂರ ರೂಪಾಯಿ ತಂದುಕೊಡಿ” ಬಾಳಾಚಾರ್ಕರು ಮತ್ತೇ ದನಿಗೂಡಿಸಿದರು. 

ನಿರುಪಾಯನಾಗಿ ಬಾಪೂಸಾಹೇಬ ಹಣದ ವ್ಯವಸ್ಥೆ ಮಾಡಲು ಹೊರಟು 
ಹೋದನು. 

“ಆಚಾರ ಪ್ರತ್ಯೇಕ ಗೌಡರಿಗೇ ಅ೦ತ ಹೇಳಿದಿರಿ. ಮತ್ತು ಕುಲಕರ್ಣೆಗೇನು 
ಸಿಕ್ಕಾಂಗಾತು ಗೊರಟ?9” ಶೇಷಪ್ಪ ಕೊಂಕು- ಮಾತಾಡಿದ. 

“ಆತಪಾ, ಅದರರ್ಧ ನಿನಗೂ ಕೊಡಂತ ಹೇಳತೀನಿ ಅತಿಲ್ಲೋ?” 
ಬಾಳಾಚಾರ್ಯರ ದನಿ ಬೇಸರಕ್ಕೆ ತಿರುಗಿತು. 

“ಒಳೇ ನ್ಯಾಯಾ ತಗದಿರೆಲ್ಲ ಆಚಾರ? ಗೌಡರಿಗೆ ಎಷ್ಟು ಬರತದ, ಅಷ್ಟ 
ನಮಗೂ ಬರೂದು ಮಾಮೂಲು ರಿವಾಜು ತಪ್ಪಸಬ್ಯಾಡಿ, ಇದೆಲ್ಲೀ ಹೊಸ 
ಪದ್ಧತಿ ತಗದಿರಿ ಮತ್ತ?” ಶೇಷಪ್ಪ ಜಗಳ ಹೂಡಿದ. 

“ಶೇಷಪ್ಪ, ಇದರಾಗ ಏನೂ ಅನ್ಯಾಯ ಆಗಿಲ್ಲ. ಸಾವಿರದಾಗ ಗೌಡಗ 
ಐದನೂರು, ಅದರರ್ಧ ನಿನಗ; ಉಳಿದ ಎರಡೂವರಿನೂರು ದೈವದವರಿಗೆ 
ಹಂಚಬೇಕಾಗತದ ಇದು ತಲೆತಲಾಂತರದಿಂದ ನಡುದು ಬಂದ ರೂಢಿ. ಇನ್ನೇನಪಾ, 
ಪೋಲೀಸರಿಗೆ ಕೊಡೂದು ಅಂತ, ಗೌಡರಿಗೆ ಐನೂರು ರೂಪಾಯಿ 
ಹೆಚ್ಚಿಸಿಕೊಡಿಸಿದ್ದು ಖರೆ. ನಿನಗ ಪ್ರತ್ಯೇಕ ಎರಡೂವರಿನೂರು ಕೊಡಿಸಿದರ 


೩೪ ಗ್ರಾಮಾಯಣ 


ಗೌಡನಷ್ಟೇ ಆಯಿತಲ್ಲ?” ಎ೦ದು ಬಾಳಾಚಾರ್ಕರು ಬುದ್ಧಿ ಹೇಳಿದರು. 

ಅಷ್ಟರಲ್ಲಿ ಹಣಮಂತಾಚಾರ್ಕರು “ಅಲ್ಲೋ ಬಾಳೂ, ಒಟ್ಟು ರೊಕ್ಕದಾಗ 
ಗೌಡಗ ಅರ್ಧ, ಅದರರ್ಧ ಕುಲಕರ್ಣಿ ತೊಗೋಬೇಕು. ಉಳಿದದ್ದ ದಶಾಂಶ 
ನಮ್ಮ ಒಬ್ಬೊಬ್ಬರಿಗೆ ಸಿಗಬೇಕು. ನೀ ಇಪ್ಪತ್ತೈದರ ಮ್ಯಾಲೆ ಮುಗಿಸಿ ಬಿಡತೀಯಲಾ?? 
ಎಂದು ಬಚ್ಚಬಾಯಿಂದ ಗುರುಗುಟ್ಟಿದರು. 

“ಹಣಮೂಕಾಕಾ, ನಾವೂ ನೀವು ವೈದಿಕಬ್ರಾಹ್ಮಣರು. ಇಂಥಾದರಾಗ 
ಬಾಯಿ ಹಾಕಬಾರದು. ಲಂಚದ ವ್ಯವಹಾರ ನಮ್ಮದಲ್ಲ. ಅದು ಗೌಡರಿಗೆ 
ಕುಲಕರ್ಣಿಗೆ ನಡೆದುಬಂದ ಹಕ್ಕು ನೀ ಹಾಂಗ ನ್ಯಾಯಾ ತಗದರ, ಇಕಾ ನನ್ನ 
ಪಾಲಿಂದು ಬಿಟ್ಟು ಬಿಡತೇನಿ ಆತ?” ಎಂದರು ಬಾಳಾಚಾರ್ಯರು. 

ಹಣಮಂತಾಚಾರ್ಯನಿಗೆ ಸಿಟ್ಟು ಬಂತು. “ಮೂರ್ಪನ್ನ ತಂದಕಾದ, ಇದರಾಗ 
ಹಕ್ಕಿನ ಪ್ರಶ್ನಿ ಎಲ್ಲಿ ಬರತದ? ಇದು ಹಗಲದರೋಡೆ ಆ ಜಾಗೀರದಾರ ದಾರಿ 
ಬಡಿಸಿ ತಂದ ಹಣಾ ಅದು. ಅದನ್ನ ನೀನು ಮತ್ತೆ ಯಾರ ಉಡ್ಯಾಗೋ 
ತುಂಬಲಿಕ್ಕೆ ಹೊ೦ಟೀದಿ ಆತು” ಎಂದು ಒಟಗುಟ್ಟದನು. 

“ನಮ್ಮ ಈ ಬಡಿದಾಟದಾಗ ಬಾಪೂಸಾಹೇಬ ಮೆತ್ತಗಾದ ತೀರ್ತ್ಯು. 
ಏನು ಮಾಡತೀರ್ಕೋ ಮಾಡಿಕೋಳಿ, ಈ ವ್ಯವಹಾರದಾಗ ನಾ ಕೈನೇ ಹಾಕೂದುಲ್ಲ. 
ಗೌಡ್ರ, ತೊಗೊಳ್ಳೋದು ತೊಗೊಂಡು ಈ ಪ್ರಕರಣ ಅಷ್ಟು ಇಲ್ಲಿಗೇ ಮುಗಿಸಿಬಿಡಿ. 
ಶೇಷೂ, ನೀ ಮತ್ತೇನಾರ ಕಿತಾಪತಿ ತಗದು ಊರ ಮಾನಾ ಕಳೀಬ್ಯಾಡ. ನಡಿ, 
ಹಣಮೂಕಾಕಾ, ಸ್ನಾನಕ್ಕ ಆಗಳೇನ ಎದ್ದಿದ್ದೆಲ್ಲ” ಎಂದು ನಶ್ಯ ಏರಿಸಿ ಬಾಳಾಚಾರ್ಯರು 
ಎದ್ದರು. ಅವರ ದನಿಯಲ್ಲಿ ಎಲ್ಲಿಲ್ಲದ ಅನಾಸಕ್ತಿ ಬಂದಿತ್ತು. ಹಿಂದಕ್ಕೆ ಎಷ್ಟೋ 
ಪ್ರಕರಣಗಳಲ್ಲಿ ಅವರೂ ಲಂಚ ತಿಂದವರೇ, ಆದರೆ ಇಂದೇಕೋ ಅವರ 
ಮನಸ್ಸು ಬೇಸರಗೊಂಡಿತ್ತು ಮೊದಲಿನಿಂದಲೂ ಹಟಮಾರಿಯಾದ ಮನಸ್ಸು; 
ಒಂದಕ್ಕೆ ಲೌಕಿಕದಲ್ಲಿಯೂ ಅದೇ ಹಟದಿಂದ ತಮ್ಮ ಸಾಮರ್ಥ್ಯ ತೋರಿದ್ದರು. 
ತಮ್ಮ ವ್ಯಕ್ತಿತ್ವದ ಪ್ರಭಾವದಿ೦ದ ಊರಗೌಡ-ಕುಲಕರ್ಣಿಯರನ್ನೆಲ್ಲ ಅಂಗೈತಳದಲ್ಲಿ 
ಕುಣಿಸಿದ್ದರು. ಆದರೆ ಇಂದಿನ ಪ್ರಕರಣದಲ್ಲಿ ಯಾವುದೋ ಒಂದಂಶ ಅವರಿಗೆ 
ಬೇಸರ ಹುಟ್ಟಿಸಿತ್ತು: ತಾನು ಮಾಡುತ್ತಿರುವುದೆಲ್ಲ ಅನ್ಯಾಯ ಎಂದು ತೋಚಿತ್ತು 
ಅಂತೆಯೇ ಮನಸ್ಸು ಒಮ್ಮೆಲೇ ವೈರಾಗ್ಯದ ಕಡೆಗೆ ತಿರುಗಿತ್ತು ಒಮ್ಮೆ ಮುಖ 
ತಿರುಗಿಸಿದರೆ ಸಾಕು. ತಿರುಗಿ ಆ ಕಡೆಗೆ ನೋಡಲಾರೆ ಎಂಬ ಹಟ ಅವರಲ್ಲಿತ್ತು 
ನಾನಾನ ಮರಣದ ದು:ಖವೂ ಅದಕ್ಕೆ ಕಾರಣವಾಗಿರಬಹುದು. 

ಮಧ್ಯಾಹ್ನವಾಗಿದ್ದರೂ ಮಾಗಿಯ ಬಿಸಿಲು ಬೆಳುದಿ೦ಗಳಂತೆ ಎನಿಸುತ್ತಿತ್ತು 


ಗ್ರಾಮಾಯಣ ೩೫ 


ಉತ್ತರ ದಿಕ್ಕಿನಿಂದ ಬೀಸುವ ಗಾಳಿಗೆ ನಡುಗು ಹುಟ್ಟ, ಇನ್ನೂ ಬಿಸಿಲು 
ಬೇಕೆನ್ನಿಸುತ್ತಿತ್ತು. ನದಿಯ ದಂಡೆಯ ಮೇಲೆ ಧಗಧಗ ಉರಿಯುತ್ತಿದ್ದ ನಾನಾನ 
ಚಿತೆಯ ಕಾವು ಈ ಚಳಿಯನ್ನು ಓಡಿಸಲು ಹಿತಕರವೆನಿಸಿದರೆ ಆಶ್ಚರ್ಯವೇನಿಲ್ಲ. 


೪ 


ನಾನಾನ ಹೆಣ ನದಿ ದಂಡೆಯಲ್ಲಿ ಸುಟ್ಟು ಎಂದೋ ಬೂದಿಯಾಯಿತು. 
ಊರ ಹಿರಿಯರ ಸಲಹೆಯಂತೆ ಗೌಡರು ಮರಣ-ರಿಜಿಸ್ಪರದಲ್ಲಿ, ನಾನಾ 
ಹೃದಯವಿಕಾರದಿಂದ ಮರಣಹೊಂದಿದನೆಂದು ಶರಾ ಬರೆದು ಸರಕಾರಿ 
ಅಧಿಕಾರಿಗಳ ದೃಷ್ಟಿ ಈ ಪ್ರಕರಣದ ಮೇಲೆ ಬೀಳದಂತೆ ತೆರೆಯೆಳೆದರು. ಈ 
ಪ್ರಕರಣ ಇಷ್ಟಕ್ಕೆ ಮುಗಿದುಹೋಯಿತೆಂದು ಊರ ಹಿರಿಯರೆಲ್ಲ ಭಾವಿಸಿದರು. 
ಬಾಪೂಸಾಹೇಬನೂ ಹಾಗೆ ಭಾವಿಸಿ ಹದಿನೈದು ನೂರು ರೂಪಾಯಿಗಳನ್ನು 
ಗೌಡರಿಗೆ ಮುಟ್ಟಸಿದನು. 

ಪಾದಳ್ಳಿಯ ಊರ ಹಿರಿಯರು ಈ ಮೊದಲು ಇಂಥ ಅನೇಕ 
ದುರ್ಮರಣಗಳನ್ನು ಪಂಚನಾಮೆ ಇಲ್ಲದೆ ಮಣ್ಣುಮುಚ್ಚಿ ದಕ್ಕಿಸಿಕೊ೦ಡಿದ್ದರು. 
ಆದರೆ ಹಿಂದಿನ ಎಲ್ಲ ದುರ್ಮರಣಗಳಲ್ಲಿಲ್ಲದ ಒಂದು ದೊಡ್ಡ ಸಮಸ್ಯೆ ಈ 
ಸಂದರ್ಭದಲ್ಲಿ, ಎಲ್ಲವನ್ನೂ ಬೈಲಿಗೆಳೆಯುವ ಭೀತಿಗೆ ಎಡೆ ಮಾಡಿಕೊಟ್ಟತು. 
ಬಾಪೂಸಾಹೇಬ ಕೊಟ್ಟ ಹಣದಲ್ಲಿ ಗೌಡನಿಗೆ ಒಂದು ಸಾವಿರ, ಕುಲಕರ್ಣಿಗೆ 
ಎರಡೂವರೆ ನೂರು ಹೀಗೆ ಹಂಚಿಹೋದದ್ದರಿಂದ, ಶೇಷಪ್ಪ 
ಅಸಮಾಧಾನಗೊಂಡು, ಗೌಡರು ತಿಂದ ಹಣವನ್ನು ತಿರುಗಿ ಕಕ್ಕಿಸುವ ವಿಚಾರದಲ್ಲಿದ್ದ. 
ತನಗೆ ಬರಬೇಕಾದ ಹಣವನ್ನು ಪಡೆಯಲು ಬಾಳಾಚಾರ್ಯರೆದುರು ಅವನು 
ಕೊನೆಯ ಪ್ರಯತ್ನವನ್ನೇನೋ ಮಾಡಿದ. ಅದರೆ ಅದು ಸಫಲವಾಗಲಿಲ್ಲ. ಆಚಾರ್ಕರಿಗೆ 
ಈ ಪ್ರಕರಣವೇ ಮೊದಲು ಹೇಸಿಗೆ ಹುಟ್ಟಿಸಿತ್ತು ಅದರಲ್ಲಿ ಶೇಷಪ್ಪನ ಲೋಭ 
ಹಟಮಾರಿತನಗಳನ್ನು ನೋಡಿಯಂತೂ ಅವರ ಮನಸ್ಸು ಇನ್ನೂ ಕಲ್ಲಾಗಿತ್ತು. 

ಶೇಷಪ್ಪನ ವಿಚಾರ ಈಗ ಬಾಪೂಸಾಹೇಬನ ಕಡೆಗೆ ತಿರುಗಿತು. 
ಅಪಮಾನದಿಂದ ಹಣ್ಣಾದ ಅವನ ಮನಸ್ಸು ಸೇಡಿನ ಭಾವನೆಗೆ ಹದವಾಗಿತ್ತು. 
ಶೇಷಪ್ಪ ಅದರ ಲಾಭವನ್ನು ಪಡೆಯದೆ ಇರಲಿಲ್ಲ. ಆದ ಅಪಮಾನದ ಸೇಡನ್ನು 
ತೀರಿಸಿಕೊಳ್ಳಬೇಕೆಂದು ಹಟಹಿಡಿದ. ಆದರೆ ಬಾಪೂಸಾಹೇಬನಿಗೆ ಮಾರ್ಗ 
ಹೊಳೆದಿರಲಿಲ್ಲ. ಬಹಳ ಹೊತ್ತು ವಿಚಾರ ಮಾಡಿ ಇಬ್ಬರೂ ಒಂದು ನಿರ್ಣಯಕ್ಕೆ 


೩೬ ಗ್ರಾಮಾಯಣ 


ಬಂದರು. ಅನಾವೃಷ್ಟಿಯಿಂದ ಜನರು ಕಂಗಾಲಾದುದರ ಪ್ರಯೋಜನ 
ಪಡೆದುಕೊಂಡು, ಗೌಡರಿಂದ ಕಾಳು ಕೇಳಲು ಜನರನ್ನು ಪ್ರೇರೇಪಿಸಬೇಕು. 
ಇಲ್ಲದಿದ್ದರ ಗೌಡರು ಬಾಪೂಸಾಹೇಬನಿಂದ ಪಡೆದುಕೊಂಡ ಹಣವನ್ನು 
ಬರಗಾಲದ ಸಹಾಯಕ್ಕಾಗಿ ಕೊಡಬೇಕು. ಬಾಪೂಸಾಹೇಬ ಶೇಷಪ್ಪನ ತಂತ್ರಕ್ಕೆ 
ತಲೆದೂಗಿದ. ಇದೇ ಹೊತ್ತಿಗೆ ಊರುಬಿಟ್ಟು ಹೋಗಿದ್ದ ಪಡದಯ್ಯನವರೂ 
ತಿರುಗಿ ಬಂದು ಈ ತಂತ್ರಕ್ಕೆ ಸೇರಿಕೊಂಡರು, ಗೌಡರು ಒಪ್ಪದಿದ್ದರೆ ಜನರಿಂದ 
ಬಂಡು ಹೂಡಿಸಬೇಕು. ಹಗೆ ತೆಗೆಸಿ ಕಾಳು ಕೊಡಲು ಗೌಡರನ್ನು 
ಒತ್ತಾಯಪಡಿಸಬೇಕು. ಮೂವರೂ ಇವೇ ಯೋಜನೆಯಲ್ಲಿಯೇ ದಂಗಾದರು. 

ರಾತ್ರಿ ಮಠದಲ್ಲಿ ಸಭೆ ಸೇರಿತ್ತು ಪಡದಯ್ಯನವರ ಅಧ್ಯಕ್ಷತೆಯಲ್ಲಿ ರೈತರನ್ನೆಲ್ಲ 
ಕರೆಸಲಾಗಿತ್ತು. ಕಾಳಿದ್ದ ರೈತರ ಹಗೆ ತೆಗೆಸಿ ಉಪವಾಸ ಬಿದ್ದ ಜನರಿಗೆ ಕಾಳು 
ಹಂಚುವ ಬಗ್ಗೆ ದೈವದವರನ್ನು ಒತ್ತಾಯಪಡಿಸಬೇಕೆಂದು ಬಾಪೂಸಾಹೇಬ 
ಹೇಳಿದ. ಪಡದಯ್ಯನವರೂ ತಮ್ಮ ಬೆಂಬಲವನ್ನು ಹಾರ್ದಿಕವಾಗಿ ಸೂಚಿಸಿದರು. 
ಜನರ ತಲೆ ತಿರುಗಿದಂತಾಯಿತು. 

ಅಮಾವಾಸ್ಯೆಯ ಮರುದಿನ ಗೌಡರು ಹಾಸಿಗೆಯಿಂದೇಳುವ ಮೊದಲೇ 
ಬಡಜನರು ಗುಂಪುಗುಂಪಾಗಿ ಅವರ ಮನೆಯ ಬಾಗಿಲಿನಲ್ಲಿದ್ದರು. ಗೌಡರು 
ಹೊರಗೆ ಬಂದು ನೋಡಿದರು; ಗುಂಪಿನ ಸ್ಥಿತಿ ನಿಜವಾಗಿ೦ಂಯೂ 
ಶೋಚನೀಯವಾಗಿತ್ತು ಮುಂದೆ ನಿಂತಿದ್ದವನೊಬ್ಬ “ನಿನ್ನಿನ ದಿನಾ ಊರಾಗ 
ಹೆಣಾ ಇಟಗೊಂಡ ಕುಂತಾಗ ನಾವು ಬರಬಾರದಂತ ಬಿಟ್ಟೀವರಿ ಎಪ್ಪಾ, 
ಅಮಾಸಿಯಂಥಾ ಅಮಾಸಿ; ಬಾಯಾಗ ತುಣುಕ ರೊಟ್ಟಿ ಹಾಕಿಲ್ಲ. ಕಾಳ 
ಕೊಡಾಕಬೇಕು ಎ೦ದು ಹಟ ಹಿಡಿದ. ಆ ಆಕ್ರೋಶ, ಹಟಮಾರಿತನ, ಕ್ರೋಧ 
ಇವುಗಳ ಹಿಂದೆ ಕಲ್ಲೆದೆಯನ್ನು ಕರಗಿಸುವ ಕರುಣ ಮಿಡಿಯುತ್ತಿತ್ತು. 

ಗೌಡರು ಸಮಾಧಾನ ಹೇಳಿದರು. ಪಾದಳ್ಳಿಯ ಗೋಳು ಅವರ 
ಎದಯನ್ನೇ ಕಲಕಿತ್ತು. ಮಧ್ಯಾಹ್ನದೊಳಗೆ ಕಾಳು ಹಂಚುವ ವ್ಯವಸ್ಥೆ ಮಾಡುವದಾಗಿ 
ಆಶ್ವಾಸನವಿತ್ತು ಜನರನ್ನೆಲ್ಲ ಮನೆಗೆ ಕಳಿಸಿದರು. 

ಜನರೆಲ್ಲ ಮನೆಗೆ ಹೋದೊಡನೆ ಗೌಡರು ದೈವದವರ ಸಭೆಯನ್ನು 
ತಮ್ಮ ಮನೆಯಲ್ಲಿಯೇ ಕರೆದರು. ಗೌಡರ ಪಡಸಾಲೆಯ ತುಂಬ ಜನ ನೆರೆದಿತ್ತು 
ಊರ ಹಿರಿಯರಿಗೆಂದು ಹಾಸಿದ ಕಂಬಳಿಯ ಮೇಲೆ, ಬಾಳಾಚಾರ್ಕರು, 
ಹಣಮಂತಾಚಾರ್ಕರು, ಶೇಷಪ್ಪ ಇವರ ಜೊತೆಗೆ ಗೌಡರೂ ಕುಳಿತಿದ್ದರು. 
ಬಾಪೂಸಾಹೇಬನನ್ನು ಕರೆಕಳಿಸಿದ್ದರೂ ಅವನು ಬಂದಿರಲಿಲ್ಲ. 


ಗ್ರಾಮಾಯಣ ೩೭ 


ಬಡವರಿಗಾಗಿ ಕಾಳು ಕೂಡಿಸುವ ಪ್ರಶ್ನೆ ಎದ್ದಿತು. ಆದರೆ ಊರ ಹಿರಿಯರ 
ಒಡಕಿನಿಂದಲೇ ಸಭೆ ಪ್ರಾರಂಭವಾಯಿತು. ಪ್ರಶ್ನೆಗೆ ತಲೆಗೊ೦ದರಂತೆ ಉತ್ತರ 
ಬಂದಿತೇ ಹೊರತು ಮತ್ತೇನೂ ಆಗಲಿಲ್ಲ. “ಜಾಗೀರದಾರರಿಂದ ಅಧಿಕಾರಿಗಳಿಗೆ 
ಕೊಡಲಿಕ್ಕೆ ಅಂತ ಇಸಗೊಂಡ ರೊಕ್ಕಾ ಈಗ ಗೌಡರು ಖರ್ಚು ಮಾಡಲಿಕ್ಕೆ 
ಬೇಕು. ದುರ್ಮರಣದ ಪ್ರಕರಣದ ತಪಾಸಣೆಗೆ ಇನ್ನಾರೂ ಬರೂದಿಲ್ಲ. 
ಅಂದಮ್ಯಾಲೆ ಗೌಡರ ಹತ್ತರ ಆ ಹಣಾ ಯಾಕ ಇರಬೇಕು?” ಶೇಷಪ್ಪ ಜೋರಾಗಿ 
ವಾದಿಸಿದ. 

ಗೌಡರದು ಅದಕ್ಕೊಂದೇ ಉತ್ತರ. “ಆ ದುಡ್ಡಿನ ಮಾತು ಎತ್ತಬ್ಯಾಡಿ. 
ಮ್ಯಾಗಿನ ಅಮಲದಾರರು ಬಂದು ಕೇಳಿದಾಗ ಅವರ ಉಡಿ ತುಂಬಲಿಕ್ಕೆ ಅಂತ 
ಠೇವು ಇಟ್ಟಿದ್ದು ಅದು” ಗೌಡರೂ ಹಟದಿ೦ದಲೇ ಆರ್ಭಟಿಸಿದರು. 

“ಊರ ದೈವದವರ ಮಾತಿಗೆ ಮರ್ಯಾದಿ ಕೊಟ್ಟು ಗೌಡರು ಎಂಥಾ 
ಜವಾಬ್ದಾರಿ ಹೊತ್ತಾರ! ಆ ದುಡ್ಡಿನ ಉಪಯೋಗ ಪ್ರಸಂಗ ಬಂದಾಗ 
ಆಗಬೇಕಾದದ್ದ ಯೋಗ್ಯ.” ಬಾಳಾಚಾರ್ಕರೂ ಗೌಡರ ವಾದವನ್ನೇ ಸಮರ್ಥಿಸಿದರು. 

ಶೇಷಪ್ಪ ಸಿಡಿದೆದ್ದ- “ಅಲ್ರೀ ಆಚಾರ. ನೀವು ಬಾಯಿ ಹಾಕಿದ್ದರಿಂದ ನಾ 
ಸುಮ್ಮನಾದೆ. ನನಗ ಪ್ರತ್ಯೇಕ ದುಡ್ಡು ಕೊಡಸತೀನಿ ಅಂತ ಹೇಳಿದ್ದಿರೋ ಇಲ್ಲೋ? 
ಆ ಮಾತು ಅಲ್ಲಿಗೇ ಮುಗೀತೇನು?” ಎಂದು ಕೇಳಿಯೇಬಿಟ್ಟ. 

“ನೋಡು ಶೇಷಪ್ರ ಊರಗಾರಕಿ ವ್ಯವಹಾರದೊಳಗೆ ಹಾಂಗೆಲ್ಲಾ ತಂತೀ 
ಕೆಟ್ಟ ಕೆಲಸ ಸಾಗೂದುಲ್ಲ. ನಾ ಕೊಡಸತೀನಿ ಅ೦ತ ಹೇಳಿದಾಗ ಬಾಪೂಸಾಹೇಬ 
ಅಲ್ಲಿದ್ದಿಲ್ಲ. ಈಗ ಅದೊಂದೂ ತನಗೆ ಗೊತ್ತಿಲ್ಲ ಅಂತ ಹೇಳತಾನ. ಏನ ನನ್ನ 
ಕೈಯಿಂದ ಕೊಡೂ ಅಂತೀಯಾ?” ಎಂದು ಬಾಳಾಚಾರ್ಯರು ಇದ್ದ ಸ್ಥಿತಿಯನ್ನು 
ವಿವರಿಸಲೇಬೇಕಾಯಿತು. 

“ವ್ಯವಹಾರಾ ನಿಸ್ತರಸೂ ಯೋಗ್ಯತಾ ಇಲ್ಲದವರು ನಡುವ ಬಾಯಿ 
ಹಾಕಬಾರದಿತ್ತು” ಎಂದು ಒಟಗುಟ್ಟುತ್ತಲೇ ಬಾಣ ಬಿಟ್ಟ. 

ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ನೋಡಿಕೊಳ್ಳುವದು ಗೌಡರ 
ಕರ್ತವ್ಯವಾಗಿತ್ತು. “ಅವರ ಮಾತ ತಂಗೊಂಡೇನ ಮಾಡ್ತೀರಿ ಆಚಾರೆಪು ಬಡಜನರ 
ಹೊಟ್ಟೆಗೆ ಕಾಳ ಕೂಡಸಲಾಕ ಏನ ಹಾದಿ ಹೇಳ್ತೀರಿ ಹೇಳಿ?” ಎಂದು ಹೇಳಿ 
ವಿವಾದವನ್ನು ಒಳ್ಳೆಯ ಹಾದಿಯಲ್ಲಿ ತರಲು ಪ್ರಯತ್ನಿಸಿದರು. 

“ಅವರು ಅನ್ನೊದೇನು ಗೊತ್ತ ಅದ. ಊರಾಗ ಹಗೇ ಇದ್ದವರದೊಂದು 
ಯಾದಿ ಮಾಡಿ. ಅವನ್ನೆಲ್ಲ ತೆಗಿಸಿ ಕಾಳ ಹಂಚಿಬಿಡ್ರಿ” ಅಂತ ಹೇಳಿ ಪಾರಾಗತಾರ. 


೩೮ ಗ್ರಾಮಾಯಣ 


ಊರ ಸುಟ್ಟರೂ ಹಣಮಪ್ಪ ಹೊರಗ ಅಲ್ಲ!” ಶೇಷಪ್ಪನ ಹೇಡಿ ಸಿಟ್ಟು 
ತಡೆಯಲಾರದ ಇಂಥ ಮಾತುಗಳನ್ನಾಡಿಸಿತು. 

ಬಾಳಾಚಾರ್ಯರು ಏನೂ ಉತ್ತರ ಹೇಳಲಿಲ್ಲ. ಆದರೆ ಹಗೆ ತೆಗೆಸಿ ಕಾಳು 
ಹಂಚದೆ ಗತಿಯೇ ಉಳಿದಿಲ್ಲವೆಂದು ಗೌಡರೇ ಅವರ ಪರವಾಗಿ ಹೇಳಿಬಿಟ್ಟರು. 
ಇಷ್ಟೊತ್ತಿನವರೆಗೆ ಸುಮ್ಮನೆ ಕುಳಿತಿದ್ದ ಹಣಮಂತಾಚಾರಿಗೆ ಏನು ಸ್ಫೂರ್ತಿ ಉಕ್ಕಿ 
ಬಂದಿತ್ತೋ. ಬಚ್ಚಬಾಯಿ ತೆಗೆದು “ಏನ್ರೋ ಊರ ಬದಕಸಲಿಕ್ಕೆ ಪರಮಾತ್ಮನ 
ತುಣುಕು ಅಂತ ತಿಳಿದೀರೇನು? ಬಡವರ ಸಲುವಾಗಿ ಕಳಕಳೀ ಇದ್ದರು 
ಬಾಪೂಸಾಹೇಬನಿಂದ ತೊಗೊಂಡ ರೊಕ್ಕಾ ಒಗೀರಿ; ಕಾಳ ಕೊಡಸರಿ” ಎಂದು 
ಹೇಳಿಯೇ ಬಿಟ್ಟ 

ಶೇಷಪ್ಪನಿಗೆ ಈ ಮಾತಿನಿಂದ ಬೆಂಬಲ ದೊರೆತಂತಾಗಿ ಅವನು ಹಲ್ಲು 
ಕಿರಿದು ನಗಹತ್ತಿದ. “ನನ್ನ ಪಾಲಿಗೆ ಬಂದ ಎರಡೂವರಿನೂರು ಕೊಟ್ಟಬಿಡತೇನಿ 
ನಾನು, ಆತಿಲ್ಲೋ?” ಎಂದು ಚೇಷ್ಟೆಯನ್ನೂ ಮಾಡಿದ. 

ಗೌಡರಿಗೆ ಸಿಟ್ಟು ತಡೆಯದಾಯಿತು. “ಬರಬೇಕಾದದ್ದು ಬರಲಾರದ್ದು 
ಕೊಟ್ಟು ಉಪಕಾರದ ಸೋಗು ಮಾಡಿದರ ನಡ್ಯುಕಿಲ್ಲ. ನಿನ್ನೆ ರುಣಾರುಣಾ 
ಎಣಿಸಿ ತೊಗೊಂಡ ರೊಕ್ಕಾ ಒಗೀರಿ. ನಾನು ನನ್ನ ಪಾಲಿಗೆ ಬಂದ ಐನೂರು 
ರೂಪಾಯಿ ಚಲ್ಲತೀನಿ” ಎಂದರು. 

ಬಾಳಾಚಾರ್ಯರು “ನೀವು ಕೊಟ್ಟಮ್ಯಾಲೆ ಉಳಿದವರು ಯಾಕ 
ಇಟಗೋಬೇಕು? ಅವರೂ ಕೊಟ್ಟಬಿಡಲಿ. ಹಣಮೂಕಾಕಾ, ನಿನ್ನ ಪಾಲಿನ 
ಇಪ್ಪತ್ತೈದು ರೂಪಾಯಿ ತಂದ ಇಡಪಾ” ಎಂದರು. 

ಈಗ ಮಾತ್ರ ಹಣಮಂತಾಚಾರಿಗೆ ಎಚ್ಚರ ಬಂತು. “ಬೇ, ಅಧ್ಯಾಂಗ 
ಆದೀತು. ಬಡವರಿಗಾಗಿ ದುಡ್ಡ ಕೂಡಸೂ ಮಾತ ನಡದದ. ಮತ್ತು ನಾನರೇ 
ಏನ ಇದ್ದಾವನ? ಬಡ ಬ್ರಾಹ್ಮಣ. ಕೈಗೆ ಬಂದದ್ದೆಲ್ಲ ಖರ್ಚು ಆಗಿ ಹೋಗೇದ. 
ಬೇಕಾದರ ಬಡವರಿಗೆ ಕೊಡೂ ಕಾಳೂ ನನಗ ಕೊಡಬ್ಯಾಡಿ. ಆತಿಲ್ಲೋ?” 
ಎಂದು ಅರ್ಥ ಜಾಣತನದಿಂದ. ಅರ್ಥ ಹುಚ್ಚಿನಿಂದ ಉಳಿದರ್ಧ 
ಅಸಹಾಯಕತೆಯಿಂದಲೇ ಹೇಳಿದರು. ಗೌಡರು ವಿಜಯದ ಮುದೆಯಿಂದಲೇ 
ಎಲ್ಲವನ್ನು ನಿರೀಕ್ಷಿಸುತ್ತಿದ್ದರು. 

ಕೊನೆಗೂ ಬಗೆಹರಿಯಲಿಲ್ಲ. ಗೌಡರು ಅಮಲದಾರರಿಗೆ ಕೊಡಲಿಕ್ಕೆಂದು 
ಇಟ್ಟುಕೊಂಡ ಹಣದ ಮೇಲೆಯೇ ಶೇಷಪ್ಪನ ಕಣ್ಣು. ಏನು ಬಂದರೂ ಅದನ್ನು 
ಕೊಡಲಾರೆ ಎಂದು ಗೌಡರ ಹಟ. ಎಲ್ಲರೂ ತಮ್ಮ ತಮ್ಮ ಪಾಲಿಗೆ ಬಂದದ್ದನ್ನು 


ಗ್ರಾಮಾಯಣ ೩೯ 


ಕೊಡಲಿ, ತಮ್ಮ ಪಾಲನ್ನೂ ಕೊಡಬಹುದೆಂದು ಗೌಡರ ಅಭಿಪ್ರಾಯ. ಆದರೆ 
ಅಧಿಕಾರಿಗಳ ಲಂಚದ ನೆವವರಾಡಿಕೊಂಡು ತನ್ನ ಪಾಲನ್ನೇ 
ಮುಳುಗಿಸಿದಂತಾಯಿತಲ್ಲ ಎಂದು ಶೇಷಪ್ಪನ ಗೋಳು. ಮಾತು ಬರಬರುತ್ತ 
ಬಿರುಸಾದವು. ವೈಯಕ್ತಿಕವಾಗಿ ಆಪಾದನೆ ಹೇರುವದೂ ನಡೆಯಿತು. ಹಿ೦ದಿನ 
ಅಕೃತ್ಯಗಳ ಪುನರ್ವಿಚಾರಣೆ ಕೂಡ ನಡೆಯುವಂತಾಯಿತು. ಪ್ರಸ್ತುತ ಪ್ರಶ್ನೆಯನ್ನೇ 
ತಮ್ಮ ವಾದದಲ್ಲಿ ಎಲ್ಲರೂ ಮರೆತಾಗ ಬಾಳಾಚಾರ್ಕರೇ ಮತ್ತೆ ಅದನ್ನು ನೆನಪು 
ಮಾಡಿಕೊಟ್ಟರು. 

“ಊರಾಗ ಒಕ್ಕಟ್ಟು ಇದ್ದಾಗ ಹಗೆ ತಗಿಸಿ ಕಾಳ ಹಂಚೂದು ಸಾಧ್ಯ 
ಇತ್ತು ಈಗ ಜನರ ಕಬೂಲಿ ಇದ್ದರೆ ಕಾಳು ಹಂಚರಿ, ಬೇಕಾಯದೇಶೀರ 
ರೀತಿಯಿಂದ ಹಗೇ ತಗಸೂ ಧೈರ್ಯ ನನಗಂತೂ ಇಲ್ಲ. ಆ ಧೈರ್ಯಾ ಇದ್ದವರು 
ಬೇಕಾದರ ಆ ಕೆಲಸಕ್ಕೆ ಮುಂದಾಗಲಿ” ಎಂದಿಷ್ಟು ಹೇಳಿ ಶೇಷಪ್ಪ ಗೌಡರತ್ತ 
ನೋಡಿದ. 

“ನನಗರ ಬೇಕಾಯದೇಶೀರ ಕೆಲಸಾ ಮಾಡುದೆಲ್ಲೆ ಬೇಕಾಗೇತಿ? ನಾಳೆ 
ಕೂಳಿಲ್ಲದ ಜನರು ಹಗೇ ಲೂಟಿ ಮಾಡಿದರಂದರ ಅದರ ಪಂಚನಾಮೆ 
ಮಾಡಿಸೂದಟ ನಮ್ಮ ಕರ್ತವ್ಯ” ಎಂದು ಗೌಡರೂ ಶೇಷಪ್ಪನ ಪಕ್ನೆಗೆ ಉತ್ತರವಿತ್ತು 
ಉದಾಸೀನತೆಯನ್ನು ತಳೆದರು. 

ಮುಂದೆ ಮಾತಾಡಲು ಒಬ್ಬರೂ ಸಿದ್ಧರಿರಲಿಲ್ಲ. ವೈಯಕ್ತಿಕವಾಗಿ ಒಬ್ಬನು 
ಇನ್ನೊಬ್ಬರನ್ನು ಕಂಡರೆ ಹೆದರುವಂತಾಯಿತು. ಹಗೆ ತೆಗೆಸಿ ಕಾಳು ಹಂಚಿದರೆ, 
ಮೂಕ್ಟಿ ಬರೆಸಿ ಶೇಷಪ್ಪ ತಮ್ಮನ್ನು ಜೇಲಿಗೂ ಕಳಿಸಬಹುದೆಂದು ಗೌಡರ 
ಭಯ. ಶೇಷಪ್ಪನಿಗಿಂತೂ ಊರ ದು:ಖದ ಬಗ್ಗೆ ಕಳಕಳಿಯೆ ಇರಲಿಲ್ಲ. ಯಾವ 
ಪ್ರಸಂಗ ಬಂದರೂ ಅದರಲ್ಲಿ ತನ್ನ ಲಾಭವೆಷ್ಟು ಎಂದು ಲೆಕ್ಕಾಚಾರ ಹಾಕುವದೇ 
ಅವನ ಸ್ವಭಾವವಾಗಿತ್ತು. ಇನ್ನುಳಿದವರ ಸಲಹೆಗಳಿಗೆ ಅಷ್ಟೇನೂ ಬೆಲೆ ಬರಲಿಲ್ಲ. 
ಏನಾದರೂ ಸಲಹೆ ಹೇಳಿದರೂ ಎಲ್ಲಿ ತಮ್ಮ ಮೈಮೇಲೆಯೇ ಬಂದೀತೋ 
ಎಂದು ಅವರಿಗೆ ಭಯ. ಬಾಳಾಚಾರ್ಕರಿಗೂ ಪರಿಸ್ಥಿತಿ ಬಗೆಹರಿಯದಂತಾಯಿತು. 

ಶೇಷಪ್ಪ ಹಾಗೂ ಗೌಡ ಇವರಿಬ್ಬರಲ್ಲಿ ಮಾತಿನ ಕಾವೇರಿದಾಗಲೇ ಎಲ್ಲರಿಗೂ 
ಮಾತುಸಾಕೆಂದು ಅನಿಸಿತ್ತು ಕೂಡಿದ ಸಭೆಯಿಂದ ಬಡವರಿಗೆ ಏನೂ ಪ್ರಯೋಜನ 
ದೊರೆಯಲಾರದೆಂಬ ಮಾತು ಸಷ್ಟವಾಗಿಯೇ ಇತ್ತು. ಆಡುತ್ತಾಡುತ್ತ ಸಭೆಯ 
ಉದ್ದೇಶವೇ ವಿಪರೀತವಾಗಿತ್ತು ಸ್ವಂತ ದ್ವೇಷ, ಸ್ವಂತ ಫಲ, ಸ್ಪಾರ್ಥಲೋಭಗಳ 
ವ್ಯೂಹದಲ್ಲಿ ಅದು ಅಡಗಿಹೋಗಿತ್ತು. ದೊಡ್ಡವರು ತಮಗೆ ತಿಳಿದಂತೆ ಮಾಡಲಿ 


೪೦ ಗ್ರಾಮಾಯಣ 


ಎ೦ದು ಉಳಿದವರು ಉದಾಸೀನತೆಯಿಂದ ಕೈಚಲ್ಲಿದರು. 

ಎಷ್ಟೊತ್ತು ಹಾಗೇ ಸುಮ್ಮನೆ ಕೂಡಲಾದೀತು? ಆದರೆ ಸಭೆ ಕಾವೇರಿದ್ದರಿಂದ 
ಏಳಲು ಕೂಡ ಯಾರಿಗೂ ಧೈರ್ಯವಾಗಲಿಲ್ಲ. ಗೌಡರೇ ಸಭೆ ಮುಗಿಯಿತೆಂದು 
ಹೇಳಬೇಕಾಯಿತು. ದೈವದವರ ಸಭೆ ಅಂತಚಲಹದಿಂದ ಯಾವ ನಿರ್ಣಯಕ್ಕೂ 
ಬರದೆ ಮುಗಿಯಿತು. 

ಅಂದಿನ ರಾತ್ರಿ ಶಂಕರಪ್ಪಗೌಡರಿಗೆ ನಿದ್ದೆಯೇ ಹತ್ತಲಿಲ್ಲ. ತಮ್ಮ ಸ್ವಾರ್ಥದ 
ಪರಿಣಾಮವಾಗಿ ಪಾದಳ್ಳಿಯೇ ಉಪವಾಸ ಬೀಳುವಂತಾಯಿತಲ್ಲ! ಬೆಳಗಿನಲ್ಲಿ 
ಹೊಟ್ಟೆಗಿಲ್ಲದೆ ಕಾಳು ಕೇಳಲು ಬ೦ದ ಬಡವರ ಕರುಣಚಿತ್ರ ಗೌಡರ ಕಣ್ಣಮುಂದೆ 
ಇನ್ನೂ ಇತ್ತು. ಗೌಡರೆಂದು ಊರನ್ನೇ ಕಾಯುವ ಹೊಣೆ ಹೊತ್ತ ತಮ್ಮನ್ನಲ್ಲದೆ 
ಅವರು ಇನ್ನಾರನ್ನು ಕೇಳಬೇಕು? ಆದರೆ ಆಭಿಮಾನವೊಂದು ಅಡ್ಡಗೋಡೆಯಾಗಿ 
ಬಂದಿತ್ತು. ಉಪವಾಸ ಬಿದ್ದ ಜನರಿಗೆ ಕಾಳು ಕೊಡಿಸಲು ತಾವು 
ಅಸಮರ್ಥರಾದೆವಲ್ಲ ಎಂದು ಅವರಿಗೆ ಅಪಾರ ವ್ಯಥೆಯಾಗಿತ್ತು. ಕುಲಕರ್ಣಿಯ 
ಮೇಲೆ ಸಿಟ್ಟೇನೋ ಬಂದಿತ್ತು. ಆದರೆ ಅವನು "ಲೇಖಣಿ ಬಹದ್ದೂರ' ಮೇಲಾಗಿ 
ಕಾಯದೆ ಕಾನೂನುಗಳಲ್ಲಿ ಗತಿಯಿದ್ದವ; ಸ್ವಾರ್ಥ ಸಾಧಕ; ಒಂದು ಮೂಕಿ- 
ಅರ್ಜಿ ಮಾಡಿ ಊರನ್ನೇ ನುಂಗಬಲ್ಲ ಸಮರ್ಥ, ಅದೂ ಅಲ್ಲದೆ ಈ ಬರಗಾಲದ 
ಪರಿಹಾರದ ಹೊಣೆಯೆಲ್ಲ ತಮ್ಮ ಮೇಲೆಯೇ ಹೊರತು ಕುಲಕರ್ಣಿಯ ಮೇಲಲ್ಲ. 
ಊರಲ್ಲಿಯ ಹಗೆಗಳಲ್ಲಿ ಆರು ತಿಂಗಳು ಸಾಕಾಗುವಷ್ಟು ಧಾನ್ಯ ಸಂಗಹವಿತ್ತು. 
ಆದರೆ ಮುಂಗೈಜೋರಿನಿಂದ ಅವುಗಳನ್ನು ತೆಗೆಸಿದರೆ, ಲೂಟಿ ಮಾಡಿದ 
ಆಪಾದನೆಯೂ ತಮ್ಮ ಮೇಲೆಯೇ ಬಂದರೆ? ಸುಮ್ಮನೆ ಕುಳಿತರೆ ಲೂಟಿ, 
ಕಳವು, ಮೊದಲಾದ ದುರ್ಫಟನೆಗಳಿಗೆಡೆಕೊಟ್ಟಂತೆಯೇ ಕೊನೆಗೂ ತಾನೇ 
ಸೋಲುವದು ಹಿತಕರವೆಂಬ ನಿರ್ಧಾರಕ್ಕೆ ಬಂದು ನಸುಕಿನಲ್ಲಿಯೇ ಎದ್ದು 
ಗೌಡರು ಬಾಳಾಚಾರ್ಯರ ಮನೆಗೇ ಬಂದರು. 

“ಇಗಾ ಆಚಾರೆಪ್ಪ ನನ್ನ ಕಡೆ ಬಂದ ಹಣ ನಿಮ್ಮ ಕೈಯಾಗ ಹಾಕ್ಕೀನಿ 
ಏನರ ಮಾಡಿ ಆ ಶೇಷಪ್ಪಗ ಸಮಜೂತ ಹಾಕಿ ಸಮಾಧಾನ ಮಾಡಿ. ಊರಾಗ 
ಇಲ್ಲದ ಕಿತಾಪತಿ ಏಳದ್ದಾಂಗ ನೋಡಿಕೋಬೇಕಾಗೇತಿ” ಎಂದು ಗೌಡರು 
ಬಾಳಾಚಾರ್ಯರಿಗೇ ಬಿನ್ನವಿಸಿಕೊ೦ಡರು. 

“ಗೌಡ್ರ ನಿವೇನೋ ರೂಪಾಯಿ ಕೊಡತೀರಿ ಖರೆ. ಆದರ ಇದರಿಂದ 
ಶೇಷಪ್ಪನ ಸಮಾಧಾನ ಆದೀತು ಅ೦ತ ನನಗೇನು ಅನುಸೂದುಲ್ಲ. ಅಂವಗ 
ಬಾಪೂ ಸಾಹೇಬನ ಬೆಂಬಲ ಸಿಕ್ಕದ. ಇಬ್ಬರೂ ಕೂಡಿ ಊರು ತಮ್ಮ ಹಿಡಿತದಾಗ 


ಗ್ರಾಮಾಯಣ ೪೧ 


ಬರಬೇಕೂ ಅಂತ ಹೊಂಚು ಹಾಕಲಿಕ್ಕೆ ಹತ್ತ್ಯಾರ. ಈ ಬಾಪೂ ಎಷ್ಟು ದಿನದಾಂವ? 
ಈ ಶೇಷಪ್ಪನ ಕುಲಕರ್ಣಿಕೀ ಪಾಳೀ ಎಷ್ಟು ದಿನದ್ದು? ನಾಳೆ ಬೆಳಗಾದರ 
ಶ್ಯಾಮರಾಯನ ಪಾಳೀ ನೇಮಣೂಕಿ ಆಗಬೇಕಾಗದ. ಅದ ಶ್ಯಾಮರಾಯನ್ನ 
ಕರೆಸಿ ನಿನ್ನ ಪಾಳೀ ನೀ ನೋಡಿಕೊಳ್ಳಪ್ಪಾ ಅ೦ತ ಹೇಳಿಬಿಟ್ಟರ ಈ ಶೇಷಪ್ಪ ತಾನ 
ಥಣ್ಣಗಾಗತಾನ. ಇನ್ನ ಬಾಪೂ ಸಾಹೇಬ ಮಾಡಿದ ಕೆಲಸ ವಾಡೇದ ಹೆಸರಿಗೇ 
ಬಟ್ಟಾ ತರೂವಂಥದು. ಲಕ್ಷ್ಮೀಬಾಯಿಗೆ ಪತ್ರಾ ಹಾಕಿ ಕರೆಸಿಕೊಂಡುಬಿಟ್ರ ಅಂವನೂ 
ಥಣ್ಣಗಾಗತಾನ. ಇವೆಲ್ಲ ವಿಷಯ ನಿಮಗ ಹೇಳಬೇಕಾಗಿತ್ತು. ನೀವ ಬಂದಿರಿ 
ನೆಟ್ಟಗ ಆತು” ಎಂದರು ಬಾಳಾಚಾರ್ಯರು. ಅವರ ಮಾತಿನಲ್ಲಿ ಈಗ 
ನಡೆದುಹೋದ ಸಂಗತಿಗಳ ಬಗ್ಗೆ ಬೇಸರ ವ್ಯಕ್ತವಾಗುತ್ತಿತ್ತು. 

“ಆಗಲಿ ಆಚಾರೆಪ್ಪ, ನಿಮ್ಮ ಆಶೀರ್ವಾದ ಇದ್ದರ ಶೇಷಪ್ಪಗ ಉಪ್ಪ ಹಾಕ 
ಕೊಡಾಕಿಲ್ಲ. ಆದರೂ ಅದೇನು ಸಾಮಾನ್ಯ ಇಸಮು ಅಲ್ಲ. ನೀವೊಬ್ಬರು ಬೆಂಬಲಕ್ಕೆ 
ಇರ್ರಿ ಸಾಕು. "ಅದೀನಿ' ಅಂದರ ಆನೀ ಬಲಾ, ಇದ್ಧಾಂಗ, ಅಷ್ಟಾದರ ಏನ ಹೇಳ್ತಿ 
ಆಚಾರೆಪ್ಪ ಈ ಶೇಷಪ್ಪನ ಮಾತು ಯಾವ ಕೋಳೀ ಮರೀನೂ ಕೇಳಧಾಂಗ 
ಮಾಡತೀನಿ” ಗೌಡರಿಗೆ ನಿಜವಾಗಿ ಭಾರವಿಳಿದಂತಾಗಿತ್ತು. 

“ಅದೆಲ್ಲ ಸರಿ, ಆದರ ಈಗ ಕಾಳಿನ ವ್ಯವಸ್ಥಾ ಏನಾದರೂ ಮಾಡಬೇಕಲ್ಲಾ. 
ಇದಕ್ಕ ಏನಾರ ವಿಚಾರ ಮಾಡಿಲ್ಲೇನು?” 

“ಅದಕ್ಕ ಹೀಗ ಮಾಡೂಣು. ನಮ್ಮ ಓಣಿ ಜನರಿಗೆ ಸುಗ್ಗಿಮಟಾ ನಾವು 
ಕಾಳು ಕೊಡತೀವಿ. ಶೇಷಪ್ಪ ತಮ್ಮ ಓಣೀದು ತಾನೆ ನೋಡಿಕೊಳ್ಳಲಿ.” 

“ನಿಮ್ಮ ಓಣಿಯೊಳಗಿನ ಎಲ್ಲ ಜನರೂ ನೆಟ್ಟಗಿದ್ದಾರ ಗೌಡ್ರ ಇದ್ದ ನಾಲ್ಕೆಂಟು 
ಬಡ ಕುಟುಂಬ ಛಲೋ ದಿನದಾಗೂ ನಿಮ್ಮೆಲ್ಲಾರ ಆಧಾರದ ಮ್ಯಾಲೆ ಬದಕಿದ್ದವು. 
ಆದರ ಶೇಷಪ್ಪನ ಓಣಿ, ನಮ್ಮ ಓಣೀಯೊಳಗ ಯಾರಿಗೂ ಆಹಾರ ಇಲ್ಲ. ಆ 
ಜನರಿಗೇ ಈಗ ಕಾಳು ಕೊಡಿಸಬೇಕಾಗೇದ. ಬರೇ ಕುಲಕರ್ಣಿ ಬಾಪೂಸಾಹೇಬರ 
ಮ್ಯಾಲ ಭಾರ ಹೊರಿಸಿ ಬಿಟ್ರ. ನಿಮ್ಮ ಹಗೇಕ್ಕ ದಾಳಿ ಬರತದ.” 

“ಅವರಿಬ್ಬರೂ, ಬಡವರಿಗೆ ಏನೂ ಮಾಡಲಿಲ್ಲಾ ಅಂತ ಗೊತ್ತಾಗಲಿ 
ಆಚಾರೆಪ್ಪ ದಾಳಿ ಬಂದರ ನಾ ಅದೀನಲ್ಲಾ. ಮೊದಲು ಜಾಗೀರದಾರರ ಹಗೆ 
ಲೂಟಿ ಮಾಡಿ ಆಮ್ಯಾಲೆ ನಮ್ಮ ಕಡೆ ಬರ್ರಿ ಅಂತ ಹೇಳಾಕ.” 

“ಹಸಿದ ಹೊಟ್ಟೆ ಕೆಟ್ಟದು ಗೌಡರ. ನಿಮ್ಮ ನಿಮ್ಮ ತಿಕ್ಕಾಟದೊಳಗೆ ಬಡವರು 
ಸತ್ತಿರಬಾರದು. ಈಗ ಹೀ೦ಗ ಮಾಡ್ರಿ ಐನೂರು ರೂಪಾಯಿ ಕೊಡಲಿಕ್ಕೆ 
ಒಪ್ಪಿದವರು, ಊರ ಜನರಿಗೆ ಕಾಳು ಕೊಡಲಿಕ್ಕೆ ಹಿ೦ಜರೀಬಾರದು. ಮೊದಲು 


೪೨ ಗ್ರಾಮಾಯಣ 


ನಿಮ್ಮ ಹಗೇ ತಗಸಿ ಕಾಳು ಹಂಚಿರಿ. ಆಮ್ಯಾಲೆ ಉಳಿದವರಿಗೆ ಹೇಳಲಿಕ್ಕೆ 
ಬರತದ. ಏನಂದರೂ ಊರ ತಂದೀ ತಾಯೀ ನೀವ ಅನ್ನೂದು ಸುಳ್ಳು 
ಮಾಡಬ್ಯಾಡ್ರಿ ಗೌಡರ”. 

ಬಾಳಾಚಾರ್ಯರ ಕೊನೆಯ ವಾಕ್ಕದಿ೦ದ ಗೌಡರ ಅಂತಃಕರಣ ಕರಗಿತು. 
ಪಾದಳ್ಳಿಯ ನೆಲದ ಮೇಲೆ ಗೌಡರ ಮನೆತನಕ್ಕಿರುವ ಅಭಿಮಾನ ಮತ್ತಾರಿಗೂ 
ಇರಲಿಲ್ಲ. ಅದು ಗೌಡರ ರಕ್ತದ ಗುಣ. ಕುಲಕರ್ಣಿಯಂತೆ ಹಾರುವ ಹಕ್ಕಿಯಲ್ಲ 
ಗೌಡರು. ಜನರು ಬದುಕಿದರೆ ಮಾತ್ರ ತಾನು ಬದುಕಿದಂತೆ ಎಂಬ ಭಾವನೆ 
ಗೌಡರ ಮನೆತನದ ಸಂಸ್ಕೃತಿಯ ಒಂದು ಜೀವಂತ ಅಂಶವಾಗಿತ್ತು. ಅಂತಲೇ 
ಬಾಳಾಚಾರ್ಕರ ಮಾತಿಗೆ ಗೌಡರಿಗೆ ಇಲ್ಲೆನಲಾಗಲಿಲ್ಲ. “ಹಂಗ ಆಗಲಿ ಆಚಾರೆಪ್ಪ 
ನಿಮ್ಮ ಮಾತು ಮೀರಿದರೆ ದೇವರ ಮಾತು ಮೀರಿದ್ದಂಗ” ಎಂದು ಹೇಳಿ 
ಗೌಡರು ಇನ್ನೇನು ಹೊರಡುವವರಿದ್ದರು; ಅಷ್ಟರಲ್ಲಿ ಶಿಲೇದಾರ ಲಕ್ಷ್ಮಣ ಅಲ್ಲಿಗೆ 
ಬಂದ. ಗೌಡರನ್ನು ಕಂಡ ಕೂಡಲೇ “ರಾಮ್‌ ರಾಮ್‌ ಪಾಟೀಲ” ಎಂದು 
ಮುಜುರೆ ಮಾಡಿದ. 

ಶಿಲೇದಾರ ಲಕ್ಷ್ಮಣ ಇನ್ನೂ ಬಿಕ್ಕಿಬಿಕ್ಕಿ ಅಳುತ್ತಿದ್ದ. ಅತ್ತುಅತ್ತು ಕಣ್ಣು 
ಕೆಂಪಗಾಗಿದ್ದವು. ತಲೆಯ ಮೇಲಿನ ರುಮಾಲು ಬಗಲಲ್ಲಿ ಬ೦ದಿತ್ತು ಮೊದಲೇ 
“ಅಪೇಶಿ' ಎಂದು ಅವನು ಹೆಸರಾಗಿದ್ದ. ಈಗಂತೂ ದುಃಖದಿಂದ ಅವನ 
ಮುಖದ ಮೇಲೆ ಮತ್ತಿಷ್ಟು ಹುಚ್ಚುಕಳೆ ಬಂದಿತ್ತು. ಅಂತಃಕರಣ ಉಕ್ಕಿಬಂದ 
ಲಕ್ಷ್ಮಣನ ಮುಖದಲ್ಲಿ ದುಃಖವು ಸಾಕಾರವಾದಂತೆ ಕಾಣುತ್ತಿತ್ತು ಯಾವಾಗಲೂ 
ಮೇವಿನ ಹೊರೆ ಹೊತ್ತುಕೊಂಡು ದನಗಳ ಜೊತೆಗೆ ತಾನೂ ಕಾಲಕಳೆಯುತ್ತ 
ನಡೆಯುತ್ತಿದ್ದ ಲಕ್ಷ್ಮಣ, ನಾನಾನ ಮರಣದ ದುಃಖದಿಂದ ಹಣ್ಣಾಗಿ ಇನ್ನೂ 
ಕಾಲ ಎಳೆಯುತ್ತ ಬಾಳಾಚಾರ್ಯರ ಬಾಗಿಲಿಗೆ ಹಾಗೂ ಹೀಗೂ ಬಂದಿದ್ದ. 

ಹಿಂದಿನ ರಾತ್ರಿ ಲಕ್ಷ್ಮಣ ಊರಿನಿಂದ ಬಂದಾಗ ಅವನಿಗೆ ನಾನಾನ 
ಮರಣದ ಸುದ್ದಿ ತಿಳಿದಿತ್ತು. ಬೆಳಿಗ್ಗೆ ಎದ್ದು ಗೌಡರ ಮನೆಗೆ ಬರುವಷ್ಟರಲ್ಲಿ 
ಅವರು ಮನೆಯಲ್ಲಿಲ್ಲವೆಂದು ಕೇಳಿ ಅವರನ್ನು ಹುಡುಕುತ್ತ ಈಗ ಇಲ್ಲಿಗೇ 
ಬಂದಿದ್ದ. 

“ಬಿಡು ಲಕ್ಷ್ಮಣಾ, ಗಂಡಸಾಗಿ ಹಾಂಗೆಲ್ಲ ಅಳಬಾರದು. ನೀ ಅತ್ತರು 
ಹೋದ ನಾನಾ ಏನು ತಿರುಗಿ ಬರತಾನ? ಹುಟ್ಟಿದವರೆಲ್ಲ ದೇವರು ಕರೆದಾಗ 
ಅವನ ಕಡಿ ಹೋಗಬೇಕಲ್ಲಪಾ!” ಎಂದು ಬಾಳಾಚಾರ್ಯರು ಸಹಾನುಭೂತಿಯಿಂದ 
ಮಾತಾಡಿದರು. 


ಗ್ರಾಮಾಯಣ ೪೩ 


“ದೇವರು ನಾನಾನ್ನ ಒಯ್ಯಲಿಲ್ಲ ಆಚಾರೆಪ್ಪ ಪಿಶಾಚಿ ಅವನ ಜೀವಾ 
ಹಿಂಡಿತು. ಅಂವಾ ಸತ್ತ ಸುದ್ದಿ ಸೈತ ಹೇಳಿಕಳಿಸದಂತಾದದ್ದು ನಾ ಏನು ಮಾಡಿದ್ದಿ 
ಗೌಡರ?” ಎಂದು ಲಕ್ಷ್ಮಣ ಧೋತರದ ಸೆರಗಿನಿಂದ ಮುಖ ಮುಚ್ಚಿಕೊಂಡ 
ಮತ್ತೆ ಅಳಹತ್ತಿದ. 

“ನೀನೂ ಏನ ಮಾಡಿಲ್ಲ. ನಾನಾನೂ ಏನೂ ಮಾಡಲಿಲ್ಲ. ಅದೆಲ್ಲ 
ವಿಧಿಲಿಖಿತ ಲಕ್ಷ್ಮಣಾ. ಅದನ್ಯಾರು ತಪ್ಪಿಸಬೇಕು ಹೇಳು? ಸಮಾಧಾನ ಮಾಡಿಕೊ” 
ಬಾಳಾಚಾರ್ಕರು ಅಂತಃಕರಣ ಕರಗಿ ನುಡಿದರು. 

ದುಖಃದ ಆವೇಗ ಕಡಿಮೆಯಾಗಲೆಂದು ಆಚಾರ್ಯರು ಗೌಡರು ಕೆಲಹೊತ್ತು 
ಸುಮ್ಮನಿದ್ದರು. ಒಮ್ಮೆ ಜೋರಾಗಿ ಅತ್ತು ಲಕ್ಷ್ಮಣ ಕಣ್ಣೊರೆಸಿಕೊಂಡು 
ಶೂನ್ಯದೃಷ್ಟಿಯಿಂದ ಇವರಿಬ್ಬರನ್ನೂ ಮಿಕಿ ಮಿಕಿ ನೋಡಶತ್ತಿದ. ಕೊನೆಗೇ 
ಆಚಾರ್ಯರೇ ಮತ್ತೊಮ್ಮೆ ಮೌನವನ್ನು ಮುರಿದು ಹೇಳಬೆಕಾಯಿತು. 

“ಇಲ್ನೋಡು ಲಕ್ಷ್ಮಣಾ, ಬಾಪೂಸಾಹೇಬ ಇಂಥಾ ನೀಚ ಕೆಲಸಕ್ಕ ಕೈ 
ಹಾಕಬಾರದಿತ್ತು. ಇನ್ನೇನು ನಾನಾನ ಆಯುಷ್ಯ ಮುಗದ ಬಂದಿತ್ತು ಅನ್ನು 
ಅದಕ್ಕ ಅವಂಗ ಅಂಥಾ ದುರ್ಬುದ್ಧಿ ಹುಟ್ಟಿರಬೇಕು. ಆದದ್ದು ಆಗಿ ಹೋತು. 
ನೀನು ಆಗ ಇದ್ದರೂ ನಾವು ಮಾಡಿದ್ದನ್ನ ಮಾಡತಿದ್ದಿ” ಎಂದು ತಿಳಿಸಿ ಹೇಳಿದರು. 

“ಆಚಾರಪ್ಪ ಹೇಳಿದ್ದು ಕೇಳಿದೇನು ಲಕ್ಷ್ಮಣಾ? ಅವರೆಂದೂ ಗೈರ ಮಾತು 
ಆಡೊದೇ ಇಲ್ಲ” ಗೌಡರು ಬಾಳಾಚಾರ್ಕರ ಮಾತಿಗೆ ಬೆಂಬಲವಿತ್ತರು. 

“ಎಷಾ ಹಾಕಿ ಕೊ೦ದರ, ಆಯುಷ್ಯ ಮುಗದು ಸತ್ತ ಅಂತ ಹ್ಯಾಂಗ 
ನಂಬಲಿ ಆಚಾರೆಪ್ಪ) ತಪ್ಪ ಮಾಡಿದವರಿಗೆ ಶಿಕ್ಷಾ ಆಗಾಕಬೇಕು ಎಪ್ಪಾ. ಇಲ್ಲದಿರಕ 
ನಾನಾನ ಹೊಂದಿದವರಾಗಿ ಏನು ಮಾಡಿದ ಹಾಗಾತು?” ಲಕ್ಷ್ಮಣನ ಅಂತ:ಕರಣ 
ಸವಾಲು ಹಾಕಿತು. 

“ಹಾಗೆಲ್ಲ ಸಿಟ್ಟನ ಕೈಯಾಗ ಬುದ್ಧಿಯನ್ನು ಕೊಡಬಾರದು ಲಕ್ಷ್ಮಣಾ. 
ನೀನ ಇಚಾರ ಹಾಕಿ ನೋಡು. ಚಿಮಣಾನ ಮರ್ಯಾದಿ ನಮ್ಮ ದಾರ್ಯಾಗ ಅಡ್ಡ 
ಬಂತು, ಆಕಿ ನಾನಾನ ಮಗಳಾದರ ನಿನಗೂ ಮಗಳಾಗಲಿಲ್ಲ? ಆಕೀ ಮರ್ಕಾದೀ 
ಕಳದು ಹೊಳೀಪಾಲು ಮಾಡಿದ್ದರ ಪಾಡಾಗತ್ತಿತ್ತೇನು ಹೇಳು?” ಗೌಡರು ಹೊಣೆ 
ಅರಿತು ವಿವರಿಸಬೇಕಾಯಿತು. “ಮತ್ತ ಇದು ನಿನ್ನ ಮನಸ್ಸಿಗೆ ಬರದಿದ್ದರ ಹೇಳು. 
ಊರ ಹಿರ್ಕಾರಿಗೆಲ್ಲ ಶಿಕ್ಷಾ ಮಾಡಸತಿದ್ರ ಮಾಡಿಸಿಬಿಡು” ಎಂದು ಅವನಿಗೇ 
ತಿಳಿಯಲೆಂದು ಹೇಳಿದರು. 

“ತಪ್ಪು ಮಾಡಿದರಿಗೆಲ್ಲ ಶಿಕ್ಷಾ ಆಗಾಕಬೇಕು ಎಪ್ರಾ. ಅದು ದೇವರ ನ್ಯಾಯ. 


೪೪ ಗ್ರಾಮಾಯಣ 


ಸುಮಾಕ ಉಳದ ಹಿರ್ಕಾರಿಗೂ ಶಿಕ್ಷಾ ಮಾಡಸ೦ತ ಹೇಳಿದರ ಬಾಯಾಗ ಹುಳ 
ಬಿದ್ದಾವು” ಲಕ್ಷ್ಮಣನ ಮುಗ್ಧತೆ ಈ ಮೊಂಡುತನವನ್ನು ಕಲಿಸಿತ್ತು. 

“ಲಕ್ಷ್ಮಣಾ, ನಿನ್ನ ಮಾತು ಖರೆ, ಆದರೂ ನೋಡು, ಪ್ರಸ೦ಗ ಎಷ್ಟು 
ತೊಡಕಿನದಾಗಿ ಕೂತದ ಈಗ? ಆದ ಪ್ರಕರಣ ಮತ್ತೊಮ್ಮೆ ತಗದರ ಚಿಮಣಾನ್ನ 
ಕರಸಬೇಕು, ಕೇಳಬೇಕು. ಆಮ್ಯಾಲೆ ಖರೇ ಮಾತು ಹೊರಬಿದ್ದರ, ನಾವೆಲ್ಲ 
ರೊಕ್ಕಾ ತಿಂದು ಗುನ್ಹ ಮುಚ್ಚಿಟ್ಟವಿ ಅಂತ ಜೇಲಿಗೆ ಹೋಗಬೇಕು. ಇದರಿಂದ 
ಏನು ಸಾಧಿಸಿದ್ದಾಂಗ ಆತು? ನಾನಾ ಸತ್ತದ್ದಕ್ಕ ನಿನಗ ಎಷ್ಟು ದುಃಖ ಆಗೇದ, 
ಅಷ್ಟ ನಮಗೂ ಆಗೇದ. ಅದರ ಉಪಾಯ ಇಲ್ಲದ ಸುಮ್ಮನ ಕೂಡಬೇಕಾಗೇದ.” 

“ಆಚಾರೆಪ್ಪ ಹೇಳೂದೆಲ್ಲ ವಾಜಮಿ ಮಾತು ಲಕ್ಷ್ಮಣಾ. ಈಗ ಇಲ್ಲದ 
ಒಬ್ಬಾಟ ಮಾಡೂಹಂಗಿಲ್ಲ. ಯಾರೆದುರೂ ಹೇಳದ ಸುಮಾಕ ಇರೂದಪಾಡ” 
ಎಂದು ಗೌಡರೂ ಹೇಳಿದರು. 

“ಅದೆಲ್ಲ ಕರೇ ಮಾತು ಎಪ್ಪಾ ಆದರ ಬಾಪೂಸಾಬಗ ಶಾಸನ ಆಗದಿದ್ದರ 
ಎಂತಾ ಮಾತರಿ? ಇದಕೇನಂತೀರಿ ನನಗ ಹೇಳಿ?” ಲಕ್ಷ್ಮಣ ಮತ್ತೆ ಕೇಳಿದ. 

“ಅದಕ್ಕ ಎರಡ ಹಾದಿ ಲಕ್ಷ್ಮಣ. ಒ೦ದು ಚಿಮಣಾನ್ನ ಬಾಪೂಸಾಬಗ 
ಕೊಟ್ಟ ಮದವೀ ಮಾಡಬೇಕು. ಇಲ್ಲಾ ಅಂದರ ಲಕ್ಷ್ಮಿಬಾಯಿನ್ನ ಕರೆಸಿ 
ಬಾಪೂಸಾಹೇಬನ್ನ ಊರುಬಿಟ್ಟು ಓಡಿಸಬೇಕು. ಇವೆರಡರೊಳಗ ಯಾವದು 
ಮಾಡಂತೀಯಾ ಹೇಳು?” ಆಚಾರ್ಯರು ಅವನ ಮೇಲೇ ಹೊಣೆ ಹಾಕಿದರು. 

“ಜೆಮಣಾನ್ನ ಬಾಪೂಸಾಹೇಬಗ ಕೊಡೂದ? ಎಂತಾ ಮಾತ ಹೇಳತೀ 
ಆಚಾರೆಪ್ಪಾ. ಸತ್ತ ನಾನಾ ಏನಂದಾನು ನನಗ? ಆ ಮಾತು ಆಗಾಣಿಲ್ಲ ತಗೀರಿ. 
ಇನ್ನೂ ಬಾಪೂಸಾಹೇಬನ್ನ ಊರು ಬಿಟ್ಟು ಓಡಿಸಿರಿ. ಅದು ನಮಗ ಸಮನಂತ 
ಮಾತು” ಲಕ್ಷ್ಮಣ ಉತ್ತರವಿತ್ತ. 

“ಆದರ ಬಾಪೂಸಾಬ ಊರಾಗ ಬೇರುಬಿಟ್ಟಾನೋ. ತಮ್ಮ ಪಡದಯ್ಯ 
ಸ್ವಾಮೇರು ಅವರೂ ಜೀವದ ಗೆಣ್ಯಾರು. ಹುಲಿಬ್ಯಾಟಿ-ಹಳಬರ್ನ ಸಾಕ್ಕಾನ. 
ಅವನ್ನ ಹೊರಗ ಹಾಕೂದಂದ್ರ ಓಟು ತೆಗೆವೆ ಹರಿತೇತಿ” ಗೌಡರು ತಮ್ಮ 
ಅಭಿಪ್ರಾಯ ಹೇಳಿದರು. 

“ಹಾಗಾರ ನಮ್ಮಂತಾ ಬಡಜನರಿಗೆ, ಬಾಳೆ ಮಾಡೂದು ಸಾಧ್ಯ ಇಲ್ಲ. 
ಊರು ಬಿಟ್ಟು ಹೋಗಂತ ಹೇಳಬಾರದ ಎಪ್ಪಾ” ಲಕ್ಷ್ಮಣನ ದನಿ ಮತ್ತೆ ಅಳುವಿನ 
ರಾಗ ತೆಗೆಯಿತು. 

“ಹಾಗೆಲ್ಲ ಅಳಬ್ಯಾಡೋ ಲಕ್ಷ್ಮಣ. ಬಾಪೂಸಾಬನ್ನ ಹೊರಗ ಹಾಕೂದು 


ಗ್ರಾಮಾಯಣ ೪೫ 


ಬಿಗಿ ಅಂತ ಹೇಳಿದ್ದಿ ಅಷ್ಟ ಹಾಗ ನೋಡಿದರ ನಾವೇನು ಬಳಿ ಇಟ್ಟಿಲ್ಲ ಅನ್ನು. 
ಈಗ ನೀನು ಹ್ಯಾಂಗಾರೂ ಶಿಲೇದಾರ. ಲಕ್ಷ್ಮೀಬಾಯಿಯವರ್ನ ನೀ ಕರೆಸು. 
ಮುಂದಿನ ಕೆಲಸ ನನ್ನ ಕೂಡಿತು” ಗೌಡರು ಸಮಾಧಾನ ಹೇಳಿದರು. 

“ಬರೇ ಹಾಂಗೆಲ್ಲ ಕರೆಸಿದರ ಆಗೂದುಲ್ಲ ಗೌಡರ. ಲಕ್ಷ್ಮೀಬಾಯಿಗೆ 
ಊರೊಳಗ ಬಲಾ ಬೇಕು. ಮೊದಲ ನಾನು ಕಾಳುಕಡ್ಡಿ ಕೊಟ್ಟು ಊರವರ 
ಪ್ರೀತಿ ಗಳಿಸಿಗೋಬೇಕು. ಅಂದರ ಮುಂದಿನ ಕೆಲಸ ಸುಸೂತ್ರ ಆಗತದ.” 

“ಅದೆಲ್ಲ ನನಗ ಒಪ್ಪಿತು ಆಚಾರೆಪ್ರ ಈಗಿ೦ದೀಗ ಹಗೇ ತೆರವು ಮಾಡತೀನಿ. 
ರೈತರಿಂದನೂ ಕಾಳು ಕೊಡಸತೀನಿ ಆತ?” ಎಂದು ಗೌಡರು ನುಡಿದರು. 

“ನಾ ಹೋಗಿ ದೊಡ್ಡ ಅವ್ವಾ ಅವರ್ನ ಕರೆಕೊಂಡು ಬರತೀನಿ ಎಪ್ಪಾ 
ಅದೇನ ದೊಡ್ಡ ಮಾತಲ್ಲ. ಆದರ ಬಾಪೂಸಾಬ ಈ ಊರಾಗ ನಿಂದರಬಾರದ್ದಾಂಗ 
ಮಾಡೂದು ನಿಮ್ಮನ್ನ ಕೂಡಿತು” ಲಕ್ಷ್ಮಣ ಅದೇ ತಂತಿಯನ್ನು ಮತ್ತೆ ಮೀಟಿದ. 

“ಅದನ್ನೆಲ್ಲ ನಾವು ಮಾಡತೀವಿ ಲಕ್ಷ್ಮಣಾ. ಮೊದಲ ನಾನಾನ ದಿವಸಾ 
ಮಾಡೂದು, ಅದನ್ನೆಲ್ಲ ವಿಚಾರ ಮಾಡಿರಿ. ಅದು ಮುಗದ ಮ್ಯಾಲೆ ನೀನ 
ಹೋಗಿ ಲಕ್ಷ್ಮೀಬಾಯಿನ್ನ ಕರಕೊಂಡು ಬರಬೇಕು. ಚಿಮಣಾಗ ನೀನ ಸಮಾಧಾನ 
ಮಾಡಬೇಕು. ಮತ್ತ ಮನ್ಯಾಗ ನೀನ ಹಿರೇಮನಸ್ಕಾ; ಎಲ್ಲಾ ಒಂದು ಬಿಡದ್ದಾಂಗ 
ನಡೆಸಿಕೊ೦ಡು ಹೋಗು” ಆಚಾರ್ಯರು ಉಪದೇಶದ ಠೀವಿಯಲ್ಲಿ ಹೇಳಿದರು. 

“ಅದೆಲ್ಲಾ ಆದೀತು ಬಿಡರಿ ಆದರ...” ಏನೋ ಹೇಳಬೇಕೆಂದವನು 
ತಡವರಿಸಿದ. 

“ಮತ್ತೇನು ತಗದೆಪಾ? ನಿಂದೇನು ಮುಗಿಯೂ ಹಾಂಗ ಕಾಣೂದುಲ್ಲ” 
ಗೌಡರು ಸ್ವಲ್ಪ ಬೇಸರದಿಂದಲೇ ನುಡಿದರು. 

“ಏನಿಲ್ಲರಿ, ನಾ, ಏನೋ ನಿಮ್ಮ ಮಾತು ಉಗಳುಹಾಕಿ ದಾಟೂದುಲ್ಲ. 
ಹಿರ್ಕಾರ ಮಾತು ತಗದಹಾಕಿ ಬಾಳೇ ಮಾಡಾಕ ಆದೀತರೇ? ಆದರೆ ನಾ 
ಕೇಳಿದ್ದಾಂಗ ನನ್ನ ಮಗಾ ಕೇಳತಾನ್ರೇ? ಮುಂಚೇಕಿಂದನೂ ದಾದಾ ಓಟು 
ಹಟಮಾರಿ ಹುಡುಗ. ಬಿಸಿನೆತ್ತರ ಕುಣಿದಾಡತೈತಿ. ಅದರಾಗ ಚಿಮಣಾನ ಮ್ಯಾಗಂತು 
ಬಾಳ ಜೀವರಿ ಆಂವಂದು. ಈ ಸುದ್ದಿ ಅವನ ಕಿವಿಗೆ ಹಾಕಿಲ್ಲ. ಅದರಾಗ ಬ್ಯಾರೆ 
ನಾನಾಂದು ಈ ಗತಿ ಆತು. ನನಕಿಂತಾ ನಾನಾಕಾಕಾನ್ನ ಹಚಿಕೊಂಡಿತ್ತು ಹುಡುಗ. 
ಈಗೇನು ಊರಾಗ ಇಲ್ಲ, ಆದರೆ ನಾನಾನ ದಿವಸಕ್ಕಂತೂ ಬರಾಕ ಬೇಕಲ್ಲರಿ! 
ಬಂದಮ್ಯಾಲೆ ಏನಾದೀತೋ ಎದಿಒಡಿಕಿ ಹತ್ತೈತರಿ” ಲಕ್ಷ್ಮಣ ತನ್ನ ಮನಸ್ಸಿನಲ್ಲಿ 
ಹುದುಗಿದ್ದ ಭಯವನ್ನು ಆಡಿ ತೋರಿಸಿದ. 


೪೬ ಗ್ರಾಮಾಯಣ 


ಈ ಮಾತಿಗೆ ಯಾರೂ ಇಲ್ಲವೆನ್ನುವಂತಿರಲಿಲ್ಲ. ದಾದಾನ ಮುಂಗೋಪಿ 
ಸ್ವಭಾವ ಎಲ್ಲರಿಗೂ ಚನ್ನಾಗಿ ಪರಿಚಿತವಾಗಿತ್ತು ಸ್ವಲ್ಪ ಹೊತ್ತು ಬಾಳಾಚಾರ್ಯರು 
ಯೋಚಿಸಿ ನುಡಿದರು. “ಹೌದು ಅದೂ ಖರೇನ. ದಾದಾ ಮೊದಲಿನಿಂದ 
ಉಲಕೋಚಿ. ಅವನ್ನ ಅನಕಾತ ಊರಿಗೆ ಬರದ್ದಾಂಗ ಮಾಡಬೇಕು. ಈಗ ಎಲ್ಲಿ 
ಹೋಗ್ಯಾನ?”. 

“ಜತ್ತಿಗೆ ಅಂತ ಹೋಗ್ಯಾನಿ. ಅಲ್ಲಿಂದ ಸೊಲ್ಲಾಪುರ, ಫಂಢರಪುರ 
ಹೋಗೇ ಬರತಾನು. ಅ೦ದಮ್ಯಾಗ ಅವಗ ಹೇಳಿ ಹ್ಯಾಗ ಕಳಸೂದ್ರಿ ಈಗ 
ಇನ್ನೇನು ತಾಸಗಾಂವಿಗೆ ಬಂದರೂ ಬಂದಾನು.” 

“ಹ೦ಗಾರ ಹೀಂಗ ಮಾಡೊಣು. ತಾಸಗಾಂವಿಗೆ ಒಬ್ಬ ವಾಲಿಕಾರನ್ನ 
ಕಳಿಸಿ ಅವನ ಕಡಿ೦ದ ಒಂದು ಪತ್ರಾ ಕಳಸೂಣು ಆತ?” 

“ಹಂಗಾರ ಆ ಪತ್ರದಾಗ ಹೀಂಗೆ ಕಾಣಸರಿ. ತಾಸಗಾ೦ವ್ಯಾಗ ದನ 
ಬಿಟ್ಟು ಬಂದೀನಿ. ನಾ-ಅ೦ದರ ಲಕ್ಷ್ಮಣಾರಿ-ಅಲ್ಲಿ ಬರೂತನಕಾ ತಾಸಗಾಂವ್ಯಾಗ 
ದನಾ ಜ್ವಾಪಾನ ಮಾಡಿಕೊ೦ತ ಇರು ಅಂತ ಬರೆದು ಕಳಿಸಿಬಿಡಿ. ನನ್ನಿಂದ ಪತ್ರ 
ಬರೂತನಾ ಇಲ್ಲಿ ಬರಬಾರದೂ ಅಂತ ತಾಕೀತು ಮಾಡ್ರಿ ಆತು” ಎಂದು 
ಲಕ್ಷ್ಮಣ ತಾನು ಹೇಳುವದನ್ನೆಲ್ಲ ಹೇಳಿ ಮುಗಿಸಿ, “ಬರ್ತೀನಿ ಆಚಾರೆಪ್ಪ, ಬರ್ತೀನಿ 
ಗೌಡ್ರ”, ಎಂದು ಹೇಳಿ ಹೊರಟ. 

“ಆಗಲೆಪಾ, ನಾನಾನ ಬೂದಿ ಹೊಳೀ ಕಾಣಿಸುವ ಕೆಲಸ ಸಮಾಧಾನದಿಂದ 
ಮುಗಸು ಆತು” ಎಂದು ಬಾಳಾಚಾರ್ಯರು ಲಕ್ಷ್ಮಣನನ್ನು ಬೀಳ್ಕೊಟ್ಟರು. 

ಲಕ್ಷ್ಮಣ ತಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾನಾನ ಮರಣದ 
ವಿಷಯದಲ್ಲಿ ಹೆಚ್ಚಿನ ಗೊಂದಲಕ್ಕೆಡೆಕೊಡದಂತಾದುದಕ್ಕೆ ಗೌಡರಿಗೆ ತಮ್ಮ ಮೇಲಿನ 
ದೊಡ್ಡ ಭಾರ ಅದೆಷ್ಟೋ ಇಳಿದಂತಾಗಿತ್ತು 

ಆಗ ಹೇಮಂತದ ಸೂರ್ಯನು ಏರಿದ್ದರೂ ಇನ್ನೂ ಚಳಿಯ ಪ್ರಭಾವ 
ಕುಗ್ಗಿರಲಿಲ್ಲ. ಗೌಡರಿಗೆ ಅಲ್ಲಿಯೇ ಇನ್ನೂ ಕೂಡಬೇಕಿನಿಸಿದರೂ ಬಡಜನರಿಗೆ 
ಕಾಳು ಕೊಡಿಸುವ ಕೆಲಸ ಅವರನ್ನು ತಕ್ಷಣ ಮನೆಗೆ ಹೋಗಲು ಪ್ರೇರೇಪಿಸಿತು. 


೫ 


ಎಳ್ಳಅಮಾಸೆಯ ಮುನ್ನಾ ದಿನ ಜತ್ತಿಯಲ್ಲಿ ನಡೆಯುವ ಕುಸ್ತಿಯಲ್ಲಿ 
ಭಾಗವಹಿಸಲು ಪಾದಳ್ಳಿಯ ಕುಸ್ತಿಗಡಿಗಳು ದಾದಾನ ಧುರೀಣತ್ಸದಲ್ಲಿ ಬಂದಿದ್ದರು. 


ಗ್ರಾಮಾಯಣ ೪೭ 


ರಾಜೇಸಾಹೇಬರ ಖಾಸ ನೇತೃತ್ವದಲ್ಲಿ ಹೆಸರಾಂತ ಪೈಲವಾನರ ಕುಸ್ಲಿಗಳನ್ನು 
ಅಲ್ಲಿ ಏರ್ಪಡಿಸಲಾಗಿತ್ತು ಪಂಜಾಬದ ನಾಮಾಂಕಿತ ಪೈಲವಾನ ಲಾಮಾನೊಡನೆ 
ದಾದಾ "ಗಡಿ ಎ೦ದು ಗೊತ್ತಾಗಿತ್ತು. ಲಾಮಾನ ಹೆಸರು ಪ್ರಸಿದ್ಧವಾದದ್ದರಿಂದ 
ಸುತ್ತಮುತ್ತಲಿನ ಹಳ್ಳಿಯ ಜನರು ಸಾವಿರ ಸಂಖ್ಯೆಯಲ್ಲಿ ಬಂದು ಸೇರಿದ್ದರು. 

ದಾದಾ ಈ ಮೊದಲು ಎಂದೂ ಸೋಲರಿಯದ ಗರಡಿಯಾಳು. 
ಚಿಕ್ಕಂದಿನಲ್ಲಿಯೇ ನಾನಾ ಕಾಕಾ ದಾದಾನಿಗೆ ಕುಸ್ತಿಯ ಎಲ್ಲ ಪೇಚುಗಳನ್ನೂ 
ಕಲಿಸಿದ್ದ, ಪಾದಳ್ಳಿಯ ತಾಲೀಮಖಾನೆಯ ವೀರರೆಲ್ಲ ದಾದಾನೆದುರು 
ಮಣ್ಣುಮುಕ್ಕಿದ್ದರು. ಪಂಜಾಬಿ ಲಾಮಾನಿಗೆ ದಾದಾನೇ ಯೋಗ್ಯ ಗಡಿ ಎಂದು 
ಅವನ ಸಂಗಡಿಗರು ಗೊತ್ತುಮಾಡಿದ್ದು ಇದೇ ಕಾರಣದಿಂದಲೇ. ಪಾದಳ್ಳಿಯ 
ಗರಡಿಮನೆಯ ಕೀರ್ತಿ ಈ ಮೊದಲೇ ಸುತ್ತುಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು 
ಹಬ್ಬಿತ್ತು. ಇಂದು ದಾದಾ ಆ ಕೀರ್ತಿಧ್ವಜವನ್ನು ಇನ್ನೂ ಎತ್ತರವಾಗಿ 
ಮೆರೆಸಬೇಕಾಗಿತ್ತು. ಇದೇ ಉಬ್ಬಿನಲ್ಲಿಯೇ ದಾದಾ ತನ್ನ ಸ೦ಗಡಿಗರೊಡನೆ 
ಕುಸ್ತಿಯ ಕಣಕ್ಕೆ ಬಂದಿದ್ದ. 

ಪ್ರಾರಂಭದಲ್ಲಿ ಒಂದೆರಡು ಸಾಮಾನ್ಯ ಪೈಲವಾನರ ಜೋಡಿ ಕಣಕ್ಕೆ 
ಇಳಿದವು. ಅಲ್ಲಿಯೂ ಪಾದಳ್ಳಿಯ ಗಡಿಯೇ ವಿಜಯ ಸಂಪಾದಿಸಿದ್ದನ್ನು ಕಂಡು 
ದಾದಾನ ಸಂಗಡಿಗರ ಹರ್ಷ ಮೇರೆದಪ್ಪಿತ್ತು ತಲೆಯ ಮೇಲಿನ ಪಡಗಾಗಳೆಲ್ಲ 
ಆಕಾಶದಲ್ಲಿ ಇವರ ಕೇಕೆಯೊಡನೆ ಹಾರಿದವು. ಪಂದ್ಯದ ಬಯಲಿನಲ್ಲಿಯ ಆನಂದ 
ಸಾಂಸರ್ಗಿಕವಾಗಿರುತ್ತದೆ. ಇವರೊಡನೆಯೇ ಉಳಿದವರು ಕೇಕೆ ಹಾಕಿದರು. 

ದಾದಾ ಚಡ್ಡಿ ಏರಿಸುತ್ತಿರುವಾಗಲೇ ಲಾಮಾನ ಗಡಿ ಎದ್ದನೆಂಬ ಗದ್ದಲ 
ಪ್ರೇಕ್ಷಕರಲ್ಲಿ ಎದ್ದಿತು. ದಾದಾ ನಿಂತಿರುವ ಕಡೆಗೆ ಎಲ್ಲರ ದೃಷ್ಟಿ ಹೊರಳಿತು. 
ಇನ್ನೂ ಹದಿನೆಂಟರ ಪ್ರಾಯ; ಎಣ್ಣೆಗಂಪಿನ ಮುಖದಮೇಲೆ ಎಳೆಮೀಸೆ 
ಕಂಡೂಕಾಣದಂತೆ ಮೂಡಿದ್ದವು. ಮುಖದಲ್ಲಿ, ಕಣ್ಣುಗಳ ಚಂಚಲತೆಯಲ್ಲಿ ತುಟಿಗಳ 
ಮುಗುಳುನಗೆಯಲ್ಲಿ ಇನ್ನೂ ಹಸುಗೂಸಿನ ಮುಗ್ಗತೆಯಿತ್ತು. ಆದರೆ ದೇಹವೋ 
ನದಿಯ ದಂಡೆಯ ಮೇಲಿನ ಆಲದಮರದಂತೆ ಬೀಸಾಗಿ ಬೆಳೆದಿತ್ತು. 
ಹೆಜ್ಜೆಯೂರಿದರೆ ನೆಲ ನಡುಗುವಂತಾಗಬೇಕು. ದೇಹ ಸ್ಥೂಲವಾಗಿರಲಿಲ್ಲ; 
ಸ್ವಚ್ಛಂದವಾಗಿ ಬೆಳೆದ ಬಿದಿರಿನಂತೆ "ಸಬುಳಾ'ಗಿತ್ತು. ದಾದಾನ ಸಂಗಡಿಗರು 
ಅವನನ್ನು ಹೊತ್ತು ತಂದು ಕೇಕೆಹಾಕುತ್ತ ಕುಸ್ತಿಯ ಕಣದಲ್ಲಿ ಇಳಿಸಿದರು. ಲಾಮಾ 
ಬೆಟ್ಟದಂತೆ ಸ್ಥೂಲಕಾಯದ ಆಳು. ದಾದಾ ಹಾಗೂ ಲಾಮಾ ಎದುರುಬದುರಾಗಿ 
ನಿಂತಾಗ ದಾದಾನಂಥ ಪುಡಿಯಾಳು ಲಾಮಾನನ್ನು ಗೆಲ್ಲುವದು ಅಸಾಧ್ಯವೆಂದೇ 


೪೮ ಗ್ರಾಮಾಯಣ 


ಎಲ್ಲರ ಮನವರಿಕೆಯಾಗಿತ್ತು. ಆದರೆ ದಾದಾನ ಕೈಚಳಕದ ಪರಿಚಯವಿದ್ದವರು 
ಮಾತ್ರ ಈ ಸಮನಾದ ಜೋಡಿಯನ್ನು ನೋಡಿ ನಿರ್ಣಯದ ಬಗ್ಗೆ 
ಕಾತರರಾಗಿದ್ದರು. 

ಕುಸ್ತಿಯ ಕಣದಲ್ಲಿ ದಾದಾ ಮಿಂಚು ಸುಳಿದಂತೆ, ಲಾಮಾ ಬರುತ್ತಿರುವ 
ಕಡೆಗೆ ಹಾರಿದನು. ಕಣದ ಮಣ್ಣನ್ನು ಕೈಮೈಗಳಿಗೆ ಸವರಿಕೊಂಡು ಕುಸ್ತಿಯ 
ಸಂಪ್ರದಾಯದಂತೆ ಲಾಮಾನ ಕೈಜಗ್ಗಿ ಜೋಲಿಹೊಡೆದು ಸಲಾಮಿ ಕೊಟ್ಟನು. 
ಕೈಹಿಡಿದಾಗ ಮಾತ್ರ ಲಾಮಾನಿಗೆ ತಾನು ಅಸಮಬಲ ವೀರನೊಬ್ಬನನ್ನು 
ಎದುರಿಸುತ್ತಿರುವೆನೆಂಬುದರ ಅರಿವಾಯಿತು. ಯಾವಾಗಲೂ ರೇಶಿಮೆಯಂತೆ 
ಮೃದುವಾಗಿರುತ್ತಿದ್ದ ದಾದಾನ ಮೈ ಈಗ ಉಕ್ಕಿನಂತೆ ಕಠಿಣವಾಗಿತ್ತು. ಕೈಹಿಡಿದು 
ನೆಲಕ್ಕೆ ಒಗೆಯುವೆನೆಂಬ ಲಾಮಾನ ಆತ್ಮವಿಶ್ವಾಸ ಮಾಯವಾಯಿತು. 
ಎಚ್ಚರದಿ೦ದಲೇ ಕೈಗೆ ಕೈ ಕೊಡುತ್ತ ಕುಸ್ಥಿಗಾರಂಭವಾಯಿತು. 

ದಾದಾನ ಕುಸ್ತಿ ವ್ಯರ್ಥ ಶ್ರಮದಲ್ಲ, ಯಾವುದಾದರೂ ಅಪೂರ್ವವಾದ 
ಪೇಚನ್ನು ಹಾಕಿ, ಶತ್ರುವನ್ನು ಹಣ್ಣುಮಾಡಿ ಸೋಲಿಸುವದು ಅವನ ವೈಶಿಷ್ಟ್ಯವಾಗಿತ್ತು 
ಈಗ ಲಾಮಾನನ್ನು ಸೋಲಿಸಲು ಯಾವ ಪೇಚನ್ನು ಹಾಕಬಹುದೆಂದು ಅವನ 
ಸಂಗಡಿಗರು ತಲೆತುರಿಸಿಕೊಳ್ಳುತ್ತಿರುವಾಗ, ಕ್ಷಣದಲ್ಲಿ ನಿಂತ ದಾದಾ ಒಮ್ಮೆಲೆ 
ನೆಲಕ್ಕೆ ಕುಳಿತವನೇ ಲಾಮಾನ ಎರಡೂ ಕಾಲುಗಳ ಮಧ್ಯದಲ್ಲಿ ತಲೆಹಾಕಿದ್ದು 
ಕಂಡಿತು. ಲಾಮಾ ಮೈಮರೆತು ನಿಂತಿದ್ದರೆ, ಕ್ಷಣಾರ್ಧದಲ್ಲಿ ದಾದಾನ ಪೇಚಿಗೆ 
ಬಲಿಬೀಳಬಹುದಾಗಿತ್ತು. ಲಾಮಾ ನುರಿತ ಜಟ್ಟಿ, ಆ ಬೆಟ್ಟದಂಥ ದೇಹದಲ್ಲಿ 
ಎಲ್ಲಿಯ ಶಕ್ತಿ ಸಂಚರಿಸಿತ್ತೋ, ಮಿಂಚಿನ ವೇಗದಿಂದ ಬಾಗಿದವನೇ ಅವನ 
ಕಾಲುಗಳಿಗೆ ಕೈಹಾಕಿದ್ದನು. ಇದರಿ೦ದ ಮೇಲಕ್ಕೇಳಲು ದಾದಾನಿಗೆ ಸಾಧ್ಯವಾಗಲಿಲ್ಲ. 
ಲಾಮಾ ತನ್ನ ತೊಡೆಗಳ ನಡುವೆ ದಾದಾನ ತಲೆಯನ್ನು ಅದುಮಿ ಕುಳಿತನು. 

ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದ ಪ್ರೇಕ್ಷಕರು ಈ ಪೇಚುಗಳಿಂದ 
ಅಪ್ರಶಿಭರಾದರು. ತನ್ನ ಭಾರದಿಂದ ದಾದಾ ಉಸಿರುಗಟ್ಟಿ ಶರಣಾಗತನಾಗುವನೆಂಬ 
ಬಿಂಕದಿಂದ ಲಾಮಾ ತನ್ನ ಹಿಡಿತವನ್ನು ಬಿಗಿಪಡಿಸಿ, ಸುತ್ತಲೂ ನೋಡಿ ನಗೆ 
ಬೀರಿದ. ಆದರೆ ದಾದಾಗೆ ಇದೇನೂ ಅನಿರೀಕ್ಷಿತವಾಗಿರಲಿಲ್ಲ. ನುರಿತ ಈಜುಗಾರ 
ನೀರಲ್ಲಿ ಮುಳುಗಿದಂತೆ ಒಂದು ನಿಮಿಷ ಸ್ಪಸ್ಥವಾಗಿ ಕುಳಿತಲ್ಲಿಯೇ ಕುಳಿತು, 
ಒಮ್ಮೆಲೇ ತನ್ನ ಕೈಗಳೆರಡನ್ನೂ ಲಾಮಾನ ತೊಡೆಗಳಿಂದ ಹೊರತೆಗೆದು ಅವನ 
ಎರಡು ಕೈಗಳು ತನ್ನ ತಕ್ಕೆಯಲ್ಲಿ ಬರುವಂತೆ ತೆಕ್ಕೆ ಹಾಯ್ದದ್ದೆ ತಡ ಅವನ 
ಕಾಲುಗಳು ಮುಕ್ತವಾದವು. ಕ್ಷಣದಲ್ಲಿ ದಾದಾ ತಲೆಯನ್ನು ನೆಲಕ್ಕೂರಿ ನಿಂತುಬಿಟ್ಟನು. 


ಗ್ರಾಮಾಯಣ ೪೯ 


ಲಾಮಾನ ದೇಹ ದೊಪ್ಪನ ನೆಲಕ್ಕೆ ಅಂಗಾತ ಅಪ್ಪಳಿಸಿತು. ದಾದಾ ಸಡ್ಡು 
ಹೊಡೆದು ಆಳಾಗಿ ನಿಂತು, ಎರಡೂ ಕೈಮೇಲಕ್ಕೆತ್ರಿ, ತಾನು ಗೆದ್ದೆನೆಂದು ಹಾರಿ 
ತನ್ನ ಸ್ಥಳದತ್ತ ಸಾಗಿದನು. ಕಣವೆಲ್ಲ ಪ್ರೇಕ್ಷಕರ ಹರ್ಷೋದ್ಗಾರಗಳಿಂದ 
ದುಮುದುಮಿಸಿತು. ಇದೇ ಗದ್ದಲದಲ್ಲಿಯೇ ಲಾಮಾ ಹಿಂದಿನಿಂದ ಬಂದು 
ದಾದಾನ ಚಡ್ಡಿಯಲ್ಲಿ ಕೈಹಾಕಿ ಹಿಡಿದು ಟಾ೦ಗ ಹಾಕಲು ಪ್ರಯತ್ನಿಸಿದ್ದೆ ತಡ 
ಕುಸ್ತಿಯ ಕಣದಲ್ಲೆಲ್ಲ ಸಮುದ್ರಕ್ಕೆ ಉಕ್ಕು ಬಂದಂತೆ ಕೋಲಾಹಲವೆದ್ದಿತು. 

ಲಾಮ ಬಿದ್ದವನು. ಅವನಿಗೆ ಪುನಃ ಕುಸ್ತಿ ಹಿಡಿಯಲು ಅಧಿಕಾರವೇ ಇಲ್ಲ 
ಎಂದು ಜನರ ಹಿಂಡು ಕೂಗಿತು. ದಾದಾನ ಸಂಗಡಿಗರು ಕಣದಲ್ಲಿ ನುಗ್ಗಿ 
ಬ೦ದು, ದಾದಾನನ್ನು ಹೊತ್ತುಕೊಂಡು ಕೇಕೆ ಹಾಕುತ್ತ ಕಣದ ಸತ್ತಲೂ ಪ್ರದಕ್ಷಿಣೆ 
ಹಾಕಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಲಾಮಾನ ಕಡೆಯವರು ಬಂದು ಇನ್ನೂ 
ಕುಸ್ತಿ ಮುಗಿದೇ ಇಲ್ಲವೆಂದು ವಾದಿಸಿದರು. ದಾದಾ ಇನ್ನೊಬ್ಬನ ಹೆಗಲು 
ಮೇಲಿದ್ದವನು ಕೆಳಗೆ ಹಾರಿ ಬ೦ದ. ಗುಲಾಬಿ ಬಣ್ಣದ ಪಟಕಾ ಸುತ್ತಿದ ಲಾಮಾನ 
ಅನುಯಾಯಿಯೊಬ್ಬ ಜಗಳ ತೆಗೆದ. “ಲಾಮಾ ನಾಹೀ ಪಡಲಾ ತ್ಯಾಚೀ ಪಾಠ 
ಜಮೀನಿಲಾ ಲಾಗಲಿನಾಹಿ. ಪುನಃ ಕುಸ್ಲೀ ವ್ಹಾಯಲಾಚ ಪಾಹಿಜೆ” ಎಂದು 
ಮರಾಠಿಯಲ್ಲಿ ಒದರಾಡಪತ್ತಿದ. 

“ದಾದಾ ಆಲಕ್ಕನ ಜಿಗಿದಾಗ ಲಾಮಾ ಅಂಗಾತ ಬಿದ್ದದ್ದು ಇದ ಕಣ್ಣು 
ನೋಡೇತಿ, ಮತ್ತ ಇಲ್ಲಂತಾನಲ್ಲಲೇ? ಹೋಗೋ ಜೋಕುಮಾರಾ ಹೋಗು” 
ಎಂದು ದಾದಾನ ಸಂಗಡಿಗರೆಲ್ಲ ಸಿಟ್ಟಿಗೆದ್ದು ಒಮ್ಮೆಲೆ ಕೂಗಿದರು. 

ಈ ವಾದವಿವಾದ ವಿಕೋಪಕ್ಕೆ ಹೋಗಿ ಕುಸ್ತಿಯ ಎರಡು ಗಡಿಗಳ 
ಪರವಾಗಿ ಪ್ರೇಕ್ಷಕರ ಸಮೂಹದಲ್ಲಿ ಎರಡು ತಂಡಗಳಾಗಿ, ಬಾಯಿಗೆ ಬಾಯಿ 
ಹತ್ತಿ, ಕೈಗೆ ಕೈ ಹತ್ತಿತು. ಕುಸ್ತಿ ಮುಗಿದಿಲ್ಲ ಅನ್ನುವವರ ಮೇಲೆ ಪಾದಳ್ಳಿಯ 
ಗರಡಿಂಯಾಳುಗಳು ಏರಿಹೋಗಿ ಕೆಲವರನ್ನು ಥಳಿಸಿದರು. ಕೆಲವರ 
ತಲೆಯೊಡೆದವು. ಕಣದಲ್ಲೆಲ್ಲ ಹಾಹಾಕರ ವ್ಯಾಪಿಸಿತು. ಪರಿಸ್ಥಿತಿ ಕೈಮೀರಿ 
ಹೋದದ್ದರಿಂದ ಸ್ಥಳೀಯ ವ್ಯವಸ್ಥಾಪಕರು ಕುಸ್ತಿಯ ಕಾರ್ಯಕ್ರಮ ಅಲ್ಲಿಗೇ 
ಮುಗಿಯಿತೆಂದು ಸಾರಿದರು. ಪೊಲೀಸರು ಪಾದಳ್ಳಿಯ ಜನರನ್ನು ಹಿಡಿಯಲು 
ಶೋಧ ನಡೆಸಿದರು. 

ಕುಸ್ತಿಯ ಕಣದಲ್ಲಿ ಎದ್ದ ಗಲಭೆಯಿ೦ದ ಪಾದಳ್ಳಿಯ ಗಡಿಗಳು ತಮಗೆ 
ಸಲ್ಲತಕ್ಕ 'ಬಿದಾಗಿ'ಯ ಆಸೆಯನ್ನೂ ತೊರೆದು ದಾರಿ ಸಿಕ್ಕತ್ತ ಕಾಲಿಗೆ ಬುದ್ಧಿ 
ಹೇಳಿದರು. ಅಷ್ಟರಲ್ಲಿ ಹೊತ್ತು ಮುಳುಗಿದ್ದರಿಂದ ಅವರಿಗೆ ಪಾರಾಗಲು, 


೫೦ ಗ್ರಾಮಾಯಣ 


ಅನುಕೂಲವೂ ಆಯಿತು. ಓಡಿ ಓಡಿ ನಾಲ್ಕಾರು ಮೈಲು ದಾರಿ ಕ್ರಮಿಸಿದ 
ಮೇಲೆ ದಾರಿಯಲ್ಲಿ ಒಂದು ಹಳ್ಳದಲ್ಲಿ ನೀರು ಕುಡಿದು, ವಿಶ್ರಾಂತಿ ಪಡೆಯಲು 
ಕುಳಿತರು. ಒಬ್ಬೊಬ್ಬರೆ ಪಾದಳ್ಳಿಯ ಗಡಿಯಾಳುಗಳು ಅಲ್ಲಿಗೆ ಬಂದು ಸೇರಿದರು. 
ಆದರೆ ದಾದಾ ಮಾತ್ರ ಇನ್ನೂ ಬಂದಿರಲಿಲ್ಲ. ಪೊಲೀಸರು ದಾದಾನನ್ನು 
ಹಿಡಿದಿರಬಹುದೇ ಎಂಬ ಚಿಂತೆ ಅವನ ಸಂಗಡಿಗರನ್ನು ಆವರಿಸಿತು. ಅವನಿಲ್ಲದೆ 
ಊರಿಗೆ ಹೋಗಿ ಮುಖ ತೋರಿಸುವದಾದರೂ ಹೇಗೆ ಎಂದುಕೊಂಡು 
ದಾರಿಗೆ ಹೊಂದಿಕೊಂಡಿದ್ದ ಒಂದು ಒಡ್ಡಿನ ಮರೆಯಲ್ಲಿ ಅವಿತುಕೊಂಡು ದಾದಾನ 
ದಾರಿ ಕಾಯುತ್ತ ಸರಿರಾತ್ರಿಯವರೆಗೆ ವೇಳ ಕಳೆದರು. 

ಬಯಲು ಸೀಮೆಯಲ್ಲಿ ಕತ್ತಲೆ ಭಯಾನಕವಾಗಿಯೇ ಬಿದ್ದಿತ್ತು ಹೊಲಗಳಲ್ಲಿ 
ಯಾರದೋ ಮುಗಿಯದ ಕತೆಯೊಂದನ್ನು ಬೇಸರದಿಂದ ಕೇಳುತ್ತಿರುವಂತೆ 
ನೆಲಗುಮ್ನಗಳು "ಹುಂ ಹುಂ' ಎ೦ದು ಧ್ವನಿಮಾಡುತ್ತಿದ್ದವು. ಅಷ್ಟರಲ್ಲಿ ದೂರದಿಂದ 
ಗಾಡಿಯೊಂದು ಬರುತ್ತಿರುವ ಸಪ್ಪಳ ಕೇಳಿತು. ಒಡ್ಡಿನ ಮರೆಯಲ್ಲಿ ಅವಿತು 
ಕುಳಿತು ತಳವಾರ ಕೆಂಚ, ಹಾಗೂ ಪಿಂಜಾರ ಲಾಡ ಇವರಿಬ್ಬರಿಗೂ 
ತಡೆಯಲಾಗಲಿಲ್ಲ. “ಗಾಡಿ ಬರೂ ಹಾಂಗ ಕಾಣತೈತ್ರೆಲೇ” ಎ೦ದು ಪಿಸುದನಿಯಲ್ಲಿ 
ಸಂಗಡಿಗರಿಗೆ ಉಸುರಿದರು. 

“ಯಾಕರಲೆ ಕುಸ್ತಿಗೆ ಬಂದಾಗ ಸಿಗದ ದುಡ್ಡು, ಹಾದಿ ಬಡದು ಸುಲಕೊಂಡು 
ಹೋಗೂ ಇಚಾರ ಐತೇನು?' ಎಂದು ಅಂಬೆಗರ ಬಸಪ್ಪ ತನ್ನ ಸಂಶಯವನ್ನು 
ವ್ಯಕ್ತಗೊಳಿಸಿದ. 

“ಪಾದಳ್ಳಿ ಭ್ಯೂಮ್ಯಾಗ ಅದೀವಂತ ತಿಳಿದೇ ಏನಲೇ ಮಳ್ಳ? ನಮ್ಮನ್ನು 
ಹುಡುಕಲಾಕ ಪೋಲೀಸರು ಗಾಡಿ ಹೂಡಿಕೊಂಡು ಬರತಿದ್ದಾರಾದೀತು. 
ಸತ್ತವರ್ಹಾಂಗ ಸುಮಾಕ ಬಿದ್ದುಕೊಂಡು ತಲಿ ಉಳಿಸಿಕೊಳಿ” ಎಂದು ಅಂಗಡಿ 
ಶಿವರುದ್ರ ಬುದ್ಧಿ ಹೇಳಿದ. 

ಕ್ಷಣಹೊತ್ತು ಯಾರೂ ಮಾತಾಡಲಿಲ್ಲ. ಗಾಡಿಯ ಸಪ್ಪಳ ಬರಬರುತ್ತ 
ಸಮೀಪದಲ್ಲಿಯೇ ಕೇಳಹತ್ತಿತು. ಅಂಬಿಗರ ಬಸಪ್ಪ ಬಾಪೂಸಾಹೇಬನ ಹುಲಿ 
ಬ್ಯಾಟಿ ಹಳಬರಲ್ಲಿಯೇ ತೀರ ಗಟ್ಟಿಗ. ಹಾದಿಬಡಿಯುವುದು ಕೇವಲ ಅವನ 
ಕಸಬಾಗಿರದೆ ಚಟವೂ ಆಗಿತ್ತು ಸರಿರಾತ್ರಿ; ಅರಣ್ಯ ಸಮೀಪದಲ್ಲಿ ಯಾರೂ 
ಇರಲಿಲ್ಲ; ಜನಸಂಚಾರ ನಿಂತು ಬಹಳ ಹೊತ್ತಾಗಿತ್ತು ಅನಾಯಸವಾಗಿ ಗಾಡಿ 
ಬಂದಿರುವಾಗ ಅದನ್ನು ತಡೆದು “ಯಾರು? ಏನು?” ಎಂದು ವಿಚಾರಿಸಿ 
ಅಳವಿನಲ್ಲಿದ್ದರೆ ಒಂದೇಟು ಕೊಟ್ಟು ಹಣ ಏಕೆ ಸಂಪಾದಿಸಬಾರದು? 


ಗ್ರಾಮಾಯಣ ೫೧ 


ಬೆಳಗಾಗುವುದರಲ್ಲಿ ಧನಿಕರಾಗುವ ದೈವ ತಮ್ಮದಿದ್ದರೆ ಏಕೆ ಬಿಡಬೇಕು? ಅಂಬಿಗರ 
ಬಸಪ್ಪನಿಗೆ ಮೋಹವನ್ನು ತಡೆಯುವದಾಗಲಿಲ್ಲ. 

“ಗಾಡಿ ಅಟೂಕಿನಾಗ ಬಂಧಾಂಗಾತ್ರೆಲೇ। ನಾ ಹೋಗಿ ಗಾಡೀ ತರಬಿ 
ತಂಬಾಕ ಕೇಳಲೇನು, ಪೋಲೀಸರ ಗಾಡಿ ಇದ್ದರ ಹೊಳ್ಳಿ ಬರತೀನಿ. ಮತ್ತ 
ಮನಿ ಮಾರಗಿ ಇದ್ದರ, ತಂಬಾಕ ಕೊಟ್ಟರೂ ಸೈ ಕೊಡದಿದ್ದರೂ ಸೈ! ನೀವೆಲ್ಲಾ 
ಬಂದು ಗಾಡಿಗೆ ಸುತ್ತ ಹಾಕಿದರಾತಪಾ. ಇದ್ದದ್ದೆಲ್ಲಾ ಕೊಟ್ಟು ಹೋಗತಾರು. 
ನಾವೀಟು ಜನಾ ಧುತ್ತ್ಯಾನ್ಹಾಂಗ ಎದುರಿಗೆ ನಿಂತಾಗ, ಅವರ ಎದೀ ಒಡಿದಿದ್ರ 
ನನ್ನ ಹೆಸರು ಬಸ್ಯಾನ ಅಲ್ಲ” ಎ೦ದಿಷ್ಟು ಹೇಳಿದವನೇ ರುಮಾಲನ್ನು ಬಗಲಲ್ಲಿ 
ಹಿಡಿದುಕೊಂಡು, ಒಡ್ಡು ಇಳಿದು ಗಾಡಿಯ ಎದುರಿಗೆ ಹೊರಟ. 

ಗಾಡಿ ಸಮೀಪಕ್ಕೆ ಬಂದಂತೆ ಬಸಪ್ಪ ಕೆಮ್ಮಿದ. ಎದುರಿಗೆ ಮನುಷ್ಯ 
ಬಂದದ್ದು ನೋಡಿ ಎತ್ತುಗಳು ಬೆದರಿ ಅಡ್ಡ ಎಳೆಯಲು, ಗಾಡಿ ಹೊಡೆಯುವವ 
“ಯಾರವರು” ಎಂದು ಕೂಗಿದ. 

ಬಸಪ್ಪ ಗಾಡಿಯ ಬದಿಗೆ ಬಂದು “ಓಟು ತಂಬಾಕ ಇದ್ದರ ಕೊಡರಿ” 
ಎ೦ದು ವಿನಯದಿಂದ ಕೇಳಿದ. 

“ಎಲ್ಲೀ ತಂಬಾಕಲೇ? ಯಾವೂರಾವವ, ಸರಿರಾತ್ರ್ಯಾಗ ತಂಬಾಕ 
ಕೇಳತಾನು? ಮುಂದ ಬಿಡಲೇ ಗಾಡಿ”, ಎಂದು ಒಳಗೆ ಕುಳಿತ ಯಜಮಾನ 
ಕೂಗಿಕೊಂಡ. 

ಈ ಅವೇಳೆಯಲ್ಲಿ ತಂಬಾಕ ಕೇಳುವದು ಒಳ್ಳಯ ಲಕ್ಷಣವಲ್ಲ ಎಂದು 
ಗಾಡಿ ಹೊಡೆಯುವವನಿಗೆ ಮೊದಲೇ ಗೊತ್ತಾಗಿತ್ತು. ಕೂಡಲೇ ಬಾರಕೋಲಿನ 
ಏಟು ಕೊಟ್ಟು ಎತ್ತುಗಳನ್ನು ಓಡಿಸಿದ. ಬಸಪ್ಪ ಗಾಡಿಯಲ್ಲಿ ಇಣುಕಿ ನೋಡಿದಾಗ 
ಕಂಡ ದೃಶ್ಯದಿ೦ದಲೇ ಅವನು ಕಲ್ಪನಾಶಕ್ತಿಯಿ೦ದ ವಸ್ತುಸ್ಥಿತಿಯನ್ನು ಊಹಿಸಿದ. 
ಗಾಡಿಯಲ್ಲಿ ಒಬ್ಬ ಮುದುಕ, ಒಬ್ಬಿಬ್ಬರು ಹೆಣ್ಣುಮಕ್ಕಳು ಮಾತ್ರ ಇದ್ದರು. 
ಹೆಣ್ಣುಮಕ್ಕಳಲ್ಲಿ ಒಬ್ಬಳು ನಡುವಯಸ್ಸಿನ ಮುತ್ತೈದೆ. ಅವಳ ಹತ್ತರ ಕರೆ ಹರಿಯದ 
ಚಂದಕಾಳಿ ಸೀರೆಯನ್ನುಟ್ಟ ಒಬ್ಬ ತರುಣಿ ಕುಳಿತಿದ್ದಳು. ಮೊದಲಗಿತ್ತಿಯನ್ನು 
ಮನೆ ತುಂಬಿಸಲು ಕರೆದೊಯ್ಯುವ ಗಾಡಿಯೆಂದು ಬಸಪ್ಪ ತರ್ಕ ಕಟ್ಟಿಯೇ 
ಬಿಟ್ಟ. ತನ್ನ ಪರಿವಾರದವರಿಗೆ ಮೆಲ್ಲಗೆ ಸಿಳ್ಳು ಹಾಕಿ ಸೂಚನೆ ಕೊಟ್ಟ. ಅವರು 
ಒಡ್ಡಿನಿ೦ದ ಇಳಿದು ಬರುವಷ್ಟರಲ್ಲಿ ಗಾಡಿ ಅವರಿದ್ದ ಸ್ಥಳಕ್ಕೇ ಬ೦ದಿತು. 

ಬಸಪ್ಪ ಹಿಂದಿನಿಂದ ಓಡುತ್ತ ಗಾಡಿಯ ಸಮೀಪಕ್ಕೆ ಬಂದ. ಕ್ಷಣದಲ್ಲಿ 
ಗಾಡಿಗೆ ಮುತ್ತಿಗೆ ಹಾಕಿದರು. ಎತ್ತುಗಳು ಓಡದೆ ನಿಂತುಬಿಟ್ಟವು. ಒಳಗಿದ್ದವರಿಗೆ 


೫೨ ಗ್ರಾಮಾಯಣ 


ನಾಲಿಗೆಯ ದ್ರವವಾರಿ ಮಾತಾಡಲು ಆಗಲೇ ಇಲ್ಲ. ಗಾಡಿಯ ಯಜಮಾನ 
ನಡುನಡುಗುತ್ತ “ಬಡವರೋ ಎಪ್ಪಾ ನಾವು. ನಮ್ಮಲ್ಲೇನೂ ಇಲ್ಲ. ಇಗಾ ಈ 
ಬುತ್ತೀಗ೦ಟು ಒಂದೈತಿ” ಎಂದು ತಡವರಿಸುತ್ತ ನುಡಿಯಬೇಕಾದರೆ ನಾಲ್ಕು 
ಸಲ ಕೆಮ್ಮಿದ. 

ಪಿಂಜಾರ ಲಾಡ “ಬುತ್ತಿಗಂಟು ತತಾ ಇಲ್ಲೆ” ಎಂದು ಟಬರಿನಿಂದ 
ನುಡಿದ. 

ಮುದುಕ ಗ೦ಟನ್ನು ಕೊಡಲು ಹೊರಗೆ ಕೈ ಚಾಚಿದೊಡನೆ, ಬಸಪ್ಪ ಆ 
ಕೈ ಹಿಡಿದು “ಜೀವ ಬೇಕಾಗಿದ್ದರ, ಆ ಹೆಣಮಗಳ ಕೊಳ್ಳಾಗಿನ ಸರಾ ಉಚ್ಚಿತಾ” 
ಎಂದು ಆಜ್ಞೆ ಮಾಡಿದ. 

ಭಯದಿಂದ ಗಾಡಿಗೆ ಗಾಡಿಯೇ ನಡುಗಿತು. ಹೆಣ್ಣುಮಕ್ಕಳು ಮುರ್ಛೆೇ 
ಬಂದಂತಾದರು. ಗಾಡಿಹೊಡೆಯುವವನೂ ಹೆದರಿಕೆಯಿಂದ ಮುದ್ದೆಯಾಗಿದ್ದ. 
ಆದರೆ ಬಸಪ್ಪನಿಗೇನೂ ಕನಿಕರ ಬರಲಿಲ್ಲ. 

“ಹುಂ ಗಡಾನ ಏನಿದ್ದೆಲ್ಲಾ ತೆಗೆದುಕೊಡು” ಎಂದು ಮತ್ತೆ ಗುಡುಗಿದ. 
ಒಂದು ನಿಮಿಷ ಹಾಗೆಯೇ ಕಳೆದಿರಬೇಕು. ಆ ಅವಧಿಯಲ್ಲಿ ಭಯ 
ಹೆಪ್ಪುಗಟ್ಟಿದಂತಾಗಿತ್ತು. ಎತ್ತುಗಳು ಕೂಡ ಸುಮ್ಮನೆ ನಿಂತಿದ್ದವು. 

ಅಷ್ಟರಲ್ಲಿ ಹಿಂದಿನಿಂದ “ಯಾರಲೇ ಅದು ಬಂದ್ಡಿ ತಡೀರಿ” ಎಂದು 
ಯಾರೋ ಕೂಗಿದ್ದು ಕೇಳಿಸಿತು. ಕಾಲ ಕೂಡ ತಡೆದಂತಿದ್ದ. ಆ ಸಮಯಕ್ಕೆ 
ಮತ್ತೆ ಚಾಲನೆ ದೊರೆತಿತು. 

ಬಸಪ್ಪ ಬೆಚ್ಚಿ ಹೊರಳಿ ನೋಡಿದ. ಅವನಿಗೆ ದನಿಯ ಗುರುತು 
ಹತ್ತಿತೇನೋ? “ಪೀಡಾ ಇನ್ನೊಂದು ಗಳಿಗಿ ತಡದು ಬರಬಾರದಿತ್ತ!” ಎಂದು 
ಚಕಿತನಾಗಿಯೇ ತನ್ನೊಳಗೇ ನುಡಿದು ಹಿಂದೆ ಸರಿದ. ಉಳಿದವರೂ ಹಿಂದೆ 
ಸರಿದರು. ಪಿಂಜಾರ ಲಾಡ ಮಾತ್ರ ಬುತ್ತಿಗಂಟು ತೆಗೆದುಕೊಂಡು ಒಡ್ಡನ್ನೇರಿದ. 

ಇದೇ ಸಮಯವೆಂದು ಗಾಡಿ ಹೊಡೆಯುವವನು ಎತ್ತುಗಳನ್ನು ಓಡಿಸಿಬಿಟ್ಟ 
ಗಾಡಿ ಮುಂದೆ ಓಡಿಹೋಯಿತು. ಕೆಲ ನಿಮಿಷಗಳಲ್ಲಿಯೇ ದಾದಾ ಓಡುತ್ತ 
ಬಂದ. ತೇಕುತ್ತ “ಗಾಡಿ ಎಲ್ಲೈತಿ?” ಎಂದು ಬಸಪ್ಪನನ್ನು ಕೇಳಿದ. 

“ಗಾಡಿ? ಎಲ್ಲಿ ಗಾಡಿ?” ಎಂದು ಬಸಪ್ಪ ಮರುಸವಾಲು ಹಾಕಿದರೂ 
ನಾಲಿಗೆ ಸವರಿಕೊಂಡ. 

“ಲೇ ಸುಳ್ಳ ಹೇಳಿದರ ಒಬ್ಬೊಬ್ಬರ ಚಮಟಾ ಬೆಳಗೇನು. ಇದ ದಾರ್ಯಾಗ 
ಗಾಡಿ ಹಾದು ಹೋಗಲಿಲ್ಲ? ಏನೂ ಕಾಣದವರ್ದಾಂಗ ಹೇಳತೀರಲ್ಲಲೇ? ನಾ 


ಗ್ರಾಮಾಯಣ ೫೩ 


ಅದ ಗಾಡ್ಯಾಗ ಇಲ್ಲಿ ಮಟಾ ಬಂದೆ. ಹಳ್ಳದಾಗ ಇಳದು ಬೈಲ ಕಡೆಗೆ ಹೋಗಿ 
ಬರೂದರಾಗ ಜರಾ ಫರಕ ಆತು” ಎಂದು ದಾದಾ ದುರದುರನೆ ಎಲ್ಲರನ್ನೂ 
ನೋಡಿದ. 

“ಎಣ್ಣಾ ಗಾಡಿ ಬ೦ದಿತ್ತು. ಇಗಾ ಇಲ್ಲೇ ಕೈಗಲ್ಲ ಅಳತೀ ಹೋಗಿರಬೇಕು; 
ದಿನ್ನಿ ವಾರಿ ಆಗೇತಿ, ಅವರ ಈ ಬುತ್ತಿಗಂಟು ಕೊಟ್ಟದ್ದು. ಒಳೇ ಸಂಪನ್ನರು 
ಕಾಣತಾರು” ಎ೦ದು ಲಾಡ ನಿಜಸ೦ಗತಿಯನ್ನರುಹಿದ. 

“ಗಾಡೀ ತರಬಿದ್ದರಿ ಹೌದಲ್ಲೊ! ನಿಮ್ಮ ಗುಣಾ ಎಲ್ಲಿ ಹೋದರೂ 
ಯಾಕ ಬಿಟ್ಟೀರೆಲೇ? ಏನೇನು ಕಿತಕೊಂಡ್ರಿ ಹೇಳಿ. ಇಲ್ಲಾಂದ್ರ ಪಾಡಾಗಕಿಲ್ಲ” 
ಎಂದು ದಾದಾ ಜಬರಿಸಿದ. 

“ಏನಿಲ್ಲ ಏಳಲೇ! ನಮ್ಮನ್ನ ನೋಡಿ ನಡಗಾಕ ಹತ್ತಿದ ಮುದುಕ. ಅಟರಾಗ 
ಬಂದ ಬಡದಿ. ಗಾಡೀ ಹಾಗ ಬಿಟ್ಟಿವಿ. ಹಸದು ಬಾಯಿಬಿಡತಿದ್ದಾ ಅಂತ ಲಾಡ್ಯಾ 
ಬುತ್ತಿಗಂಟ ಇಸಕೊ೦ಡ. ಮತ್ತ ಅದ ಮುದುಕನ ಕೈ ಎತ್ತಿ ಕೊಟ್ಟಾನಲೇ” 
ಎಂದು ಬಸಪ್ಪ ಚೇಷ್ಟೆಯ ಮೇಲೆ ಹಾಕಿ ಹೇಳಿದ. 

“ಈ ಘಂಟ ಹಚ್ಚಬ್ಕಾಡ್ರೆಲೇ। ಆ ಮುದುಕ ಯಾರಂತ ತಿಳದೀರಿ. ನಮ್ಮ 
ಬಾಪೂಸಾಬ ಜಾಗೀರದಾರರ ಮಾವ, ಸೊಸಿನ್ನ ಕರಕೊಂಡ ಮನಿ 
ತುಂಬಿಸಿಕೊಳ್ಳಲಾಕ ಹೊಂಟಾನು. ನಾಳೆ ಬೆಳಗಾದರ ಅಮಾಸಿ, ಮುಂದ ದಿನಾ 
ಇಲ್ಲ; ಇಂದ ಮೂರ್ತ ಇತ್ತು. ಕುಸ್ತಿ ನೋಡದಲೇನ ಹೊಂಡತಿದ್ದರಂತ. ನನ್ನ 
ಕುಸ್ತಿ ಅ೦ತ ಕೇಳಾಣಾ ಕಣಕ್ಕ ಬಂದಾರು. ಕುಸ್ತಿ ನೋಡಿ ಕೊಳ್ಳ ಕಟ್ಟಬೇಕೆನ್ನೂದರಾಗ 
ನ್ಯಾಯಬಿತ್ತು. ಆಗ ಇದ ಯಶವಂತರಾಯನು ಹುಡಿಕ್ಕಾಡಿಕೊಂಡು ಬಂದು, 
ರಾಜೇಸಾಹೇಬರ್ನ ಭೇಟಿ ಮಾಡಿಸಿ ರೂಪಾಯಿ ಬಿದಾಗಿ ಕೊಡಿಸಿದ. ಅವರ 
ಗಾಡ್ಕಾಗ ಬ೦ದು, ಇದ ಹಳ್ಳಕ್ಕ ಇಳದಿದ್ದಿ. ನಾ ಬರೂದರಾಗ, ಈಟೆಲ್ಲ ಗೊಂದಲಾ 
ಮಾಡಿ ಪಾದಳ್ಳಿ ಮಾನಾ ಕಳದರಲ್ಲಲೇ” ಎಂದ ದಾದಾ. 

“ಬಾಪೂಸಾಬರ ಮಾವ ಅಂದರ ಮಾತ ಮುಗೀತಲ್ಲ. ಇನ್ನು ಊರಾಗ 
ಮಕಾತೋರಸಧಾಂಗಾತು ಬಾಳೇವು” ಎಂದು ಬಸಪ್ಪ ನಿಟ್ಟುಸಿರು ಬಿಟ್ಟ. 

“ಜತ್ತಿ ಪೋಲೀಸರು ನಿಮ್ಮನ್ನೆಲ್ಲ ಹಿಡಿದು ಸಾಲ ಬೇಡೀ ಹಾಕುತಿದ್ರು ಬಾ. 
ಯಶವಂತರಾಯನ ಪುಣ್ಯೇದಿಂದ ಪಾರಾಗಿ ಬಂದಿರಿ. ಅವರ ಮ್ಯಾಲೇ ಕೈಮಾಡಿ 
ಭಂಡರಾದ್ರ್ಯಲ್ಲಲೇ. ನಾ ಈಗ ಓಡಿ ಹೋಗಿ ಅವರ ಕಾಲ ಬೀಳಬೇಕಾತು” 
ಎಂದ ದಾದಾ. 

“ಗೆಣ್ಯಾರ ಮರ್ಯಾದಿ ಕಳದು ಜೇಲಿಗೆ ಕಳಸೂ ಮನಸಿದ್ದರ ಹೇಳು” 
ಎಂದು ಬಸಪ್ಪ ಮತ್ತೆ ಅಡ್ಡ ಹೂಡಿದ. 


೫೪ ಗ್ರಾಮಾಯಣ 


“ಇಂತಾ ಮಾತ ಯಾಕ್ರಲೇ? ಯಶವ೦ತರಾಯನ ಊರು ಇಲ್ಲಿಂದ 
ಎರಡು ಮೈಲಾಗತೈ. ಆ ಗಿಡಾ ಕಾಣತಾವಲ್ಲ ಅದ ಊರು. ಇಂದ ರಾತ್ರಿ ಅಲ್ಲಿ 
ಮುಕ್ಕಾಮ ಹಾಕಿ ನಾಳೆ ಊಟ ತೀರಿಸಿಕೊಂಡು ಹೋಗಂತ ಹೇಳ್ಕಾರು. ಅಲ್ಲೆ 
ಹೋಗಿ ಎಲ್ಲಾರೂ ಕಾಲ ಬಿದ್ದು ಬರೂಣು” ಎಂದು ದಾದ ಗೆಳೆಯರಿಗೆ 
ಔತಣವಿತ್ತ 

“ಮಾರೀ ಹ್ಯಾಗ ತೋರಿಸಬೇಕೋ ಮಾರಾಯಾ! ಆಗದ ಮಾತು. ನೀ 
ಬೇಕಾರ ಬೆಟ್ಯಾಗಿ ಬಾ. ನಮ್ಮ ಸುದ್ದೀನ ತಗೀಬ್ಯಾಡಾ. ನಮ್ಮ ಸುದ್ದಿ ಅವರಿಗೆ 
ಗೊತ್ತಾದರ, ನಾಳೆ ಬಾಪೂಸಾಬ ಊರಾಗ ಇರಗೊಡಾಕಿಲ್ಲ.” ಎಂದು ಲಾಡ 
ಅಳುತ್ತಲೇ ನುಡಿದ. 

“ಆತು ಹ೦ಗರ, ಗೆಣೆತನ ಹೆಚ್ಚಿಂದು. ನಾ ಯಶವ೦ತರಾಯನ ಕಡೆ 
ಹೊಕ್ಕೇನು, ನೀವು ನಿಮ್ಮ ದಾರಿ ಹಿಡೀರಿ” ಎಂದು ಹೇಳಿ ದಾದಾ ಹೊರಟು 
ನಿಂತ. ಸಂಗಡಿಗರೆಲ್ಲ ಅವನನ್ನು ಬೀಳ್ಕೊಟ್ಟು, ನಾಳೆ ಬೇಗ ಬಂದು ತಮ್ಮನ್ನು 
ಸೇರಬೇಕೆಂದು ದಾದಾನಿಗೆ ಹೇಳಿ ಹೊರಟರು. 

ಸಂಗಡಿಗರನ್ನು ಕಳಿಸಿದ ದಾದಾ ಊರ ಸಮೀಪಕ್ಕೆ ಬಂದಾಗ ನಾಯಿಗಳು 
ಹುಚ್ಚು ಹಿಡಿದವರಂತೆ ಬೊಗಳುತ್ತಿದ್ದವು. ಆಗಲೇ ಏಳು ತಾಸು ರಾತ್ರಿಯಾಗಿತ್ತು. 
ಗಾಢವಾದ ಕತ್ತಲೆಯಲ್ಲಿ, ಹಳ್ಳಿ ಮಲಗಿದಂತಿತ್ತು ನಕ್ಷತ್ರಗಳ ಬೆಳಕಿನಲ್ಲಿ ದಾದಾ 
ಯಶವಂತರಾಯ ಪಾಟೀಲನ ಮನೆ ಹುಡುಕಿ ಬಾಗಿಲು ಬಡಿದ. ಹೆದರಿಕೆಯಿಂದ 
ಮುದುಕ ಬೇಗನೆ ಬಾಗಿಲು ತೆರೆಯಲಿಲ್ಲ. ಹತ್ತಾರು ಸಲ ಒದರಿದ ಮೇಲೆ 
ದಾದಾನ ದನಿಯ ಗುರುತು ಹತ್ತಿ ಬಾಗಿಲು ತೆರೆದ. ದಾದಾ ಒಳಗೆ ಬಂದಾಗ 
ಸಂತೋಷದಿಂದ ಮೈಮರೆತಿದ್ದ ಮುದುಕ ಇನ್ನೇನು ಅವನನ್ನು 
ಅಪ್ಪಿಕೊಳ್ಳುವದೊ೦ದು ಉಳಿದಿತ್ತು. ಸಂಗಡಿಗರೆಲ್ಲಿ ಎಂದು ಮುದುಕ ಕೇಳಿದಾಗ 
ಅವರು ಭೆಟ್ಟಯೇ ಆಗಲಿಲ್ಲವೆಂದು ದಾದಾ ಸುಳ್ಳು ಹೇಳಬೇಕಾಯಿತು. ಮುದುಕ 
ದಾದಾನಿಗೆ ಬಿಸಿ ಹಾಲು ತರಿಸಿಕೊಟ್ಟು ಒಂದು ಕಂಬಳಿಯನ್ನೊಗೆದು ಮಲಗಲು 
ಹೇಳಿದ. 

ದಾದಾ ಪಡಲಾಲೆಯಲ್ಲಿ ಬಂದು ಮಲಗಿದ, ಗಾಢವಾದ ನಿದೆಹತ್ತಿತ್ತು. 
ಬೆಳಗಿನ ಜಾವ ದಾದಾ ಕೆಟ್ಟದನಿಯಿಂದ “ಕಾಕಾ ಕಾಕಾ” ಎಂದು ಕೂಗಿಕೊಳ್ಳುತ್ತಿದ್ದ. 
ಇದನ್ನು ಕೇಳಿ ಯಶವಂತರಾಯರು ಗಾಬರಿಗೊಂಡು ಅವನನ್ನೆಬ್ಬಿಸಿ 
ಏನಾಯಿತೆಂದು ಕೇಳಿದರು. 

ದಾದಾನ ಕಣ್ಣು ನೀರು ತುಂಬಿದ್ದವು. ಮುಖವೆಲ್ಲ ಗಾಬರಿಯಿಂದ ತುಂಬಿತ್ತು 


ಗ್ರಾಮಾಯಣ ೫೫ 


ಪಾಟೀಲರನ್ನು ಕಂಡೊಡನೆ ಅವನ ದು:ಖ ಉಕ್ಕಿ ಬಂತು. “ಕನಸಿನ್ಯಾಗ ಒದರಿದ್ದಿ 
ಎಜ್ಜಾ, ಸ್‌ ತಿಳಕೋ ಬಾಡಿ” ಎಂದು ನಿನ ವಿವರವನ್ನು ರು. 
ಪಾಟೀಲರು ಆಗ್ರಹ ಪಡಿಸಲು, ದಾದಾ ತನಗೆ ನೆನಪಿದ್ದಷ್ಟು ಹೇಳತೊಡಗಿದ. 

“ಎಜ್ಜಾ ಕನಸಿನ್ಯಾಗ, ನಾನು, ನಾನಾಕಾಕಾ ಮತ್ತು. ಚಿಮಣಾ ಕೂಡಿ, 
ಪಂಢರಪುರಕ್ಕ ದಿಂಡೀ ಕೂಡ ಹೊಂಟಿದ್ದಿವಿ. ಬಾಪೂಸಾಬರು ಕುದುರಿ ಮ್ಯಾಗ 
ಮುಂದ ಸಾಗಿದ್ದರು. ದಾರ್ಯಾಗ ಕತ್ತಲಾತು. ಚಿಮಣಾ ಬೈಲ ಕಡೆಗೆ ಹೋಗಿದ್ದಳು. 
ನೋಡು ಎಜ್ಜಾ ದೊಡ್ಡ ನಾಗರಹಾವು ಬಂದು ಕಡೀತು. ಚೀರಿದಾಕೀನ 
ಬಕಬಾರಲೇ ಬಿದ್ದಳು. ಬಾಪೂಸಾಬರು ಆಕೀನ ತಂದು ನಾನಾಕಾಕಾನ ಮುಂದ 
ಹಾಕಿದರು. ಮುಂದೇನಾತೋ ಏನೋ ನೆಪ್ಪಿಲ್ಲ. ಆಮ್ಯಾಲೆ ನಾನಾಕಾಕಾ 
ಪುತಳಬಾಯಿ ಸಂಗಾಟ ಮದವಿ ನಡದಿತ್ತು. ಹ೦ದರಾ ಹಾಕಿದ್ದರು. ನಾನಾಕಾಕಾ 
ಕುದುರಿಮ್ಕಾಗ ಬ೦ದ. ಆಟರಾಗ ರಾಣೋಜಿ ರಾವ ಸರಕಾರ ಬಂದು, 
ಹುಲಿಯಾಗಿ ನಾನಾಕಾಕಾನ ಹೊಟ್ಟೀಹರದರು. ಆಗ “ಕಾಕಾ ಕಾಕಾ' ಅಂತ ನಾ 
ಚೀರಿದ್ದು” ಎಂದು ದಾದಾ ಕೂಸಿನಂತೆ ಅಳಪತ್ತಿದ್ದ. 

ಯಶವಂತರಾಯನ ಮುಪ್ಪಿನ ಮುಖದ ಮೇಲೆ ಚಿಂತೆ ಮೂಡಿತ್ತು. 
ಅವರೂ ಕಲಿತವರಲ್ಲ. ಆದರೆ ಅರವತ್ತು ವರ್ಷಗಳ ದೀರ್ಪ ಅನುಭವ ಅವರಿಗೆ 
ಜೀವನದ ಸುಖ ದು:ಖಗಳ ಆಳವನ್ನು ತೆರೆದು ತೋರಿಸಿತ್ತು ದಾದಾನ ಕನಸಿನಲ್ಲಿ 
ಅವರಿಗೆ ಜೀವದ ಇತಿಹಾಸ ಕಂಡಿತ್ತು. 

“ತಮ್ಮಾ ಇದು ಕೆಟ್ಟ ಕನಸು. ನೀ ಊರ ಬಿಡುವಾಗ ನಿಮ್ಮ ಕಾಕಾಗ 
ಏನರ ಜಡ್ಡ ಆಗಿತ್ತೇನು?” ಎಂದು ಸಹಾಭೂತಿಯಿಂದ ಕೇಳಿದರು. 

“ನಾ ಊರುಬಿಟ್ಟ ಐದ ದಿನಾ ಆತು ಎಜ್ಞಾ. ಬರುವಾಗ ಕಾಕಾ ನೆಟ್ಟಗ 
ಇದ್ದ. ಕುಸ್ತೀಗೆ ಹೋಗತೀನಿ ಅಂತ ಹೇಳಾಕ ಹೋದರ ಕಡೆ ಕಟ್ಟಿಸಿಕೊಂಡು 
ಬಾ ತಮ್ಮಾ ಅಂದು ಹರಕಿ ಕೊಟ್ಟ ಕಳಿಸಿದ್ದ” ದಾದಾ ಮಾತಿಗೊಮ್ಮೆ ಬಿಕ್ಕುತ್ತಿದ್ದ. 

“ಕಾಕಾನ ಮ್ಯಾಲೆ ಬಾಳ ಜೀವ ಏನ ತಮ್ಮಾ?” ಎಂದು ಪಾಟೀಲರು 
ಕೇಳುತ್ತಲೇ, ದಾದಾ ಮೈಮರೆತು ಅವರ ತೊಡೆಯ ಮೇಲೆ ತಲೆಯಿಟ್ಟು ಅಳಹತ್ತಿದ. 
“ಏಳ ತಮ್ಮಾ ಹಣಮಂತದೇವರ ಗುಡಿಗೆ ಹೋಗಿ ದೀಪಾ ಹಚ್ಚಿಟ್ಟು ನಮಸ್ಕಾರಾ 
ಮಾಡಿ ಬಾ” ಎಂದು ಯಶವಂತರಾಯರು ಸಮಾಧಾನ ಮಾಡಿದರು. 

ದಾದಾನ ಮನಸ್ಸು ಕಳವಳಗೊಂಡಿತ್ತು ಗುಡಿಗೆ ಹೋಗಿ, ದೀಪ ಹಚ್ಚಿದ. 
ಇನ್ನೂ ತಾಸು ರಾತ್ರಿಯಿತ್ತು ಗುಡಿಯ ಕಟ್ಟೆಯ ತುದಿಗೇ ಬಂದು ಕುಳಿತು 
ದಾದಾ ನಿಟ್ಟುಸಿರು ಬಿಟ್ಟ. 


೫೬ ಗ್ರಾಮಾಯಣ 


ತನಗೇ ಅರಿಯದ ಒಂದು ತೀವ್ರ ಆತ್ಮೀಯತೆ ದಾದಾನ ಕರುಳನ್ನು 
ಹಿಚುಕಿತ್ತು. ಕಣ್ಣೆದುರು ನಾನಾಕಾಕಾನ ಭವ್ಯಮೂರ್ತಿ ಬಂದು ನಿಂತಂತಾಯಿತು. 
ತುಂಬು ಮೀಸೆ, ಹದನಾದ ನೋಟ, ಶಿಲೇದಾರಿಕೆಯ ಬಡಿಗೆ ಇವನ್ನು 
ನೋಡುತ್ತಿರುವಂತೆಯೇ, ದಾದಾನ ಬಾಲ್ಯ ಮತ್ತೊಮ್ಮೆ ಮರುಕಳಿಸಿದಂತಾಯಿತು. 
ತಂದೆ ಲಕ್ಷ್ಮಣನಿಗಿ೦ತ, ನಾನಾಕಾಕಾನ ಸಲಿಗೆ ದಾದಾನಿಗೆ ಹೆಚ್ಚಾಗಿತ್ತು. ನೆನಪು 
ಬಂದ ದಾರಿಯಿಂದ ತಿರುಗಿ ನೋಡಿತು. ಈಗ ವಯಸ್ಸಾದ ನಾನಾ ಒಂದು 
ಕಾಲಕ್ಕೆ ಹರೆಯನ ಉತ್ಸಾಹದಿಂದ ಬೀಗುತ್ತಿದ್ದ. ರುಕುಮಾಕಾಕೂ ಅಡ್ಡ ಕುಂಕುಮ 
ಹಚ್ಚಿಕೊಂಡು ದಿನಾಲು ತನಗೆ ಹಾಲು ಕೊಡುವುದನ್ನು ಎ೦ದೂ ಮರೆಯುತ್ತಿರಲಿಲ್ಲ. 
ತಾನು ಒಂದು ವರ್ಷದ ಕೂಸಿರುವಾಗಲೇ ತಾಯಿಯನ್ನು ಕಳೆದುಕೊಂಡವನು, 
ಅಂದಿನಿಂದ ನಾನಾಕಾಕಾನ ಹೆಗಲು, ರುಕುಮಾಕಾಕೂನ ತೊಡೆ ಅವನಿಗೆ 
ಆಶ್ರಯವಾಗಿತ್ತು ದಾದಾನ ಕಣ್ಣುಗಳಿಗೆ ಮತ್ತೊಮ್ಮೆ ಮಹಾಪೂರ ಬಂದಿತು. 

ತಾನು ಕುಸ್ತಿಗಡಿ ಆಗಬೇಕು ಎಂದು ನಾನಾಕಾಕಾನ ಹಿರಿದಾದ ಅಪೇಕ್ಷೆ. 
ಅದಕ್ಕಾಗಿ ಎಮ್ಮೆ ಕಟ್ಟಿದ್ದ. ದಾದಾ ಎಷ್ಟು ತಿಂದರೂ ಕಡಿಮೆಯಾಗಿತ್ತು ಚಿಮಣಾ 
ಹುಟ್ಟಿದಾಗ “ತಂಗಿ ಹುಟ್ಟಿದಳೋ ದಾದಾ. ತಮ್ಮ ಆಗಿದ್ದರ ನಿನ್ನ ಸರಿಜೋಡಿ 
ಕುಸಿಗಡಿ ತಯಾರ ಮಾಡತಿದ್ದೆ. ನಿನಗೆ ಮೇಯಿಸೋದು ಕಡಿಮೆ ಆದೀತು 
ಅಂತ ದೇವರು ಹಾಗೆ ಮಾಡಿದ” ಎಂದು ನುಡಿದಿದ್ದ. ನಾನಾಕಾಕಾ ಕೈ ಇಟ್ಟಿದ್ದೆಲ್ಲ 
ಹೊನ್ನಾಗುತ್ತಿತ್ತು. ಒಳ್ಳೆಯ ವಸ್ತುವನ್ನು ಕಂಡ ಕೂಡಲೆ ಗುರುತಿಸುವ "ನಜರು' 
ಅವನಿಗೇ ಮೀಸಲಾಗಿತ್ತು ಬೀಜಗಾಳಿನಿ೦ದ ಹಿಡಿದು, ಒಳ್ಳೆಯ ತಳಿಯ ದನದವರೆಗೆ 
ಅವನ ಆಯ್ಕೆಗೆ ಹಳ್ಳಿಯಲ್ಲಿ ಬೆಲೆಯಿತ್ತು ಆ ನಾನಾಕಾಕಾನ ಗರಡಿಯಲ್ಲಿ ತಾನು 
ತಯಾರಾಗಿದ್ದ. 

ರುಕುಮಾಕಾಕೂ ಸತ್ತಮೇಲೆ ನಾನಾಕಾಕಾ ನಮ್ಮ ಮನೆಗೆ ಬರಲಿ ಎಂದು 
ದಾದಾ ಹಟ ಹಿಡಿದಿದ್ದ. ಆದರೆ ನಾನಾ ಒಪ್ಪಿರಲಿಲ್ಲ. ಪುತಳಾಬಾಯಿ ವಾಡೆಯಲ್ಲಿ 
ಬಂದಿರಬೇಕೆಂದು ಎಷ್ಟು ಆಗ್ರಹ ಪಡಿಸಿದರೂ ನಾನಾ ಕೇಳಿರಲಿಲ್ಲ. ಚಿಮಣಾಳ 
ಜವಾಬ್ದಾರಿ ಈಗ ಸಂಪೂರ್ಣ ಅವನ ತಲೆಯ ಮೇಲಿತ್ತು. ಅವಳ 
ಲಗ್ನವಾಗುವವರೆಗೆ ಸ್ವತಂತ್ರವಾಗಿ ತನ್ನ ಮನೆಯಲ್ಲಿರಬೇಕು. ಪರದೇಶಿತನದ 
ಅನುಭವವಾಗದಂತೆ ಅವಳನ್ನು ಸಾಕಬೇಕು. ಅವಳ ತಲೆಯ ಮೇಲೆ ಅಕ್ಕಿಕಾಳು 
ಬಿದ್ದ ಮರುದಿನವೇ ದಾದಾನ ಮನೆಗೆ ಹೋಗಿ ಇದ್ದು ಬಿಡಬೇಕೆಂದು ಅವನ 
ಸಂಕಲ್ಲವಾಗಿತ್ತು. ಕೊಲ್ಲಾಪುರಕ್ಕೆ ಹೋಗುವ ಮುಂದೆಯೂ ಮನಸ್ಸಿಲ್ಲದ 
ಮನಸ್ಸಿನಿಂದ ಚಿಮಣಾಳನ್ನು ವಾಡೆಯಲ್ಲಿ ಬಿಟ್ಟು ಹೋಗಿದ್ದ. ಮರಳಿ ಬಂದ 


ಗ್ರಾಮಾಯಣ ೫೭ 


ಮೇಲೆ ಬೇರೆ ಮನೆ ಹೂಡುವ ವಿಚಾರವೂ ಇತ್ತು. ಆದರೆ ಚಿಮಣಾಳನ್ನು 
ಬಿಟ್ಟಿರಲು ತನಗಾಗದೆಂದು ಪುತಳಾಬಾಯಿ ಗೋಳಿಟ್ಟಳೆಂದು ಅನಿವಾರ್ಯವಾಗಿ 
ನಾನಾ ವಾಡೆಯಲ್ಲಿರಹತ್ತಿದ. 

ಈಗೀಗ ನಾನಾಕಾಕಾ ಯಾಕೋ ಬಹಳ ಹಣ್ಣಾಗಿದ್ದಾನೆ. ಮೊದಲಿನ 
ಉಕ್ಕಿನ ಪಿಂಡ ಶಿಥಿಲವಾಗಿದೆ. ತಾನು ಕಾಕಾನ ಆರೈಕೆ ಮಾಡಬೇಕು. ಅವನಿಗೆ 
ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಈಗ ಏನಾಗಿದೆಯೋ! ಸಣ್ಣಪುಟ್ಟ 
ಜಡ್ಡುಗಳಿಗೆ ಬಗ್ಗುವ ದೇಹವಲ್ಲ ಅದು. ಕನಸಿನಲ್ಲಿ ರಕ್ತರಂಜಿತವಾದ ಕಾಕಾನ 
ದೇಹವನ್ನು ನೆನೆದು ದಾದಾನ ಮೈಯೆಲ್ಲ ನಡುಗಿತು. 

ಆಗಲೇ ಬೆಳಗಾಯಿತು. ದಾರಿಯಲ್ಲಿ ಜನರು ಬ೦ದು ಹೋಗುತ್ತಿದ್ದರು. 
ಆದರೆ ದಾದಾನ ಕಣ್ಣಿಗೆ ಅದಾವುದೂ ಕಾಣುತ್ತಿರಲಿಲ್ಲ. ದಾದಾನ ಧೈರ್ಯ 
ಅಸಾಮಾನ್ಯವಾಗಿತ್ತು. ಅವನು ಧೀರವಾಗಿ ಹೆಜ್ಜೆಯಿಡುತ್ತ ಎದುರು ಬಂದರೆ 
ಮಲಗಿದ್ದ ಹುಲಿ ಎದ್ದು ದಾರಿ ಬಿಡಬೇಕು. ಆದರೆ ಅಂಥ ದಾದಾ ಈಗ 
ಧೈರ್ಯವನ್ನೆಲ್ಲ ಕಳೆದುಕೊ೦ಡಿದ್ದ. ಅವನ ಅಂತಃಕರಣಕ್ಕೆ ಕಂಡ ದೃಶ್ಯ ತೀವ್ರವಾದ 
ಭೀತಿಯಿಂದ ತುಂಬಿತ್ತು. ಅವನ ಜೀವ ತನ್ನ ಅವ್ಯಕ್ತ ಭಾಷೆಯಲ್ಲಿ ನೋವಿನ 
ಕತೆಯನ್ನು ಹೇಳುತ್ತಿತ್ತು. 

ನಾನಾಕಾಕಾನ ಬಗ್ಗೆ ಎಲ್ಲಿಲ್ಲದ ಹುರುಹುರು ದಾದಾನ ಮನಸ್ಸಿಗಾಗಿತ್ತು. 
ಆಗಲೇ ಊರಿಗೆ ಹೊರಡಬೇಕೆಂದು ಮನಸ್ಸಾಗಿತ್ತು ಆದರೆ ಯಶವಂತರಾಯರು 
ಕೇಳಲಿಲ್ಲ. ಕುಸ್ತಿಯ ಕಣದಲ್ಲಿ ಜಗಜಟ್ಟಿಯಾದವನಿಗೆ ಸನ್ಮಾನ, ಊಟ 
ಉಪಚಾರಗಳಾಗದೆ ಹಾಗೆಯೇ ಕಳಿಸುವುದೇ? ಮೇಲಾಗಿ ದಾದಾ ಅವರನ್ನು 
ಕಳ್ಳರಿ೦ದ ಪಾರು ಮಾಡಿದ್ದ; ಅವರ ಹಣ ಉಳಿಸಿದ್ದ; ಅವರ ಸೊಸೆಯ ಮಾನ 
ಉಳಿಸಿದ್ದ. ದಾದಾ ಎಷ್ಟು ಕೇಳಿಕೊಂಡರೂ ಅಪ್ಪಣೆ ದೊರೆಯಲಿಲ್ಲ. ದಾದಾ 
ಕೊನೆಯ ಅಸ್ತ್ರ ಹೂಡಿದ; ತನ್ನ ಸಂಗಡಿಗರನ್ನು ಹುಡುಕಲು ಜಗತ್ತಿಗೆ 
ಹೋಗುವೆನೆಂದು ಹೇಳಿದ. ಯಶವಂತರಾಯರು ಅದನ್ನು ಕೇಳಲಿಲ್ಲ. ಜತ್ತಿಗೆ 
ಬೇಕಾದರೆ ಆಳು ಕಳಿಸಬಹುದೆ೦ದರು. ಹೀಗಾಗಿ ದಾದಾ ಅಲ್ಲಿಯೇ ಅಮಾವಾಸ್ಯ 
ಮರುದಿನ ಕರಿ ಹೀಗೆ ಯಶವಂತರಾಯರ ಆಗಹದಿಂದ ಎರಡು ದಿನ 
ನಿಲ್ಲಬೇಕಾಯಿತು. ಆದರೂ ದಾದಾನ ಮನಸ್ಸಿನ ಸ್ವಾಸ್ಥ್ಯ ಉಳಿಯಲಿಲ್ಲ. ಕೇವಲ 
ಪಾಟೀಲರ ಆಗ್ರಹಕ್ಕಾಗಿ ಅಲ್ಲಿ ನಿಂತನು. 

ಮರುದಿನ ಊಟ ಮಾಡಿ ದಾದಾ ಊರಿಗೆ ಹೊರಡುವ ಸಿದ್ಧತೆಯಲ್ಲಿದ್ದ. 
ಅಷ್ಟರಲ್ಲಿ ಪಾದಳ್ಳಿಯಿಂದ ಬಂದ ಹೊಲೆಯನೊಬ್ಬನು ಯಶವಂತರಾಯರಿಗೆ 
ಮುಜುರೆ ಮಾಡಿ ಒಂದು ಪತ್ರವನ್ನು ಕೊಟ್ಟನು. 


೫೮ ಗ್ರಾಮಾಯಣ 


ಯಶವಂತರಾಯರು ಅಕ್ಷರಶತ್ರುಗಳು. ದಾದಾನ೦ತೂ ಅಕ್ಷರಗಳ ಮುಖ 

ಪರಿಚಯ ಕೂಡ ಇಲ್ಲದವನು. ಆ ಊರಲ್ಲಿ ಓದು-ಬರೆಹಬಲ್ಲ ಬೃಹಸ್ಪತಿಗಳೆಂದರೆ 
ಇಬ್ಬರೇ- ಒಬ್ಬ ಊರ ಕುಲಕರ್ಣಿ. ಇನ್ನೊಬ್ಬ ಅದೇ ಊರಲ್ಲಿ ಗಾವಠೀ 
ಶಾಲೆಯನ್ನಿಟ್ಟ ಮಾಸ್ತರನೊಬ್ಬ ಕುಲಕರ್ಣಿ ಯಾರದೋ ಖರೀದಿಪತ್ರದ ನೋಂದಣಿ 
ಮಾಡಿಸಲು ವಿಜಾಪುರಕ್ಕೆ ಹೋಗಿದ್ದ. ಸುಗ್ಗಿಯ ದಿನದಲ್ಲಿ ಹುಡುಗರು ಹೊಲಕ್ಕೆ 
ಹೋಗುತ್ತಿದ್ದವು. ಮಾಸ್ತರನು ಸಾಲೆ ಮುಚ್ಚಿ ತನ್ನ ಹೊಲದ ಮುಂಗಾರಿ ಸುಗ್ಗಿಗೆ 
ತನ್ನೂರಿಗೆ ಹೊರಟು ಹೋಗಿದ್ದ. ಹೀಗಾಗಿ ಹೊಲೆಯ ತಂದ ಪತ್ರ ಇಬ್ಬರಿಗೂ 
ಒಡೆಯದ ಒಗಟಾಯಿತು. ಆ ಹೊಲೆಯನನ್ನೇ ಪ್ರಶ್ನೆ ಮಾಡಿ ವಿಷಯವೇನೆಂದು 
ತಿಳಿದುಕೊಳ್ಳುವ ಪ್ರಯತ್ನವೂ ಸಫಲವಾಗಲಿಲ್ಲ. ಆ ಹೊಲೆಂತು 
ಪಾದಳ್ಳಿಯವನಾಗಿರದೆ. ಆ ಊರ ವತನದಾರ ಹೊಲೆಯರ ಸಂಬಂಧಿಕನಾಗಿದ್ದ. 
ಪಾದಳ್ಳಿಯ ಹೊಲೆಯನು ತನ್ನ ಸಂಬಂಧಿಕನ ಕಡೆಯಿಂದ ಈ ಪತ್ರವನ್ನು 
ಯಶವಂತರಾಯರಿಗೆ ಮುಟ್ಟಿಸಲು ಹೇಳಿ ತಾನು ಜಡ್ಡಾಗಿ ಮಲಗಿದ್ದ. 

ಪಾದಳ್ಳಿಯಲ್ಲಿಯ ಬರಗಾಲ, ಅಲ್ಲಿಯ ಆಹಾರದ ಅಭಾವ ಮೊದಲಾದ 
ಇನ್ನಿತರ ವಿಷಯಗಳು ಆ ಹೊಲೆಯನಿಂದ ತಿಳಿದವು. ತನ್ನ ಆಪ್ತ ಹೊಲೆಯನ 
ಬೇನೆಯ ವಿಷಯವಾಗಿಯೇ ಅವನು ಹೇಳಪತ್ತಿದ. “ಹೊಟ್ಟೆಗಿಲ್ಲದಕ್ಕ ಇದ್ದ 
ಮುಗ್ಗ ಕಾಳೆಲ್ಲ ಮುಕ್ಕಿ ಬಿಟ್ಟನರಿ. ರಾತ್ರಿ ಹೊಟ್ಟೆ ಜಾಡಿಸಿ ನೆಲಹಿಡಿದು 
ಮಲಗಿಬಿಟ್ಟನರಿ” ಎಂದು ಮೇಲಿಂದ ಮೇಲೆ ನುಡಿದ. 

ಅನಕ್ಷರಸ್ಥರಾದರೂ ಯಶವಂತರಾಯನ ಅನುಭವದ ಕಣ್ಣಿಗೆ ಪತ್ರದ 
ವಾರ್ತೆ ಅಸ್ಪಷ್ಟವಾಗಿ ತಿಳಿಯಿತು. ಸಾಮಾನ್ಯವಾಗಿ ಸತ್ತ ಸುದ್ದಿಯನ್ನು 
ಹೊಲೆಯಾಳಿನಿಂದ ಕಳಿಸುವ ರೂಢಿಯಿದ್ದುದರಿಂದ, ಪಾದಳ್ಳಿಯ ವಾರ್ತೆ 
ಕ್ಷೇಮಕರವಾಗಿಲ್ಲವೆಂದು ಅವರು ಅರಿತರು. ಆದರೂ ಪತ್ರದ ಸಂಗತಿ ತಿಳಿಯದೆ 
ಹೊರಡುವುದು, ಅವರ ಪ್ರತಿಷ್ಠೆಗೆ ಕುಂದೆನಿಸಿತ್ತು. ಆದ್ದರಿಂದ “ದಾದಾ ನೀ 
ಮುಂದ ಹೋಗಿ ಸುದ್ದಿ ಕಳಿಸು, ಆ ಮ್ಯಾಲ ನಾವು ಬರೂಣಂತ” ಎಂದು 
ಹೇಳಿ ದಾದಾನನ್ನು ಬೀಳ್ಕೊಟ್ಟರು. 

ದಾದಾ ತಡವಾಗಿಯೇ ಊರು ಮುಟ್ಟದ. ಸಾಮಾನ್ಯವಾಗಿ ಎಂಟು 
ತಾಸಿನ ದಾರಿಯನ್ನು ನಾಲ್ಕು ತಾಸಿನಲ್ಲಿ ಕ್ರಮಿಸುವುದು ಅವನಿಗೆ ಸುಲಭವಾಗಿತ್ತು 
ಆದರೆ ಈಗ ಮನಸ್ಸು ಅಸ್ಪಸ್ಥವಾಗಿತ್ತು. ಅಂತಲೇ ತಾಸು ಹೊತ್ತಿರುವಾಗ ಊರು 
ಮುಟ್ಟಿದ. ಆಗ ಲಕ್ಷ್ಮಣ ಬಾಳಾಚಾರ್ಯರ ಮನೆಯಿಂದ ಹೊರಟವನು, ನದಿಗೆ 
ಹೋಗಿ ನಾನಾನ ಬೂದಿ ಚಲ್ಲಿ ಸ್ನಾನ ಮಾಡಿ ಮನೆಗೆ ಬಂದು ಮಲಗಿ ಅದೇ 


ಗ್ರಾಮಾಯಣ ೫೯ 


ಎದ್ದು ಊರಲ್ಲಿ ಅಡ್ಡಾಡಿ ತಾಸಗಾಂವಿಗೆ ಕಳಿಸುವ ಆಳನ್ನು ಗೊತ್ತು ಮಾಡಿ 
ಮನೆಗೆ ಬ೦ದ. ದಾದಾ ಅದೇ ಮನೆಗೆ ಮುಟ್ಟದ್ದ. ಲಕ್ಷ್ಮಣನಿ೦ದ ನಾನಾಕಾಕಾನ 
ಮರಣದ ಸುದ್ದಿಯನ್ನು ಕೇಳಿ ಕಲ್ಲಿನಂತೆ ಕುಳಿತುಬಿಟ್ಟ. 


೬ 


ದಾದಾ ಊರಿಗೆ ಬಂದ. ಆದರೆ ತಪ್ಪಿ ಕೂಡ ಗರಡಿಮನೆಯ ಹತ್ತಿರ 
ಸುಳಿಯಲಿಲ್ಲ. ಕಕ್ಕನ ಮರಣದಿಂದ ಬಲವಾದ ಆಫಾತದಿಂದ ಮನೆ ಸೇರಿಬಿಟ್ಟಿದ್ದನು, 
ಜತ್ತಿಯಲ್ಲಿ ಪಂಜಾಬೀ ಲಾಮಾನನ್ನು ಗೆದ್ದ ದಾದಾನಿಗೆ ಹೂಮಾಲೆ ಹಾಕಿ 
ಮೆರವಣಿಗೆ ಮಾಡಿಸಬೇಕು. ಅವನು ಅಂದು ಹಾಕಿದ ಪೇಚನ್ನು ಅವನಿಂದಲೇ 
ಕಲಿಯಬೇಕೆಂದು ಉತ್ಪಾಹದಲ್ಲಿದ್ದ ಕೆಲ ಗರಡಿಯಾಳುಗಳಿಗೆ ಇದರಿಂದ 
ನಿರಾಶೆಯಾಯಿತು. ಅವನ ಮನೆತನಕ ಹೋಗಿ ಸಾಂತ್ಸನಗೊಳಿಸುವ ಔಪಚಾರಿಕ 
ಕೆಲಸವನ್ನು ಅವರು ಮುಗಿಸಿದ್ದರು. ನಾನಾನ ಬೂದಿಯನ್ನು ಹೊಳೆಕಾಣಿಸುವದರಲ್ಲಿ 
ಲಕ್ಷ್ಮಣನಿಗೆ ನೆರವಾಗಲೂ, ಸ್ಮಶಾನಕ್ಕೂ ಹೋಗಿದ್ದರು. ದಾದಾನ ಗಂಭೀರ 
ಮೌನವನ್ನು ಕೆಣಕಿ ಅವನನ್ನು ಮಾತಾಡಿಸುವ ಧೈರ್ಯ ಮಾತ್ರ ಯಾರಿಗೂ 
ಆಗಲಿಲ್ಲ. 

ದಾದಾನ ಮನೆ ಅಷ್ಟೇನೂ ದೊಡ್ಡದಲ್ಲ. ಮೂರಂಕಣದ ಪಡಸಾಲೆ, 
ಮೂರಂಕಣದ ಅಡಿಗೆಮನೆ ಇಷ್ಟೇ. ಪಡಸಾಲೆಯ ಮುಂದಿನ ಬಯಲಲ್ಲಿ 
ಎಮ್ಮೆ ಕಟ್ಟಲು ಒ೦ದು ಚಪ್ಪರ, ದನಗಳನ್ನು ಮಗ್ಗುಲ ಮನೆಯ ಧಾಬೆಯಲ್ಲಿಯೇ 
ಕಟ್ಟುತ್ತಿದ್ದರು. ಆ ಮನೆಯನ್ನು ಇನ್ನೂರು ರೂಪಾಯಿ ಇಡಗಂಟು ಕೊಟ್ಟು 
ನಾನಾ ಹಿಡಿದಿದ್ದ. ಅಲ್ಲಿಯ ಅಡಿಗೆ ಮನೆ ಇಂದು ಖಾಲಿ ಇತ್ತು. ಪಡಸಾಲೆ 
ಮತ್ತು ಕೋಣೆಗಳಲ್ಲಿ ಕಾಳು, ಕಡಿ, ಬೀಜ ಬಿರಡಿಗಳೇದ ಸಾಮಾನು 
ಮೊದಲಾದವನ್ನಿಡಲು ನಾನಾ ಉಪಯೋಗಿಸುತ್ತಿದ್ದ, ನಾನಾ ಲಕ್ಷ್ಮಣ ಇಬ್ಬರೂ 
ಬೇರೆಯಾಗಿದ್ದರು. ಅವರಿಬ್ಬರಲ್ಲಿ ಮುಂದೆ ಸಾಲದ ತಂಟೆ ಬರಬಾರದೆಂದು 
ಅವರ ತಂದೆಯಾದ ಶಿಲೇದಾರ ಗೋಪಾಳ ತಾನಿನ್ನೂ ಬದುಕಿರುವಾಗಲೇ 
ಭೂಮಿಯಲ್ಲಿ ಪಾಲು ಮಾಡಿ ಇಬ್ಬರಿಗೂ ಅರ್ಧದಂತೆ ಹಂಚಿದ್ದ. ಆದ್ದರಿಂದ 
ಅವರು ವಿಭಕ್ತರಾದರೆಂದು ಸರಕಾರಿ ಲೆಕ್ಕದಲ್ಲಿ ದಾಖಲೆ ಇತ್ತು ರುಕುಮಾಕಾಕೂ 
ಒಬ್ಬಳೆ ಇದ್ದಾಗ ಊಟ ಉಪಚಾರಗಳೆಲ್ಲ ಕೂಡಿಯೇ ನಡೆಯುತ್ತಿದ್ದವು. ಲಕ್ಷ್ಮಣನ 
ಲಗ್ನವಾದ ಮೇಲೆ ಮಾತ್ರ ಇರುವಿಕೆಯ ಬಣ್ಣ ಬದಲಾಯಿತು. ಅಣ್ಣ 


೬೦ ಗ್ರಾಮಾಯಣ 


ತಮ್ಮಂದಿರಲ್ಲಿಯ ಅನ್ಯೋನ್ಯ ಪ್ರೇಮ ಓರಗಿತ್ತಿಯರಲ್ಲಿರಲಿಲ್ಲ. ಅದರ ಸಲುವಾಗಿ 
ಮನೆ ಬೇರೆಯಾದವು. ಆದರೆ ದನಕರುಗಳು ಮಾತ್ರ ಅವರ ಅವಿಭಕ್ತ ಕುಟುಂಬದ 
ಆಸ್ತಿಯಾಗಿದ್ದವು. ಲಕ್ಷ್ಮಣನ ಬದುಕೆಲ್ಲ ಭೂಮಿಯ ಸಾಗುವಳಿಯಲ್ಲೇ ಕಳೆದಿತ್ತು 
ಲಾವಣಿಗೆ ಭೂಮಿ ಹಿಡಿಯುವುದು ಕೊಡಕೊಳ್ಳಿ ಮೊದಲಾದ ವ್ಯವಹಾರವೆಲ್ಲ 
ನಾನಾ ನೋಡಿಕೊಳ್ಳುತ್ತಿದ್ದ. ಅಣ್ಣತಮ್ಮಂದಿರಲ್ಲಿ ಎರಡು ಧ್ರುವಗಳ ಅಂತರವಿತ್ತು 
ಲಕ್ಷ್ಮಣ ಭೂಮಿಯಲ್ಲಿ ದುಡಿದು ಅಲ್ಲಿಯೇ ಸಾಯುವ ಒಕ್ಕಲಿಗ, ಕಾರುಭಾರ 
ಮಾಡುತ್ತ ಪ್ರತಿಷ್ಠಿತರಲ್ಲಿ ಒಬ್ಬನಾಗಿ ನಾನಾ ಅಡ್ಡಾಡುತ್ತಿದ್ದ. ಆದರೆ ಇಬ್ಬರಲ್ಲಿಯೂ 
ಸ್ನೇಹ ಸೌಹಾರ್ದಗಳಿಗೆಂದೂ ಕಡಿಮೆಯಾಗಿರಲಿಲ್ಲ. 

ನಾನಾ ಇದ್ದಾಗ, ಕುಟುಂಬದ ಭಾರ ಲಕ್ಷಣನಿಗಿರಲಿಲ್ಲ. ವಾಡೆಯಲ್ಲಿ 
“ಮಾಮಾ ಸಾಹೇಬ” ಎಂದು ಗೌರವದಿಂದ ಕರೆಯಿಸಿಕೊಳ್ಳುವ ನಾನಾ 
ಮನೆತನವನ್ನು ಸಾಗಿಸಿಕೊ೦ಡು ಹೋಗಲು ಸಮರ್ಥನಾಗಿದ್ದ. ಈಗ ಆ ಭಾರವೂ 
ಲಕ್ಷ್ಮಣನ ಮೇಲೆಯೇ ಬಿತ್ತು ಈ ಎಲ್ಲ ವಿಚಾರಗಳಿ೦ದ ಜರ್ಜರಿತನಾದ ದಾದಾ 
ಮನೆಬಿಟ್ಟು ಕದಲಿರಲಿಲ್ಲ. 

ದಾದಾನ ಗರಡಿಯಾಳುಗಳಿಗೆ ಹೆಚ್ಚಿನ ಚಿಂತೆ ಉಂಟಾಯಿತು. ನಾನಾನ 
ಮರಣದ ವಿಷಯವಾಗಿ ಹೆಚ್ಚಿನ ಸುದ್ದಿ ಅವರಿಗೆ ಗೊತ್ತಿರದಿದ್ದರೂ ಕೆಲವೊಂದು 
ಹಾರು ಸುದ್ದಿಗಳು ಅವರ ಕಿವಿಗೆ ಬಿದ್ದಿದ್ದವು. ಬಾಪೂಸಾಹೇಬ ಹಾಗು ಚಿಮಣಾರ 
ನಡುವೆ ಏನೋ ಅನೈತಿಕ ಸಂಬಂಧವಿರಲೇಬೇಕೆಂಬ ನಿಶ್ಚಯ ಅವರಲ್ಲಿತ್ತು. 
ಅದಕ್ಕೆ ಪಡದಯ್ಯ ಸ್ವಾಮಿಗಳ ಬೆಂಬಲವಿದ್ದರೂ ಇರಬಹುದೆಂಬ ಸೂಕ್ಷ್ಮ 
ಸಂಶಯ ಬೇರೆ. ಅಂತೂ ಹತ್ತು ಸುಳ್ಳು, ಹತ್ತು ಸತ್ಯಕೂಡಿ ಒಂದು ಕಥೆ 
ಜನರಲ್ಲಿ ಹಬ್ಬಿತು, ಕಾರಹುಣ್ಣಿವಿ ಆದ ಮಳ್ಳಾಮರುದಿನ ಊರಬಿಟ್ಟು ಹೋಗಿದ್ದ 
ಪಡದಯ್ಯನವರನ್ನು ದೀಪಾವಳಿ ಹಬ್ಬಕ್ಕೆ ಬಾಪೂಸಾಹೇಬ ತಿರುಗಿ ಕರೆಸಿಕೊ೦ಡ. 
ಮಠದಲ್ಲಿ ಬಾಪೂಸಾಹೇಬ ಪಡದಯ್ಯನವರ ಏಕಾಂತ ನಡೆಯಿತು. ಚಿಮಣಾ 
ಎರಡು ದಿನ ಹೊಟ್ಟೆ ಕಡಿತವೆ೦ದು ಅತ್ತಳು. ಎಳ್ಳ ಅಮಾಸಿ ಮುನ್ನಾ ದಿನ 
ನೆಟ್ಟಗಿದ್ದ ನಾನಾ ಬೆಳಗಾಗುವುದರಲ್ಲಿ ಸತ್ತ, ದವಾಖಾನೆಗೆ ಹೆಣ ಕಳಿಸಬೇಕೆಂದಾಗ, 
ಬಾಪೂಸಾಹೇಬ ಪುತಳಾಬಾಯಿಯ ವಸ್ತ್ರಗಳನ್ನು ಹಿರೇ ಕುರುಬ ಸಾಬುನಲ್ಲಿಟ್ಟು 
ಹದಿನೈದು ನೂರು ರೂಪಾಯಿ ತಂದು ದೈವದವರಿಗೆ ಕೊಟ್ಟು ನಾನಾನಾ 
ಮರಣ ಹೃದಯವಿಕಾರದಿಂದ ಎಂದು ಗೌಡರು ಪಂಚನಾಮೆ ಮಾಡಿ ಮಣ್ಣು 
ಮುಚ್ಚಿದರು. 

ಇದು ಮನೆ-ಮನೆಗಳಲ್ಲಿ ಹೊಳೆಯ ದಂಡೆಯ ಮೇಲೆ, ಗರಡಿ ಮನೆಯಲ್ಲಿ 


ಗ್ರಾಮಾಯಣ ೬೧ 


ಹಬ್ಬಿ ಬೆಳೆದ ಕತೆ. ಇದನ್ನು ಹೇಳಿದವರೂ, ಕೇಳಿದವರೂ ತಮ್ಮ ಕಲ್ಪಕಶಕ್ತಿಯನ್ನಷ್ಟು 
ವೆಚ್ಚಮಾಡಿ, ಅದನ್ನು ಸಜೀವವಾಗುವಂತೆ ಮಾಡಿದ್ದರು. ಆದರೆ ಯಾರೂ 
ಅದರ ಹೊಣೆ ಹೊರುತ್ತಿರಲಿಲ್ಲ. ಯಾರನ್ನು ಕೇಳಿದರೂ “ನಮಗೇನ ಗೊತ್ತಪ್ಪಾ 
ನಾವು ಕೇಳಿದ ಸುದ್ದಿ ಇಷ್ಟು” ಎಂದೇ ಹೇಳುತ್ತಿದ್ದರು. ನಾನಾಕಾಕಾ ಸತ್ತದ್ದರಿಂದ, 
ಲಕ್ಷ್ಮಣ ದಾದಾನನ್ನು ಒಕ್ಕಲುತನಕ್ಕೆ ಹಚ್ಚಬಹುದೆಂಬ ಭೀತಿ ಅವನ ಸಂಗಾತಿಗಳಿಗೆ, 
ಜತ್ತಿಯ ಮೈದಾನದಲ್ಲಿ ವಿಕ್ರಮ ಸ್ಥಾಪಿಸಿದ ದಾದಾ ಎತ್ತಿನ ಬೆನ್ನೂ ಹತ್ತಿ ಸಾಗಬೇಕೆ? 
ಲಕ್ಷ್ಮಣನ ದನಕರ ಈಗ ಬೀಗರ ಮನೆಯಲ್ಲಿದ್ದವು. ಅವನ್ನು ನೋಡಿಕೊಳ್ಳಬೇಕಾದರೆ 
ದಾದಾ ಊರು ಬಿಡುವದು ಖಂಡಿತ. 

ಅದೂ ಅಲ್ಲದೆ ಇನ್ನೊಂದು ಮಾತೂ ಈ ಸಂಗಡಿಗರನ್ನು ಬಾಧಿಸುತ್ತಿತ್ತು. 
ಚಿಮಣಾಳ ಕತೆ ದಾದಾನಿಗೆ ಇನ್ನೂ ಗೊತ್ತಾಗಿಲ್ಲ. ಅವನ ಕಿವಿಗೆ ಈ ಸುದ್ದಿ 
ಬೀಳಬೇಕೆಂದು ಕೆಲವರ ಆಸೆ, ಬಿದ್ದರೆ ಅನರ್ಥವಾದೀತೆಂದು ಇನ್ನುಳಿದವರ 
ಭೀತಿ. ಹೀಗಾಗಿ ಅವನಿಗೆ ಹೇಳಬೇಕೋ ಹೇಳಬಾರದೋ ಎಂಬ 
ಸಂಶಯದಲ್ಲಿಯೇ ಅವರಿದ್ದರು. 

ಈ ಗರಡಿ ಮನೆಯ ಗಡಿಗಳ ಸಮಸ್ಯೆ ಪರಿಹಾರವಾಗುವ ಮುಹೂರ್ತ 
ಯಶವಂತರಾಯರ ಆಗಮನದಿಂದ ಅನಾಯಾಸವಾಗಿ ಬಂದೊದಗಿತು. 
ಬಾಪೂಸಾಹೇಬರ ಪತ್ರವನ್ನು ಓದಿದ ನಂತರ, ತಮ್ಮ ಮಗಳು ಬಾಪೂಸಾಹೇಬನ 
ಹೆಂಡತಿ-ರತ್ನಾನನ್ನು ಕರೆದುಕೊಂಡು ಹೋಗಲು ಅವರು ಬಂದಿದ್ದರು. ಪಾದಳ್ಳಿಗೆ 
ಬಂದೊಡನೆಯೇ ಅವರಿಗೆ ಎಳ್ಳ ಅಮಾಸೆಯ ದಿನ ನಾನಾ ಒಮ್ಮೆಲೆ 
ಮರಣಹೊಂದಿದ ವಾರ್ತೆ ತಿಳಿಯಿತು, ಆ ಸುದ್ದಿಯನ್ನು ಮೊದಲೆ ತಿಳಿಸಿ ಏಕೆ 
ಗಾಬರಿಗೊಳಿಸಬೇಕೆಂದು ರತ್ನಾಳನ್ನು ಕರೆದುಕೊ೦ಡುಹೋಗುವ ನೆವವನ್ನು 
ಮುಂದೆ ಮಾಡಿ ತಾನು ಕಾಗದ ಬರೆದೆನೆಂದು ಬಾಪೂಸಾಹೇಬ ಹೇಳಿದ. 
ಅದೂ ಅಲ್ಲದೆ ನಾನಾನ ಮರಣದ ಕಾರಣದಿಂದ ಊರ ದೈವದವರು ತನ್ನ 
ಬಗ್ಗೆ ತಪ್ಪು ತಿಳಿದುಕೊಂಡು ತನಗೆ ಪ್ರತಿಕೂಲರಾಗಿರುವುದಾಗಿಯೂ ತಿಳಿಸಿದ. 
ಆದರೆ ಚಿಮಣಾಳ ವಿಷಯವಾಗಿ ಮಾತ್ರ ತಪ್ಪಿ ಕೂಡ ಒಂದು ಮಾತನ್ನೂ 
ಆಡಿರಲಿಲ್ಲ. 

ಶಿಲೇದಾರ ನಾನಾ ಸತ್ತ ಸುದ್ದಿಯನ್ನು ಕೇಳಿದಾಗ ಯಶವಂತರಾಯರಿಗೆ 
ತೀರ ಕೆಡುಕೆನಿಸಿತ್ತು ಜಾಗೀರದಾರರ ವಾಡೆಯ ಅಭಿಮಾನದ ವಸ್ತುವೊಂದು 
ಹೋಯಿತೆಂದು ಅವರು ಹಳಹಳಿಸಿದರು, ಶಿಲೇದಾರ ಲಕ್ಷ್ಮಣ ಹಾಗು ದಾದಾ 
ಇವರಿಬ್ಬರನ್ನೂ ಕಂಡು ಸಮಾಧಾನ ಹೇಳುವದು ಅವರ ಮೊದಲ ಕರ್ತವ್ಯವಾಗಿತ್ತು. 


೬೨) ಗ್ರಾಮಾಯಣ 


ಆದ್ದರಿಂದ ಬೆಳಿಗ್ಗೆ ಎದ್ದೊಡನೆಯೇ ಮೊದಲು ಲಕ್ಷ್ಮಣನ ಮನೆಗೇ ಹೋದರು. 

ಅವರು ಮನೆಗೆ ಬಂದಾಗ ದಾದಾ ಪಡಸಾಲೆಯಲ್ಲಿ ಹಗ್ಗಹೊಸೆಯುತ್ತ 
ಕುಳಿತಿದ್ದ. ಪಾಟೀಲರನ್ನು ಕಂಡ ಕೂಡಲೆ ಅವನಿಗೆ ದು:ಖ ಉಕ್ಕಿಬ೦ತು. 
ಯಶವಂತರಾಯರಾದರೂ ಏನು ಸಮಾಧಾನ ಹೇಳಬೇಕು? ಈ ಕಾಲದಲ್ಲಿ 
ಮೌನವೇ ಹೆಚ್ಚು ಪ್ರಶಸ್ತವಾಗಿತ್ತು. ಸ್ವಲ್ಪ ಹೊತ್ತಾದನ೦ತರ ಎಲ್ಲ ವಿವರಗಳನ್ನೂ 
ಕೇಳಿಕೊಂಡರು. ದಾದಾ “ಕಾಕಾನ ದಿನ ಕರ್ಮಾ ಮುಗಿಸಿಕೊಂಡ ಹೋಗರಿ 
ಗೌಡರ” ಎಂದು ಆಗ್ರಹಪಡಿಸಿದ. 

ಯಶವಂತರಾಯರಿಗೂ ಅದನ್ನು ನಿರಾಕರಿಸುವ ಮನಸ್ಸಿರಲಿಲ್ಲ. 
“ಇರಲಿಕ್ಕೇನು, ಬಂದೀತು ಬಿಡು ತಮ್ಮಾ” ಎಂದು ಸಮಾಧಾನ ಪಡಿಸಿದರು. 

ಅಜರಾಣಿಯ ಪಾಟೀಲ ಯಶವಂತರಾಯರು ಲಕ್ಷ್ಮಣನ ಮನೆಗೆ 
ಹೋಗಿರುವ ಸುದ್ದಿಯನ್ನು ಕೇಳಿ ಪಾದಳ್ಳಿಯ ಶಂಕರಗೌಡರು ಅಲ್ಲಗೇ ಧಾವಿಸಿ 
ಬಂದರು. ಹಿಂದಕ್ಕೆ ಪುತಳಾಬಾಯಿ ವಾಡೇದ ಕಬಜಾ ಪಡೆಯಲು ಬಂದಾಗ 
ಯಶವಂತರಾಯರು ಶಂಕರಗೌಡರ ಸಹಾಯವನ್ಸಪೇಕ್ಷಿಸಿದ್ದರು. ಇಬ್ಬರಲ್ಲಿಯೂ 
ಅಂದೇ ಅಕೃತ್ರಿಮ ಸ್ನೇಹ ಮೂಡಿತ್ತು. ಶಂಕರಗೌಡರ ಊರ ಅಭಿಮಾನ 
ಯಶವಂತರಾಯರಿಗೆ ಪ್ರಿಯವಾಗಿದ್ದರೆ, ಪಾಟೀಲರ ಸೌಜನ್ಯ ಗೌರವಗಳು 
ಶಂಕರಗೌಡರನ್ನು ಸೆಳೆದಿದ್ದವು. ಬಾಪೂಸಾಹೇಬ ಅವರ ಅಳಿಯನಾದ್ದರಿಂದ 
ಊರಿಗೆ ಕಲ್ಯಾಣ ಮಾಡುವನೆಂಬ ನಂಬಿಕೆ ಗೌಡರಿಗಿತ್ತು. ಆದರೆ ಈಗ ಕತೆ 
ಬೇರೆಯಾಗಿತ್ತು ಬಾಪೂಸಾಹೇಬ ಪಡದಯ್ಯನವರ ಬೆಂಬಲ ಪಡೆದು ಊರಿಗೇ 
ವಿನಾಶದ ಶಕ್ತಿಯಾಗಿದ್ದ. ಗೌಡರಿಗೆ ಈಗ ಪಡದಯ್ಯ ಸ್ವಾಮಿಗಳ ಮೇಲೆ ಮೊದಲಿನ 
ಭಕ್ತಿಯಿರಲಿಲ್ಲ. ಊರಿನ ಬಾಳುವೆ ಹದಗೆಟ್ಟು ಹೋದುದರ ಬಗ್ಗೆ ಅವರ 
ಮನಸ್ಸು ರೋಸಿಹೋಗಿತ್ತು ಇದೆಲ್ಲವನ್ನು ಗೌಡರು ಯಶವಂತರಾಯರೆದುರು 
ತೋಡಿಕೊಳ್ಳಬೇಕಾಗಿತ್ತು. 

ದಾದಾನನ್ನು ತಂಬಾಕು ತರಲು ಅಂಗಡಿಗೆ ಕಳಿಸಿ ಗೌಡರು ಮಾತಿಗೆ 
ಮೊದಲು ಮಾಡಿದರು. 

“ಊರಾಗ ಇಂದಿನ ತನಾ ಒಂದ ಮುಷ್ಟಿ ಇತ್ತು ಪಾಟೀಲರ ನಿಮ್ಮ 
ಅಳಿಯಾ ಅದನ್ನು ಬಿಚ್ಚಿ ಐದ ಬಟ್ಟ ಮಾಡಾಕ ಹತ್ಯಾನ. ಹೊಟ್ಟಿಗಿಲ್ಲದ ಬಡ 
ಜನಾ ಇಂದ ನನ್ನ ಹಗೇ ಲೂಟಿ ಮಾಡಿದರ ನಾಳೆ ವಾಡೇದ ಹಗೇ 
ಬಿಡತಾರೇನು?” ಶಂಕರಗೌಡರು ಆವೇಶಗೊಂಡು ಹೇಳಿದರು. 

ನದಿಗೆ ನೀರಿಗೆ ಹೋಗಿದ್ದ ಲಕ್ಷ್ಮಣ ಕೊಡ ಹೊತ್ತು ಬರವದು ಬಾಗಿಲಲ್ಲಿ 


ಗ್ರಾಮಾಯಣ ೬೩ 


ಕಾಣಿಸಿದ್ದರಿಂದ ಗೌಡರು ಮಾತು ಬದಲಿಸಿದರು “ಅ೦ದ ಹಾಗ ನಿಮ್ಮ ಕಡೆ 
ಮಳೆ ಬೆಳಿ ಐತಿ. ಈ ಕಾಟ ನಿಮಗಿಲ್ಲ” ಎಂದರು. 

“ಇಲ್ಲ ಅನ್ರಿ, ಅದರ ಕಳ್ಳರು ಹಾದೀ ಬಡೀಲಾಕ ಹತ್ಯಾರು. ಎಳ್ಳಾಮಾಸಿ 
ರಾತ್ರಿ ನನ್ನ ಗಾಡಿ ದಾದಾ ಪುಣ್ಯೆದಿ೦ದ ಕಳ್ಳರ ಕೈಯಾಗಿ೦ದ ಪಾರಾತು” ಎಂದು 
ಯಶವಂತರಾಯರು ತಮ್ಮ ಇತ್ತೀಚಿನ ಹೊಸ ಅನುಭವವನ್ನು ವಿವರಿಸಿದರು. 

“ಹಾಂ ಹೌದೇಳ್ರಿ, ಅವೂ ನಿಮ್ಮ ಬಾಪೂಸಾಬನ ಹುಲಿಬ್ಯಾಟಿ ತಂಡದವರ. 
ಅಂದ ಕುಸ್ತಿ ನೋಡಾಕ ಜತ್ತಿಗೆ ಹೋಗಿದ್ದರು. ಸುತ್ತಹತ್ತ ಹರದಾರ್ಯಾಗ ಎಲ್ಲಿ 
ಹಾದೀ ಬಡದರೂ ಅದು ನಮ್ಮೂರವರದ ದಗದ” ಎಂದು ಚಿಲುಮೆಯ 
ರುರಿಕೆ ಜಗ್ಗಿದರು ಗೌಡರು. 

ಪಾಟೀಲರಿಗೆ ದಿಗ್ಗಮೆಯಾಯಿತು. ಬಾಪೂಸಾಹೇಬನ ಇಸಮುಗಳೇ! 
ಪಾಟೀಲರಿಗೆ ಈ ಅಪಮಾನ ಅಸಹನೀಯವೆನಿಸಿತು. ಯಶವಂತರಾಯರ 
ವಂಶದ ಇತಿಹಾಸ ಖಂಡೋಬಲ್ಲಾಳನವರೆಗೆ ಹೋಗಿತ್ತು. ಅವರಿಗೆ ತಮ್ಮ 
ವಂಶದ ಬಗ್ಗೆ ಬಹಳ ಅಭಿಮಾನ. ಬಂದವರೆದುರು ಆ ಕತೆಯನ್ನು ಹೇಳಿ, 
ಖಂಡೋಬಲ್ಲಾಳನು ಹಿಡಿಯುತ್ತಿದ್ದ ಖಡ್ಗವೆಂದು ಹೇಳಿ ಒಂದು ಕತ್ತಿಯನ್ನು 
ತೋರಿಸುತ್ತಿದ್ದರು. ಅಂತಲೇ ಉಚ್ಚವಂಶೀಯನೆಂದು ಕನಕೇರಿಯ ಗೌಡನಾದ 
ಬಾಪೂಸಾಹೇಬನಿಗೆ ಮಗಳನ್ನು ಕೊಟ್ಟಿದ್ದರು. ಆ ಮನೆತನಕ್ಕೇ ಕಲಂಕ ಹತ್ತುವ 
ಇಂಥ ನೀಚಕೃತಿಗಳಿಗೆ ಬಾಪೂಸಾಹೇಬ ಇಳಿದನೇ ಎಂದು ಅವರಿಗೆ 
ವ್ಯಸನವಾಯಿತು. ಇದಕ್ಕೆ ಪ್ರಮಾಣವೇನು ಎಂದು ಅವರ ಮನಸ್ಸು ಪಶ್ನೆ ಹಾಕಿತು. 
“ನಮ್ಮ ಜಾವಯೀ ಅಂಥಾವಲ್ಲ ತಗೀರಿ” ಎ೦ದು ಎದುರಾಡಿದರು. 

“ಜಾಗೀರದಾರರು ಎಂಥಾವರ ಸಂಗತಿಗೆ ಬಿದ್ದಾರ ಅನೂದು, ಬೇಕಾರ 
ಈ ಲಕ್ಷ್ಮಣನ್ನ ಕೇಳಿರಿ” ಗೌಡರು ಹೀಗೆ ಹೇಳುತ್ತಲೆ ಮತ್ತೊಮ್ಮೆ ಚಿಲುಮೆಯನ್ನು 
ಜಗ್ಗಿದರು. 

“ಗೌಡರ ಮಾತು ಕೇಳಿದೇನ ಲಕ್ಷ್ಮಣಾ?” ಎಂದು ಪಾಟೀಲರು ಅವನನ್ನೇ 
ಪ್ರಶ್ನೆ ಮಾಡಿದರು. ಲಕ್ಷ್ಮಣ ಅಳುಮೋರೆ ಮಾಡಿಕೊಂಡೇ ಹೇಳಿದ: 

“ಬಡವರ ಮರ್ಯಾದಿ ನಿಮ್ಮ ಅಳಿಯಾನ ಕೈಯಾಗ ಉಳೂದುಲ್ಲ 
ಪಾಟೀಲರ, ಬೇಕಾರ ನಿಮ್ಮ ಮಗಳು ರತ್ನಕ್ಕನ್ನ ಕೇಳಿರಿ” ಎಂದ. 

ಲಕ್ಷ್ಮಣ ಒಲಿ ಹೊತ್ತಿಸುವ ಗಡಬಡಿ ನಡೆಸಿದ್ದನ್ನು ನೋಡಿ ಯಶವಂತರಾಯ 
“ಅಡಿಗಿ ಮಾಡಿಕೊಳ್ಳೊ ಉಸಾಬರಿ ಬ್ಯಾಡ ಲಕ್ಷ್ಮಣ, ನೀನೂ ದಾದಾ ಇಬ್ಬರೂ 
ವಾಡೇಕ್ಕ ಊಟಕ್ಕೆ ಬರ್ರಿ” ಎಂದು ಹೇಳಿ ತಾವು ವಾಡೆಯ ದಾರಿ ಹಿಡಿದರು. 


೬೪ ಗ್ರಾಮಾಯಣ 


ಮತ್ತೊಮ್ಮೆ ಕಾಣುತ್ತೇವೆಂದು ಹೇಳಿ ಗೌಡರೂ ಹೊರಟರು. ದಾರಿಯಲ್ಲಿಯೇ 
ದಾದಾ ಅವರಿಗೆ ಭೆಟ್ಟಿಯಾಗಿ ತಂಬಾಕು ಕೊಟ್ಟ. ಮತ್ತೊಮ್ಮೆ ಅವನಿಗೆ ವಾಡೆಗೆ 
ಬರಲು ತಿಳಿಸಿ, ಯಶವಂತರಾಯರು ವಾಡೆಯ ಕುಲಪುರೋಹಿತರಾದ 
ಬಾಳಾಚಾರ್ಕರ ದರ್ಶನ ಪಡೆಯುವದಗತ್ಕವೆಂದು ಅಲ್ಲಿ ನಡೆದರು. ಬಾಳಾಚಾರ್ಕರು 
ಪಾಟೀಲರನ್ನು ಆದರದಿಂದ ಬರಮಾಡಿಕೊಂಡರು. ಕುಶಲ ಪ್ರಶ್ನೆಗಳಾದ ಮೇಲೆ 
ಮತ್ತೆ ಮಾತು ಅದೇ ವಿಷಯಕ್ಕೆ ಬಂತು. 

“ನಿಮ್ಮ ಬಾಪೂಸಾಹೇಬ ಬೆ೦ಕೀ ಜೋಡಿ ಆಟಾ ನಡಸ್ಯಾನ ಪಾಟೀಲರ. 
ಪಡದಯ್ಯನ ಸಹವಾಸ ಒಳ್ಳೇದು ಮಾಡಲಿಲ್ಲ” ಎಂದು ಗಂಭೀರವಾಗಿ ಆಚಾರ್ಯರು 
ಹೇಳಲು, ಸಾದ್ಯಂತವಾಗಿ ಹೇಳಬೇಕೆಂದು ಪಾಟೀಲರು ಬಿನ್ನವಿಸಿಕೊ೦ಡರು. 

“ಪಡದಯ್ಯನ ಗೆಳೆತನ ವಾಡೇದ ಮರ್ಯಾದಿಗೇ ಮುಳುವಾಗೇದ. 
ವಾಡೇ ಅಂದರ ಊರ ಅಭಿಮಾನ ಪಾಟೀಲರ. ಅದನ್ನ ಇವರಿಬ್ಬರೂ ಕೂಡಿ 
ಕಳೀತಾರ ಅ೦ತ ಅನಸತದ. ವಾಡೆ ಮತ್ತು ಮಠ ಇವೆರಡೂ ಹೀ೦ಗ ಹಾಳಾದರ, 
ಪಾದಳ್ಳಿ ಬೇಚಿರಾಕ ಆದ್ದಾಂಗ್ಯ” ಬಾಳಾಚಾರ್ಕರ ಕಂಗಳಲ್ಲಿ ದು:ಖದ ನೆರಳು 
ಕವಿಯಿತು. ಗತಕಾಲದ ವೈಭವವೆಲ್ಲ ಅವರಿಗೆ ಸ್ಮರಣೆಯಾಗಿರಬೇಕು. 

“ಎಂಥಾ ಮಠ! ಎಂಥಾ ಗುರುಗಳ ಸ್ಥಾನಕ್ಕ ಈ ಕಲಿ ಬಂದು ಕೂತಾನ! 
ಗುರುಪಾದಯ್ಯ ಸ್ವಾಮಿಗೋಳು ಇದ್ದಾಗ ಶ್ರಾವಣಮಾಸದೊಳಗ ಮಠದಾಗ 
ಅಖಂಡ ಶಿವಭಜನಿಪುರಾಣ ನಡೀತಿದ್ದವು. ನಾ ಸಣ್ಣಾವ ಇದ್ದಾಗಿನ ಮಾತು 
ಪಾಟೀಲರ. ನಮ್ಮ ಹಿರೇರು ಹೋಗದ ಮಠದೊಳಗ ಪುರಾಣ ಸುರೂ 
ಆಗತಿದ್ದಿಲ್ಲ. ನಮ್ಮ ಹಿರೇರು ಆಗ ಗೋಪಾಲಕೃಷ್ಣನ ಗುಡಿಯೊಳಗ ಪುರಾಣ 
ಹೇಳತಿದ್ದರು. ಅಲ್ಲೆ ಸ್ವಾಮಿಗೋಳು ತಪ್ಪದ ಬರತಿದ್ದರು. ಅವರು ಬರದಿದ್ದರ 
“ಇಂದು ಅಣ್ಣಾ ಬರಲಿಲ್ಲ, ಪುರಾಣ ಇಲ್ಲ' ಅ೦ತ ನಮ್ಮ ಹಿರೇರು ವಾಲೀ ಕಟ್ಟ 
ಮಂಗಳಾರತಿ ಮಾಡಿ ಬಿಡುತ್ತಿದ್ದರು. ಇಂಥವರ ಸ್ಥಾನಕ್ಕ ಈ ಮಹರಾಯ 
ಬಂದದ್ದು ನಿಮ್ಮ ಪುಣ್ಯಾದಿ೦ದ ಅಂತ ನಿಮ್ಮ ಮುಂದ ಇದೆಲ್ಲ ಹೇಳಬೇಕಾಗೇದ. 

ಬಾಳಾಚಾರ್ಯರ ಮನಸ್ಸು ನೆನಪಿನ ಬೆನ್ನು ಹತ್ತಿ ಹಿಂದೆ ಹಿಂದ ಸಾಗಿತ್ತು. 
ಯಶವಂತರಾಯರೂ ಗಲ್ಲದ ಮೇಲೆ ಕೈಯಿಟ್ಟು ಕೇಳುತ್ತಿದ್ದರು. 

“ಈ ಪಡದಯ್ಯ, ಗುರುಪಾದಸ್ವಾಮಿಗೋಳ ಅಕ್ಕನ ಮಗ ಓದಿಕೊಂಡವ, 
ಅವರ ಪರಂಪರೆ ಕಾಯ್ದುಕೊಂಡು ಹೋಗತಾನ ಅಂತ ನಿಮ್ಮೂರವರು 
ಹಿಂಡಜನಾ ಅವನ್ನ ಕರಕೊಂಡು ಬರಲಿಲ್ಲ? ಸ್ವಾಮಿಗೋಳ ಖಾಸ ಅಣ್ಣನ 
ಮಗ ಅಕ್ಷರಶತ್ತು ಅ೦ತ ಅವನ್ನ ಬಿಟ್ಟು, ನಿಮ್ಮೆಲ್ಲಾರ ಮಾತಿಗೆ ಮರ್ಯಾದಿ 


ಗ್ರಾಮಾಯಣ ೬೫ 


ಕೊಟ್ಟು ಇವನ್ನ ಮರಿ ಮಾಡಿಕೊಂಡರು. ನಿಮ್ಮೂರ ಹುಡಿಗಿ ಯಾರು, ಆಕಿ 
ಹೆಸರು-ಹಂ ದಾನವ್ಪನ್ನ ಕರಕೊಂಡು ಬಂದು ಮಠದಾಗ ಇಟ್ಟ, ಗಂಡ ಸತ್ತ 
ಹುಡುಗಿ ಆಶ್ರಯ ಕೊಟ್ಟಿರಬಹುದು ಅಂತ ಜನರ ತಿಳಿವಳಿಕೆ ಆಗಿತ್ತು ಆದರ 
ಅಂದಿನಿಂದ ಮಠದ ಕಥೀನ ಬ್ಯಾರೆ ಆತು. ಪುರಾಣ, ಭಜನಿ ಎಲ್ಲ ನಿಂತುಬಿಟ್ಟವು. 
ಬೆಳ್ಳಬೆಳ್ಳಗೂ ಕುಡದು ಇಸ್ನೇಟಾಡೂದು ನಡದದ. ಕೆಲಸ ಇಲ್ಲದ ಉಂಡಾಡಿ 
ಜನರಿಗೆ ಆಶ್ರಯ ಸಿಕ್ಹಾಂಗಾತು. ಹಸಿದು ಬಂದವರಿಗೆ ತುಣುಕು ರೊಟ್ಟಿ, ಥಾಲಿ 
ನೀರು ಸಿಗೋದು ನಿಂತು ಹೋತು. ಮರ್ಯಾದೆವಂತರಿಗೆ ಅಲ್ಲೆ ಕಾಲಿಡದ್ದಾಂಗ 
ಆತು. ಊರ ಕಿತಬೀ ಮಾಡುವರು ಮಾತ್ರ ಪಡದಯ್ಯ ಹಾಕಿದ 
ಉಗುಳುದಾಟೂದುಲ್ಲ. ನಿಮ್ಮ ಬಾಪೂಸಾಹೇಬ ಅವರ ಬಲಗೈ ಆಗ್ಯಾನ. ಅವರು 
ಮಾಡಿದ್ದ ಮಟ್ಟಕಟ್ಟದ್ದ ಪಟ್ಟ ಆಗೇದ. ಅದೇನ ಆಗಲಿ ಅವರ ಪಾಪದ ಫಲ 
ಊರವರು ಅನುಭೋಗಿಸಬೇಕಾಗೇದ” ಬಾಳಾಚಾರ್ಯರು ಇಷ್ಟು ಹೇಳಿ 
ನಿಟ್ಟುಸಿರುಗರೆದರು. 

“ಅಲ್ಲ ಆಚಾರ ಸ್ವಾಮೀ, ಮಾಡಿದವರು ಉಣತಾರ ಮಣಿಯಂಥ ಕಡಬು 
ಊರವರು ಯಾಕ ಅನುಭೋಗಸಬೇಕು” ಪಾಟೀಲರ ಸರಳ ಅಂತ:ಕರಣದ 
ಪ್ರಶ್ನೆ ಅದು. 

“ಊರಿಗೆ ಅರಿಷ್ಟ ಬಡೀತದ ಗೌಡರ ನೋಡೀರಂತ. ಚಿಮಣಾ, 
ಪುತಳಾಬಾಯಿ ಆಶ್ರಯದಾಗ ಇದ್ದಾಕಿ, ಬಾಪೂಸಾಹೇಬನ ತಂಗೀಸಮಾನ 
ಹೌದಲ್ಹ್ಲೋ? ಆಕಿ ಸ್ಥಿತಿ ಈಗ ಏನಾಗೇದ9 ನಾನಾ ಯಾಕ, ಹ್ಯಾಂಗ ಸತ್ತ? 
ಅದರ ಪರಿಣಾಮ ಈಗ ಊರೊಳಗ ಹಗೇ ಲೂಟಿ ಮಾಡಿಸೋತನಕಾ 
ಬಂದದ, ಪಡದಯ್ಯಗ ನೂರು ಸೋಟರ ಬೆಂಬಲ ಆದ. ಬಾಪೂಸಾಹೇಬ 
ಇವರ ಸಹಾಯದಿಂದ ಗೌಡರ ಹಗೆ ಲೂಟಿ ಮಾಡಿಸುವ ತಯಾರಿ ನಡೆಸ್ಕಾನ. 
ಇವೆಲ್ಲ ಮರ್ಮ ಬೆಳೆದು ಊರೊಳಗ ಒಂದಕ್ಕ ಹತ್ತಾದರ, ಯಾರು ನಿಶ್ಲಿಂತಿಯಿಂದ 
ಬಾಳ್ವಿ ಮಾಡತಾರ ಹೇಳಿ” ಬಾಳಾಚಾರ್ಯರು ವೃಥಿತ ಹೃದಯದಿಂದ ಹೇಳಿದರು. 

ಯಶವಂತರಾಯರಿಗೆ ಈಗ ಎಲ್ಲ ಅರ್ಥವಾಯಿತು. ಬಾಳಾಚಾರ್ಯರ 
ಒಂದೊಂದೇ ಮಾತು ಇದ್ದ ಕತೆಯನ್ನು ಬಿಚ್ಚಿ ತೋರಿದವು. ನಾನಾ 
ಮರಣಹೊಂದಿದ ಕೂಡಲೇ, ಬಾಪೂಸಾಹೇಬ ಆ ಸುದ್ದಿ ತಿಳಿಸದೆ 
ಕುಟುಂಬದವರನ್ನು ಕರೆದುಕೊಂಡು ಹೋಗಲು ಬರಬೇಕು, ಅಂತಾ ಪತ್ರಾ 
ಕಳಿಸಿದ್ದರ ರಹಸ್ಯ ಈಗ ತಿಳಿಯಿತು. ನಾನಾನ ಮರಣದಿಂದ ಹುಟ್ಟಿದ ಕಿಡಿ, 
ದ್ವೇಷದ ದಾವಾನಲವಾಗಿ ಪ್ರಜ್ವಲಿಸುವ ಮೊದಲೇ, ತನ್ನ ಕುಟುಂಬದವರ 


೬೬ ಗ್ರಾಮಾಯಣ 


ರಕ್ಷಣೆಯನ್ನು ಬಾಪೂಸಾಹೇಬ ಮಾಡಬೇಕಾಗಿತ್ತು. ಆ ದಾವಾನಲದ ಪ್ರೇರಕನಾಗಿ 
ಅದರ ಮಧ್ಯದಲ್ಲಿ ಪಡದಪ್ಪ ಯಮನಂತೆ ನಿಂತಿದ್ದ. ಅಪಮಾನಿತರ ಹೃದಯ 
ಸೇಡನ್ನು ಬಯಸಿತ್ತು ಒಳಗಿಂದೊಳಗೇ ಅಸಂತೋಷ ಹೊಗೆಯಾಡುತ್ತಿತ್ತು. 
ಪಾಪ ತನ್ನ ಫಲಕ್ಕಾಗಿ ಕಾದು ಕುಳಿತಿತ್ತು. ಇವೇ ವಿಚಾರಗಳಿಂದ ತಪ್ಪರಾಗಿ 
ಯಶವಂತರಾಯರು ವಾಡೆಯ ದಾರಿ ಹಿಡಿದರು. 

ಬಾಳಾಚಾರ್ಯರ ಮನೆಯಿಂದ ಯಶವಂತರಾಯರು ವಾಡೆಯನ್ನು 
ಪ್ರವೇಶಿಸಿದಾಗ ಆಗಲೇ ಹನ್ನೆರಡು ಹೊಡೆದಿತ್ತು ಬಾಪೂಸಾಹೇಬ ಸ್ನಾನಕ್ಕೆಂದು 
ಒಳಗೆ ಹೋಗಿದ್ದ. ಯಶವಂತರಾಯರು ಹೊರಗಿನ ಕೋಣೆಯಲ್ಲಿ 
ಲೋಡಿಗಾತುಕೊಂಡು ಕುಳಿತು ಎಲೆಯಡಿಕೆಯ ಚಂಚಿಯನ್ನು ಬಿಚ್ಚಿದರು. ಅವರ 
ಮನಸ್ಸು ಸ್ವಸ್ಥವಾಗಿರಲಿಲ್ಲ; ಮಗಳು ರತ್ನಾಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿತ್ತು. 
ಇವರು ವಾಡೆಗೆ ಬ೦ದ ಸುದ್ದಿಯನ್ನು ಮನೆಯಾಳು ಒಳಗೆ ಮುಟ್ಟಿಸಿರಬೇಕು. 
ಮುಂದೆ ಐದು ನಿಮಿಷಗಳಲ್ಲಿ ಪುತಳಾಬಾಯಿಯೇ ಅಲ್ಲಿಗೆ ಬಂದಳು. 
ಯಶವಂತರಾಯರು ಲೋಡಿಗಾತು ಕಾಲುಚಾಚಿ ಮಲಗಿದ್ದವರು ಅವಳನ್ನು 
ನೋಡಿ ಎದ್ದು ಕುಳಿತರು. 

ಯಶವಂತರಾಯರು ಪುತಳಾಬಾಯಿಗೆ ಊರ ಸ್ಥಿತಿಯ ಬಗ್ಗೆ ತಮ್ಮ 
ಕಿವಿಗೆ ಬಿದ್ದ ಮಾತುಗಳನ್ನು ತಿಳಿಸಬೇಕಾಗಿತ್ತು “ಎಲ್ಲೆ ಹೋದರೂ ಊರಾಗ 
ಬಾಪೂನ ಬಗ್ಗೆ ಜನರು ಆಡಿಕೊಳ್ಳೂದು ಕಾಣತೈತಿ. ಹೀಂಗ ಯಾಕ ಆಗೇತಿ?” 
ಎಂದು ಪ್ರಶ್ನೆ ಹಾಕಿದರು. 

ಅದಕ್ಕೆ ಪುತಳಾಬಾಯಿ ನೇರವಾಗಿ ಉತ್ತರ ಕೊಡಲಿಲ್ಲ, “ರತ್ನಾಳ 
ಕರಕೊಂಡು ಹೋಗಲಾಕ ತಾಬಡತೋಬ ಬರ್ರಿ ಅಂತ ಬಾಪೂ ನಿಮಗ ಪತ್ರಾ 
ಬರದಾನ ಅನ್ನೂ ಮಾತು ನೀವು ಬಂದ ಹೇಳಿದ ಮ್ಯಾಗ ಠಾವಿಕಿ ಆತು. ಇನ್ನ 
ಮ್ಯಾಗ ಬಾಪೂ ಊರಾಗ ಇರೂದ ಜಡಾ ಕಾಣತೇತಿ” ಹೇಳಲಾರದೆ ಹೇಳಿದಂತಿತ್ತು 
ಮಾತಿನ ಧ್ದನಿ. 

“ಊರಾಗ ಬಾಪೂನ ವಜನ ನೆಟ್ಟಗಿತ್ತಲ್ಲಾ? ಒಮ್ಮಿಗಿಲೇ ಹೀಗ್ಯಾಕ 
ಬದಲಾಗಿದ್ದೀತು?” ಸಮಸ್ಯೆಯ ನಿಗೂಢತೆಗೆ ಬೇಸತ್ತವರಂತೆ ಯಶವಂತರಾಯರು 
ಕೇಳಿದರು. 

ಪುತಳಾಬಾಯಿ ಸುತ್ತಲೂ ನೋಡಿ “ನಾನಾಮಾಮಾ ಸತ್ತದ್ದೇ ಇದಕ್ಕೆಲ್ಲಾ 
ಕಾರಣಾಗೇತಿ. ಹಾಗ ನೋಡಿದರ ನಮ್ಮ ಬಾಪೂ ಚಿಮಣಾಳ ಮ್ಯಾಗ ಮನಸ್ಸು 
ಮಾಡಿ ಈಟೆಲ್ಲಾ ಗೊಂದಲ ಹಾಕಿಟ್ಟ” ಎಂದು ಹೇಳಿದಳು. 


ಗ್ರಾಮಾಯಣ ಹರ 


“ಪಡದಯ್ಯನ ಗೆಣೆತನಾ ಮಾಡಿ ಬಾಪೂ ಊರಾಗ ಕಿಮ್ಮತ್ತು ಕಳಕೊಂಡಾ 
ಅಂತ ನಾನು ಕೇಳೀನಿ” ಯಶವಂತರಾಯರು ತಮಗೆ ಗೊತ್ತಿದ್ದನ್ನು ಹೇಳಿದರು. 

“ಎಷ್ಟ ಹೇಳಿದರೂ ಕಡಿಮೀನ ಐತಿ. ಸದ್ಯಕ್ಕ ರತ್ನಾ, ಚಿಮಣಾ ಎಲ್ಲಾರೂ 
ಊರ ಬಿಟ್ಟು ಹೋಗೂದ ಪಾಡ. ಬಾಪೂ ಇರೂದು ನೆಟ್ಟಗಲ್ಲ. ಇಲ್ಲಾಂದರ 
ತನ್ನ ಮಾನಾ ಕಳದಿಟ್ಟಾ ಅಂತ ಗೌಡನ ಹಗೇ ಲೂಟಿ ಮಾಡಿಸಿ ಬಾಪೂ ಇಲ್ಲದ 
ಪೇಚಿಗೆ ಬಿದ್ದಗಿದ್ದಾನು”. 

ಪುತಳಾಬಾಯಿಯ ಈ ಸೂಚನೆ ಯಶವಂತರಾಯರಿಗೆ ನಿರೀಕ್ಷಿತವಾಗಿತ್ತು. 
ಅಳಿಯ ಮನೆಗೆ ಬರಬಾರದೆಂದಲ್ಲ. ಆದರೆ ಪುತಳಾಬಾಯಿಯ ದನಿಯಲ್ಲಿಯ 
ಗಾಂಬೀಂ೦ರರ್ನ, ಪರಿಸ್ಥಿತಿ ತಾವು ತಿಳಿದುಕೊಂಡಿದ್ದಕ್ಕಿಂತ ಹೆಚ್ಚು 
ತೊಡಕಾಗಿದೆಯೆಂದೆನಿಸಿತು. ಸ್ವಲ್ಪ ಹೊತ್ತು ಬಿಟ್ಟು ಪುತಳಾಬಾಯಿ 
ಮುಂದುವರಿಸಿದಳು. “ಇಲ್ಲೀ ಹಕಿಕತ ಎಲ್ಲಾ ನಿಮಗೆ ಗೊತ್ತಾಗಿಲ್ಲ. ಈಗ ಬಾಪೂ 
ಚಿಮಣಾನ್ನ ಲಗ್ನ ಆಗಾಕ ಬೇಕು. ರತ್ನಾನ ಎದೀ ಮ್ಯಾಲ ಇನ್ನೊಬ್ಬಾಕಿನ್ನ 
ತರೂದು ಹ್ಯಾಂಗ ಅಂತ ನಿಮಗ ತ್ರಾಸಾಗತೇತಿ. ಬಾಪೂ ನನ್ನ ತಮ್ಮಾ ಅಂತ 
ನಾ ಏನು ಒಪ್ಪ ಇಟಗೋಳೂದಿಲ್ಲ; ಆದರ ಕನಕೇರಿ ಗೌಡರ ಮನೆತನದಾಗ 
ಹುಟ್ಟ ಮಾಡಬಾರದ ಕೆಲಸಾ ಮಾಡ್ಯಾನ. ಈಗ ಚಿಮಣಾನ್ನ ಮದಿವ್ಯಾಗೂದಿಲ್ಲ 
ಅಂತ ಹಟಾ ಹಿಡಿದಾನ; ಆದರ ಚಿಮಣಾನ್ನ ಮಗಳ್ಲಾಂಗ ನೋಡತೇನಿ ಅಂತ 
ನಾನಾಗ ವಚನ ಕೊಟ್ಟೀನು, ಈಗ ಒಲ್ಲೆನೂದ? ಚಿಮಣಾಳ ಬಾಳೇಗೇಡು 
ಮಾಡಿದ್ದಕ್ಕ ಜವಾಬು ಯಾರ ಕೊಡತಾರ ಹೇಳಿ? ಈಗ ಬಾಪು ಒಲ್ಲೆ ಅನ್ನೂದಕ್ಕ 
ಆ ಪಡದಯ್ಯನ ಗೆಣೆತನ ಕಾರಣ. ಅದು ಹಾ೦ಗ ಬೆಳಕೋತ ಹೋಗಲಿ 
ಜಾಗೀರನ ಹೆಸರಿಗೆ ಬಟ್ಟಾ ಬರದಿದ್ದರ ನನ್ನ ಹೆಸರು ತೆಗೀಬ್ಯಾಡಿ”. ಪುತಳಾನ 
ದನಿಯಲ್ಲಿ ಆವೇಶವಿತ್ತು; ನಿಷ್ಠುರ ಸತ್ಯವಿತ್ತು. 

ಯಶವಂತರಾಯರಿಗೆ ಅಳಿಯನ ಬಗ್ಗೆ ನಾಚಿಕೆ ಎನಿಸಿತು; ಮಗಳ ಬಗ್ಗೆ 
ಸಂಕಟವಾಯಿತು. ಆದರೆ ಪುತಳಾನ ಮಾತು ಅಲ್ಲವೆನ್ನುವಂತಿರಲಿಲ್ಲ, ಬೆಳಗಿನಿಂದ 
ಯಾರನ್ನು ಕಂಡರೂ, ಬಾಪೂ ಸಾಹೇಬನ ಬಗ್ಗೆ ಒಂದಿಲ್ಲೊಂದು ದೂರು 
ಹೇಳಿದ್ದರು. ಪಾಟೀಲರ ಅಭಿಮಾನಕ್ಕೆ ಇದರಿಂದ ಮಾಯಲಾರದ ಗಾಯ 
ಉಂಟಾಗಿತ್ತು. ಒಳಗಿಂದೊಳಗೇ ಅವರ ರಕ್ತ ಕುದಿಯಿತು. 

ಇಷ್ಟು ಮಾತಾಡಿ ಪುತಳಾಬಾಯಿ ಒಳಗೆ ಹೋದಳು. ಯಶವಂತರಾಯರು 
ಮತ್ತೆ ಲೋಡಿಗಾತುಕೊಂಡು ವಿಚಾರಮಗ್ನರಾದರು. ಮುಂದೆ ಕೆಲ ನಿಮಿಷಗಳ 
ನಂತರ ಬಾಪೂ ಸಾಹೇಬ ಸ್ನಾನ ಮುಗಿಸಿಕೊಂಡು ಬಂದು ಮಾವನನ್ನು 


೬೮ ಗ್ರಾಮಾಯಣ 


ಕಂಡ. ಊರಲ್ಲಿ ಯಾರಾರು ಭೆಟ್ಟಿಯಾದರು ಎಂಬುದನ್ನು ಕೇಳಿಕೊಂಡ. 
ಯಶವಂತರಾಯರು ಅಪೂರ್ವ ಸಂಯಮದಿಂದ ಉತ್ತರವಿತ್ತರು. 

ಮದ್ಯಾಹ್ನದ ಊಟಕ್ಕೆ ದಾದಾ-ಲಕ್ಷ್ಮಣರನ್ನು ಕರೆಕಳಿಸಲು 
ಯಶವಂತರಾಯರು ಬಾಪೂ ಸಾಹೇಬನಿಗೆ ತಿಳಿಸಿದರು. ಇದನ್ನು ಕೇಳಿದಾಗ 
ಬಾಪೂಸಾಹೇಬನ ಹುಬ್ಬು ಗಂಟಿಕ್ಕಿದವು. ಅಷ್ಟರಲ್ಲಿ ಪುತಳಾಬಾಯಿ “ಅವರಿಬ್ಬರಿಗೂ 
ಬರಾಕ ಅಗೂದುಲ್ಲ ಅಂತ ಹೇಳಿ ಕಳಿಸ್ಕಾರ ಮಾಮಾ. ನೀವಿಬ್ಬರ ಊಟಕ್ಕ 
ಬರ್ರಿ” ಎಂದು ಹೇಳಿದಳು. 

“ಅದ್ವ್ಯಾಂಗ ಬರುದುಲ್ಲ ಅಂತಾರ? ನನ್ನಿದುರಿಗೆ ಬರೆತೀನಿ ಅಂತ 
ಹೇಳಿದವರು ಈಗ ತಪ್ಪಸತಾರು? ಆತು ನಾನ ಹೋಗಿ ಇನ್ನೊಮ್ಮೆ ಕರದ 
ಬರತೀನಿ” ಎಂದು ಯಶವಂತರಾಯರು ಹಟದಿಂದಲೇ ಹೊರಟು ನಿಂತರು. 
ಅದನ್ನು ನೋಡಿದ ಬಾಪೂಸಾಹೇಬ: 

“ಅವರಿಬ್ಬರೂ ವಾಡೇದಾಗ ಕಾಲಿಡಲಿಕ್ಕೆ ಲಾಯಖ ಇಲ್ಲ ಮಾಮಾ, 
ನೀವು ಹೋಗಬ್ಯಾಡ್ರಿ” ಎಂದ ದರ್ಪದಿಂದ. 

ಆದರೆ ಅಳಿಯನ ದರ್ಪಕ್ಕೆ ಮಾವನ ಅಭಿಮಾನ ಸೊಪ್ಪು ಹಾಕುವರಿರಲಿಲ್ಲ. 
ಇಂದು ಪಾದಳ್ಳಿಯಲ್ಲಾದ ಮುಖಭಂಗದಿ೦ದ ಯಶವಂತರಾಯರು ಕೋಪದಿಂದ 
ಬೆಂಕಿಯಾಗಿದ್ದರು. ಅದರ ಜೊತೆಗೆ ಮಧ್ಯಾಹ್ನದ ಈ ಅಸಭ್ಯ ಪ್ರಸಂಗದಿಂದ 
ಅವರ ಸಹನೆ ಮೀರಿತು. ಊಟದ ಹೊತ್ತಿಗೆ ಆಜನ್ಮ ವೈರಿ ಮನೆಗೆ ಬಂದರೂ, 
ಪೀತಿಯಿಂದ ಉಣಬಡಿಸುವ ಸಂಸ್ಕೃತಿ ಯಶವಂತರಾಯರದಾಗಿತ್ತು. ಒಮ್ಮೆ 
ಹಟ ಹೊಕ್ಕಿತೆಂದರೆ ಪ್ರಾಣ ಹೋದರೂ ಚಿಂತೆಯಿಲ್ಲ ಹಟ ನಡೆಸುವದು 
ಅವರ ಸ್ವಭಾವವಾಗಿತ್ತು. ಅಂತಲೇ ಬಾಪೂಸಾಹೇಬ ದರ್ಪಕ್ಕಿಂತ ಹತ್ತು ಪಟ್ಟು 
ದರ್ಪದಿಂದ “ಹಾಗಿದ್ದರ ನಂದೂ ವಾಡೇದಾಗ ಊಟ ಇಲ್ಲ ಇಂದ” ಎಂದು 
ನುಡಿದರು. 

ಬಾಪೂಸಾಹೇಬ ಏನೂ ಮಾತಾಡಲಿಲ್ಲ. ಯಶವಂತರಾಯರು ಹೊರಟೇ 
ನಿಂತರು. ತುಂಬಿದೆಲೆಯನ್ನು ಬಿಟಟು ಹೋಗಬಾರದೆಂದು ಪುತಳಾಬಾಯಿ 
ಆಗ್ರಹಪಡಿಸಿದಳು. 

ರತ್ನಾ ಅಳುತ್ತ ತಂದೆಯ ಕಾಲು ಹಿಡಿದು “ಬಾಬಾ, ಹಂಗ ಊಟದ 
ಹೊತ್ತಿಗೆ ಬಿಟ್ಟು ಹೋಗಬ್ಯಾಡ್ರಿ” ಎಂದು ಅಂಗಲಾಚಿದಳು. 

ಆದರೆ ಯಶವಂತರಾಯರು ಕಣ್ಣೀರೊರಸಿಕೊಳ್ಳುತ್ತ “ಬಿಡ ತಂಗೀ, 
ಇವೊತ್ತ ಈ ಮನ್ಯಾಗ ಅನ್ನದ ಯಣ ಬೇಡಿ ಬಂದಿಲ್ಲ” ಎನ್ನುತ್ತ ಹೊರಟೇಬಿಟ್ಟರು. 


ಗ್ರಾಮಾಯಣ ೬೯ 


ಈ ಸುದ್ದಿ ಲಕ್ಷ್ಮಣ ದಾದಾ ಇವರಿಗೆ ತಿಳಿದ ಕೂಡಲೆ, ದಾದಾ ಓಡುತ್ತ 
ಬ೦ದು, ಮಾರುತಿಯ ಗುಡಿಯ ಹತ್ತಿರ ಹೊರಟಿದ್ದ ಗಾಡಿಯನ್ನು ತರುಬಿದ. 
“ಎಜ್ಜಾ, ಹ೦ಗ ಊಟ ಮಾಡದ ಪಾದಳ್ಳಿ ಬಿಟ್ಟು ನೀವು ಹೋಗಬಿಡೊದಲ್ಲನಾ. 
ನಡೀರಿ ಮನೆಗೆ. ನಮ್ಮಲ್ಲೇ ಊಟಾ ಮಾಡಿದ ಆಮ್ಯಾಲೆ ಕೊಳ್ಳ ಕಟ್ಟರಿ” ಎಂದು 
ಹೇಳಿದ. 

ಕ್ರೋಧಸಂತಪ್ತರಾಗಿದ್ದ ಯಶವ೦ತರಾಯರ ಕಣ್ಣಲ್ಲಿ ನೀರೂರಿತು. “ದಾದಾ, 
ನೀನು ಒಂದು ವಚನಾ ಕೊಟ್ಟರ ನಿಮ್ಮ ಮನೀಗೆ ಬರತೀನಿ ನೋಡು” ಎಂದು 
ಯಶವಂತರಾಯರು ಹೇಳಿದರು. 

“ಹೇಳ್ರಿ ಎಜ್ಞಾ, ನೀವು ಅಂದದ್ದನ್ನ ನಡೆಸಿಕೊಡಾಕ ನಾ ತಯಾರ ಅದೀನು” 
ದಾದಾ ಮಾತು ಕೊಟ್ಟ, 

“ನನ್ನ ಮಗಳು-ರತ್ನಾ-ಆಕಿ ಸಂಸಾರ ಅಗಡು ಆಗದ್ದಾಂಗ 
ನೋಡಿಕೋತೀನಿ ಅಂತ ಅಣೀ ಮಾತು ತಮ್ಮಾ ಪಡದಯ್ಯನ ಗೆಣೆತನಾ ನಮ್ಮ 
ಬಾಪೂ ಬಿಡೂ ಹಾಗ ಮಾಡತೀನಿ ಅಂತ ವಚನ ಕೊಡು” ಯಶವಂತರಾಯರ 
ಪ್ರತಿಶಬ್ದಲ್ಲಿಯೂ ಉತ್ಕಟತೆಯಿತ್ತು. 

“ಈ ಮಾತು ನಡೆಸಿಕೊಡೂದು ದೇವರ ಮನಿಸಿನ್ಯಾಗಿದ್ದರ ಆದೀತು 
ಎಜ್ಜಾ. ನನ್ನಿಂದೇನಾದರೂ ಆಗೂದಿದ್ರ ಹೇಳ್ತಿ ಮಾಡತೀನು. ಈಗನಕಾ ಮನೀಗೆ 
ನಡೀರಿ” ಎಂದು ಹೇಳಿ ದಾದಾ ಯಶವಂತರಾಯರ ಗಾಡಿಯನ್ನು ಹಿಂದಿರುಗಿಸಿದ. 

ಗಾಡಿಯಿಂದಿಳಿದು ಯಶವ೦ತರಾಯರು ದಾದಾನ ಜೊತೆಗೆ ಸಾಗಿದರು, 
ಬಾಪೂಸಾಹೇಬ ದಾದಾನ ಬಗ್ಗೆ ಇಷ್ಟೇಕೆ ಕಿಡಿಕಿಡಿಯಾಗಿರುವನೆಂಬುದನ್ನು ಅವರು 
ತಿಳಿದುಕೊಳ್ಳಬೇಕಾಗಿತ್ತು ದಾದಾ ನಾನಾಮಾಮಾ ಸತ್ತ ಬಗ್ಗೆ ಜನರಾಡಿಕೊಳೂದನ್ನ 
ಕೇಳಿ ನಮ್ಮ ಬಾಪೂನ ಜೋಡಿ ಏನರ ಜಗಳಾತೇನು ತಮ್ಮಾ?” ಎಂದು 
ಕೇಳಿದರು. 

ದಾದಾನಿಗೆ ಈ ಪ್ರಶ್ನೆ ಅನಿರೀಕ್ಷಿತವಾಗಿತ್ತು. “ನಾ ಊರಿಗೆ ಬಂದ ಎರಡ 
ದಿನಾ ಆದರೂ ಹೊರಗೆ ಬಿದ್ದಿಲ್ಲ; ಚಿಮಣಾನ ಮಾತಾಡಸಾಕ ಸೈತ ವಾಡೇಕ 
ಹೋಗಿಲ್ಲ. ಜನರು ಏನ ಆಡಿಕೊ೦ತಾರ ಎಜ್ಞಾ?” ಎ೦ದು ಮುಗ್ಗನಾಗಿ ದಾದಾ 
ಕೇಳಿದ. 

“ಎಲುವಿಲ್ಲದ ನಾಲಿಗಿ. ಏನರ ಆಡಿಕೊಂತಿರತಾರು. ಅದನ ತಲ್ಯಾಗ 
ಹಾಕ್ಕೋಬ್ಯಾಡ. ಚಿಮಣಾನ ಬಗ್ಗೆ ಜನರು ಹುಟ್ಟಿಸಿದ ಸುದ್ದಿ ಕೇಳಿ ತಲಿ 
ಕೆಡಿಸಿಗೋಬ್ಯಾಡ” ಎಂದು ಯಶವಂತರಾಯರು ಎಚ್ಚರಿಕೆ ಹೇಳಿದರು. 


೭೦ ಗ್ರಾಮಾಯಣ 


ದಾದಾ ಸುಮ್ಮನೆ ಇದ್ದ; ವಿಚಾರಮೂಢನಾದಂತಿದ್ದ. 

ಯಶವಂತರಾಯರಿಗೆ ಮಾತಿನ ದಿಕ್ಕನ್ನು ಬದಲಿಸಬೇಕಾಗಿತ್ತು ಅಂತೆಯೇ 
ಬಾಪೂಸಾಹೇಬ ಪಡದಯ್ಯನವರ ವಿಷಯ-ಸ್ನೇಹ, ಗೌಡರ ತೀವ್ರ ವಿರೋಧ 
ಇವುಗಳನ್ನು ಕುರಿತು ಹೇಳತೊಡಗಿದರು. ಈಗ ಪಡದಯ್ಯ 
ಬಾಪೂಸಾಹೇಬರಿಬ್ಬರೂ ಗೌಡರ ಹಗೆಗಳನ್ನು ಲೂಟಿ ಮಾಡಿಸುವ 
ಪ್ರಯತ್ನದಲ್ಲಿದ್ದಾರೆ. ಅದು ವಿಫಲವಾದರೆ ಮಾತ್ರ ಇವರಿಬ್ಬರ ಸ್ನೇಹಕ್ಕೆ ಚ್ಯುತಿ 
ಬರಬಹುದೆಂದು ಸೂಚಿಸಿದರು. 

ಅದರೆ ದಾದಾನ ಲಕ್ಷ್ಯ ಆ ಕಡೆಗಿರಲಿಲ್ಲವೆಂಬುದನ್ನರಿತರು. ನಾನಾಕಾಕಾನ 
ಮರಣದ ಬಗ್ಗೆ ಜನರು ಆಡಿಕೊಳ್ಳುವದಾದದರೂ ಏನು ಎಂಬುವದನ್ನು 
ತಿಳಿಸುವುದು ಅನಿವಾರ್ಯವಾಯಿತು. ಕೊನೆಗೂ ಮನಸ್ಸಿಲ್ಲದ ಮನಸ್ಸಿನಿಂದ 
ಬಾಪೂಸಾಹೇಬ ಹಾಗೂ ಚಿಮಣಾರ ಅನೈತಿಕ ಸಂಬಂಧವಾಗಿಯೂ 
ತಿಳಿಸಬೇಕಾಯಿತು. ನಾನಾ ಸತ್ತದ್ದು ವಿಷಪ್ರಯೋಗದಿಂದಲೇ ಎಂದು ಜನರಲ್ಲಿ 
ದಟ್ಟವಾದ ವಾರ್ತೆಯಿತ್ತು. ಅದನ್ನೂ ಹೇಳಿ, “ನೋಡು ದಾದಾ, ಆದ ಮಾತಿಗೆ 
ಸಿಟ್ಟಿಗೆದ್ದು ಉಪಯೋಗ ಇಲ್ಲ. ನೀ ಈಗ ದುಡುಕಬಾರದು, ಬಾಪೂ ಚಿಮಣಾನ್ನ 
ಲಗ್ನ ಆದರ ಎಲ್ಲಾ ಪಾಡಾಗತೇತಿ. ಆ ಕೆಲಸ ಮಾಡೂ ಜವಾಬ್ದಾರಿ ನನ್ನ 
ಮ್ಯಾಗ ಬಿಡು. ಇದಕ ಯಾರ ಒಗತನಾನೂ ಕೆಡಸು ಜರೂರಿ ಇಲ್ಲ” ಎಂದು 
ಪರ್ಕಾಯವಾಗಿಯೇ ಉಪದೇಶವಿತ್ತರು. ಅವರ ಮನಸ್ಸು ಈ ಸ೦ಗತಿಯ ವಿಪರೀತ 
ಪರಿಣಾಮಗಳನ್ನೆಲ್ಲ ಮೊದಲೇ ಊಹಿಸಿದಂತಿತ್ತು. ಪರಿಸ್ಥಿತಿ ವಿಷಮವಾಗಿದ್ದರಿಂದ 
ಎಚ್ಚರಿಕೆಯಿ೦ದಲೇ ಸಾಗಬೇಕಾಗಿತ್ತು. 

ಈ ಸಂಗತಿಯೆಲ್ಲ ದಾದಾನಿಗೆ ಹೊಸದಾಗಿತ್ತು ಅನಿರೀಕ್ಷಿತವಾಗಿತ್ತು. ಆದರೆ 
ವಾತಾವರಣದ ಮೇಲಿಂದ ಇಲ್ಲವೆನ್ನಲೂ ಬರುವಂತಿರಲಿಲ್ಲ. ನಾನಾಕಾಕಾ 
ಸತ್ತಂದಿನಿಂದ, ಇಂಥವೇನಾದರೂ ಘಟನೆ ಆ ಮರಣಕ್ಕೆ ಕಾರಣವಾಗಿರಬೇಕೆಂಬ 
ಸಂಶಯ ಮಾತ್ರ ಅವನಿಗೆ ಬಂದಿತ್ತು ಈಗ ಯಶವಂತರಾಯರ ಬಾಯಿಂದ 
ಈ ಸಂಗತಿಗಳನ್ನೆಲ್ಲ ಕೇಳಿದ ಮೇಲೆ ಅವನ ಮೈಯೆಲ್ಲ ಉರಿಯಲಾರಂಭಿಸಿತು. 
ಆದರೆ ಪಾಟೀಲರು ಅತಿಥಿಯಾಗಿ ಮನೆಗೆ ಬಂದಾಗ ತನ್ನ ಉದ್ದೇಶವನ್ನು 
ತೋರಗೊಡಬಾರದು; ಅವರನ್ನು ಉಪಚರಿಸಿ ಕಳಿಸುವುದು ತನ್ನ ಧರ್ಮವೆಂದು 
ತಿಳಿದು, ಮನಸಿಗಾದ ಗಾಯವನ್ನು ಸಹಿಸಿಕೊಂಡ. ಊಟ ಮುಗಿದ ಕೂಡಲೆ 
ಹೊರಟೇಬಿಡುವೆನೆಂದು ಹಟಹಿಡಿದಿದ್ದರಿಂದ ದಾದಾ ಅವರನ್ನು ಕಳಿಸಿಬರಲು, 
ಮತ್ತೆ ಮಾರುತಿಯ ಗುಡಿಯವರೆಗೆ ಗಾಡಿಯ ಹಿಂದೆ ನಡೆದ. ಆಗ ಕೂಡ 


ಗ್ರಾಮಾಯಣ ೭0 


ಯಶವಂತರಾಯರು ದಾದಾನಿಗೆ ಉಪದೇಶ ಮಾಡುತ್ತಲೇ ಇದ್ದರು. 

ಅವರನ್ನು ಕಳಿಸಿ ತಿರುಗಿದಾಗ ಆಗಲೇ ಮಧ್ಯಾಹ್ನದ ಮೂರು 
ಗಂಟೆಯಾಗಿತ್ತು. ಸಂಜೆಯವರೆಗೆ ಹೊತ್ತು ಕಳೆಯುವ ತಾಳ್ಮೆ ಅವನಿಗಿರಲಿಲ್ಲ. 
ದಾದಾ ಗರಡೀ ಮನೆಗೆ ಧಾವಿಸಿ ಬ೦ದ. ತನ್ನ ಗೆಳೆಯರೆದುರು ಮನಸ್ಸಿನ ಎಲ್ಲ 
ವಿಚಾರಗಳನ್ನು ತೋಡಿಕೊಂಡು, ಸೇಡು ತೀರಿಸಲು, ಅವರ ಸಹಕಾರವನ್ನು 
ಪಡೆಯಬೇಕಾಗಿತ್ತು ಆದರೆ ಅಲ್ಲಿ ಅವನಿಗೆ ತನ್ನ ನಚ್ಚಿನ ಗೆಳೆಯರಾರೂ ಕಾಣಿಸಲಿಲ್ಲ. 
ಇದ್ದ ಒಬ್ಬಿಬ್ಬರು, ದಾದಾನ ಉರಿಯುವ ಮುಖ ನೋಡಿಯೇ ತಣ್ಣಗಾದರು. 
ಕಿಡಿಕಾರುವಂತೆ ಕೆಂಪಗಾದ ಕಣ್ಣು ಕೆಂಜಿಗ ಕಡಿದಂತೆ ಉಬ್ಬಿದ ಮುಖ ದೀರ್ಥವಾಗಿ 
ಉಸಿರು ಬಿಡುತ್ತಿದ್ದ ಮೂಲಕ ಹೊಯ್ದಾಡುವ ಹೊರಳೆಗಳು-ಈ ಲಕ್ಷಣಗಳಲ್ಲಿಯೇ 
ಅನಾಹುತದ ಸಂಜ್ಞೆಯಿತ್ತು ದಾದಾ ಸ್ವಲ್ಪ ಹೊತ್ತು ಅತ್ತಿತ್ತ ನೋಡಿ “ಎಲ್ಲಿ 
ಹೋಗ್ಯಾರಲೇ ಉಳಿದವರು?” ಎಂದು ಗುಡುಗಿದ. 

“ಪಡದಯ್ಯ ಸ್ವಾಮೇರ ಮಟಕ್ಕ ಹೋಗ್ಯಾರೋ ಎನೊಪಾ” ಎಂಬ 
ಉತ್ತರ ಕಿವಿಗೆ ಬಿತ್ತು 

“ಅಲ್ಲೇನ ಇವರ ದಗದ?” ಎಂದು ದಾದಾ ಗುಡುಗಿದ. 

“ಬಡವರು ಕಾಳಿಲ್ಲದೆ ಕೂತಾಗ ಗೌಡರ ಹಗೇ ತಗದು ಕಾಳು ಕೊಡಿಸುವ 
ಬಗ್ಗೆ ಮಟದಾಗ ಬಾಪೂಸಾಬರು ಪಡದಪ್ಪನವರು ಬಡಜನರನ್ನು ಕರೆಸ್ಕಾರು. 
ಅಂಬಿಗೇರ ಬಸ್ಯಾ, ಪಿಂಜಾರ ಲಾಡ ಇವರಿಗೂ ಕರೆಸಿದ್ದರಂತ ಹೋಗ್ಯಾರು, 
ಗೌಡರ ಹಗೇ ಇಂದ ಲೂಟಿ ಆಗೂದೂ, ಬಡವರಿಗೆ ಕಾಳು ಹಂಚಿ ಕೊಡೂದು. 
ಮಠದಾಗ ಬಾಪೂಸಾಹೇಬರು ಕುಂತಟರಾಯಿಸತಾರಂತ” ಎಂದು ಅವರು 
ತಮಗೆ ತಿಳಿದ ಸ೦ಗತಿಯನ್ನೆಲ್ಲ ಹರಕು ಮುರುಕಾಗಿ ತಿಳಿಸದರು. 

ದಾದಾ ಗರಡೀ ಮನೆಯಲ್ಲಿಯ ಒಂದು ಲೋಡನ್ನೇ ಗದೆಯಂತೆ 
ಎತ್ತಿಹಿಡಿದುಕೊಂಡು ಹೊರಹೊರಟ. 

“ಲೋಡ ಯಾಕೋ ದಾದಾ?” ಎಂದು ಸಂಗಡಿಗರು ಕೇಳಿದಾಗ ದಾದಾ 
“ಬಾಪೂಸಾಹೇಬನ ತಲೆ ಒಡಿಲಾಕ” ಎಂದಿಪ್ಟೇ ಹೇಳಿದವನೇ ಮಠದತ್ತ ಓಡಿದ. 

ವಾಡೆಯ ಹತ್ತರ ಅವನನ್ನು ಸಂಧಿಸಿದ ವಾಲೀಕಾರ ಮಲ್ಲಪ್ಪ ದಾದಾನ 
ರಾವು ನೋಡಿ “ಹಿ೦ಗ್ಯಾಕ ಹೊ೦ಟೀದಿ ದಾದಾ?” ಎಂದು ಕೇಳಿದ. 

ದಾದಾ “ಕೊಲಿ ಮಾಡಿದವನ ತಲಿ ಹೊಡೀಲಾಕ, ತ೦ದಲ್ಲದ ಹೆಣ್ಣಿನ್ನ 
ಮುಟ್ಟಿದ ಕೈಕಿತ್ತರ ಸಾಕ, ಹೀ೦ಗಲ್ಲದ ಇನ್ರ್ಯಾಂಗ ಹೋಗೂದು?” ಎಂದು 
ನಿಲ್ಲದೆ ತನ್ನ ರಭಸದಲ್ಲಿಯೇ ಹೇಳಿ ಮುಂದೆ ಧಾವಿಸಿದ. 


೭೨ ಗ್ರಾಮಾಯಣ 


೭ 


ಮಠಕ್ಕೆ ಹೋಗುವ ದಾರಿ ಜಾಗೀರದಾರರ ವಾಡೆಯ ಮುಂದೆಯೇ 
ಹಾಯುತ್ತಿತ್ತು. ವಾಡೆಯ ಮಹಾದ್ವಾರದ ಎರಡೂ ಬದಿಗೂ ಎತ್ತರವಾದ 
ವಿಶಾಲವಾದ ಕಟ್ಟೆಗಳಿದ್ದದ್ದರಿ೦ದ ಆ ದಾರಿ ಇಕ್ಕಟ್ಟಿನದಾಗಿತ್ತು ದಾದಾ ಲೋಡು 
ಹಿಡಿದುಕೊಂಡು ಮಠದ ಕಡೆಗೆ ಧಾವಿಸಿ ಹೊರಟಿದ್ದನ್ನು ವಾಡೆಯ ಸದರಿನಲ್ಲಿ 
ಚಿಲುಮೆಯನ್ನು ಸೇದುತ್ತ ಕುಳಿತಿದ್ದ ಹುಲಿಬ್ಯಾಟ-ಹಳಬರು ನೋಡಿದರು. 
ವಾಲೀಕಾರ ಮಲ್ಲನಿಗೆ ದಾದಾ ಕೊಟ್ಟ ಉತ್ತರವು ಅವರ ಕಿವಗೂ ಬಿದ್ದಿತ್ತು. 
ಬಾಪೂಸಾಹೇಬ ಆಗ ವಾಡೆಯಲ್ಲಿರಲಿಲ್ಲ. 

ವಾಡೆಯ ನಡುಮನೆಯಲ್ಲಿ ಕಟ್ಟಿದ ತೂಗುಮ೦ಚದ ಮೇಲೆ ಕುಳಿತು 
ಪುತಳಾಬಾಯಿ ಚಿಮಣಾಳೊಡನೆ ಮಾತು-ಕತೆ ನಡೆಸಿದ್ದಳು. ಅಷ್ಟರಲ್ಲಿಯೇ 
“ಯವ್ವಾ ಗಾತ ಆತು. ಚಿಮಣಾತಾಯಿ ಸುದ್ದಿ ದಾದಾಗ ತಿಳಿದೈತೋ ಏನೋ 
ಅವಾ ಮಟದ ಕಡೆ ಲೋಡ ಹಿಡಕೊಂಡು ಓಡಿದ. ಮಕಾ ರಾವು ರಾವು 
ಬಡೀತಿತ್ತು” ಎಂದು ದಳವಾಯಿ ಗಾಬರಿಯಿಂದ ತೇಕುತ್ತ ಒಳಗೆ ಬಂದು 
ಪುತಳಾಬಾಯಿಗೆ ಹೇಳಿದ. ಮೂಲೆಯಲ್ಲಿ ಕುಳಿತ ಚಿಮಣಾಳನ್ನು ಅವನು 
ನೋಡಿರಲೇ ಇಲ್ಲ. ಈಗ ಅವಳನ್ನು ನೋಡಿದೊಡನೆ ಅವನ ಮುಖ ಮತ್ತಿಷ್ಟು 
ಹುಚ್ಚು ಸುರಿಯಿತು. 

ಪುತಳಾಬಾಯಿ ಗಾಬರಿಗೊ೦ಡಳು. ಆದರೂ ಪ್ರಸಂಗಾವಧಾನದಿಂದ 
ದಳವಾಯಿಗೆ ಹೋಗಲು ಸನ್ನೆಮಾಡಿ “ರತ್ನಾ, ರತ್ನಾ!” ಎಂದು ಕೂಗಿದಳು. 

“ರತ್ನಾ, ನಿನ್ನ ಕುಂಕುಮಪುಣ್ಯೇದಿಂದ ಇವೊತ್ತ ಬಾಪೂ ದಾದಾನ 
ಕೈಯಾಗಿಂದ ಪಾರಾಗಬೇಕು. ಏನ ಮಾಡೋದೈತಿ ಈಗ” ಎಂದು ಅಳಹತ್ತಿದಳು. 

ಇದನ್ನೆಲ್ಲ ಕೇಳಿ ತನ್ನ ಅ೦ತ್ಯಕಾಲವೂ ಸಮೀಪಿಸಿತೆ೦ದು ಚಿಮಣಾಳ ರಕ್ತ 
ತಣ್ಣಗಾಯಿತು. ಗಾಬರಿಯಿ೦ದ ಅವಳ ಬಾಯಿ೦ದ ಮಾತುಗಳೇ ಹೊರಡಲಿಲ್ಲ. 
ಸುಮ್ಮನೆ ಬೇಟೆಗಾರನ ನೋಟದಿಂದ ಬೆದರಿದ ಎರಳೆಯಂತೆ ದೊಡ್ಡ ಕಣ್ಣುಗಳನ್ನು 
ತೆರೆದು ಭಯದಿಂದ ನೋಡಹತ್ತಿದಳು. 

ರತ್ನಾಳಿಗೆ ಮೊದಲೇನೂ ತಿಳಿಯಲಿಲ್ಲ. ಪುತಳಾಬಾಯಿ ದಾದಾ ಮಠಕ್ಕೆ 
ಓಡಿಹೋದ ಸಂಗತಿಯನ್ನು ಹೇಳಬೇಕಾಯಿತು. ಆದರೆ ರತ್ನಾ ಎದೆಗುಂದಲಿಲ್ಲ. 
ಇನ್ನೂ ಅವಳ ಹೆರಳು ಮುಗಿದಿರಲಿಲ್ಲ. ಕೂದಲನ್ನೂ ಹಾಗೆಯೇ ಮುಡಿ 
ಕಟ್ಟಕೊ೦ಡಳು. ಒಳಗೆ ಹೋಗಿ ಹಣೆಯ ಮೇಲೆ ಅವಸರಸರವಾಗಿ ಕುಂಕುಮದ 


ಗ್ರಾಮಾಯಣ ೭೩ 


ಬೊಟ್ಟನಿಟ್ಟುಕೊ೦ಡು, ಅಡ್ಡ ಸೆರಗು ಕಟ್ಟಿಕೊಂಡು ಹೊರಗೆ ಬಂದಳು. ಅವಳ 
ಕಣ್ಣುಗಳಲ್ಲಿ ಯಾವುದೊ ದೂರದ ನೋಟವನ್ನು ನೋಡುವಂತಿದ್ದವು; ತುಟಿಗಳು 
ಬಿಗಿದುಕೊಂಡಿದ್ದವು. ಅವಳ ಈ ಅವತಾರವನ್ನು ನೋಡಿದ ಪುತಳಾಬಾಯಿ 
“ಎಲ್ಲಿಗೆ ಹೊಂಟೇ ರತ್ನಾ?” ಎಂದು ಕೇಳಿದರೂ ಉತ್ತರ ಬರಲಿಲ್ಲ. ಜಾಗೀರದಾರರ 
ಮನೆಯ ರಿವಾಜಿನಂತೆ ಅವಳು ಘೋಷಾ ಪಾಲಿಸಬೇಕಾಗಿತ್ತು. ಆದರೆ ಅದನ್ನೂ 
ಧಿಕ್ಕರಿಸಿ ರತ್ನಾ ಹೊರಗೆ ಓಡಿದಳು. 

“ರತ್ನಾ! ರತ್ನಾ!” ಎಂದು ಪುತಳಾಬಾಯಿ ಕೂಗಿಕೊಂಡದ್ದೂ, “ಬಾಯೀ 
ಸಾಹೇಬ! ಬಾಯೀ ಸಾಹೇಬ!” ಎಂದು ದಳವಾಯಿ ಕೂಗಿಕೊಂಡದ್ದು ಅವಳಿಗೆ 
ಕೇಳಿಸಲೇ ಇಲ್ಲ. ಅಂದೇ ರಾತ್ರಿ ಗೌಡರ ಹಗೆಗಳನ್ನು ಲೂಟಿ ಮಾಡುವ 
ಯೋಜನೆಯ ವಿವರಗಳನ್ನು ಸಿದ್ಧಪಡಿಸುವ ಸಭೆಯು, ಪಡದಯ್ಯನವರ ಮಠದಲ್ಲಿ 
ಆಗ ಸೇರಿತ್ತು. ಮಾದಿಗರು, ತಳವಾರರು, ಕೊರಬು ಜನರು ಹಿಂಡುಹಿಂಡಾಗಿ 
ಕೂಡಿದ್ದರು. ಬಾಪೂಸಾಹೇಬನ ವಿಶ್ವಾಸಿಕರಾದ ಗರಡಿಯಾಳುಗಳೂ ಅಲ್ಲಿದ್ದರು. 

“ನೀವೆಲ್ಲಾರೂ ಕೂಡಿ ಇಂದ ಗೌಡರ ಮನಿಗೆ ಹೋಗಿರಿ. ಹಗೇ ತಗದು 
ಕಾಳ ಕೊಡಾಕ ಬೇಕು ಅ೦ತ ಹಟಾ ಹಿಡೀರಿ. ಆರು ತಿ೦ಗಳ ಸಾಕಾಗುವಷ್ಟು 
ಅವರೊಬ್ಬರ ಹಗೇದಾಗ ಅದಾವ. ಪ್ರಸ೦ಗ ಬ೦ದಾಗ ವಾಡೇದಾಗಿನ ಎಲ್ಲಾ 
ಹಗೇನೂ ನಿಮ್ಮವ” ಎಂದು ಬಾಪೂಸಾಹೇಬ ಆವೇಶದಿಂದ ಹೇಳುತ್ತಿದ್ದ 
ಪಡದಯ್ಯನವರು ಗೋಣು ಹಾಕುತ್ತಿದ್ದರು. 

ಮಠದ ಪಾವಟಿಗೆಗಳನೇರಿ ಬ೦ದ ದಾದಾ “ಜಾಗೀರುದಾರರು ಎಲ್ಲೆ 
ಆದಾರು?” ಎಂದು ಕೂಗುತ್ತಲೇ ಒಳಗೆ ಬಂದ. 

ಬಾಪೂಸಾಹೇಬನ ಲಕ್ಷ್ಯ ಬಾಗಿಲ ಕಡೆಗಿರಲಿಲ್ಲ. ದಾದಾನ ದನಿ ಕೇಳುತ್ತಲೇ 
ಅತ್ತ ನೋಡಿದ. ದಾದಾನ ಅವಡುಗಚ್ಚಿದ ಮುಖವನ್ನು ನೋಡುತ್ತಲೇ ಅವನ 
ಅಂಗಾಂಗವೆಲ್ಲ ಬೆವರಿಟ್ಟಿತು. ಏನೋ ಹೇಳಬೇಕೆಂದವನು ತೊದಲುತ್ತ. 
ಕುಳಿತಲ್ಲಿಯೇ ನಡಗಹತ್ತಿದ. ದಾದಾನ ನಿಲುವು ಅವನಲ್ಲಿ ಸಾವಿನ ಭಯವನ್ನೇ 
ಬಿತ್ತಿತು. ಸ್ವಾಮಿಗಳ ಕಾಲು ಹಿಡಿದು “ಸ್ವಾಮೇರ ನನ್ನ ಕಾಪಾಡಿ” ಎಂದು 
ಅಂಗಲಾಚಿದ. 

ಜನರೆಲ್ಲ ಉದ್ದೀಪಿತರಾದರು. ಕೆಲವರು ಅವನ ಕೈಯಲ್ಲಿಯ ಲೋಡು 
ಕಸಿದುಕೊಳ್ಳಬೇಕೆಂದು ಪ್ರಯತ್ನಿಸಿ, ಕಪಾಳಮೋಕ್ಷ ಪಡೆದು ತೆಪ್ಪಗಾದರು. ಇದೇ 
ಅವಸರದಲ್ಲಿ ಬಾಪೂಸಾಹೇಬ ಸ್ವಾಮಿಗಳ ಅಂತರಂಗದ ಕೋಣೆಯಲ್ಲಿ ನುಸುಳಿ 
ಬಾಗಿಲು ಹಾಕಿಕೊಂಡಿದ್ದ. 


೭೪ ಗ್ರಾಮಾಯಣ 


ಪಡದಯ್ಯನವರು ತಾವಾಗಿ ದಾದಾನನ್ನು ಎದುರಿಸುವ ಧೈರ್ಯವಿಲ್ಲದೆ 
“ಏ ಬಸಪ್ಪ ಲಾಡಸಾಬ, ಆ ದಾದಾನ್ನ ತಡದುಕುಂದಸ್ರ್ಯೊೋ! ಏನಂತಾನೇನ 
ಕೇಳ್ರಿ, ಇಚಾರ ಮಾಡಿ ನ್ಯಾಯ ಕೊಡತೀವಿ” ಎಂದು ಕೂಗಿಕೊಂಡರು. 

ಬಸಪ್ಪ ಹಾಗೂ ಲಾಡಸಾಬ ಇವರಿಬ್ಬರೂ ದಾದಾನ ನಚ್ಚಿನ ಗೆಳೆಯರು. 
ಅವನ ಮುಖ ನೋಡುತ್ತಲೇ ದಾದಾನ ಸಿಟ್ಟಿನ ಕಾರಣವೇನಿರಬಹುದೆಂದು 
ಅವರು ತಟ್ಟನೆ ಊಹಿಸಿದರು. ಅವರಿಬ್ಬರೂ ಅವನ ಕಾಲಿಗೆ ಬಿದ್ದು, “ಸ್ಪಲ್ಪ 
ದಮ್ಮ ಹಿಡಿಯೋ ದಾದಾ; ಹಾಗೆಲ್ಲ ಸಿಟ್ಟನ ಕೈಯಾಗ ಬುದ್ಧೀ ಕೊಡಬ್ಯಾಡ. 
ಸ್ಪಾಮೇರ ಏನ ಹೇಳತಾರ ಆಟು ಕೇಳು” ಎಂದು ಹಲುಬಿದರು. 

ದಾದಾ ಅವರನ್ನು ಬದಿಗೆ ನೂಕಿ ಪಡದಯ್ಯನವರ ಸಮ್ಮುಖದಲ್ಲಿ ಬಂದು 
ನಿಂತು “ಸ್ವಾಮೇರ, ಮೊದಲು ಆ ಹಾವಿನ್ನ ಹೊರಗ ಹಾಕ್ರಿ, ಅವನ ನೆತ್ತರ 
ಮಟದಾಗ ಬೀಳೂದು ಬ್ಯಾಡ” ಎಂದು ಗುಡುಗಿದ. 

“ಜಾಗೀರದಾರರು ಅಂತಾದ ಏನು ಮಾಡ್ಯಾರೋ ದಾದಾ? 
ಯಾರ್ಯಾರದೋ ಮಾತ ಕೇಳಿಕೊಂಡು, ಏನರ ಮಾಡಬ್ಯಾಡ ಹುಚ್ಚಪ್ಪ” ಎಂದು 
ಪಡದಯ್ಯನವರು ಮಗುವನ್ನು ರಮಿಸುವಂತೆ ಹೇಳಿದರು. 

“ಅ೦ವಾ ಏನ ಮಾಡ್ಯಾನನ್ನೂದು ಅವನ ಬಾಯಿ೦ದನ ಒಡನುಡಿಸತೀನಿ 
ಎಪ್ಪಾ, ಮೊದಲ ಹೊರಗ ಬಿಡ್ರಿ ಅವನ್ನ” ಎನ್ನುತ್ತ ದಾದಾ ಸ್ವಾಮಿಗಳ ಅಪ್ಪಣೆಗೂ 
ಕಾಯದೆ ಒಳಗೇ ಓಡಿಹೋದ. 

ದಾದಾನಿಗೆ ಸಿಟ್ಟನ ಆವೇಶದಲ್ಲಿ ಬುದ್ಧಿಭ್ರಮಣೆಯಾಗಿತ್ತು. ಕೈಯಲ್ಲಿನ 
ಲೋಡಿನಿಂದ ಬಾಗಿಲಿಗೆ ಅಪ್ಪಳಿಸಿದ. ಕಾಲಿನಿಂದ ಒದೆದ. ಹಳೆಯ ಬಾಗಿಲು 
ಈ ಹೊಡೆತಕ್ಕೆ ಬಿರುಕುಬಿಟ್ಟಿತು. ಇನ್ನೆರಡು ಹೊಡೆತಗಳಿಗೆ ಅದು ಮುರಿದು 
ಬಿದ್ದು, ಬಾಪೂಸಾಹೇಬ ದಾದಾನ ಕೈಯಲ್ಲಿ ಪುಡಿಪುಡಿಯಾಗಬಹುದೆಂದು. 
ಹೊರಗಿನ ಜನರೆಲ್ಲ ಹೆದರಿಕೆಯಿಂದ ಕಲ್ಲಾಗಿದ್ದರು. 

“ಊರ ಧೊರಿ ಗತೀ ಹೀಗಾಗೂದನ್ನು ನೋಡಿಕೋತ ನಿಲ್ಲತೀರಾ?” 
ಎ೦ದು ಹೇಳಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ಸ್ವಾಮಿಗಳ ದನಿ ಕಂಠದಿಂದ 
ಹೊರಗೆ ಬರಲೇ ಇಲ್ಲ. 

ಅಷ್ಟರಲ್ಲಿ ದಿಗ್ಗನೆ ಓಡಿ ಬ೦ದ ರತ್ನಾ ಬಾಗಿಲಿಗೆ ಬೆನ್ನುಕೊಟ್ಟು ನಿ೦ತಳು. 
ಅವಳ ತುಟಿ ಕಂಪಿಸುತ್ತಿದ್ದವು. ಕಣ್ಣು ನೀರಲ್ಲಿ ತೇಲುತ್ತಿದ್ದವು ಮಾತ್ರ ; ಆದರೆ 
ಒಂದು ಹನಿಯೂ ಕೆಳಗೆ ಉರುಳಿರಲಿಲ್ಲ. “ದಾದಾ ದಾದಾ! ಅವರಕಿಂತಾ 
ಮೊದಲ ನಿನ್ನ ಅಕ್ಕನ ಮ್ಯಾಲೆ ಪೆಟ್ಟು ಹಾಕಿ ಒಳಗ ಹೋಗು. ಮೊದಲ ನನ್ನ 


ಗ್ರಾಮಾಯಣ ೭೫ 


ತಲೀ ಮ್ಯಾಲೆ ಪೆಟ್ಟು ಹಾಕು” ಎಂದು ಆವೇಶದಿಂದ ನುಡಿದಳು. 

ವೇಗವಾಗಿ ಎರಗಲೆಳಸುವ ಸಿಡಿಲಿನ ಗಮನವನ್ನು ಯಾರೋ 
ತಡೆದಂತಾಯಿತು. ಆದರೆ ಜನರಿಗೆ ಅದು ಗೊತ್ತಾಗಿರಲಿಲ್ಲ. ದಾದಾನ ಬೀಸಿದ 
ಲೋಡು ರತ್ನಾಳ ತಲೆಯ ಮೇಲೆಯೇ ಎಂದು ಅವರೆಲ್ಲ ಗಾಬರಿಯಾಗಿದ್ದರು. 
ಪ್ರಯತ್ನಪೂರ್ವಕವಾಗಿ ದಾದಾ ಬೀಸಿದ ಕೈಯನ್ನು ತಡೆದ; ಕೈ ಉಳುಕಿತು 
“ಅಕ್ಕಾ, ಅಕ್ಕಾ ನೀವಿಲ್ಲೆ ಬರಬಾರದು. ವಾಡೇಕ್ಕ ಹೋಗಿ ಅಕ್ಕಾ, ನನ್ನ ಆಣತಿ” 
ಎಂದು ದಾದಾ ಅವಳಿಗೆ ಕೈಮುಗಿದು ಹೇಳಿಕೊಂಡ. 

“ಅವರ ಸಾಯೂ ಮುಂದ ನಾ ವಾಡೇಕ್ಕ ಹೋಗಿ ಬರಲೇನು ದಾದಾ? 
ಅಕ್ಕಾ ಅಂದೆಲ್ಲ, ಅಕ್ಕನ ಕುಂಕುಮಾ ಅಳಿಸಿ ಮುಂದ ಹೋಗು ದಾದಾ.” 

ದಾದಾನ ಕಣ್ಣುಗಳಿಂದ ನೀರು ಧಾರೆಯಾಗಿ ಸರಿಯಿತು. “ಇದರಾಗ 
ಬಿಡಿಸಿ ಹೇಳೂದು ಏನೈತಿ ಅಕ್ಕಾ? ಎಲ್ಲಾ ನಿನಗ ಗೊತ್ತ ಐತೆಲ್ಲಾ. ಚಿಮಣಾಳ 
ಮರ್ಯಾದೀ ಸಲುವಾಗಿ ಇದನ್ನ ಮಾಡಬೇಕಾತು” ಎಂದು ದಾದಾ ಸಮರ್ಥನೆ 
ಮಾಡಿಕೊಂಡ. 

“ನನ್ನ ಕುಂಕುಮಾ ಅಳಿಸಿದರ ನಿನ್ನ ತಂಗೀ ಮಾನ ಉಳಿದ್ದಾಂಗಾತೇನು 
ದಾದಾ? ಯಶವಂತಮಾಮಾನ ಮನೀಗೆ ಹಸರ ಹಣೀಲೆ ಹೋದ್ರ ಸುಕಾ 
ಆದೀತೇನ ನಿನಗ?” ಎಂದು ರತ್ನಾ ಅವನ ಅಂತ:ಕರಣಕ್ಕೆ ತಿವಿದಳು. 

“ರತ್ನಾಳ ಸಂಸಾರ ಅಗಡ ಮಾಡೂದುಲ್ಲ ಅಂತ ಆಣೀ ಮಾಡು ದಾದಾ' 
ಎ೦ಬ ಯಶವಂತರಾಯರ ಹಾರ್ದಿಕವಾದ ಬಿನ್ನಹ ನೆನಪಾಗಿ ದಾದಾನ ಕರುಳು 
ಕೊರೆದಂತಾದವು. 

ದಾದಾ ನಿಂತಲ್ಲಿಯೇ ನೆಲಕ್ಕೆ ಕುಳಿತುಬಿಟ್ಟ “ಹೋಗು ಅಕ್ಕಾ, ಸುಕದ್ದೇ 
ಬಾಳೇ ಮಾಡು, ಗಂಡನ್ನ ಉಳಿಸಿಗೊಂಡಿ ಹೋಗು. ಆದರ ಅಕ್ಕಾ, ಪಾಪಕ್ಕ 
ಶಿಕ್ಷಾ ಅನೂದು ಐತಿಲ್ಲೋ? ನ್ಯಾಯ ಕೊಟ್ಟು ಹೋಗು” ದಾದಾ ಈಗ ಸಿಟ್ಟಳಿದು 
ಮಗುವಿನಂತಾಗಿದ್ದ. 

“ಜೆಮಣಾ ನನ್ನ ತಂಗಿ ದಾದಾ, ನನ್ನಂಗ ಸಂಸಾರ ಮಾಡಿಕೊಂಡ 
ಇರಬೇಕು ಆಕಿ. ಯಾರ ಪಾಪಾ ಮಾಡ್ಯಾರನ್ನೂದು ಆಕೀನ್ನ ಕೇಳು ದಾದಾ. 
ಅವಗ ಆಕಿನ್ನ ಒಪ್ಪಸು. ಸುಮ್ಮನ ಜೀವಾ ಹೊಡದು ಪಾಪದ ಹೊರಿ 
ಕಟಗೋಬಾರದು. ಯಾವದಕ್ಕೂ ದುಡುಕಬಾರದು ತಮ್ಮಾ” ಎಂದು ಹೇಳಿ 
ರತ್ನಾ ದಾದಾನನ್ನು ಸಮಾಧಾನಗೊಳಿಸಿದಳು. 

ರತ್ನಾಳ ಜೊತೆಯಲ್ಲಿಯೇ ಅವಳ ಅಂಗರಕ್ಷಕನಂತೆ ಲೋಡನ್ನೆತ್ತಿಕೊಂಡು 


೭೬ ಗ್ರಾಮಾಯಣ 


ದಾದಾ ಹೊರಟ. ಮಠದತ್ತ ಕಾತರದಿಂದ ಹೋಗಬೇಕೆಂದಿದ್ದ ಪುತಳಾಬಾಯಿ 
ಇವರಿಬ್ಬರನ್ನೂ ಬಾಗಿಲಲ್ಲಿಯೇ ಸಂಧಿಸಿದಳು. ದಾದಾನ ಹೆಗಲಲ್ಲಿ ಇನ್ನೂ 
ಲೋಡು ಇರುವದನ್ನು ನೋಡಿ ಹೆದರಿಕೆಯಿಂದ ಅಲ್ಲಿಯೇ ಕುಸಿದು ಕುಳಿತು 
“ನಂದೇನೂ ತಪ್ಪಿಲ್ಲ ದಾದಾ. ಬಾಪೂಗ ಚಿಮಣಾನ್ನ ಮದಿವ್ಕಾಗೂ ಅಂತ 
ಮದಲಿನಿಂದನ ಹೇಳಕೋತ ಬಂದೀನು, ನನಗಿಂತ ಪಡದಯ್ಯನ ಮಾತ 
ಹೆಚ್ಚಿಂದಾತು ಅಂವಗ” ಎಂದು ಗೋಳಿಟ್ಟಳು. ಅಳುತ್ತಲೇ ತಮ್ಮನ ಪ್ರಾಣಭಿಕ್ಷೆ 
ಬೇಡಿದಳು. 

ದಾದಾ ಅಲ್ಲಿ ನಿಲ್ಲದಲೇ ಒಳಗೆ ಓಡಿದ. ಚಿಮಣಾ ಇದನ್ನು ನಿರೀಕ್ಷಿಸುತ್ತಿದ್ದಳು. 
ಪ್ರೀತಿಯಿದ್ದರೆ ಪಕ್ಕೆಯಲ್ಲಿಟ್ಟು ಸಾಕುವ ಅಣ್ಣ. ಇಂಥ ಪ್ರಸಂಗದಲ್ಲಿ ಕಾಲರೂಪಿಯಾಗಿ 
ಬಂದಿದ್ದ. ತನ್ನ ಜೀವ ಅಣ್ಣನ ಕೈಯಲ್ಲಿ ಎಂದು ಮೊದಲೇ ಅವಳು ಊಹಿಸಿದ್ದಳು. 
ಮಾನ ಕಳೆದುಕೊಂಡ ಮೇಲೆ ತಾನು ಬದುಕಬೇಕೆಂದರೂ, ಅಣ್ಣ 
ಬದುಕಗೊಡಲಾರ ಎಂದು, ಅವಳಿಗೆ ಗೊತ್ತಾಗಿತ್ತು 

“ಚಿಮಣಾ, ಈ ಪಾಪಾ ಯಾರು ಮಾಡಿದ್ದು ಹೇಳು?” ಎಂದು ಗುಡುಗಿದ 
ದಾದಾ. 

“ನಾನಾ ಮಾಡಿದ್ದೋ ಎಣ್ಣಾ. ನನ್ನ ಉಳಿಸಬ್ಯಾಡ. ನನ್ನ ತಲಿ ಬಡಿ” 
ಎಂದು ನುಡಿದವಳೇ ದಾದಾನ ಪಾದದ ಮೇಲೆ ಬಿದ್ದು ಹೊರಳಾಡಹತ್ತಿದಳು. 

ನಾನಾಕಾಕಾ ಸತ್ತ ಮೇಲೆ, ದಾದಾ ತಂಗಿಯ ಮುಖ ನೋಡಿದ್ದು 
ಈಗಲೇ, ಒಂದು ಕ್ಷಣ ಅವಳನ್ನು ನೋಡಿದವನೇ “ನಿನ ಮಾಡಿದ್ದು ಹೌದಲ್ಲೋ?” 
ಎಂದು ಸಿಟ್ಟಿನಿಂದ ಕೆಳದುಟಿಯನ್ನು ರಕ್ತ ಬರುವಂತೆ ಕಚ್ಚಿದ. 

“ಲಗ್ನ ಆಗಬೇಕನ್ನೂದು ಪಾಪ ಅಲ್ಲ ಚಿಮಣಾ. ನಿನ್ನ ಅಡ್ಡದಾರಿಗೆ 
ಯಾರ ಎಳದರು ಅದನ್ನು ಹೇಳು” ಎನ್ನುತ್ತ ರತ್ನಾ ಚಿಮಣಾಳ ತೋಳು 
ಹಿಡಿದು ಎಬ್ಬಿಸಿ ಕೂಡಿಸಿದಳು. 

“ಯಾರ ಹೆಸರ ಹೇಳಿ ಏನ ಮಾಡೂದೈತಿ ರತ್ನಕ್ಕಾ? ಕಾಕಾನ ಜೀವಾ 
ಹಿಂಡಿ, ಮಾನ ಕಳಕೊಂಡು, ಯಾ ಮಾರಿ ಕಟಿಗೊಂಡು ಬದಕಲಿ? ಎಣ್ಣಾ, 
ಮಾಡಿದಾಕಿ ನಾನ. ನನ್ನ ಉಳಸಬ್ಯಾಡ ಎಣ್ಣಾ” ಚಿಮಣಾನಲ್ಲಿ ಈಗ ಎಲ್ಲಿಲ್ಲದ 
ಧೈರ್ಯ ಬಂದಿತ್ತು. ಸಾವನ್ನಪ್ಪಿ ಜಗತ್ತಿನ ದು:ಖಗಳಿಂದ ಒಮ್ಮೆ ಮುಕ್ತಳಾಗುವ 
ಆಸೆ ಈ ಮಾತನ್ನಾಡಿಸಿತ್ತು 

“ಹಾಗೆಲ್ಲಾ ಮಾತಾಡಬಾರದು. ಸತ್ತರ ಏನ ಮಾಡಿದ ಹಾಗಾತು ಚಿಮಣಾ? 
ನೀ ಒಬ್ಬಾಕೀನ ಸಾವೂದುಲ್ಲ. ಮುಂದ ಹೊಟ್ಟೋ ಕೂಸಿನ ತಂದಿ ಯಾರು 


ಗ್ರಾಮಾಯಣ ಹಿ 


ಆಟ ಹೇಳು?” ಮತ್ತೆ ರತ್ನಾ ಆಗ್ರಹಪಡಿಸಿದಳು. 

“ಹೇಳದಿದ್ದರ ನಾ ಎಲ್ಲೆ ಬಿಡತೀನು. ಕೂಸಿನ ತಂದಿ ಯಾರು ಅನ್ನೂದು 
ಊರಿಗೆಲ್ಲ ಗೊತ್ತಾಗಲಿ. ಅವನ ಜೋಡಿ ಲಗ್ನಾ ಮಾಡಿ ನಿನ್ನ ಬಾಳೇಕ್ಕ ಹಚ್ಚದಿದ್ದರ 
ಅಣ್ಣಾ ಆಗಿ ಇರಬೇಕ ಯಾಕ ತಂಗೀ?” ದಾದಾ ಸಮಾಧಾನ ಮಾಡುವ 
ದನಿಯಲ್ಲಿ ಹೇಳಿ, “ಬಾಪೂಸಾಹೇಬನ ಸಂಬಂಧ ಅದ ಅಂತ ನನ್ನ ಕಿವಿಗೆ 
ಬಿದ್ದದ. ಇದು ಹೌದಲ್ಲೋ? ಹೇಳು?” ಎಂದು ಕೇಳಿದ. 

“ಲಗ್ನ ಆಗೋ ಜಾತಿಗೆ ಅಂವಾ ಸೇರಿಲ್ಲ ಎಣ್ಣಾ ಅಂವಾ ಒಬ್ಬ ದೇಶನಿಕಾಳ 
ಸನ್ಯಾಸಿ” ಚಿಮಣಾ ಉಸಿರು ಬಿಗಿಹಿಡಿದು ನಿರ್ವಾಹವಿಲ್ಲದೆ ಹೆದರಿ ಹೇಳಿದಳು. 

ದಾದಾನಿಗೆ ಸಿಡಿಲು ಬಡಿದಂತಾಯಿತು. ಪುತಳಾಬಾಯ ಮೊದಲಿನಿಂದ 
ಎಲ್ಲ ಸಂಗತಿಯನ್ನೂ ಸಾದ್ಯಂತವಾಗಿ ಅವನಿಗೆ ವಿವರಿಸಿದಳು. 

“ಇದೆಲ್ಲಾ ಖರೇ ಅಂತ ನಂಬಲ್ಯಾ ನಾ?” ದಾದಾ ಕೇಳಿದ. 

“ನನ್ನಾಣೇಂದ್ರೂ ಖರೇ ದಾದಾ” ಚಿಮಣಾ ಆರ್ತಳಾಗಿ ನುಡಿದಳು. 

ದಾದಾ ಸ್ವಲ್ಪ ಹೊತ್ತು ಆಳವಾಗಿ ಯೋಚಿಸಿದ. ಪ್ರಿಯಕರನಾದವನು 
ಹೆಣ್ಣನ್ನು ಲಗ್ನವಾಗಿ ಸಾಕಲೇಬೇಕೆಂಬುದು ಅವನು ನಂಬಿದ ನೀತಿಯಾಗಿತ್ತು 
ಅವನು ಸನ್ಯಾಸಿಯಾದರೂ ಅಷ್ಟೆ ಗೃಹಸ್ಥನಾದರೂ ಅಷ್ಟೇ. ಏನೇ ಆದರೂ 
ತಂಗಿಯ ಬದುಕು ಮಾನಗೇಡಬಾರದು. ಇಲ್ಲದಿದ್ದರೆ ಸತ್ತ ನಾನಾಕಾಕಾನ ಆತ್ಮಕ್ಕೆ 
ಶಾಂತಿ ದೊರೆಯಲಾರದು. ಆದ್ದರಿ೦ದ ಚಿಮಣಾಳನ್ನು ಮಠದಲ್ಲಿ ಪಡದಯ್ಯನವರ 
ಆಶ್ರಯದಲ್ಲಿಯೇ ಬಿಡಬೇಕು. ಆ ಕಾಲಕ್ಕೆ ಅವನಿಗೆ ಹೊಳೆದ ಸೂಕ್ತ ಉಪಾಯ 
ಅದೇ ಆಗಿತ್ತು. 

ಚಿಮಣಾಳನ್ನು ಕರೆದುಕೊಂಡು ದಾದಾ ಮಠಕ್ಕೆ ಬಂದ. 

ಪಡದಯ್ಯನವರಿಗೆ ಇದೆಲ್ಲ ಅನಿರೀಕ್ಷಿತವಾಗಿತ್ತು ಬಾಪೂಸಾಹೇಬನೇ 
ಚಿಮಣಾಳ ಪ್ರಿಯಕರ ಎಂದು ಜನರೆಲ್ಲ ನಂಬಿದ ಮೇಲೆ, ತಮ್ಮ ಹೊಣೆ 
ಹಾರಿತೆಂದು ಅವರು ನಿಶ್ಚಿಂತರಾಗಿದ್ದರು. ಈಗಲೂ ಕೂಡ ಅದೇ ಒಗರಿನಿಂದಲೇ 
“ಮುಗಿತೇನಪಾ ನಿನ್ನ ಪರಾಕ್ರಮ ದಾದಾ? ಆಗಾಳೆ ಬಾಪೂಸಾಬನ್ನ ಹೊಡ್ಕಾಕ 
ಬಂಟಾಗಿ ಬಂದಿದ್ದಿ. ಈಟರಾಗ ಇಚಾರ ಹೊಳ್ಳಿತನಬಾರದ? ರತ್ನಾನ ಬಾಳೆ 
ಅಗಡ ಆಗಬಾರದು. ಚಿಮಾಣಗ ಒಳ್ಳೇ ಗಂಡ ಸಿಗಬೇಕೂ ಅಂತ ಒಳ್ಳೇ 
ಯುಕ್ತಿ ಹುಡುಕೀದೆಲೇ. ಜನಾ ನಿನ್ನ ಮಾತು ಕೇಳಿ ನಕ್ಕಾರು. ಊರ ಜನರಿಗೆಲ್ಲ 
ಗೊತ್ತಿದ್ದ ಮಾತು ಸುಳ್ಳಂತ ಸಾಧಿಸಿ, ಆ ಪಾಪದ ಹೊಣಿ ನನ್ನ ತಲೀಮ್ಯಾಗ 
ಕಟ್ಟಾಕ ಬಂದ್ಯಾ ಚಿಮಣಾ ಹೇಳತಾಳಂತ ನಾ ಒಪ್ಪಬೇಕ?” ಎಂದು ವಾದಿಸಿದರು. 


೭೮ ಗ್ರಾಮಾಯಣ 


“ನೀ ಪಾಪಾ ಮಾಡಿದ್ದು ಅಲ್ಲ ಅಂದು, ಖರೇ ಚಿಮಣಾಳ ಮ್ಯಾಲೆ 
ಹಾಕಬೇಕೆಂತೀಯಾ? ನಿನ, ನಿನ..” ಎನ್ನುತ್ತ ದಾದಾ ಕೈಯಲ್ಲಿಯ ಲೋಡನ್ನೆತ್ತಿದ. 

ಮಠದಲ್ಲಿ ಈಗಾಗಲೇ ಊರಲ್ಲಿಯ "ಸದ್ಗಹಸ್ಥರು" ಬಂದು ಸೇರಿದ್ದರು. 
ತಮ್ಮ ಪೂಜ್ಯ ಗುರುಗಳು ಸ್ತೈಣರೆ೦ದು ಗೊತ್ತಿದ್ದರೂ, ಸಾರ್ವಜನಿಕವಾಗಿ 
ಒಪ್ಪಿಕೊಳ್ಳುವ ಪ್ರಸಂಗ ಈವರೆಗೆ ಬಂದಿರಲಿಲ್ಲ. ಗುರುಗಳ ಮೇಲಿನ 
ಅಭಿಮಾನದಿಂದ ಪ್ರೇರಿತರಾಗಿ, ದಾದಾನನ್ನು ಮುತ್ತಿ “ಪುಂಡಾಟಕೀ ನಡಿಸಿಗೊ೦ತ, 
ಮಠದ ಮರ್ಯಾದಿಗೆ ಮಸಿ ಹಚ್ಚಲಾಕ ಬಂದಿಯಾ?” ಎಂದು ತೆಗಳಹತ್ತಿದರು. 

ಕುಲಕರ್ಣಿ ಶೇಷಪ್ಪ “ಏ ದಾದ, ಚಿಮಣಾ ಕೆಟ್ಟದ್ದು ಸ್ವಾಮಿಗೋಳಿಂದ, 
ಮತ್ತ ಆಕಿಗೆ ಬಾಪೂಸಾಹೇಬಗ ಏನೂ ಸಂಬಂಧ ಇಲ್ಲಾಂತ ನೀನು ಸಿದ್ಧಮಾಡಿ 
ಕೊಡಬೇಕಾಗತದ. ಅಷ್ಟು ಮಾಡು. ಸ್ವಾಮೇರ್ನ ಊರಬಿಟ್ಟು ಓಡಿಸಿ, ಬ್ಯಾರೆ 
ಮರಿ ಮಠಕ್ಕ ಕೂಡಸತೇವಿ ಅವನ್ನೆಲ್ಲಾ ಬಿಟ್ಟು ಬರೆ ದಾ೦ಡಗಾಯೀ ನಡೆಸಿದರೆ 
ಯಾರ ಕೇಳತಾರೋ?9?” ಎಂದು ಹೇಳಿ, ಕಾಯದೇಶಿರ ರೀತಿಯಿಂದ ಸಾಕ್ಷಿ 
ಪುರಾವೆ ತಂದು, ಸಿದ್ದಮಾಡುವ ಹೊಣೆ ದಾದಾನದು ಎಂದು ಎಚ್ಚರಿಕೆ ಕೊಟ್ಟ 

“ಕತ್ತಲದಾಗ ಕಳುವು ಮಾಡಾವ ಸಾಕ್ಷಿಪುರಾವೆ ಇಟ್ಟು ಮಾಡತಾನೇನ್ರಿ 
ಕುಲ ಕಣ್ಣ್ಯಾರ” ರಾಜರೋಸ ನಡಿಯೋ ದಗದ ಇದಾಗಿದ್ದರ ಇಲ್ಲಿಗ್ಯಾಕ 
ಬರತಿತ್ತು ಪರಸಂಗ? ಚಿಮಣಾ. ನಿಮ್ಮಿಬ್ಬರ್ನೂ ಬಿಟ್ಟು ಮತ್ತ ಯಾರಿಗಾರೆ 
ಗೊತ್ತಿದ್ದರ ಹೇಳು” ಎ೦ದ ದಾದಾ. 

“ದಾನವ್ವ ಒಬ್ಬಾಕಿ ಆಗ ಮಟದಾಗ ಇದ್ದಳು. ಆಕಿಗೆ ಎಲ್ಲಾ ಗೊತ್ತೈತಿ. 
ಬೇಕಾರ ಆಕಿನ್ನ ಕರೆಸಿ ಎಲ್ಲಾ ಕೇಳಿಕೋರಿ” ಚಿಮಣಾ ತಲೆ ತಗ್ಗಿಸಿ ನುಡಿದಳು, 
ಇಷ್ಟು ಜನರೆದುರು ಆದ ಅಪಮಾನ ಅವಳಿಗೆ ಮರಣಪ್ರಾಯವಾಗಿತ್ತು 

“ಓತೀಕಾಟಕ್ಕೆ ಬೇಲೀ ಸಾಕ್ಷಿ. ಆಕ್ಕೊಬಾಕಿ ಊರ ಹಾದರಗಿತ್ತಿ. ಆಕಿನ್ನ 
ಕರೆಸಿ ಕೇಳಬೇಕ೦ತ, ಈಕಿ ಹೇಳತಾ” ಎಂದು ಪಡದಯ್ಯನವರು ತಿರಸ್ಕಾರದ 
ನಗೆ ನಕ್ಕರು. 

ಗೌಡರಿಗೆ ಈ ಸುದ್ದಿ ಮುಟ್ಟಿತ್ತು. ಪಡದಯ್ಯನ ಮೇಲೆ ಸೇಡು 
ತೀರಿಸಿಕೊಳ್ಳಲು ಅವರಿಗೆ ಒಳ್ಳೆಯ ಸಂಧಿ ಸಿಕ್ಕಂತಾಗಿತ್ತು ಅವರ ಧೂರ್ತ 
ಬುದ್ಧಿ ಈಗಾಗಲೇ ಈ ಯೋಜನೆಯ ಹಂಚಿಕೆ ಹಾಕಿತ್ತು. ಪ್ರಸಂಗ ಬಿದ್ದರೆ 
ಉಪಯೋಗಕ್ಕೆ ಬರಲಿ ಎಂದುಕೊಂಡು, ದಾನವ್ಪನ ಶೋಧ ಹಚ್ಚಿ, ಯಾರಿಗೂ 
ತಿಳಿಯದಂತೆ ಅವಳನ್ನು ಮೆನೆಯಲ್ಲಿ ತಂದಿರಿಸಿಕೊಂಡಿದ್ದರು. ಈ ಸುದ್ದಿ ಕಿವಿಗೆ 
ಬೀಳುವದೇ ತಡ. ದಾನವ್ವನನ್ನು ಕರೆದುಕೊಂಡು ಮಠಕ್ಕೆ ಬಂದೇಬಿಟ್ಟರು. 


ಗ್ರಾಮಾಯಣ ೭೯ 


ಅವರ ಹಿಂದೆ ಜನರದೊಂದು ದೊಡ್ಡ ಗುಂಪೂ ಇತ್ತು. ಸನ್ಯಾಸಿಯ ಈ 
ಪ್ರಣಯ-ಪ್ರಸಂಗ ಊರವರಿಗೆಲ್ಲ ಮೋಜಿನ ವಿಷಯವಾಗಿತ್ತು. “ಸ್ಟಾಮೇರು 
ತಾವು ಸುದ್ದ ಸನ್ಯಾಸಿ ಆದೀವ೦ತ ಮೊದಲು ಸಿದ್ದ ಮಾಡಿಕೊಡಲಿ, ಚಿಮಣಾ 
ಅವರ ಮ್ಯಾಗ ಮಾಡಿದ ಆರೋಪ ಸಿದ್ಧ ಮಾಡೋ ಜವಾಬ್ದಾರಿ ನಂದು” 
ಎಂದು ಗೌಡರು ಹಟದಿಂದ ಕುಳಿತರು. 

“ಗುರು ಪರಂಪರೆಯಿಂದ ನಡೆದ ಮಠ. ಆ ಸಿ೦ಹಾಸನಕ್ಕ ಅವರು 
ಬ೦ದಾರಂಬೂದು ಪ್ರಮಾಣ. ಗೊತ್ತಿದ್ದದ್ದನ್ನು ಸಿದ್ಧ ಹ್ಯಾಂಗ ಮಾಡತಾರದು?” 
ಶೇಷಪ್ಪ ಅಡ್ಡ ಮಾತು ಹೂಡಿದ. 

ಆದರೆ ದಾನವ್ವ ತಲೆಯ ಮೇಲೆ ಸೆರಗು ಹೊತ್ತುಕೊಂಡು, “ಯಪ್ಪಾ, 
ಕೂಡಿದ ಜನಾ ದೈವದ ಸಮಾ. ನಾ ಹೇಳೂದು ನಂಬಿದರ ನಂಬಿರಿ, ಬಿಟ್ಟರಬಿಡಿರಿ, 
ನಾ ನೋಡಿದ್ದ ಹೇಳತೀನು. ಚಿಮಣಾನ್ನ ಈ ಗತಿಗೆ ತಂದವರು ಸ್ವಾಮೇರ. 
ಆಕಿನ್ನ ಮಟಕ್ಕ ಕರಕೊಂಡು ಬ೦ದಾಕಿನ ನಾ. ನನ್ನೊಂದು ಈ ಗತೀಗೆ ಹಚ್ಚಿದ್ದ 
ಸಾಲದ. ಬಂಗಾರದಂತಾ ಹುಡುಗೀ ಬಾಳೇವು ಹದಗೆಡಿಸಿದರಂತ ನಾ ಜಗಳಾಡಿ 
ಮಟಾ ಬಿಟ್ಟು ಹೋದ್ದಿ ಚಿಮಣಾನ ಲಗ್ನದ ತೊಡಕು ನಾನಾಸಾಬರ ಜೀವಕ್ಕ 
ಮುಳುವಾತೂ ಅಂತ ಸುದ್ದಿ ಹತ್ತಿತೆಪ್ಪಾ ಚಿಮಣಾನ್ನ ನೋಡಿಕೊಂಡು ಸಮಾಧಾನ 
ಹೇಳಾಕ ಬರಬೇಕೂ ಅಂತ ಅನಿಸಿತ್ತು ಗೌಡರ ಆಳಮನಸ್ಕಾ ವಿಜಾಪುರಕ್ಕ 
ದನಾ ಮಾರಾಕ ಬಂದಿದ್ದ ; ಅವನ ಸಂಗಾಟ ಮನ್ನೆ ಇಲ್ಲಿಗೆ ಬಂದಾಕಿ, ಗೌಡರ 
ಮನ್ಯಾಗ ಇದ್ದಿ. ಈ ಸ್ಟಾಮೇರ ಒಂದ ಮಾಡಿಲ್ಲ ಎಪ್ರಾಾ ವಗತಾನ ಹರಕೊಂಡ 
ನನ್ನಂಗ ದಿಕ್ಕೇಡಿ ಹೆಣ್ಣಗೋಳ ಮರಗು ಅವರಿಗೇನು ತಪ್ಪಿದ್ದಲ್ಲ” ಎಂದು ಹೇಳಿ 
ಅಕ್ಕಸದಿ೦ದ ದಾನವ್ವ ಚಿಟಿಕೆ ಮುರಿದಳು. 

ದಾನವ್ವ ಸ್ವಾಮಿಗಳ ಅನಧಿಕೃತ, ಅವಿವಾಹಿತ ಪತ್ನಿಯಾಗಿದ್ದವಳು, 
ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವಂತೆ, ಪಾಪದಿ೦ದಲೇ ಪಾಪಕೃತ್ಯವನ್ನು 
ಬಯಲಿಗೆಳೆಯಬೇಕಾಗುತ್ತದೆ. ದಾನವ್ಹನ ಮಾತನ್ನು ಜನರು ನಂಬಿದರು. ಚಿಮಣಾಳ 
ಕೌಮಾರ್ಯಭಂಗವನ್ನು ಸ್ವಾಮಿಗಳು ಮಾಡಿದ್ದು ನಿಜವೆಂದರು. ಆದರೆ ಮಠದ 
ಒಬ್ಬ ಸನ್ಯಾಸಿಗೆ ಚಿಮಣಾಳನ್ನು ಗಂಟುಹಾಕಿ, ಮಠದಂಥ ಪವಿತ್ರ ಸ್ಥಾನದಲ್ಲಿ 
ಗೃಹಸ್ಥಾಶ್ರಮ ಸ್ಥಾಪಿಸುವದು ಅವರ ಮನಸ್ಸಿಗೆ ಬರಲಿಲ್ಲ. 

“ಅ೦ದಮ್ಯಾಲೆ ಬಾಪೂಸಾಹೇಬನ ಪಾಪದ ಹೊರಿ ಸ್ವಾಮಿಗಳ ಮ್ಯಾಲೆ 
ಹೊರಸೋದು ಸರಿ ಏನ್ರೆಪಾ ದೈವಾ?” ಎಂದು ಶೇಷಪ್ಪನ ವಕೀಲಿವಾದ 
ಪ್ರಾರಂಭವಾಯಿತು. 


೮೦ ಗ್ರಾಮಾಯಣ 


ಇದನ್ನೆಲ್ಲ ಲಕ್ಷ್ಯವಿಟ್ಟು, ಅಡಗಿ ಕುಳಿತು, ಕೇಳುತ್ತಿದ್ದ ಬಾಪೂಸಾಹೇಬ 
ಕೋಣೆಯ ಒಳಚಿಲಕ ತೆಗೆದು ಹೊರಗೆ ಬಂದು “ನಾ ಮಾಡಿದ ಪಾಪ ನನ್ನ 
ಪಾಲಿಗಿರಲಿ. ಆದರ ಮಾಡದ ಪಾಪದ ಹೊರೀನೂ ಹೊರಂದರ ಜೀವ 
ಹೋದರೂ ಸಾಧ್ಯ ಇಲ್ಲ ಸ್ವಾಮೇರು ಇಂತಾ ಕೆಲಸಾ ಮಾಡಿದ ಮ್ಯಾಗ ನಾ 
ಚಿಮಣಾನ ಮ್ಯಾಲಿನ ಆಶಾ ಎಂದೋ ಬಿಟ್ಟೀನಿ. ನಮ್ಮ ಅಕ್ಕ ಆಕಿ ಮ್ಯಾಲ 
ಕಾವಲಿಟ್ಟು ನಾ ಚಿಮಣಾನ ಸಮೀಪ ಹಾಯದ್ದಾಂಗ ನೋಡಿಕೊಂಡಾಳ. 
ಸ್ಪಾಮೇರ. ಕಾರಹುಣ್ಣಿವ್ಯಾಗಿ ಈಗ ಏಸು ತಿ೦ಗಳಾದವು? ನೀವ ಲೆಕ್ಕ ಹೇಳಿ. 
ಮುಂದಿನ ಕೆಲಸಕ್ಕ ಅಂತ ಔಷಧ ತಂದು ಕೊಟ್ಟ ನಿಮಗ ಗೊತ್ತು ಅದೆಲ್ಲ” 
ಎಂದು ಹೇಳಿದಾಗ ಪಡದಯ್ಯನವರು ಕುಳಿತಲ್ಲಿಯೇ ಕುಸಿದರು. 

“ನೆಲಾ ಎದ್ದು ಬಡದರ ಮಾಡೋದೇನೈತಿ? ಜೀವದ ಗೆಣ್ಯಾರ ನನ್ನ 
ವಿರುದ್ಧ ನಿಂತರ ಹೋಗಬೇಕೆಲ್ಲ? ಎಲ್ಲಾ ಶಿವನಾಟ!” ಎ೦ಬ ಉದ್ಗಾರಗಳು 
ಪಡದಯ್ಯನವರ ಬಾಯಿಂದ ಹೊರಬಿದ್ದವು. 

“ಎಲ್ಲಿಂದ ಬ೦ದೀದಿ ಅಲ್ಲಿಗೇ ಇನ್ನ ಹೋಗೂದು” ಎಂದು ಕೂಡಿದವರಲ್ಲಿ 
ಒಬ್ಬ ಕಿಡಿಗೇಡಿ ಪಿಸುಗುಟ್ಟದ. 

“ಸಣ್ಣಬಾಯಿ, ದೊಡ್ಡ ಮಾತು. ಹಂಗೆಲ್ಲಾ ಆಡಬಾರದು ತಮ್ಮಾ” ಎಂದು 
ಶೇಷಪ್ಪ ಬುದ್ಧಿ ಹೇಳುವ ಧಾಟಿಯಲ್ಲಿ ನುಡಿದ. 

ಚಿಮಣಾಳ ಕಣ್ಣೀರು ಅಖಂಡ ವರ್ಷಧಾರೆಯಂತೆ ಸುರಿಯುತ್ತಲೇ ಇದ್ದವು. 
ಭವಿಷ್ಯದ ಭೀಕರ ಚಿತ್ರ ಅವಳನ್ನು ಕೈಕಾಲುಗೆಡಿಸಿತ್ತು. ನಾನಾನ ಮರಣದಿಂದ 
ಹತಾಶಳಾದ ಅವಳ ಹೃದಯ ಆಗಲೇ ಬರಡು-ಭೂಮಿಯಾಗಿತ್ತು. 
ಅಂಥದರಲ್ಲಿಯೂ ಹೆದರಿದರೂ ದಾದಾನ ಬಗ್ಗೆ ಆಸೆಯಿಟ್ಟುಕೊಂಡಿದ್ದಳು. 
ಮೊದಲ ಗುಟುಕಿಗೇ ಜೀವನ ಅವಳ ಪಾಲಿಗೆ ಕಹಿ ವಿಷವಾಗಿತ್ತು. ನಾನಾನ 
ಪ್ರೀತಿಯ ರಕ್ಷೆಯಲ್ಲಿ ನಿಶ್ಚಿಂತಳಾಗಿದ್ದವಳು. ಹಳ್ಳಿಯಲ್ಲಿಯೇ ಎದ್ದುಕಾಣುವ ತನ್ನ 
ಚಲುವಿನ ಬಗ್ಗೆ ಮುಗ್ಗ ಅಭಿಮಾನವನ್ನಿಟ್ಟುಕೊಂಡ ಮುಗ್ಧ ಕನ್ನೆ. ಇಷ್ಟು ಜನರೆದುರು 
ವಿಚಾರಣೆಗೆ ಗುರಿಯಾಗಬೇಕಾಗಿತ್ತು. ಅದೂ ಮಾನರಕ್ಷಣೆಗಾಗಿಯಲ್ಲ. ಮುಂದೆ 
ಹುಟ್ಟಬಹುದಾದ ನಿಷ್ಟಾಪ ಕೂಸಿನ ತಂದೆ ಯಾರು ಎಂಬ ಸತ್ಯವನ್ನು 
ಪ್ರಸ್ತಾಪಿಸುವದಕ್ಕೆ! ಸತ್ಯವೇನೋ ಸ್ಥಾಪಿತವಾಯಿತು. ಆದರೇನು? ಹೆಣ್ಣಿನ 
ಮಲಿನವಾದ ಮಾನ ತಿಳಿಯಾಗಲು ಅದೇನು ಮಲೆತ ನೀರಲ್ಲ. ದೊರೆತ 
ಸತ್ಯದಿಂದ, ನಿರ್ಣಾಯಕರಿಗೇನೋ ಸಮಾಧಾನವಾಗಿತ್ತು. ಆದರೆ ಹೆಣ್ಣಿನ 
ಅಂತಃಕರಣದ ಕನ್ನಡಿ ಚೂರುಚೂರಾಗಿ, ಆ ಚೂರುಗಳಲ್ಲಿ ಅಸತ್ಯದ ವಿಕೃತ 
ಪ್ರತಿಬಿ೦ಬ ಮೂಡಿತ್ತು. 


ಗ್ರಾಮಾಯಣ ೮೧ 


ಚಿಮಣಾ ಅಳುತ್ತಲೇ ಇದ್ದಳು. ಕೊನೆಗೆ ಗೌಡರೇ ಅವಳಿಗೆ ಸಮಾಧಾನ 
ಹೇಳಬೇಕಾಯಿತು. “ಒಳಗೆ ಹೋಗು ತಂಗಿ. ಇನ್ನ ಮಟದಾಗ ಬಾಳೇ 
ಮಾಡಬೇಕಾತು ನೀನು, ಶಿವನ ಇಚ್ಚಾ ಹಾಂಗಿದ್ದರೆ ಯಾರೇನ ಮಾಡಾಕ 
ಆಗತೈತಿ? ಸ್ಪಾಮೇರ, ನಾನಾ ಸತ್ತಮ್ಯಾಗ ಚಿಮಣಾ ಊರ ಮಗಳು, ಆಕಿಗೆ 
ತ್ರಾಸಾದರ ಊರಿಗೇ ತ್ರಾಸ ಆದ್ದಾಂಗ, ಇದನ್ನ ತಿಳಿದು ನಡೆಸಿಗೊಳಿ” ಎಂದು 
ಪಡದಯ್ಯನವರಿಗೂ ಎಚ್ಚರಿಕೆ ಕೊಟ್ಟು, ಕೂಡಿದ ಜನರಿಗೆ ಮನೆಗೆ ಹೋಗಲು 
ಆಜ್ಞಾಪಿಸಿದರು. 

“ನನ್ನ ತಂಗೀನ್ನ ನೀನಾಗಿ ಕದ್ದು, ನಿನ್ನ ಉಡ್ಕಾಗ ಬೆ೦ಕೀ ಕಟಿಗೊಂಡೀದಿ. 
ಆಕಿ ಜೀವಕ್ಕ ಏನಾರ ಆದರ...” ದಾದಾನ ಬಾಯಿಂದ ಮುಂದೆ ಮಾತೇ 
ಹೊರಡಲಿಲ್ಲ. ಸಿಟ್ಟು ದುಃಖ ಎರಡೂ ಅವನ ಎದೆಯಲ್ಲಿ ಗುದುಮುರಿಗೆ 
ಹಾಕುತ್ತಿದ್ದವು. ನನ್ನಂಥ ಅಣ್ಣನಿದ್ದೂ ಚಿಮಣಾ ಅನಾಥಳಂತೆ ಮಠ 
ಸೇರಬೇಕಾಯಿತಲ್ಲ ಎಂದು ಅವನಿಗೆ ಸಂಕಟವಾಗಿತ್ತು. ತುಂಬಿದ ಕಣ್ಣುಗಳಿಂದ 
ಒಮ್ಮೆ ಚಿಮಣಾಳನ್ನು ನೋಡಿ, ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು 
ಮಠದ ಪಾವಟಿಗೆಗಳನ್ನಿಳಿದು ನಡೆದ. 


೮ 


ಇಲ್ಲಿಯವರೆಗೆ ದಾದಾನ ಜೀವನದಲ್ಲಿ ವಿಚಾರಮಾಡುವ ಪ್ರಸಂಗಗಳೇ 
ಬಂದಿರಲಿಲ್ಲ. ಹುಟ್ಟಿ ಇಪ್ಪತ್ತು ವರ್ಷಗಳಾಗಿದ್ದರೂ ಕೂಡ ಹಸುಮಗುವಿನಂತೆ 
ಅವನ ಮನಸ್ಸಿತ್ತು. ಅವನ ಜಗತ್ತು. ಗರಡೀಮನೆ ಹಾಗೂ ಕುಸ್ತಿಯ ಕಣಗಳನ್ನು 
ಬಿಟ್ಟರೆ ಹೆಚ್ಚಿನ ವಿಸ್ತಾರವನ್ನೇ ಪಡೆದಿರಲಿಲ್ಲ. ಇಲ್ಲಿಯವರೆಗೆ ನಾನಾಕಾಕಾ ಊರ 
ಕಾರಭಾರ ಮಾಡುತ್ತ ತಿರುಗಾಡುತ್ತಿದ್ದರೂ, ದಾದಾನಿಗೆ ಅದರ ಗಂಧ ಕೂಡ 
ಇರಲಿಲ್ಲ; ಹಾಲು ಕುಡಿದು ತಾಲೀಮು ಮಾಡುವದನ್ನು ಬಿಟ್ಟರೆ ಅವನಿಗೆ ಬೇರೆ 
ಹವ್ಯಾಸಗಳೂ ಇರಲಿಲ್ಲ. ಇದೂ ಅಲ್ಲದೆ ಅವನು ವಿಚಾರ ಮಾಡದೆ ಇರುವದಕ್ಕೆ 
ಇನ್ನೂ ಒಂದು ಪ್ರಬಲವಾದ ಮಾನಸಿಕ ಕಾರಣವೂ ಇತ್ತು. ದಾದಾಹುಟ್ಟಿ 
ಇಪ್ಪತ್ತು ವರ್ಷಗಳಾದರೂ ಅವನು ವಿರೋಧವನ್ನೇ ಕಂಡಿರಲಿಲ್ಲ. ಕಂಡಿದ್ದರೆ 
ಅದು ಕುಸ್ತಿಯ ಕಣದಲ್ಲಿ ಮಾತ್ರ ಆದರೆ ಎದುರಾಳಿಯ ಕಣ್ಣಲ್ಲಿ ಎಂದೂ ದ್ವೇಷ 

ಸುಳಿದಿರಲಿಲ್ಲ. 
ಆದರೆ ಈಗ? ನಾನಾಕಾಕನ ಮರಣದ ದು:ಖದಿಂದ ಬಲವಾದ 


೮೨ ಗ್ರಾಮಾಯಣ 


ಆಘಾತವಾದಂತಾಗಿ ಅವನ ಮನಸ್ಸಿನ ಹಿಡಿತ ತಪ್ಪಿತ್ತು. ತನ್ನ ಜಗತ್ತಿನ 
ಮೂಲಾಧಾರವೇ ನಾಶವಾದಂತೆನಿಸಿತ್ತು ಯಶವಂತರಾಯರು ಅನೈತಿಕ 
ಸಂಬಂಧದಿಂದ ಚಿಮಣಾ ತಾಯಿಯಾಗಲಿರುವಳೆಂಬ ಸುದ್ದಿಯನ್ನು ಹೇಳಿದಾಗ 
ಅವನ ರಕ್ತ ಕುದಿದಿತ್ತು ಅವನ ಸ್ವಭಾವದಲ್ಲಿಯೇ ಸಂಯಮವಿರಲಿಲ್ಲ. ತಂದೆಯಾದ 
ಲಕ್ಷ್ಮಣನ ಜಡಸ್ಪಭಾವಕ್ಕೆ ತೀವ್ರ ಪ್ರತಿಕ್ರಿಯೆಯೆಂಬಂತೆ ದಾದಾ ಹುಟ್ಟಿದ್ದ ಅದರಿಂದಾಗಿ 
ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕೆಂಬ ತತ್ವದಲ್ಲಿ ನಂಬಿಗೆಯಿಟ್ಟು, ಆವೇಶ 
ತುಂಬಿ ಸೇಡು ತೀರಿಸಲು ನಡೆದಿದ್ದ. ಯಾರದೋ ಅಂತ:ಕರಣದ ಎಳೆದ 
ಅವನ ಗಮನವನ್ನು ತಡೆಯಿತು. ಆಗ ಕೋಪ ಶೋಕವಾಗಿತ್ತು. ಅಂಥ 
ಹಣ್ಣುಮನಸ್ಸನ್ನೇ ಗ್ರಾಮದ ಜನರ ವಿರೋಧ ಕ್ಷಣಕ್ಕೊಮ್ಮೆ ಚುಚ್ಚಿಗಾಸಿಗೊಳಿಸಿತು. 
ಮಠದಿಂದ ಮರಳಿ ಬರುವಾಗ ಅವನ ಆವೇಶವೆಲ್ಲ ಇಳಿದಿತ್ತು 

ನಾನಿದನ್ನೇನು ವರಾಡಿದೆ ಎಂದು ಮನಸ್ಸಿಗೆ ಪಶ್ಚಾತ್ತಾಪ 
ಉಂಟಾಗತೊಡಗಿತ್ತು ಪಾಪ ಮಾಡಿದವನಿಗೆ ಶಿಕ್ಷೆ ವಿಧಿಸದೆ ಅನ್ಯಾಯವಾಗಿ 
ಚಿಮಣಾಳನ್ನು ಪಡದಯ್ಯನ ಪಾಲಿಗೆ ಒಪ್ಪಿಸುವದು ಮರ್ಯಾದೆಗೇಡಲ್ಲದೆ ಮತ್ತೇನು? 
ನಾನಾಕಾಕಾ ಬದುಕಿದ್ದರೆ ಇಂಥ ನಾಚಿಕೆಗೇಡಿತನಿಕ್ಕೆ ಎಂದಾದರೂ 
ಸಮ್ಮತಿಸಬಹುದಾಗಿತ್ತೇ? ಇದಕ್ಕೆ ಒಪ್ಪುವದಕ್ಕಿಂತ ಮಾನವನ್ನುಳಿಸಲು ಅವನು 
ವಿಷ ತಿಂದು ಆತ್ಮಹತ್ಯ ಮಾಡಿಕೊಂಡಿರಲಿಕ್ಕಿಲ್ಲವಷ್ಟೇ? ಚಿಮಣಾಳ ಮುಂದಿನ 
ಜೀವನ ಇದರಿಂದ ಸುಗಮವಾಗಬಹುದೇ? ಪಡದಯ್ಯ ಹೇಳಿ ಕೇಳಿ ಫಟಿಂಗ. 
ದಾನವ್ವನಂತೆಯೇ ಚಿಮಣಾಳನ್ನು ಹೊರದೂಡಿದರೆ? ಮುಂದೆ ಅವಳಿಗೆ ಯಾರು 
ಗತಿ? ಈಗ ಕಾಲು ಜಾರಿದ್ದರೂ ಚಿಮಣಾಳಲ್ಲಿ ಅಭಿಮಾನಕ್ಕೇನೂ ಕೊರತೆ 
ಇಲ್ಲ. ಅವಳೂ ನಾನಾಕಾಕಾನ ಹಾದಿಯನ್ನೇ ಹಿಡಿದರೆ? ಹಾಗಾದರೆ ನಾನೇ 
ಅವಳನ್ನು ಕೈಯಾರೆ ಕೊಂದಂತಾಗುವುದಿಲ್ಲವೇ? ಆಮೇಲೆ ಊರಲ್ಲಿ ನನ್ನ 
ಪ್ರತಿಷ್ಠೆಯ ಗತಿ ಏನು? 

ವಿಚಾರ ಮಾಡಿ ಮಾಡಿ ದಾದಾನ ತಲೆ ಕೆಟ್ಟಿತು, ಈ ಅನುಭವವೇ 
ಅವನಿಗೆ ಸಂಪೂರ್ಣ ಹೊಸದು. ಜೀವನದಲ್ಲಿಯೇ ಮೊಟ್ಟಮೊದಲನೆಯ ದುಃಖ 
ಅವನಿಗೆ ಹೊಸ ಪಾಠವೊಂದನ್ನು ಕಲಿಸಿತ್ತು. ಬದುಕಿನ ದಾರಿ ತಾನು 
ತಿಳಿದುಕೊ೦ಡಷ್ಟು ಸುಗಮವಾಗಿರಲಿಲ್ಲ. ಇಲ್ಲಿಯವರೆಗೆ ದಾದಾ ಊರಿಗೆ ಅಚ್ಛ್ಚೆಯ 
ಮಗನಾಗಿದ್ದ. ಊರಿನ ಅಭಿಮಾನವಾಗಿದ್ದ, ಆದರೆ ಇಂದು ಏನೂ ತಪ್ಪಿಲ್ಲದೆಯೇ 
ಜನರ ಕಣ್ಣಿನಲ್ಲಿ ತಪ್ಪುಗಾರನಾಗಿದ್ದ, ಆಗಸ್ಮಿಕವಾಗಿ ಜನರಲ್ಲಿ ಹುಟ್ಟಿದ ದ್ವೇಷ 
ಅವನನ್ನು ಗೊ೦ದಲಗೆಡಿಸಿತು. ಸಾವಿಗೂ ಹೆದರದ ದಾದಾ, ಈಗ ಜನರ 


ಗ್ರಾಮಾಯಣ ೮೩ 


ತಿರಸ್ಕಾರದ ನಗೆಗೆ ಹೆದರಬೇಕಾಯಿತು. ಇಂಥ ಕತ್ತಲಲ್ಲಿಯೂ ಕೂಡ ಪಾದಳ್ಳಿಯ 
ಕಿರಿಯಗಲಾದ ಬೀದಿಗಳಲ್ಲಿಯೂ ಯಾರಾದರೂ ನೋಡಿ ನಕ್ಕರೆ ಎಂಬ 
ಭಯದಿಂದ ದಾದಾ ತಲೆಕೆಳಗೆ ಮಾಡಿಕೊಂಡು ನಡೆದ. 

ಇನ್ನು ಊಟ ಮಾಡುವದಂತೂ ಸಾಧ್ಯವಿರಲಿಲ್ಲ. ಊಟದ ನೆನಪಾಗುವದು 
ಕೂಡ ಇಂಥ ಕಾಲದಲ್ಲಿ ನಾಚಿಕೆಗೇಡು. ದಾದಾ ನೆಟ್ಟಗೆ ಗರಡೀಮನೆಯ ಹಾದಿ 
ಹಿಡಿದ. ಗರಡೀಮನೆಯ ಗೋಡೆಯ ಮೇಲಿನ ವಿಷಪ್ರಮಾಣದ ಹನುಮಂತನ 
ಚಿತ್ರವನ್ನೇ ಶೂನ್ಯಮನಸ್ಸನಾಗಿ ನೋಡುತ್ತ ಒಳಗೆ ಹೊಕ್ಕ. ಒಳಗೆಲ್ಲ ಕತ್ತಲೆ 
ದಟ್ಟವಾಗಿ ಹಬ್ಬಿತ್ತು ಒಂದು ಲೋಡನ್ನೇ ತಲೆದಿಂಬು ಮಾಡಿಕೊಂಡು ದಾದಾ 
ನಿದ್ದೆ ಹೋದ. 

ಯಶವಂತರಾಯರು ಬೆಳಿಗ್ಗೆ ಮನೆಗೆ ಬಂದು ಹೋದನಂತರ ಬಡೋದೆಗೆ 
ಹೋಗಲು ಗಾಡಿಯ ವೆಚ್ಚಕ್ಕೆ ಹಣ ತರಲು ನೆರೆಯೂರಿಗೆ ಹೋದ ಲಕ್ಷ್ಮಣ 
ರಾತ್ರಿ ಮನೆಗೆ ಬ೦ದ. ನೋಡಿದರೆ ಕೀಲಿ ಹಾಕಿದ್ದು ತೆಗೆದಿರಲೇ ಇಲ್ಲ. ಕೀಲಿಕೈ 
ತರಲು ಗರಡಿ ಮನೆಗೆ ಲಕ್ಷ್ಮಣ ಬಂದಾಗ ಬಾಗಿಲು ತೆರೆದಿದ್ದು ಕಂಡಿತು. ಒಳಗೆ 
ದೀಪವಿಲ್ಲ. ಯಾರ ಸುಳುವೂ ಇರಲಿಲ್ಲ. ಹೊರಗೆ ಬಾಗಿಲಲ್ಲಿ ನಿಂತುಕೊಂಡೇ 
“ಒಳಗ ಯಾರದೀರಪೊ?” ಎಂದು ಕೂಗಿಕೊಂಡ. 

ದಾದಾ ಒಮ್ಮೆಲೇ ಎಚ್ಚರಾದ ಎದ್ದು ಬಂದವನೇ ತಂದೆಯ ಕಾಲಿಗೆ 
ಬಿದ್ದವನೇ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅವನು ಅಳುವ ಕಾರಣವನ್ನು ಕೂಡ 
ಕೇಳದೆ ಲಕ್ಷ್ಮಣ ತಾನೂ ಅತ್ತುಬಿಟ್ಟ ದು:ಖದ ಆವೇಗ ಸ್ವಲ್ಪ ಕಡಿಮೆಯಾದ 
ಮೇಲೆ ದಾದಾ “ಮನೆತನದ ಮರ್ಯಾದೀ ಹೋಗೋ ಕೆಲಸಾ ಮಾಡಿದೆ. ಹೊಟ್ಟ್ಯಾಗ 
ಹಾಕಿಕೋ ಯಪ್ಪಾ” ಎಂದ. 

ಲಕ್ಷ್ಮಣ ಇನ್ನೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. “ಮನೆಗೆ ನಡಿ ತಮ್ಮಾ” 
ಎಂದು ಹೇಳಿ ಮಗನನ್ನು ತಬ್ಬಿಕೊಂಡು ನಡೆದ. 

ತಂದೆ ಮಗ ಇಬ್ಬರೂ ಮನೆಗೆ ಬಂದರು. ನೆರೆಹೊರೆಯವರು ಬಹುಶಃ 
ಇದನ್ನೇ ದಾರಿ ನೋಡುತ್ತಿದ್ದರೋ ಏನೋ! ಅ೦ದು ನೂರಾರು ಜನರ ಮಧ್ಯದಲ್ಲಿ 
ದಾದಾ ತೋರಿದ ಧೈರ್ಯ, ಕೆಟ್ಟದ್ದನ್ನು ಅಟ್ಟವನೇ ಜಾಣನೆಂಬಂತೆ, ಚಿಮಣಾಳ 
ಭವಿತ್ಯವನ್ನು ಒಮ್ಮೆ ನಿರ್ಧರಿಸಿದ ಬಗೆ ಇವುಗಳನ್ನು ಕುರಿತು ವಿವರಿಸಿ 
ನೆರೆಹೊರೆಯವರು ಲಕ್ಷ್ಮಣನಿಗೆ ಹೇಳಿದರು. ಲಕ್ಷ್ಮಣ ಆಗಿಂದಾಗ ಬಾಳಾಚಾರ್ಕರ 
ಮನೆಗೆ ನಡೆದ. 

ಬಾಳಾಚಾರ್ಕರೂ ಅಂದು ಗೌಡರ ಮನೆಗೆ ಹೋದವರು ತಡವಾಗಿಯೇ 


೮೪ ಗ್ರಾಮಾಯಣ 


ಮನೆಗೆ ಬಂದಿದ್ದರು. ಈಗ ಪಂಚೆಯುಟ್ಟ ಸಂಧ್ಯಾವಂದನೆಯಲ್ಲಿ ನಿರತರಾಗಿದ್ದರು. 
ಲಕ್ಷ್ಮಣ ಬಂದ ಸುದ್ದಿ ಕೇಳಿ ಸಂಕ್ಷಿಪ್ತವಾಗಿಯೇ ಅದನ್ನು ಮುಗಿಸಿ “ಈಗ 
ಬಂದ್ಯೇನು ಲಕ್ಷ್ಮಣಾ?” ಎಂದು ಕೇಳುತ್ತ ಹಾಸಿದ ಕೃಷ್ಣಾಜಿನದ ಮೇಲೆ ಬಂದು 
ಕುಳಿತರು. 

“ದಾದಾ ಇಂದ ಏನೇನ ಮಾಡ್ಯಾನ ಕಿವಿಗೆ ಬಿದ್ದೈತೆಲ್ಲ ಆಚಾರಪ್ಪ?” 
ಎಂದು ಕಟ್ಟೆಯ ತುದಿಗೆ ಕುಳಿತ ಲಕ್ಷ್ಮಣ ಹೇಳಿದ. 

“ಆದದ್ದೆಲ್ಲ ಶ್ರೀಹರಿ ಇಚ್ಛಾ” ಎಂದು ತಮ್ಮ ಅಭಿಪ್ರಾಯವನ್ನು ಒಂದೇ 
ಮಾತಿನಲ್ಲಿ ಆಚಾರ್ಯರು ಉಸುರಿದರು. 

ಲಕ್ಷ್ಮಣನಿಗೆ ಆಚಾರ್ಯರ ಮಾತಿನಲ್ಲಿ ಅಚಲವಿಶ್ವಾಸ. ಅವರು ವ್ಯವಹಾರಕುಶಲ 
ಪರೋಪಕಾರಿಗಳು. ಎಂಥ ಬಿಕ್ಕಟ್ಟನಲ್ಲಿಂಯೂ ಸರಿಂತತಾದ 
ಮಾರ್ಗದರ್ಶನಮಾಡಲು ಸಮರ್ಥರಾದವರೆಂದು ಶಂಕರಪ್ಪಗೌಡರು ಕೂಡ 
ಅವರ ಸಲಹೆಯಂತೆಯೇ ವರ್ತಿಸುತ್ತಿರಲಿಲ್ಲವೇ? ಬಾಳಾಚಾರ್ಕರ ವ್ಯಕ್ತಿತ್ವ ಪಾದಳ್ಳಿಯ 
ಜನಸಾಮಾನ್ಯರಲ್ಲಿ ವಿಶ್ವಾಸವನ್ನು ಹುಟ್ಟಿಸುತ್ತಿತ್ತು ತಮ್ಮ ಅರವತ್ತು ವರ್ಷದ 
ಜೀವನದಲ್ಲಿ ಅವರು ತಪ್ಪಿ ಕೂಡ ಯಾರ ಮುಖಭಂಗವನ್ನೂ ಮಾಡಿರಲಿಲ್ಲ. 
ಅಂತಲೇ ತೊಡಕಿನಲ್ಲಿದ್ದವರು ಓಡಿ ಅವರ ಹತ್ತರ ಬರುತ್ತಿದ್ದರು. ದಾದಾನ 
ಮೇಲೆ ಬಾಪೂಸಹೇಬ ಹಾಗೂ ಪಡದಯ್ಯನವರು ಕೂಡಿಕೊಂಡು ಎಲ್ಲಿ 
ಅರ್ಜಿಮಾಡಿ ಮತ್ತೊಂದು ಪೇಚು ತಂದಿಡುವರೊ ಎಂದು ಲಕ್ಷ್ಮಣನಿಗೆ ಭಯ. 
ಹಾಗೇನಾದರೂ ಆದರೆ ಮುಂದೆ ಮಾಡ ಬೇಕಾದದ್ದೇನು? ಆದ್ದರಿಂದಲೇ 
ಲಕ್ಷ್ಮಣ ಧಾವಿಸಿ ಆಚಾರ್ಯರಲ್ಲಿಗೆ ಬ೦ದಿದ್ದ. 

ಆಚಾರ್ಯರೂ ಅದೇ ವಿವಂಚನೆಗೊಳಗಾಗಿದ್ದರು. ಸಂಜೆಗೆ ಗೌಡರ ಮನೆಗೆ 
ಹೋದಾಗ ಅವರಿಗೆಲ್ಲ ಸುದ್ದಿ ತಿಳಿದಿತ್ತು ಪಡದಯ್ಯ ಹಾಗೂ ಗೌಡ ಇವರಿಬ್ಬರು 
ಬಲಾಢ್ಯರು, ಕತ್ತಿ ಹಿರಿದರೆ ಊರ ಜನರ ಪಾಡೇನು? ಹಾಗೆ ನೋಡಿದರೆ 
ಚಿಮಣಾಳ ಪ್ರಸಂಗ ಒಂದು ವೈಯಕ್ತಿಕ ವಿಷಯ. ದಾದಾ ಅಣ್ಣನಾಗಿ ಕರುಳಿನ 
ಸಂಕಟಕ್ಕೆ ತನಗೆ ತಿಳಿದದ್ದು ಮಾಡಿದ್ದ. ಆದರೆ ಉಳಿದವರು ಇಬ್ಬರಿಗೂ 
ಸಮಾಧಾನಮಾಡಿ ಪರಿಸ್ಥಿತಿಯನ್ನು ಹದಕ್ಕೆ ತರುವ ಬದಲು ಅದನ್ನು ತಮ್ಮ 
ಪ್ರಶ್ನೆಯನ್ನಾಗಿ ಮಾಡಿಕೊಂಡು ಬಡಿದಾಡಿದ್ದೇಕೆ? ಬಾಳಾಚಾರ್ಯರ 
ದೀರ್ಫ್ಥಜೀವನದಲ್ಲಿ ಇಂಥ ಅನುಭವವೇನೂ ಹೊಸದಲ್ಲ. ಎಲ್ಲ ಸಾರ್ವಜನಿಕ 
ಕಲಹಗಳಿಗೂ ಮೂಲವಾಗಿ ಒಂದು ವೈಯಕ್ತಿಕ ಸಮಸ್ಯೆಯಿರುತ್ತಿತ್ತು. ಈಗಲೂ 
ಅದೇ ಗತಿಯಾಗಿತ್ತು 


ಗ್ರಾಮಾಯಣ ೮೫ 


ಅಂತೆಯೇ ಗೌಡರಿಗೆ ನಾಳಿನ ದಿನವೇ ತಮ್ಮ ಹಗೆ ತೆಗೆಸಿ ಕಾಳು 
ಕೊಡಬೇಕೆಂದು ಹೇಳಿ ಬಂದಿದ್ದರು. ಪಡದಯ್ಯ ಬಡವರ ಹಸಿವೆಯ ದುರ್ಲಾಭ 
ಪಡೆದುಕೊಂಡು, ಬಡವರಿಗೆ ಹಗೆಗಳನ್ನು ಲೂಟಿ ಮಾಡಲು ಪ್ರೋತ್ಸಾಹ ನೀಡದಂತೆ 
ಮಾಡಬೇಕಲ್ಲವೆ? ಹಾಗೆಯೇ ಶೇಷಪ್ಪನನ್ನೂ ಕರೆಸಿ “ನಿನ್ನ ಚಿನ್ನಾಟದಿಂದ 
ಊರು ಹಾಳಾಗದಂತೆ ನೋಡಿಕೋ” ಎಂದು ಉಪದೇಶಮಾಡಿ ಬಂದಿದ್ದರು. 
ಅಷ್ಟಾದರೂ ಬಾಪೂಸಾಹೇಬ ಊರು ಬಿಟ್ಟು ಹೋಗದ ಹೊರತು ಊರಲ್ಲಿ 
ಸುಖ ಶಾಂತಿ ನೆಲೆಸುವುದು ಅಸಾಧ್ಯವೆಂದು ಅವರಿಗೆ ಮನವರಿಕೆಯಾಗಿ 
ಹೋಗಿತ್ತು. 

“ಬಡೋದಾಕ್ಕೆ ಹೋಗೋ ವಿಚಾರ ಏನಾತೋ ಲಕ್ಷ್ಮಣಾ?” ಎಂದು 
ಒಮ್ಮೆಲೆ ಆ ಮಾತು ನೆನಪಾಗಿ ಕೇಳಿದರು. 

“ಆದ ಕೇಳಲಾಕ ಬಂದಿದ್ದಿರೀ. ಮತ್ತ ದಾದಾ ಇಂದ ಮಾಡಿದ ಕಾರಭಾರಕ್ಕ 
ಅವನ ಮ್ಯಾಗ ಅರ್ಜಿ ಮಾಡಿ ಬಾಪೂಸಾಬ ಪೇಚುಗೀಚು ತಂದರ ಹ್ಯಾಂಗರೀ?” 
ಎಂದ ಲಕ್ಷ್ಮಣ. 

“ನೀ ಏನೂ ಗಾಬರಿ ಆಗಬಾಡ ಲಕ್ಷ್ಮಣಾ. ದಾದಾ ಮಾಡಿದ ಕೆಲಸಾ 
ನೋಡಿ ಊರಿಗೂರೇ ಮೆಚ್ಚೇದ. ಹುಡುಗ ಸಣ್ಣಾವ ಆದರೂ ಅವನ ಧೈರ್ಯಾ 
ದೊಡ್ಡದು. ಏನ ಅಡ್ಡಿ ಇಲ್ಲಾ. ನಿನಗೆ ಕೀರ್ತಿ ತರತಾನ ದಾದಾ” ಎಂದು 
ಆಚಾರ್ಯರು ಹೃತ್ಪೂರ್ವಕವಾಗಿ ಹೊಗಳಿದರು. 

“ಅದಾನರೀ ಹೀಗ ಅಡವಿ ಮಿಕಾ ಇದ್ದಾಂಗ. ದೊಡ್ಡಾವ ಆದ್ದಾ ನನಗೂ 
ಅಟಾಪಸಾಣಿಲ್ಲರೀ ಇನ್ನ? ಧೈರ್ಯಾ ಐತಿರೀ, ಆದರ ಪರಸಂಗ ನೋಡಿ 
ಮಾಡಬೇಕಲ್ಲರಿ ಎಲ್ಲಾ?” ಲಕ್ಷ್ಮಣನಿಗೆ ಆಂತರಿಕ ಭೀತಿಯಿಂದ ಮಗನ ಸಾಹಸದ 
ಬಗ್ಗೆ ತಿರಸ್ಕಾರ ಹುಟ್ಟಿತ್ತು. 

“ಇರಲ್ಯೋ, ಅವನ ಧೈರ್ಯಾ ನೋಡಿ ಪಡದಯ್ಯನ ಪರಿವಾರ ಇಂದು 
ಗುದ್ದು ಹೊಕ್ಕಿತಿಲ್ಲೋ?” ಇನ್ನು ಅವನ ಹೆಸರ ತಗ್ಯೂದಿಲ್ಲ; ಬಾಪೂ ಅವನ 
ಹೆಸರ ಉಸಾಬರಿಗೆ ಬರೂದಿಲ್ಲ. ಇನ್ನ ಅವರೆಲ್ಲ ಅವನ ನೆಳ್ಳಿಗೆ ಸೈತ ಅಂಜಿ 
ನಡೀಲೇ ಬೇಕಾಗತದ. ನೀ ಏನು ಕಾಳಜಿ ಮಾಡಬ್ಯಾಡೇನಪಾ ದಾದಾನ್ನ 
ಪಾದಳ್ಳಿಯವರ ಅಂಗೈಯಾಗಿಟ್ಟು ಸಾಕತಾರ. ನೀ ಬಡೋದಾಕ್ಕ ಹೋಗಿ 
ಲಕ್ಷ್ಮೀಬಾಯಿನ್ನ ಕರಕೊಂಡು ಬರೂದು ಈಗ ಅಗತ್ಯ ಅದ. ಜನರ ಅನುಕೂಲ 
ಇದ್ದಾಗ ಆ ಬಾಪೂಸಾಹೇಬನ್ನ ವಾಡೇ ಬಿಟ್ಟು ಓಡಿಸಿ ಊರ ಉಪದವ ಕಡಿಮಿ 
ಮಾಡಬೇಕಾಗೇದ. ಹೌದಲ್ಲೋ, ನೀ ಏನಂತೀ ಇದಕ್ಕ?” ಬಾಳಾಚಾರ್ಯರು 
ಸಾವಕಾಶವಾಗಿ ನುಡಿದರು. 


೮೬ ಗ್ರಾಮಾಯಣ 


“ಆಗಲಿ, ನಾಡದು ಸೋಮವಾರ ಹೊಂಡತೀನ ಆಚಾರೆಪ್ಪ ನೀವು 
ಅಟು ದಾದಾನ್ನ ಕರೆಸಿ ತಿಳೀಹೇಳಿರಿ. ನನ್ನ ಮಾತೇನು ಅಂವಾ ಕೇಳೂಹಾಗ 
ಕಾಣೂದಿಲ್ಲ. ಮಳ್ಳಹುಡುಗ, ನಾಕ ಜನರ ಭಲೇ ಅನ್ನಾಣಾ, ಇಲ್ಲದ್ದ ಮಾಡಿಕೊಂಡು 
ಮತ್ತ ಮೈಮಾಲೆ ಪೇಚು ತಂದುಕೊಂಡೀತು” ಲಕ್ಷ್ಮಣ ರಾಗವೆಳೆದ. 

ಅಷ್ಟರಲ್ಲಿ ಕುಲಕರ್ಣಿ ಶೇಷಪ್ಪ ಅಲ್ಲಿಗೆ ಬ೦ದ. ಮೊಚ್ಚೆಗಳನ್ನು ತಲೆಬಾಗಿಲಿಗೆ 
ಬಿಡುವಾಗಲೇ ಲಕ್ಷ್ಮಣನ ಕೊನೆಯ ವಾಕ್ಯ ಅವನ ಕಿವಿಗೆ ಬಿದ್ದಿತ್ತು. 

“ಪೇಚಿನ್ಯಾಗ ಬೀಳೋ ಕೆಲಸಾ ಮಾಡಿದಮ್ಯಾಲೆ ಅಧ್ಯಾಂಗ ತಪ್ಪತದೋ 
ಲಕ್ಷ್ಮಣಾ? ಹೌದಲ್ಲರೀ ಆಚಾರ?” ಎನ್ನುತ್ತ ನಶ್ಯವೇರಿಸಿದ. 

“ಎಷ್ಟೊತ್ತಾತೋ ಏನೋ, ಊಟಾ ಮಾಡಿಲ್ಲ ಕಾಣತದ ಮನಿಗೆ ಹೋಗು 
ಇನ್ನ ಲಕ್ಷ್ಮಣಾ” ಎಂದು ಆಚಾರ್ಯರು ಮುಂಬರುವ ಆಪ್ತಾಲೋಚನೆಯಲ್ಲಿ 
ಲಕ್ಷ್ಮಣನ ಅಗತ್ಯವಿಲ್ಲವೆಂದು ಸೂಚಿಸಿದರು. 

ಲಕ್ಷ್ಮಣ ಸನ್ನೆಯನರಿತು ಹೊರಟುಹೋದ. ಶೇಷಪ್ಪ ಆಚಾರ್ಕರಲ್ಲಿ ದೀರ್ಫ 
ವಿಚಾರ ವಿನಿಮಯ ನಡೆದು, ಕೊನೆಗೆ ಆಚಾರ್ಯರು ಸ್ವಲ್ಪ ಸಿಟ್ಟಿನಿಂದಲೇ ಎಚ್ಚರಿಕೆ 
ಕೊಡಬೇಕಾಯಿತು, 

“ಇಕಾ ಶೇಷಪ್ಪ, ನೀನು ಪಡದಯ್ಯನ ಬೆನ್ನುಕಟ್ಟಿ ಊರಾಗ ಬಣ ಬೆಳಸಿದರ 
ಅದರ ರುಳಾ ಊರಿಗೆ ತಾಕೀತು.” 

“ನಾ ಬಣ ಬೆಳೆಸಬೇಕೆಂತ ಹೇಳಿದೆನೇ ಆಚಾರ? ಗೌಡ ಪಡದಯ್ಯನ 
ಮರ್ಯಾದೀ ಕಳದಾನ. ಅಂವಾ, ಗೌಡ ನಾನಾನ ಮರಣದ ಪ್ರಕರಣ ಲಂಚಾ 
ತಿಂದು ಛಪಾಯಿಸಿದ್ದನ್ನು ಬೈಲಿಗೆಳೀಬೇಕೂ ಅಂತ ಪ್ರತಿಜ್ಞಾ ಮಾಡಿ ಕೂತಾನ, 
ಊರಾಗ ನಾಕು ಜನಕ್ಕ ಬೇಕಾದವ, ಅವನ ಮಂರ್ಯಾದೀ ಗೌಡಾ 
ತಗೀಬಾರದಿತ್ತು” 

“ಅಲ್ಲೋ, ಗೌಡ ಬ೦ದು ಬಾಯಿ ಹಾಕಿದ್ದರಿ೦ದ ಪಡದಪ್ಪ ಮಠದೊಳಗ 
ಇನ್ನೂ ಜೀವಂತ ಇದ್ದಾನ. ಇದನ್ಕಾಕ ನೀ ಅವಗ ತಿಳಿಸಿ ಹೇಳೂದುಲ್ಲ?” 

“ಆದರ ಆಚಾರ ಈ ಗೌಡನ ಬಲಾ ಬೆಳೆದರ ನಮ್ಮನ್ನ ಅಂವಾ ಕಸಕ್ಕಿಂತ 
ಕಡಿಯಾಗಿ ಕಾಣತಾನ, ಪಡದಯ್ಯನ ವಚನ ಕಾಯಂ ಉಳೀಬೇಕಾದರ ಅವನಿಂದ 
ಗೌಡನ ಫಜೀತಿ ಮಾಡಿಸಬೇಕಾಗತದ. ಮೂಕೀ ಅರ್ಜಿ ಮಾಡಿದ ಅಂದರ 
ಗೌಡ ಮೆತ್ತಗಾಗತಾನ. ಗೌಡನ ವರ್ಮಾ ಕಟಿಗೊಂಡ ಪಡದಪ್ಪಗ ನಮ್ಮ 
ಆಶ್ರಯ ಇಲ್ಲದ ನಡಿಯೂದುಲ್ಲ. ಬಲಾಬಲ ಸಮಾಕಾಯಲಿಕ್ಕೆ ಇದೊಂದು 
ಹಾದಿ ಆಚಾರ. ಅಂದರ ಊರ ಥಣ್ಣಗ ಇರತದ.” 


ಗ್ರಾಮಾಯಣ ಆಪಿ 


ಈ ಮಾತಿನಲ್ಲಿ ಶೇಷಪ್ಪನ ನೀಚತನವೆಲ್ಲ ವ್ಯಕ್ತವಾಗುವಂತಿತ್ತು. ಶೇಷಪ್ಪನ 
ನೀಚತನಕ್ಕೆ ಸ್ವಾರ್ಥವೇ ಕಾರಣ. ಗೌಡನಂತೆ, ಅವನಿಗೆ ನೂರು ಕೂರಿಗೆ ಹೊಲದ 
ಆಧಾರವಿರಲಿಲ್ಲ. ಗೌಡ ಸ್ವಸ್ಥಾನದಲ್ಲಿ ನಿ೦ತು, ಆಸೆಯನ್ನೂ ಎಳೆದುಕೊಳ್ಳಬಲ್ಲ 
ಮೊಸಳೆ, ಶೇಷಪ್ಪ ಗೆದ್ದಲಿಯ ಹುತ್ತಿನಲ್ಲಿ ವಾಸಮಾಡುವ ಹಾವು. ಅಂತೆಯೇ 
ಬಣ ಕಟ್ಟಿಕೊಳ್ಳದೆ ಊರಲ್ಲಿ ಪ್ರಸ್ಥ ಬೆಳೆಸುವುದು ಅವನಿಗೆ ಅಸಾಧ್ಯವಾಗಿತ್ತು. 

ಶೇಷಪ್ಪ ಹೊರಟುಹೋದ. ಆಗ ರಾತ್ರಿಯು ಹನ್ನೊಂದು 
ಗಂಟೆಯಾಗಿರಬೇಕು. ಆಚಾರ್ಯರ ಪತ್ನಿ ಅಡಿಗೆಮನೆಯಲ್ಲಿಯೇ ರಾತ್ರಿಯ 
ಉಪಾಹಾರಕ್ಕೆ ಕಾಯುತ್ತ ಅಲ್ಲಿಯೇ ಅಡ್ಡಾಗಿದ್ದರು. ಇದ್ದ ಒಬ್ಬ ಮಗ ತೀರಿಕೊಂಡ 
ಮೇಲೆ ಗ೦ಡ-ಹೆಂಡಿರಿಬ್ಬರೂ ರಾತ್ರಿಯ ಊಟವನ್ನೇ ಬಿಟ್ಟುಬಿಟ್ಟಿದ್ದರು. ಆಚಾರ್ಯರು 
ಪತ್ನಿಯನ್ನೆಬ್ಬಿಸಿ, ಉಪಹಾರವನ್ನು ಬೇಡವೆಂದು ಹೇಳಿ, ಮಲಗಲೆಂದು ಮತ್ತೆ 
ನಡುಮನೆಗೆ ಬ೦ದರು. 

ಈಗೀಗ ಆಚಾರ್ಯರಿಗೆ ಮೊದಲಿನಂತೆ ನಿದ್ದೆ ಹತ್ತುತ್ತಿರಲಿಲ್ಲ. ಇತ್ತೀಚಿನ 
ಕೆಲಘಟನೆಗಳು ಆಚಾರ್ಯರ ಜೀವಸತ್ವವನ್ನೇ ಹೀರಿದ್ದವು. ತಮ್ಮ ಹರೆಯದ ಕಾಲಕ್ಕೆ 
ಅವರು ಊರಲ್ಲಿ ನಡೆಸಿದ ಕುಚೇಷ್ನಗಳಿಗೇನೂ ಮಿತಿ ಇರಲಿಲ್ಲ. ಆದರೆ ಮಗ 
ತೀರಿಕೊಂಡ ಮೇಲೆ ಆಚಾರ್ಯರು ಗಂಭೀರರಾಗಿದ್ದರು. ಮನೆ ಬರಿದಾದ ಮೇಲೆ 
ಅನಿವಾರ್ಯವಾಗಿ ಲೋಕಕ್ಕೆ ಅಂಟಿಕೊಂಡಿದ್ದರು. ಮನೆತನದ ವೈದಿಕ ಸಂಪ್ರದಾಯ 
ಅವರ ಧಾರ್ಮಿಕತೆಗೆ ಪುಟಕೊಟ್ಟಿತು. ಚಳಿಯಿರಲಿ, ಮಳೆಯಿರಲಿ ನಸುಕಿನಲ್ಲೆದ್ದು 
ಗೋಪಾಲಕೃಷ್ಣನ ಗುಡಿಯಲ್ಲಿಯ ಪುರಾಣವನ್ನೆಂದೂ ಬಿಡುತ್ತಿರಲಿಲ್ಲ. ಅದರ 
ಜೊತೆಗೆ ಲೋಕಹಿತದ ಕಾರ್ಯಗಳೂ ನಡೆದಿದ್ದವು. 

ಆಚಾರ್ಯರು ಕೃಷ್ಣಾಜಿನದ ಮೇಲೆಯೇ ಅಡ್ಡಾದರು. ಆದರೆ ನಿದ್ದೆ ಬರಲಿಲ್ಲ. 
ಶೇಷಪ್ಪನ ಮಾತಿನಿಂದ ಅವರ ಹೃದಯದಲ್ಲಿ ಕೋಲಾಹಲವೆದ್ದಿತ್ತು. ಆಕಳಿಸಿ 
ಎದ್ದು ಕುಳಿತರು. ಒಳ್ಳೆಣ್ಣೆಯ ಹಣತೆ ನಿಧಾನವಾಗಿ ಉರಿಯುತ್ತಿತ್ತು. 

ಶೇಷಪ್ಪ ಬಣ ಕಟ್ಟುವ ಮಾತುಗಳನ್ನಾಡಿ ಹೋಗಿದ್ದ. ಆಚಾರ್ಯರಿಗೆ ಈ 
ಅನೈಕ್ಯದ ದಾರುಣ ಅನುಭವ ಬ೦ದು ಹೋಗಿತ್ತು. ತಮ್ಮ ಮನೆತನವೇ ಅದಕ್ಕೆ 
ಬಲಿಯಾಗಿರಲಿಲ್ಲವೇ? ತಾವು ಮೂರು ಮಂದಿ ಅಣ್ಣತಮ್ಮಂದಿರು ಕೂಡಿದಾಗ 
ಮನೆಗಿದ್ದ ಮಾಂಗಲ್ಯ ಈಗ ಇದೆಯೇ? ಮನೆತನ ಯಾವುದೋ ಕ್ಷುದ ಕಾರಣಕ್ಕಾಗಿ 
ಮುರಿಯಿತು. ತಮ್ಮ ಹಿರಿಯ ಅಣ್ಣನ ಮಗ-ಗೋಪಾಲಚಾರಿ-ಪಡದಯ್ಯನ 
ಮಠದಲ್ಲಿ ಆಶ್ರಯ ಪಡೆದು ಕುಡಿತ-ಜೂಜುಗಳಲ್ಲಿ ತಲ್ಲೀನನಾಗಿದ್ದ. ಮನೆಯಲ್ಲಿ 
ಮದುವೆಗಾದ ಹೆಣ್ಣುಮಗಳು ಲಗ್ಗವಲ್ಲದೆ ಮೂಲೆಗುಂಪಾಗಿದ್ದಳು. ಇದ್ದದ್ದರಲ್ಲಿ 


೮೮ ಗ್ರಾಮಾಯಣ 


ನಾರಾಯಣನೇ ಒಳ್ಳೆಯವ. ಅಪ್ಪನ ಹೆಸರು ಕೆಡದಂತೆ ಬಾಳುವೆ ಮಾಡುತ್ತಿದ್ದ. 
ಅದೂ ಯಾತರ ಬಾಳ್ವೆ? ಭೂಮಿ ಮಾರಿಕೊಂಡು ಹಿಡಿ ಅನ್ನಕ್ಕೆ ಗತಿಯಿಲ್ಲದೆ. 
ದೇಶಾವರಿಯ ಮೊರೆಹೊಕ್ಕಿದ್ದಾನೆ. ಅದೇ ಕೂಡಿ ಇದ್ದರೆ, ಗೋಪಾಲ ಒಕ್ಕಲತನ 
ಮಾಡಬಹುದಿತ್ತು. ನಾರಾಯಣ ನೌಕರಿ ಹಿಡಿಯಬಹುದಿತ್ತು ಹುಡುಗನ 
ದ್ಯಾಭ್ಯಾಸಕ್ಕೆ ಅನುಕೂಲವಾಗಬಹುದಿತ್ತು ಪಾಲು ಮಾಡಿಕೊ೦ಡರೂ ಪ್ರೀತಿಯಿಂದ 
ನಡೆದುಕೊಳ್ಳಬಹುದಿತ್ತಲ್ಲ. ಗೋಪಾಲಾಚಾರಿ ತಳವಾರ ರಂಗಿಯ ನಾದಕ್ಕೆ ಬಿದ್ದ. 
ಪಡದಯ್ಯನ ಸ್ನೇಹದಲ್ಲಿ ಪಾಲುಗಾರನಾದ. ಅವನನ್ನು ಕೂಡಿಕೊ೦ಡು ತಮ್ಮನ್ನೇ 
ಬಗ್ಗುಬಡಿಯಲು ಹವಣಿಸಿದ. ಸೀಮೆಯ ನ್ಯಾಯವೇನು? ಆಳನ್ನು 
ಹೊಡೆಯುವದೇನು? 
ನಾರಾಯಣನೂ ಹಾಗೆಯೆ! ಪಾಲಿನಲ್ಲಿ ಬಂಗಾರ ಕಡಿಮೆ ಕೊಟ್ಟರೆಂದು 
ಕೋರ್ಟಿಗೆ ಹೋಗಿ ಇದ್ದು ಬಿದ್ದದ್ದನ್ನೆಲ್ಲ ಕಳೆದುಕೊಂಡಿದ್ದ. ಇದಲ್ಲದಿದ್ದರೆ ಈ 
ದೇಶಾವರಿ ಮಾಡುವ ಪ್ರಸಂಗ ಎಲ್ಲಿ ಬರುತ್ತಿತ್ತು? ತಮ್ಮ ಮನೆತನ 
ಅವನತಿಗಿಳಿಯಲು ಅಪ್ರತ್ಯಕ್ಷವಾಗಿ ಪಡದಯ್ಯ ಕಾರಣವಾಗಿದ್ದ. ಅವನಿಗೇನು? 
ನಾಕು ಜನರು ತನ್ನ ಮಾತು ಕೇಳಬೇಕೆಂಬ ಹ೦ಬಲ, ಅದಕ್ಕಾಗಿ ಕುಡುಕರ 
ತಂಡ ಬೆಳೆಸಿ, ಬಣ ಕಟ್ಟಿ ಪುಂಡಾಟಿಕೆ ನಡೆಸಿದ್ದಾನೆ. ಶೇಷಪ್ಪನೂ ಅವನ ಬೆನ್ನಿಗೇ 
ಬಿದ್ದಿದ್ದಾನೆ. ಶೇಷಪ್ಪ ಮದುವೆ ಮಾಡಿ ಹೋಳಿಗೆ ತಿನ್ನುವವನಲ್ಲ; ಬಣವೆ ಸುಟ್ಟು 
ಅರಳು ತಿನ್ನುವ ಸ್ವಭಾವದವ. ಊರಲ್ಲಿ ಬಡಿದಾಟಗಳಾಗುತ್ತಿರಬೇಕು; ಜನ 
ಕೋರ್ಟು ಕಛೇರಿ ಅಡ್ಡಾಡಬೇಕು, ಅಂದರೆ ನಾಲ್ಕು ದುಡ್ಡು ತನಗೆ ದಕ್ಕೀತೆಂದು 
ಅವನ ಹಂಚಿಕೆ. ಅದರಲ್ಲಿ ಶೇಷಪ್ಪ ಪಡದಯ್ಯ ಇವರ ಸ್ನೇಹ ಊರಿಗೇ 
ವಿನಾಶಕರವಾದದ್ದು. ಇವರಿಬ್ಬರೂ ಕೂಡಿ ಆದಷ್ಟು ಬೆಂಕಿ ಆರಗೊಡದಂತೆ 
ನೋಡಿಕೊಳ್ಳುವವರು. ಪಡದಯ್ಯ, ಗೌಡ ಹಾಗೂ ಬಾಪೂಸಾಹೇಬರು 
ಒಂದಾಗುತ್ತಾರೆ. ನಾನಾನ ಕೊಲೆಯೇ ಆಗಿಲ್ಲವೆನ್ನುವುದಕ್ಕೆ ಸಾಕ್ಷಿ. ಪುರಾವೆ 
ಹುಟ್ಟಿಸಬೇಕು. ಸಾಕ್ಷಿ ಹೇಳಿದರ ಮನೆ ಲೂಟಿಯಾದೀತು ಎಂದು ಪಡದಪ್ಪ 
ಹೆದರಿಸಿರಬಹುದು. ಬಾಪೂ ಸಾಹೇಬನಿಗೆ ಹುಲಿಬ್ಯಾಟಿ ಹಳಬರ ತಂಡವಿದೆ; 
ಗೌಡರಿಗೆ ಗರಡಿಯಾಳುಗಳ ಬೆಂಬಲವಿದೆ. ಪಡದಯ್ಯನ ಪರಿವಾರವೂ ಸಣ್ಣದಲ್ಲ 
ಕಿಡಿ ಬೆಂಕಿಯಾಗಲು ಏನು ತಡ? 
ಗೌಡ ಹಾಗೂ ಬಾಪೂಸಾಹೇಬ ಒಂದಾದರೆ, ಬಾಪೂಸಾಹೇಬನನ್ನು 
ಊರು ಬಿಟ್ಟು ಓಡಿಸುವ ತಮ್ಮ ಯೋಜನೆ ಹೇಗೆ ಸಫಲವಾಗಬೇಕು? ಗೌಡನನ್ನು 
ಪೂರ್ಣ ನಂಬುವದೂ ಅಸಾಧ್ಯ ಹಿಂದಕ್ಕೆ ಗುರುಪಾದಸ್ವಾಮಿಗಳ ಮನಸ್ಸಿಗೆ 


ಗ್ರಾಮಾಯಣ ೮೯ 


ವಿರುದ್ದವಾಗಿ, ಅಜರಾಣಿಯ ಈ ಪಡದಯ್ಯನನ್ನು ತಂದು ಮರಿಮಾಡಿದವನೂ 
ಗೌಡನೇ!। ಲಕ್ಷ್ಮೀಬಾಯಿಯನ್ನು ವಾಡೆಬಿಟ್ಟು ಓಡಿಸಿದವನೂ ಅವನೇ! ಆದರೆ 
ಈಗ ಅವನ ವಿಚಾರಗಳೇ ಬದಲಾಗಿವೆ. ಲಕ್ಷ್ಮೀಬಾಯಿಂಯನ್ನು 
ಕರಿಸಿಕೊಳ್ಳಬೇಕೆನ್ನುತ್ತಾನೆ. ಪಡದಯ್ಯನನ್ನೂ ಮಠ ಬಿಟ್ಟು ಓಡಿಸಬೇಕೆನ್ನುತ್ತಾನೆ. 
ಶೇಷಪ್ಪನಂತೆಯೇ ಗೌಡನೂ ಸರಕಾರಿ ಅಧಿಕಾರಿ. ಇಬ್ಬರೂ ಊರಲ್ಲಿ ಬಣ 
ಹುಟ್ಟಿಸುವ ಹವಣಿಕೆಯಲ್ಲಿದ್ದಾರೆ. ಇದ್ದದ್ದರಲ್ಲಿ ಗೌಡ ತನ್ನ ಬಣಕ್ಕೆ ತಾನೇ 
ಧುರೀಣನಾಗಿ ಹೊಣೆ ಹೊತ್ತು ನಿಲ್ಲಬಹುದು. ಆದರೆ ಶೇಷಪ್ಪ ಎರಡು ಬಣಗಳ 
ವೇಷ ಧರಿಸಬಲ್ಲ ತಂತ್ರಗಾರ. ಕುಲಕರ್ಣಿಕಿವೃತ್ತಿ ಅವರಿಗೆ ಈ ಕಾಮರೂಪವನ್ನು 
ಸಹಜವಾಗಿಯೇ ಕಲಿಸಿದೆ. ಕಾಯದೇಜ್ಞಾನವೇ ಅವನ ಸಂಪತ್ತು ಅದರ ಬಲದಿಂದ 
ಪಾದಳ್ಳಿಯನ್ನೇ ಕುಣಿಸುವ ಶಕ್ತಿ ಅವನಲ್ಲಿದೆ. ಇವರಿಬ್ಬರಲ್ಲಿ ಯಾರು ಮೇಲು 
ಯಾರು ಕೀಳು? 

ಬಾಳಾಚಾರ್ಯರ ಮನಸ್ಸು ತಮ್ಮ ಮನೆತನದ ಇತಿಹಾಸದಿಂದ, ಪಾದಳ್ಳಿಯ 
ಜೀವನ ಕ್ರಮದೆಡೆಗೆ ತಿರುಗಿತ್ತು ಯಾವ ದೈವ ಆ ಅನೈಕ್ಕದ ಮೂಲಕ ತನ್ನ 
ಸೂತ್ರಗಳನ್ನಾಡಿಸುತ್ತಿದೆಯೋ ಬಲ್ಲವರಾರು? ಅರವತ್ತು ವರ್ಷಗಳ ಜೀವನಾನುಭವ, 
ಪರಂಪರಾಗತವಾದ ವಿದ್ಯೆ ಜನ್ಮಜಾತವಾದ ಬುದ್ಧಿಶಕ್ತಿ ಒಂದೂ ಈ ಸಮಸ್ಯೆಯನ್ನು 
ಬಿಡಿಸಲು ಸಹಾಯ ಮಾಡಲಾರವೆಂದಿನಿಸಿತು. ಇಡೀ ಊರಲ್ಲಿ ಅವರ ಮಾತಿಗೆ 
ಬೆಲೆಯಿತ್ತು ಅವರ ಧಾರ್ಮಿಕತೆಯ ಬಗ್ಗೆ ಶ್ರದ್ಧೆ ಇತ್ತು; ಅವರ ಕರ್ತೃತ್ವಶಕ್ತಿಯ 
ಬಗ್ಗೆ ಆದರವಿತ್ತು. ಆದರೆ ಅದರಿಂದ ಉಪಯೋಗವಾದದ್ದೇನು? ಜನ ತಮ್ಮ 
ಕಡೆಗೆ ಸಲಹೆ ಕೇಳಲು ಬರುತ್ತಾರೆಂದು ಒಳಗಿಂದೊಳಗೆ ಆಚಾರ್ಕರಿಗೆ ಹೆಮ್ಮೆಯಿತ್ತು 
ಅದು ಈಗ ಕರಗಿ ನೀರಾಯಿತು. ಜನ ತಮ್ಮ ಮಾತು ಕೇಳುತ್ತಾರೆ, ಯಾವುದರ 
ಸಲುವಾಗಿ? ಎಮ್ಮೆ ಕಳೆದುಹೋದರೆ, ಭವಿಷ್ಯ ಕೇಳಲು ಬರುತ್ತಾರೆ. ಬಿತ್ತಿಗೆಗಾಗಿ 
ಮುಹೂರ್ತ ಕೇಳಲು ಬರುತ್ತಾರೆ. ಆದರೆ ಬಾಳುವೆಯ ತೊಡಕನ್ನು 
ಬಗೆಹರಿಸಿಕೊಳ್ಳಲು ಯಾರೂ ಬರುವುದಿಲ್ಲ. ಅವರಿಗೆ ಏನೆನ್ನಬೇಕು? ಮನೆಯಲ್ಲಿ 
ಹುಟ್ಟಿದ ಮಕ್ಕಳು-ಗೋಪಾಲ, ನಾರಾಯಣ-ಇವರೇ ತಮ್ಮ ಮಾತು ಕೇಳದೆ 
ಅವಿವೇಕಿಗಳಾಗಲಿಲ್ಲವೇ? ಗೌಡ, ಶೇಷಪ್ಪ ಬಾಪೂಸಾಹೇಬ ಇವರೂ ಬರುತ್ತಾರೆ; 
ಆದರೆ ಸ್ವಾರ್ಥ ಸಾಧಿಸಿಕೊಂಡು ಊರ ಸ್ವಾಸ್ಥ ನನ್ನು ಕಲಕಲಿಕ್ಕೆ. ಬಾಳಾಚಾರ್ಕರಿಗೆ 
ಸಂಕಟವಾಯಿತು. ಯಾವ ವ್ಯಕ್ತಿಯ ಮಾತನ್ನು ಕೇಳಿ ಬದುಕು ನಡೆಯುವುದಿಲ್ಲ 
ಎ೦ಬ ಮಾತು ಅವರಿಗೆ ಮನದಟ್ಟಾಯಿತು. 

ಬಾಳಾಚಾರ್ಕರ ಮನಸ್ಸು ಪಾದಳ್ಳಿಯ ಜೀವನಕ್ರಮವನ್ನು ಮತ್ತೊಮ್ಮೆ 


೯೦ ಗ್ರಾಮಾಯಣ 


ಪುನರ್ರಚಿಸಿ ನೋಡಿಕೊಂಡಿತು. ಅರವತ್ತು ವರ್ಷ ಅದೇ ಊರಲ್ಲಿಯೇ ಬಾಳು 
ಕಳೆದ ಅವರಿಗೆ ಆ ಊರಿನ ಹಾದಿ-ಬೀದಿಗಳು, ಮನೆ ಮಠಗಳು, ಜನರ 
ಮುಖಗಳು ತಮ್ಮ ಪುರಾಣದ ಓಲೆಯ ಗರಿಗಳಷ್ಟು ಪರಿಚಿತವಾಗಿದ್ದವು. ಆ 
ಊರಿನಂತೆಯೇ ಅಲ್ಲಿಯ ಜೀವನವೂ ಅಷ್ಟೇ ಪರಿಚಿತವಾಗಿತ್ತು ಅಂದಮೇಲೆ 
ಮೊದಲಿದ್ದ ಸುಖಸಮಾಧಾನಗಳು ಈಗ ಎಲ್ಲಿ ಹಾರಿಹೋದವು? ಬಾಳಾಚಾರ್ಕರ 
ಮನಸ್ಸು ಪ್ರಶ್ನೆ ಹಾಕಿತು-ಈ ಜನ್ಮಕ್ಕೆ ಆಗಿರುವುದಾದರೂ ಏನು? ನಾನಾನ 
ಮರಣವಾಗಿ ಮೂರು ತಿಂಗಳಾದರೂ ಅದರ ಪರಿಣಾಮವಾಗಿ ಉಂಟಾದ 
ದ್ವೇಷಾಸೂಯೆಗಳು, ತೆರೆಗಳಂತೆ ಇನ್ನೂ ಅಪ್ಪಳಿಸುತ್ತಲೆ ಇವೆ. ಇದಕ್ಕೆಲ್ಲ ಏನು 
ಕಾರಣ? ಅಥವಾ ಈ ಅಕಾಂಡತಾ೦ಡವದ ಅವ್ಯವಸ್ಥೆಯಲ್ಲಿಯೇ ಹೊಸ ಬಾಳಿನ 
ವ್ಯವಸ್ಥೆ ರೂಪಗೊಳ್ಳಲಿದೆಯೇ? ಇರಬೇಕು. ಜನರು ಮೊದಲಿನಂತೆ ತಮ್ಮ 
ನೆಲವನ್ನು ಪ್ರೀತಿಸುವುದಿಲ್ಲ. ಈ ಗೌಡರು ಪಾದಳ್ಳಿಯ ಪ್ರತಿಯೊಂದು ಕೇರಿಯನ್ನು 
ಅಭಿಮಾನದಿಂದ ನೋಡಿಕೊಳ್ಳುವ ಗೌಡರು-ಈಗ ಬಣ ಕಟ್ಟಲು ಹೊರಟ್ಟಿದ್ದಾರೆ. 
ವಾಡೆಯ ವೈಭವ ಈಗ ಬರಿಯ ಕನಸಾಗಿದೆ. ಊರ ಅಭಿಮಾನವಾಗಿದ್ದ 
ಮಠ, ಕುಡುಕರಿಗೆ ಆಶ್ರಯವಿತ್ತು. ಈಗ ಜೀರ್ಣವಾಗಿದೆ. ಬಹುಶಃ ಜನರಿಗೆ 
ತಮ್ಮ ಊರ ಮೇಲಿನ ಅಭಿಮಾನವೇ ಇಲ್ಲದಾಗಿರಬೇಕು. ತಮ್ಮ ಮನೆತನದ 
ಸ್ಥಿತಿಗತಿಯೇ ಊರಿನದಾಗಿರಬೇಕು. ತಲೆದಿಂಬಿನಂತೆ ಆಶ್ರಯಸ್ಥಾನವಾಗಿದ್ದ 
ಹೊಲಗಳ್ನನೇ ಮಾರಿ ಬಟ್ಟ ಬಯಲಿನಲ್ಲಿ ನಿಂತ ತಮ್ಮ ಮಕ್ಕಳ ಚಿತ್ರ ಆಚಾರ್ಯರ 
ಕಣ್ಣೆದುರು ಕಟ್ಟಿತು. 

ಯಾವ ಪಾಪದ ಫಲ ಇದೆಲ್ಲ? ಈ ಪಾಪದ ಉಗಮವಾದರೂ ಎಲ್ಲಿದೆ? 
ಅಥವಾ ಜೀವನವನ್ನು ರೂಪಿಸುವ ಹೊಣೆಯೇ ನಮ್ಮದಲ್ಲವೇನೋ!। ಹಾಗಿದ್ದರೆ 
ಅದನ್ನು ರೂಪಿಸುವ ಶಕ್ತಿ ಯಾವುದು? ಬಾಳಾಚಾರ್ಯರ ಮನಸ್ಸು 
ಊರ್ಧ್ವಗಾಮಿಯಾಗಿ ಎಲ್ಲವನ್ನೂ ನೋಡಶತ್ತಿತ್ತು ಪಾದಳ್ಳಿಯ ನೆಲದ ಸತ್ವ 
ತೀರಿಹೋಗಿರಬೇಕು. ಸಾಗುಮಾಡದ ಹೊಲದಲ್ಲಿ ಗಿಡಗಂಟಿ ಬೆಳೆದರೆ ತಪ್ಪೇನು? 
ಪಾದಳ್ಳಿಯ ನೆಲ ನಿತ್ರಾಣವಾಗಿದೆಯೇನೋ! ಇಲ್ಲದಿದ್ದರೆ ಈ ರೀತಿಯ ವಿಕೃತಿಯೇ? 
ಅಥವಾ ಜೀವನದಲ್ಲಿ ಪಾಪ ಅಪರಿಹಾರ್ಯವೇ? ಭಗವಂತ ಇಂಥ ವೇಳೆಯಲ್ಲಿಯೇ 
ಅವತಾರ ಮಾಡುತ್ತಾನೆ ಎಂದಿಲ್ಲವೇ? ಎಲ್ಲಿ? ಎಲ್ಲಿ? ಪ್ರಶ್ನೆ ಭೂತವಾಗಿ ಕಾಡಿತು. 

ಬಾಳಾಚಾರ್ಕರಿಗೆ ಇನ್ನೂ ಒಂದು ವಿಚಾರ ಬಂತು. ತಾನೋ ಹೇಳಿಕೇಳಿ 
ವೈದಿಕ ಬ್ರಾಹ್ಮಣ; ಪುರಾಣದಲ್ಲಿ ಸಿಗುವ ಹಿಡಿಯಕ್ಕಿಯೇ ತನ್ನ ಸಾರಸರ್ವಸ್ವ 
ಅಂದಮೇಲೆ ಇದನ್ನೆಲ್ಲ ಯಾಕೆ ಹಚ್ಚಿಕೊಳ್ಳಬೇಕು? ಮಗ ಇದ್ದರೆ ಮೋಹವಿರುತ್ತಿತ್ತು 


ಗ್ರಾಮಾಯಣ ೯೧ 


ಅವನೂ ಸತ್ತು ಎಂದೋ ತನಗೆ ವೈರಾಗ್ಯದ ಮಾರ್ಗವನ್ನು ತೋರಿಸಿಬಿಟ್ಟಿದ್ದಾನೆ. 
ಈ ಲೌಕಿಕಕ್ಕೂ ತನಗೂ ಏನು ಸಂಬಂಧ? 

ಆದರೆ ಮಾಡಿದ ಕರ್ಮ ಬೆನ್ನು ಹತ್ತಿತ್ತು. ಹೆಜ್ಜೆ ಮೂಡಿ ಮೂಡಿ ಹಾದಿ 
ಹುಟ್ಟುವಂತೆ, ಕರ್ಮ ಮಾಡಿ ಮಾಡಿ ನಮ್ಮ ಜೀವನವನ್ನು ನಾವು ರೂಪಿಸುತ್ತೇವೆ. 
ಒಮ್ಮೆಲೇ ಅದನ್ನು ತನ್ನದಲ್ಲವೆನ್ನುವುದು ಹೇಗೆ ಸಾಧ್ಯ? ಗೋಪಾಲಕೃಷ್ಣನ 
ಗುಡಿಯಲ್ಲಿ ಪುರಾಣ ಹೇಳಿ ಹೇಳಿ ತಾವು ಪುರಾಣಿಕರಾಗಿಲ್ಲವೇ? ನಾಳೆ ಅದನ್ನು 
ತಾವು ನಿಲ್ಲಿಸಿಬಿಟ್ಟರೂ ತಾವು ಪುರಾಣಿಕರೆನ್ನುವುದನ್ನು ಹೇಗೆ ಅಲ್ಲಗಳೆಯಬೇಕು? 
ಅದರಂತೆಯೇ ಹಿ೦ದಿನ ತಮ್ಮ ಎಲ್ಲ ಲೌಕಿಕ ವ್ಯವಹಾರಗಳ ಬ೦ಧನ ತಮಗಿಲ್ಲವೆಂದು 
ಹೇಗೆ ಹೇಳಬೇಕು? ಪಾದಳ್ಳಿಯ ಬಂಧನ ತಮಗಿಲ್ಲವೆಂದು ಹೇಗೆ ಹೇಳಬೇಕು? 
ಆಸಕ್ತಿ ಎಂದರೆ ಯಣ; ಯಣವೆಂದರೆ ಕರ್ತವ್ಯ. ಆ ಕರ್ತವ್ಯವನ್ನು ಮೀರುವದು 
ಅನೀತಿ. ಆಸಕ್ತಿಯಿಂದ ಮಾಡಿದ ಕರ್ಮ, ಮಾಡಿಕೊಂಡ ಹೆಂಡತಿಯಂತೆ, 
ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ. ಬಿಟ್ಟು ಕಾಡಿಗೋಡಿದರೂ ಬಿಡಲಾರದ 
ಸಂಬಂಧ ಅದು. ಅದರ ಯಣ ತೀರಲೇಬೇಕು. ಹೌದು, ಪಾದಳ್ಳಿಯ ಹಣವನ್ನು 
ತೀರಿಸಲೇಬೇಕು. ತಮ್ಮ ಶೇಷಾಯುಷ್ಯವನ್ನೆಲ್ಲ ಅದರಲ್ಲಿಯೇ ಕಳೆಯಬೇಕು. 
ಪೂರ್ವಜೀವನದ ನೂರಾರು ಆಸಕ್ತಿಗಳಿಗೆ, ಹವ್ಯಾಸಗಳಿಗೆ ತೆರಬೇಕಾದ ದಂಡ 
ಇದು. ಅಲ್ಲಿಯವರೆಗೆ ಬಿಡುಗಡೆಯೆಂಬುದಿಲ್ಲ. ಅಷ್ಟು ಮಾಡಿದ ಮೇಲೆ ಕರೆಬಂದಾಗ 
ಸಿದ್ಧವಾಗಿರಬೇಕು. ಈ ದೇಹ ಪಾದಳ್ಳಿಯ ನೆಲದಲ್ಲಿ; ಒಂದು ಭಾಗವಾಗಿ, 
ಅದರ ಬೂದಿ ಕೃಷ್ಣೆಯ ನೀರಿನಲ್ಲಿ ತೇಲಿಹೋಗಬೇಕು. ನೀರಿನ ಯಣವೂ 
ಇದೆಯಲ್ಲ! ಆಮೇಲೆ ಪುನರ್ಜನ್ಮವಿದ್ದರೆ ಹಿ೦ದಿನ ತೀವ್ರ ಆಸಕ್ತಿ ಉಳಿದಿದ್ದರೆ, 
ಗೋಪಾಲಕೃಷ್ಣನ ಗುಡಿಯ ವೃಂದಾನವದಲ್ಲಿ ತುಳಸಿಯ ಸಸಿಯಾಗಿ ಹುಟ್ಟಬೇಕು. 

ಆಚಾರ್ಯರ ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದಿತು. ಆಗಲೇ ಬೆಳಗಿನ 
ನಾಲ್ಕು ಗಂಟೆಯಾಗಿತ್ತು. ಇನ್ನೊಂದು ತಾಸು ಕಳೆದರೆ ಅದು ಆಚಾರ್ಯರ ದಿನ 
ನಿತ್ಯದ ಏಳುವ ಹೊತ್ತು ಆದ್ದರಿಂದ ಇನ್ನು ಮಲಗುವದರಲ್ಲಿ ಅರ್ಥವಿಲ್ಲವೆಂದೆನಿಸಿತು. 
ಹಣತೆಯ ದೀಪವನ್ನು ದೊಡ್ಡದು ಮಾಡಿದರು. ಬೆಳಕು ಹೆಚ್ಚಾಯಿತು. 
ನಾಗೊಂದಿಗೆಯ ಮೇಲಿಂದ ಪುರಾಣದ ಹೊತ್ತಿಗೆಯನ್ನು ತಂದು ಬಿಚ್ಚಿದರು. 
ಅದು ಅವರಿಗೆ ಅತ್ಯಂತ ಪ್ರಿಯವಾದ ಭಾಗವತ ಪುರಾಣಗಂಥ. ಇಲ್ಲಿಯವರೆಗೆ 
ಕೇವಲ ಪುರಾಣ ಹೇಳುವುದಕ್ಕೆ ಮಾತ್ರ ಅದನ್ನು ಉಪಯೋಗಿಸಲಾಗುತ್ತಿತ್ತು. 
ಆದರೆ ಈಗ ಅದರಲ್ಲಿ ಬಾಳಾಚಾರ್ಯರಿಗೆ ಜೀವನದ ಅರ್ಥ ಕಾಣಶತ್ತಿತು. 

ಒಂದು ತಾಸು ಹೀಗೆಯೇ ಓದು ನಡೆದಿರಬೇಕು. ಆಚಾರ್ಯರಿಗೆ ಅದರ 


೯೨ ಗ್ರಾಮಾಯಣ 


ಪರಿವೆ ಇರಲಿಲ್ಲ. ಆದರೆ ಒಮ್ಮೆಲೆ ಅವರ ಕಿವಿಗೆ. ಬೆಳಗಿನ ಶಾಂತಿಯ 
ಕೈಹಿಡಿದುಕೊಂಡೇ, 

“ಏಳು ನಾರಾಯಣ, ಏಳು ಲಕ್ಷ್ಮೀರಮಣ! 

ಏಳು ಶ್ರೀಗಿರಿವಾಸ ಶ್ರೀವೆಂಕಟೇಶಾ! ಏಳಯ್ಯ ಬೆಳಗಾಯಿತು? 

ಎ೦ಬ ಹಾಡು ಕೇಳಿ ಬ೦ತು. ಸಹಧರ್ಮಿಣಿಯ ದಿನನಿತ್ಯದ ಕಾರ್ಯಕ್ರಮ 
ಅದು. ಉದಯರಾಗ ಅವರಿಗೆ ಜಗತ್ತಿನ ಅರಿವನ್ನು ತಂದುಕೊಟ್ಟಿತು. ಆಚಾರ್ಯರು 
ಗ್ರಂಥವನ್ನು ಕಟ್ಟಿ, ಮತ್ತೆ ಅದರ ಸ್ಥಾನದಲ್ಲಿಟ್ಟರು. ಎರಡೂ ಅಂಗೈಗಳನ್ನು ಚಾಚಿ, 
“ಕರಾಗ್ರೇ ವಸತೇ ಲಕ್ಷ್ಮೀ ಕರಮಧ್ಯೇ ಸರಸ್ವತೀ” ಎಂಬ ಮಂತ್ರವನ್ನು ಪುಟ- 
ಪುಟಿಸಿದರು. ಎದ್ದು ತಲೆ ಬಾಗಿಲು ತೆರೆದು ಹೊರಗೆ ಬ೦ದು ನೋಡಿದರು. 
ಇನ್ನೂ ಪೂರ್ಣವಾಗಿ ಬೆಳಗಾಗಿರಲಿಲ್ಲ. ನದಿಯ ದಿಕ್ಕಿನಿಂದ ತಂಪಾದ ಗಾಳಿ 
ಬೀಸಿಬ೦ತು. ಆಚಾರ್ಯರು ಆಕಾಶದತ್ತ ಕಣ್ಣು ಹರಿಸಿದರು. ಬೆಳ್ಳಿ ಮೂಡಿತ್ತು 
ತಲೆಬಾಗಿಲಿನ ನೇರಕ್ಕೆ ಇರುವ ದಾರಿಯಗು೦ಟ, ಉತ್ತರದ ಮುಗಿಲ ಕಡೆಗೆ 
ನೋಡಿದರು. ಸಪ್ಪರ್ಷಿಮಂಡಲ ಕ್ಷಿತಿಜದ೦ಚನ್ನು ಮುಟ್ಟುವಂತೆ ಬಾಗಿತ್ತು ಸ್ವಲ್ಪ 
ಹೊತ್ತು ಅದನ್ನೇ ನೋಡುತ್ತ, ಆಚಾರ್ಯರು ಆಕಳಿಗೆ ಮೇವು ಹಾಕಲು ಒಳಗೆ 
ಬಂದರು. 

ಇನ್ನೂ ಒಂದು ತಾಸು ಹೊತ್ತು ಸರಿಯಿತು. ನಸುಕಿನ ಮಬ್ಬು ಬೆಳಕು 
ಎಲ್ಲೆಡೆಗೂ ಹರಡಿತ್ತು ಆಚಾರ್ಯರ ಸಹಧರ್ಮಿಣಿ, ಗಜೇ೦ದ್ರಮೋಕ್ಷದ ಪದ್ಯಗಳನ್ನು 
ಗುಣುಗುಣಿಸುತ್ತ, ಹೊಸ್ತಿಲಕ್ಕೆ ರಂಗೋಲಿ ಹಾಕುತ್ತಿದ್ದರು. ಅಷ್ಟರಲ್ಲಿಯೇ, 
ಶಂಕರಪ್ಪಗೌಡರು, “ಆಚಾರೆಪ್ರ, ಆಚಾರಪ್ಪ” ಎಂದು ಕೂಗುತ್ತ ಧಾವಿಸಿ ಬಂದರು. 

ಇಷ್ಟು ದೊಡ್ಡ ನಸುಕಿನಲ್ಲಿಯೇ ಗೌಡರು ಮನೆಗೆ ಬರುವದು ಆಚಾರ್ಯರಿಗೆ 
ಅನಿರೀಕ್ಷಿತವಾಗಿತ್ತು. ಗೌಡರನ್ನು ಕರೆದು ಕಟ್ಟೆಯಮೇಲೆ ಹಾಸಿ ಕುಳ್ಳಿರಿಸಿದರು. 

ಗೌಡರಿಗೆ ಅಂದು ಇಡೀ ರಾತ್ರಿ ನಿದ್ದೆ ಹತ್ತಿರಲಿಲ್ಲ. ದಾನವ್ವ ಅ೦ದು 
ಅವರಿಗೆ ಹೇಳಿದ್ದ ಒಂದು ಮಾತು ಮನವನ್ನು ಕೆಣಕಿದ್ದೇ ಕಾರಣವಾಗಿತ್ತು. 
ಅವಳು ಹೇಳಿದ್ದು ಅವರಿಗೇನೂ ಅಸಂಭವನೀಯವಾಗಿ ತೋರಿರಲಿಲ್ಲ. ಗೌಡರ 
ಮೊದಲ ಹೆಂಡತಿ ಪಡದಯ್ಯನ ಜನ್ಮಸ್ಥಳವಾದ ಅಜರಾಣಿಯವಳೇ. ಮೂವತ್ತು 
ವರ್ಷದ ಹಿಂದೆ ಈ ಲಗ್ಗವಾಗಿತ್ತು. ಆದರೆ ಅತ್ತೆಯ ಮನೆಗೆ ಬರುವ ಮೊದಲೇ 
ಅವಳು ಬಸಿರಾದ ಸುದ್ದಿ ಬಂದಿತ್ತು ಗೌಡರ ತಂದೆ ಇಂಥ ನೀತಿಭ್ರಷ್ಟ 
ಹುಡುಗಿಯನ್ನು ಸೊಸೆಯೆಂದು ತಂದುಕೊಳ್ಳಲು ಒಪ್ಪಿರಲಿಲ್ಲ. ಅಂತೇ ಮಗನಿಂದ 
ಅವಳಿಗೆ ಸೋಡಚೀಟಿ' ಕೊಡಿಸಿದ್ದರು. ಆಮೇಲೆ ಅವಳು ತನ್ನನ್ನು ಕೂಡಿದವನನ್ನೇ 


ಗ್ರಾಮಾಯಣ ೯೩ 


ಉಡಿಕೆಯಾಗಿದ್ದಳು. ಉಡಿಕೆಯಾದವನ ಹೆಸರೂ ಶಂಕರಪ್ಪನೆಂದೇ ಇತ್ತು ಆದ್ದರಿಂದ 
ಅವರಿಬ್ಬರಿಗೆ ಹುಟ್ಟದ ಮಗನು ಪಾದಳ್ಳಿಯಿ ಗೌಡನಾಗಿ ಬರುವಂತೆ, 
ಪಡದಯ್ಯನವರು ಹೊಂಚುಹಾಕಿದರು. ಸೋಡಚೀಟಿ ಕೊಟ್ಟ ತಾರೀಖಿನಿಂದ 
ಒಂದೆರಡು ತಿಂಗಳಲ್ಲಿ ಹುಟ್ಟಿದ ಮಗು ತನ್ನದಲ್ಲದಿದ್ದರೂ, ಕೋರ್ಟಿನಲ್ಲಿ ವ್ಯಾಜ್ಯ 
ಹೂಡಿದರೆ ನಿರ್ಣಯ ಹೇಗೆ ಆಗುವುದೋ, ಹೇಳುವುದು ಕಠಿಣ. ಪಡದಯ್ಯ 
ಕೋರ್ಟು-ಕಚೇರಿ, ವಕೀಲರ ಗೆಳೆತನ ಬೆಳೆಸಿದವ. ವಕೀಲರ ಸಲಹೆ ಕೂಡ 
ಅವನಿಗೆ ಅನುಕೂಲವಾಗಿಯೇ ಇತ್ತೆಂದು ದಾನವ್ವ ಹೇಳಿದ್ದಳು. ಅ೦ತಲೇ 
ಆತುರವಾಗಿ ಬಾಳಾಚಾರ್ಯರ ಸಲಹೆ ಪಡೆಯಲು ಗೌಡರು ಧಾವಿಸಿ ಬಂದಿದ್ದರು. 

“ಠೂ ಪಡದಯ್ಯನ್ನ ಮಟಾ ಬಿಟ್ಟು ಹೊರಗ ಹಾಕಿ, ಇನ್ನೊಂದು ಮರಿ 
ತಂದು ಕುಂಡರಿಸಿದರ ಪಡದಯ್ಯ ನಮ್ಮ ಮನೆತನಾನ ಮುಣಗಸತಾನಂತ, 
ದಾನವ್ವ ಹೇಳಿದಳೀ. ಅದಕ ಓಡೋಡಿಕೊಂತ ಬಂದೆ” ಎಂದರು ಗೌಡರು. 

ಆಚಾರ್ಯರಿಗೆ ಗೌಡರ ಪ್ರಥಮ ವಿವಾಹದ ಸುದ್ದಿ ಗೊತ್ತಿರಲಿಲ್ಲವೆ೦ದಲ್ಲ. 
ಆದರೆ ಮೂವತ್ತು ವರ್ಷಗಳ ಹಿಂದೆಯೇ ಪರಲು ಹರಿದುಕೊಂಡು, ಬೇರೊಬ್ಬನನ್ನು 
ಲಗ್ನವಾಗಿ ಹತ್ತೆಂಟು ಮಕ್ಕಳನ್ನು ಹಡೆದವಳು, ತನ್ನ ಚೊಚ್ಚಲ ಮಗನನ್ನು ಈ 
ಮನೆತನದ ಉತ್ತರಾಧಿಕಾರಿಯನ್ನಾಗಿ ಮಾಡುವದು ನೀತಿಕೆಟ್ಟ ಮಾತು ಎಂದು 
ಅವರ ಅಭಿಪ್ರಾಯ. 

“ವಾರಸಾ ಕೇಳೋವರು, ಆ ಹೆ೦ಗಸೂ ಅಲ್ಲ, ಆ ಹತ್ತೆಂಟು ಮಕ್ಕಳೂ 
ಅಲ್ಲರಿ, ಆಕಿ ಚೊಚ್ಚಲ ಮಗನ. ಅಂವಾ ಸೋಡಚೀಟಿ ಕೊಡಸೂಮುಕ್ಕಟ್ಟ 
ಹುಟ್ಟಿದಾಂವ ಅಂತ ಪಡದಯ್ಯ ಅವನ್ನ ಎಬ್ಬಿಸಿ ಕೊಡಸು ಹೊಂಚ 
ಹಾಕ್ಕಾನಂತರೀ” ಎಂದು ಗೌಡರು ವಿವರಿಸಿದರು. 

“ಹೊಂಚು ಬೇಕಾದವರು ಹಾಕ್ಕಾರು ಗೌಡರ. ಆದರ ಈ ಮಾತಿಗೆ 
ಅವರ್ಯಾಕ ಒಪ್ಪತಾರ? ತನ್ನ ಹಡದ ತಂದೀ ಬಿಟ್ಟು ಇನ್ನೊಬ್ಬರಿಗೆ ಹುಟ್ಟದ 
ಮಗಾ ಅಂತ ಹೇಳಿಕೊಳ್ಳಿಕ್ಕೆ ಅವರು ತಮ್ಮಾ ಮರ್ಯಾದಿ ಬಿಟ್ಟ ನಿಂತಿರಬೇಕು. 
ಪಡದಯ್ಯನ ಮಾತು ಕಾಯದೆ ದೃಷ್ಟಿಯಿ೦ದ ನಿಲ್ಲತದೋ ಇಲ್ಲೋ? ಇದೂ 
ನೀರಾಗಿನ ಖಂಬ. ಯಾರು ಈ ಮೂರ್ಪನ ಮಾತಿಗೆ ಕಿವಿಗೊಟ್ಟು, ಮನಿಮಾರು 
ಕಳಕೊಂಡು ಕೋರ್ಟು ಕಚೇರಿಗೆ ಹೋದಾರು? ಇದೆಲ್ಲಾ ಅವನ ಬೂಟಾಟಿಕಿ. 
ಯಶವಂತರಾಯ ಆ ಊರ ಗೌಡ. ಅವನ ಮಾತು ಮೀರಿ ಅದ್ಯಾರು ಈ 
ಸನ್ಯಾಸಿ ಬೆನ್ನುಹತ್ತಾರು? ನನಗೇನು ವಿಶ್ವಾಸ ಅನುಸೂದುಲ್ಲ ಬಿಡು. ಮತ್ತ 
ನೀವೂ ಅವನ ಮಾತಿನಿಂದ ಇಷ್ಟ ತಲೀ ಕೆಸಿಗೊಳ್ಳೋ ಕಾರಣ ಇಲ್ಲ” 


೯೪ ಗ್ರಾಮಾಯಣ 


ಬಾಳಾಚಾರ್ಕರು ಗೌಡರಿಗೆ ಸಮಾಧಾನ ಹೇಳಿದರೂ ಕೂಡ ಅವರ ಕಣ್ಣೆದುರು 
ನಿನ್ನಿನ ಕರ್ಮಸಿದ್ಧಾಂತ ಮತ್ತೆ ಬಂದು ನಿಂತಿತು. 

“ಹಂಗಲ್ಲರೀ, ಮಟ್ಟಕ್ಕ ಗೌಡರ ಮನೆತನದವರು ಕೊಟ್ಟ ಜಮೀನು ನಡೆಸಾಕ 
ನಾ ತಯಾರಿಲ್ಲ. ಮಟದಾಗ ತೊಟ್ಟಲು ತೂಗಬೇಕೂ ಅ೦ತ ನಮ್ಮ ಹಿರೇರು 
ಜಮೀನು ಹಾಕಿಕೊಟ್ಟಲ್ಲ. ಧರ್ಮ ನಡೀಬೇಕಂತ ಹಾಕಿಕೊಟ್ಟಾರ ಆಚಾರೆಪ್ಪ. 
ಆದರ ನಾ ಜಮೀನು ಕಸಗೊಂಡ ಬಿಡತೀನು ಆದದ್ದಾಗಲಿ”. 

“ಗೌಡರ ನೀವು ಮಠಕ್ಕ ಕೊಟ್ಟೀರಿ. ಮಠ ಅ೦ದರ ಮಠಪತಿ ಅಲ್ಲ; 
ಇದನ್ನ ನೆನಪಿನ್ಯಾಗ ಇಡಿ. ಇಂಥ ಅಯೋಗ್ಯ ಆ ಸ್ಥಾನದಾಗ ಇದ್ದಾನ ಅಂತ 
ಮಠದ ಮಾನ ಪಾನ, ಆಸ್ತಿಪಾಸ್ತಿ, ಕಸಗೊ೦ಡರ ಆ ಅಯೋಗ್ಯಗೇನೂ ಲುಕ್ಸಾನು 
ಆಗೂದುಲ್ಲ. ಮಠಕ್ಕ ಮಾತ್ರ ಆಗತದ. ಗುರುಪಾದಸ್ವಾಮಿಗೋಳಂಥ ಪುಣ್ಯಾತ್ಮರು 
ಪೀಠಕ್ಕೆ ಮತ್ತ ಬಂದಾಗ, ಮಠಕ್ಕ ಮತ್ತ ಜಮೀನು ಕೊಡವರ್ಕಾರು? ಕೊಟ್ಟ 
ದಾನ ತಿರುಗಿ ತೊಗೊಳ್ಳಿಕ್ಕೆ ಬರೂದುಲ್ಲ ಗೌಡರ. ತೊಗೊಂಡರ ಅದು ಪಾಪ 
ಆಗತದ. ನೀವು ಈ ವಿಚಾರ ಬಿಟ್ಟುಬಿಡಿ, ಧೈರ್ಯಾ ಇದ್ದರ, ಜನರ ಬೆಂಬಲ 
ಇದ್ದರ ಈ ಪಡದಯ್ಯನ್ನ ಹೊರಗ ಹಾಕಿ, ಇನ್ನೊಬ್ಬ ಯೋಗ್ಯ ಸ್ವಾಮೀ ತಂದು 
ಕೂಡಸರಿ. ನಾನೂ ಒಪ್ಪೇನು”. 

ಈ ತರ್ಕಬದ್ಧ ಮಾತಿಗೆ ಗೌಡರೂ ಒಪ್ಪಬಹುದಾಗಿತ್ತು. ಆದರೆ 
ಪಡದಯ್ಯನನ್ನು ಪದಚ್ಯುತನನ್ನಾಗಿ ಮಾಡಿದರೆ, ಅವನು ಸಿಟ್ಟಿಗೆದ್ದು ತನ್ನ ಗೌಡಿಕೆಯ 
ವತನಕ್ಕೆ ಇನ್ನೊಬ್ಬ ಉತ್ತರಾಧಿಕಾರಿಯನ್ನೇ ತಂದರೆ? ಅಂತೆಯೆ ಮೊದಲಿನ ಆ 
ವಿಚಾರವನ್ನು ಗೌಡರು ಬಿಟ್ಟುಕೊಟ್ಟಿದ್ದರು. 

“ಹಾಗಾರ ಮಟಕ್ಕಂತ ಕೊಟ್ಟ ಭೂಮಿ ಮಟಕ್ಕ ಉಪಯೋಗ ಮಾಡಬೇಕ 
ಅಂತ ದೈವದವರ್ನ ಕೇಳಬೇಕು ಅಂತೀರಾ?” 

“ದೈವದವರನ್ನ ಕೂಡಸೂ ಪ್ರಶ್ನೀನು ಇಲ್ಲ ಗೌಡರ. ಎಷ್ಟಂದರೂ ಅವರು 
ನಿಮಗ ಗುರುಗಳು. ಅದಕ್ಕ ಆ ಪೀಠದ ಮಾನ ಕಳಿಯೋ ಈ ಹೊಸ ಪದ್ಧತಿ 
ನೀವು ಹಾಕಬಾರದು. ನೀವ ಹೋಗಿ ಪಡದಯ್ಯಗ ಒಂದು ಮಾತು ಹೇಳ್ತಿ” 

“ಅವನ ಸಂಗಾಟ ಮಾತು? ಇನ್ನ ಕೈಲಾಸ ಕಂಡಾಗನ. ಮೂಕೀ ಅರ್ಜಿ 
ಮಾಡಿಸಿ ನನ್ನ ಜೇಲಿಗೆ ಕಳಸಬೇಕೂ ಅಂತ ಬೊಗಳತಾನಂತ. ಆಗಲಿ ನಾನೂ 
ನೋಡಿ ಕೊಣ್ಣಾಕ ತಯಾರ ಇದ್ದೇನಿ.” ಗೌಡರು ಮೀಸೆ ತಿರುವಿದರು. 

“ಗೌಡರ ಈರ್ಷಾ ಬಹಾಳ ಕೆಟ್ಟದು. ಬಣಾ ಏನೋ ಕಟ್ಟಿಶೀರಿ. ನಾಕು 
ಪುಂಡರು ಮೊದಲೇನೋ ನೀವು ಹೇಳಿದ್ದಾಂಗ ಕೇಳತಾರ, ಹಿಂದಿನಿಂದ ಅವರು 


ಗ್ರಾಮಾಯಣ ೯೫ 


ಹೇಳಿದ್ದಾಂಗ ನೀವು ಕೇಳದಿದ್ದರ ನಿಮ್ಮ ಅವತಾರ ಮುಗಸತಾರ. ಬಣಾ 
ಕಟ್ಟೂದಂದರ ವೇತಾಳ ಸ್ವಾಧೀನ ಮಾಡಿಕೊಂಡ್ಲಾಂಗ ಅದ” ಬಾಳಾಚಾರ್ಯರು 
ಮತ್ತೆ ಉಪದೇಶ ಮಾಡಿದರು. 

ಗೌಡರಿಗೆ ಒಳಗಿಂದೊಳಗೇ ಸಿಟ್ಟು ಕುದಿಯುತ್ತಿತ್ತು. ಆದರೆ ಆಚಾರ್ಯರ 
ಮಾತಿಗೆ ಇಲ್ಲೆನ್ನಲಾರದೆ ಸುಮ್ಮನೆ ಎದ್ದು ಹೊರಟುಹೋದರು. ಬೆಳಗಾದೊಡನೆ 
ಲೋಕದ ಬಂಧನ ಮತ್ತೆ ಸುತ್ತಿಕೊಂಡಿತಲ್ಲ ಎನ್ನುತ್ತ ಆಚಾರ್ಯರು ತಮ್ಮ 
ನಿತ್ಯಾನ್ಟಿಕಕ್ಕೆ ಒಳಗೆ ನಡೆದರು. 


೯ 


ಗೌಡರ ಹಗೆ ಲೂಟಿ ಮಾಡುವ ನಿರ್ಣಯ ಸ್ವೀಕರಿಸಲು ಮಠದಲ್ಲಿ 
ಸೇರಿದ ಸಭೆ, ದಾದಾ ಎಬ್ಬಸಿದ ಗೊ೦ದಲದಲ್ಲಿ ಚದರಿ ಹೋಯಿತು. ಮರುದಿನ 
ಪುನಃ ಜನರು ಸಭೆ ಸೇರಬಹುದಿತ್ತು. ಯಾಕೆಂದರೆ ಬರಗಾಲದ ಮೂಲಕ ಜನ 
ಕೂಳಿಲ್ಲದೆ ಬಾಯಿ ಬಾಯಿ ಬಿಡುತ್ತಿದ್ದರು; ಆದರೆ ಮರುದಿನವೇ ಶಂಕರಪ್ಪ 
ಗೌಡರು ಧಾರಾಳವಾಗಿ ಬಡಜನರಿಗೆ ಕಾಳು ಕೊಡುವುದಾಗಿ, ಮಾತಿನ ಮಂಟಪ 
ಕಟ್ಟದೆ, ಕೃತಿಯಲ್ಲಿಳಿಸಿದರು. ಸೋಮವಾರದವರೆಗೂ ಹಗೆ ತಗೆಯುವದನ್ನು 
ಅವರು ತಡೆಯಲಿಲ್ಲ. ಇದನ್ನು ಕಂಡು ಅವರ ಸ್ವಭಾವವನ್ನು ಅರಿತವರಿಗೆ 
ಅಚ್ಚರಿಯೆನಿಸಿತು. ಗೌಡರ ಕೀರ್ತಿ ಊರಲ್ಲಿ ಈ ರೀತಿ ಹಬ್ಬಿದ್ದನ್ನು ಕ೦ಡು, 
ಪಡದಪ್ಪನ ಪ್ರೇರಣಿಯಿ೦ದ ಬಾಪೂಸಾಹೇಬನೂ ವಾಡೆಯ ಗೌರವ ಉಳಿಸಲು 
ಅವರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತನು. ವಾಡೆಯ ಹಗೆಗಳಲ್ಲಿ ಸೂರ್ಯಪ್ರಕಾಶ 
ಕಾಣದೆ ಬಿದ್ದಿದ್ದ ಜೋಳ ಸೋಮವಾರ ದಿನ ಹೊರಗೆ ಬಂದಿತು. ಈ ಕಾಳಿನ 
ವಿನಿಯೋಗದ ಸಲಹೆಗಾರನಾಗಿ ನಿಂತ ಪಡದಯ್ಯನವರನ್ನು ಎಲ್ಲರೂ 
ಕೊಂಡಾಡುವರೇ! ಇದಕ್ಕೆ ಕಾರಣವಿಲ್ಲದಿರಲಿಲ್ಲ. ಗೌಡರಿಂದ ಬಂದ ಕಾಳು, 
ಕಡವೆಂದು ಕೊಡಲಾಗಿತ್ತು. ಸುಗ್ಗಿಯ ತಿಳಿಯ ಮೇಲೆ ಸವ್ವಾರಿ ಹಾಕಿ, ಕಾಳು 
ಮರಳಿ ಕೊಡುವುದಾಗಿ ಜಾಮೀನು ಕೊಟ್ಟು ಒಯ್ಯಬೇಕಾಗಿತ್ತು. ಹಾಗೆ 
ಕೊಡಲಾಗದಿದ್ದವರು ಗೌಡರ ಮನೆಯಲ್ಲಿ ಜೀತಮಾಡಿ, ಹೊಲಗಳಲ್ಲಿ ನಟ್ಟು 
ಕಡಿದು ಮುಟ್ಟಿಸಬೇಕಾಗಿತ್ತು. 

ಗೌಡರು ಕಾಳು ಹಂಚಲು ಪ್ರಾರಂಭಿಸಿದ್ದೇ ತಡ. ಮರುದಿನ ಪಡದಪ್ಪನವರು 
ಯಾವ ಕರಾರಿನ ಜಂಜಾಟವೂ ಇಲ್ಲದೆ ಬಾಪೂಸಾಹೇಬರು ಕಾಳು ಕೊಡುವರೆಂದು 


೯೬ ಗ್ರಾಮಾಯಣ 


ಸಾರಿದರು. ತಿರುಗಿ ಕೊಡುವ ಕರಾರು ಇಲ್ಲದೆ ಕೊಡುವದು ಪುಕ್ಕಟೆ ಬಂದಂತೆಯೇ 
ಎಂದು ಜನರ ಭಾವನೆಯಾಗಿತ್ತು. ಆದ್ದರಿಂದ ಹೊಲೆಯರು, ತಳವಾರರು, 
ಕುರುಬರು, ಮತ್ತಿತರ ಕಾಟಕರು ಕಾಳಿಗಾಗಿ ಮಠದ ಮುಂದೆ ಹಿಂಡು ಹಿಂಡಾಗಿ 
ಸೇರಿದರು. ಹೊಲಮನೆಗಳನ್ನಿಟ್ಟುಕೊಂಡು ತಂದ ಸಾಲ ತೀರಿಸಬೇಕೆಂಬ 
ಭಾವನೆಯುಳ್ಳ ರೈತರು ಮಾತ್ರ ಗೌಡರೆಡೆಗೆ ಜೋಳಕ್ಕಾಗಿ ಹೋಗತೊಡಗಿದರು. 

ಬಾಪೂಸಾಹೇಬರ ಜೋಳವನ್ನು ಒಯ್ದವರು ಅದನ್ನು ಮನೆಗೆ ಮುಟ್ಟಿಸಿದ 
ಮೇಲೆ ತಾವು ತಪ್ಪು ಮಾಡಿದವೆಂದು ಪಶ್ಚಾತ್ಮಾಪಪಟ್ಟರು. ನಾಲ್ಕಾರು ವರ್ಷ ಹಗೆ 
ಬಿದ್ದ ಜೋಳಕ್ಕೆ ಕೆಟ್ಟವಾಸನೆ ಬರುತ್ತಿತ್ತು. ಅದು ಸಾಮಾನ್ಯವಾಗಿ ಮನುಷ್ಯರು 
ತಿನ್ನುವ ಸ್ಥಿತಿಯಲ್ಲಿರಲಿಲ್ಲ. ದನ ತಿನ್ನದಂಥ ಜೋಳ ಕೊಟ್ಟು ಗೌಡರ ಮನೆಯ 
ಕಟ್ಟೆ ಹತ್ತದಂತೆ ಅವರ ತಂತ್ರಕ್ಕೆ ಒಳಗಾದದ್ದು ಪೆಚ್ಚುತನ ಎಂದು ಅನೇಕರು 
ತಮ್ಮನ್ನೇ ತಾವು ಹಳಿದುಕೊ೦ಡರು. 

ಮಾದಿಗರ ಚನ್ನ ತಾನೊಯ್ದ ಜೋಳವನ್ನು ತಿರುಗಿ ಮಠಕ್ಕೆ ತಂದು, 
ಅಂಗಳದಲ್ಲಿ ಸುರಿವಿ “ಯಪ್ಪಾ, ಮನೀ ಮಂದೀ ಗುಳೇ ಹೋಗತಾರಂತರೀ. 
ಈ ಜ್ವಾಳಾ ನಿಮ್ಮದು ನಿಮಗ ಮುಟ್ಟಲಿ ಅಂತ ತಂದತಿ” ಎಂದು ಹೇಳಿ 
ಧೋತರವನ್ನು ಜಾಡಿಸಿಕೊ೦ಡು ಹೊರಗೆ ನಡೆಯುವದರಲ್ಲಿದ್ದ. 

ಪಡದಯ್ಯನವರಿಗೆ ಬ್ರಹ್ಮಾಂಡ ಸಿಟ್ಟು ಬಂತು. “ಯಾಕಲೇ ಚನ್ನಾ, 
ಗುಳೇಹೊಗಬಾರದಂತ ಕಾಳು ಕೊಟ್ಟಿತ್ತು ಅಂತಾದ್ದೇನು ದೌಲತ್ತ ಸಿಗತೈತೆಪಾ 
ಮಗನ ಗುಳೆ ಹ್ವಾದರ) ಕರೇ ಹೇಳು, ವಾಡೇದ ಜ್ಞಾಳಾ ತಿರುಗಿಕೊಟ್ಟರೆ, 
ಗೌಡರು ಜ್ವಾಳಾ ಕೊಡಿತೀವಂತ ಹೇಳ್ಕಾರಿಲ್ಲಲೇ?” ಪಡದಯ್ಯನವರು ಚನ್ನನನ್ನು 
ಜಬರಿಸಿದರು. 

ಗೌಡರು ಹಾಗೆ ಹೇಳಿದ್ದು ನಿಜವೂ ಇತ್ತು. ಚನ್ನ ಊರ ವತನದಾರ 
ಮಾದಿಗ. ಊರಲ್ಲಿ ಅರ್ಥಕ್ಕಿಂತ ಹೆಚ್ಚು ರೈತರ ಬಾಬು ಅವನದೇ. ಅವನು 
ಊರು ಬಿಟ್ಟು ಗುಳೇಹೋಗಿದ್ದರೆ ತಿರುಗಿ ಬಂದಾಗ ಅವನಿಗೆ ನಿಲ್ಲಲು ಊರಲ್ಲಿ 
ನೆಲೆಯೇ ಇರಲಿಲ್ಲ. ಆ ವರ್ಷದ ಆಯಾ ಬರುವದಕ್ಕೆಲ್ಲ ಅವನು ನೀರು 
ಬಿಡಬೇಕಾಗುತ್ತಿತ್ತು ಗೌಡರ ಸೂಚನೆಯ ಮೇರೆಗೇ ವಾಡೆಯ ಜೋಳವನ್ನು 
ತಿರುಗಿ ಕೊಟ್ಟು, ಬೆಂಡೀಬೀಜದಂತಿರುವ ಗೌಡರ ಕಾಳು ಒಯ್ಯಲು ಅವನು 
ಧೈರ್ಯ ಮಾಡಿದ್ದು. 

ಪಡದಯ್ಯ ತನ್ನ ಮನದಿಂಗಿತವನ್ನು ಅರಿತನಲ್ಲ, ಎ೦ದು ಒಂದು ಕ್ಷಣ 
ಚನ್ನ ಕಕ್ಕಾವಿಕ್ಕಿಯಾದ. ಆದರೆ ಚನ್ನ ನಾಟಕೀ ಮನುಷ್ಯ. ಅವನ ಮಾತಿನ 
ಬಣ್ಣಗಾರಿಕೆಗೆ ಮರುಳಾಗದವರೇ ಇರಲಿಲ್ಲ. 


ಗ್ರಾಮಾಯಣ ೯೭ 


“ಯಪ್ಪಾ, ಕರೇ ಹೇಳಿದರೂ ಕೇಳತೀ, ಸುಳ್ಳು ಹೇಳಿದರೂ ಕೇಳತೀ, 
ದೇವರ ಮುಂದ ಸುಳ್ಳ ಹೇಳಲ್ಯಾ ಯಪ್ಪಾ? ಗುಳೇ ಹೋಗೂದು ಟರಾಯಿಸಿತರೀ. 
ಅದಕ ಕಾಳು ತಿರುಗಿ ಕೊಟ್ಟು ರಿಣಾ ಮುಟ್ಟಿಸಿದರ ಪಾಡ ಆಗಾಕಿಲ್ಲರೇ? 
ಗೌಡರು ನಮ್ಮಂತವರ್ನ ಕಟ್ಟೀ ಕೆಳಗ ನಿಲ್ಲಗೊಡುದಿಲ್ಲ. ಇನ್ನು ಕಾಳ ಕೊಟ್ಟಾರ್ರೇ? 
ಹಾಗಿದ್ದರ ನಿನ್ನ ಮಗಾ, ಇಲ್ಲಿ ಬಂದು ಬೀಳತಿದ್ದ ಯಪ್ಪಾ?” ಎಂದು ಸುಳ್ಳಿನ 
ಕಂತೆಯನ್ನು ಬಿಚ್ಚಿದ. 

“ಗೌಡರು ಕೊಡಲಿಲ್ಲ ಅಂತ ಇಲ್ಲಿ ಬಂದಿದ್ದಿ ಹೌದೆಲ್ಲೊ ಮಗನ?” 
ಪಡದಯ್ಯ ಗುಡುಗಿದರು. 

“ಯಪ್ಪಾ, ನೀ ತಂದಿ, ನಾ ಮಗಾ; ನೀ ಕೆಸರ, ನಾ ನೀರ. ಕಳ್ಳುಹ್ಯಾಗ 
ಬಿಟ್ಟೀತಯಪ್ಪಾ? ಇಂತಾ ಕೆಡಗಾಲದಾಗ ಅಪ್ಪನ ಪಾದಾ ಬಿಟ್ಟು ಅತ್ತಿತ್ತ 
ಹೋದಾನರೇ ಮಗಾ? ನೀ ಕೊಡಬೇಕು; ನಾ ಉಣಬೇಕು; ನೀ ಮುಂದ 
ಕರೀಬೇಕು; ನಾ ಬರಬೇಕು; ನೀ ಬಯ್ಯಬೇಕು, ನಾ ನಗಬೇಕು”. ಚನ್ನನ 
ಮಾತಿನಲ್ಲಿ ಭಕ್ತಿಕಾವ್ಯದ ಸಲಿಗೆ ಇತ್ತು. 

“ಕೊಟ್ಟದ್ದು ತಿರುಗಿ ತಂದು ಕೊಡಲಾಕ ನಾಚಿಕಿ ಬರಲಿಲ್ಲೇನಲೇ ಚನ್ನಾ? 
ತೊಗೊಂಡು ತಿರುಗಿ ಹೋಗು” ಎಂದರು ಪಡದಯ್ಯನವರು. 

“ಅಪ್ಪನ ಪಾದಕ್ಕ ಬೀಳಲಾಕ ನಾಚಿಕಿ ಯಾಕ ಯಪ್ಪಾ? ಹಸದಾಗ, ನಿಂದ 
ಬಿಟ್ಟು ನನಗ ಕೊಡೂ ಅಂತ ಒಯ್ಯತೀನಿ. ಇದ್ದಾಗ ಇಕಾ ನಿಂದು ನಿನಗ 
ಮುಟ್ಟಿತು ಅಂತೀನಿ. ಒಯ್ದದ್ದು ತಿರುಗಿ ತಂದರ ತೆಪ್ಪ ಎಲ್ಲೀದು ತಂದೇ?” ಚನ್ನ 
ರಾಗವೆಳೆದ. 

“ಲೇ ನಿನ್ನ ಬಣ್ಣದ ಮಾತ ಇಲ್ಲೆ ಹಚ್ಚಬ್ಯಾಡ. ಇಲ್ನೋಡು ಈ ಕಾಳು 
ತಿರುಗಿ ಒಯ್ಯಿ. ನಿನಗ ಬ್ಯಾಡಾಗಿದ್ದರ ನಿನ್ನ ಕೇರ್ಯಾಗ ಬಡವರಿಗೆ ಕೊಟ್ಟುಬಿಡು. 
ಕೊಟ್ಟದ್ದು ಅಪನೋರು ತಿರುಗಿ ತಗೊ೦ಡರೂ ಅಂತ ಕೆಟ್ಟ ಹೆಸರು ಬ್ಯಾಡ 
ನನಗ. ಅ೦ದ್ಹಾಂಗ ಚನ್ನಾ, ನಿಮ್ಮ ಲಕ್ಷ್ಮ್ಯಾ ಅ ಗೌಡರ ಕಡಿಂದ ಜ್ಞಾಳಾ ಕಡಾ 
ತಂದಾನಂತ ಹೌದೇನಲೇ?” ಎಂದು ಪಡದಯ್ಯನವರು ಮೆಲ್ಲಗೆ ಸತ್ವವನ್ನು 
ಹೊರಗೆಡಹಲು ಕೇಳಿದರು. 

“ಭೀ ಬಿಡ ಯಪ್ಪಾ ಅದೇನ ತಂದೀತು? ಒಳ್ಳೊಳ್ಳೆಯವರಿಗೆ ಇಂಗ 
ಹಚ್ಚೂ ಗೌಡರು ಲಕ್ಷ್ಮ್ಯಾನಂತಾ ಬಾಯಿ ಸತ್ತದ್ದಕ್ಕ ಕಾಳ ಕೊಟ್ಟಾರೆ? ನಮ್ಮ 
ಕೇರ್ಯಾಗನಕಾ, ಯಪ್ಪಾ, ಮನಿಮನಿಗೆ ಅಪನೋರ ಹೆಸರ ಹಾಡಿ ಹರಸೂದು. 
ಯಪ್ಪಾ ಕರೇ ಹೇಳಿದರೂ ಕೇಳತೀ, ಸುಳ್ಳು ಹೇಳಿದರೂ ಕೇಳತೀ, ಕೇರ್ಯಂತ 


೯೮ ಗ್ರಾಮಾಯಣ 


ಕೇರೆಲ್ಲ ನಿಮ್ಮ ಜ್ವಾಳದ ಗಬ್ಬ ನಾತ ಹೊಡೂತತಿ.” ಚನ್ನ ಈ ಸಾರೆ ಸಾಭಿನಯವಾಗಿ 
ಹೇಳಿದ. 

ಪಡದಯ್ಯನವರಿಗೆ ಅಪಮಾನವೆನಿಸಿತು; ಸಿಟ್ಟೂ ಬಂತು. “ಹುಚ್ಚನನ 
ಮಗನ ದಾನ ಕೊಟ್ಟ ಎತ್ತಿನ ಹಲ್ಲ ನೋಡಿದರಂತ, ಸಾಯಾಕ ಬಂದವರು 
ಕಾಳ ಕೊಟ್ಟ ಬದುಕಿಸಿದರ, ಗಬ್ಬ ನಾತ ಹೊಡೂತೈತಲ್ಲ?” ಎಂದು ಕೇಳಿ 
ಅವನನ್ನು ಜಬರಿಸಿದರು. 

“ಇಲ್ಲ ಯಪ್ಪಾ, ಬೇಕಾರ ನೀನ ನೋಡು” ಎಂದು ಚನ್ನ ಅವರ ಮಾತು 
ತನಗೇನೂ ಅರ್ಥವಾಗಿಲ್ಲವೆಂಬಂತೆ ಹೇಳಿದ. ಹುಚ್ಚು ನಗೆ ಬೀರಿ ಜೋಳವನ್ನು 
ಧೋತರದಲ್ಲಿ ತುಂಬಿಕೊಂಡು ನಡೆದ. 

ಅವನು ನೇರವಾಗಿ ಅಲ್ಲಿಂದ ಗೌಡರ ಮನೆಗೆ ಬ೦ದು ಗೌಡರ ಎಮ್ಮೆಗೆ 
ಆ ಕಾಳು ಉಪಯೋಗ ಬಿದ್ದರೆ ಬೀಳಲೆಂದು, ಅದನ್ನು ತಿರುಗಿ ಕೊಡದೆ 
ತಂದೆನೆಂದು ಹೇಳಿ, ಗೌಡರಿಂದ ಕಾಳು ಪಡೆದು, ಹೊರಡಲುವಾದನು. ಆಗ 
ಗೌಡರಿಗೆ ಮಠದಲ್ಲಿ ನಡೆದ ಸ೦ಗತಿಯನ್ನೆಲ್ಲ ಒಂದಕ್ಷರವೂ ತಪ್ಪದಂತೆ ಹೇಳಲು 
ಮರೆಯಲಿಲ್ಲ. 

ಗೌಡರಿಗೆ ತಮ್ಮ ಲೋಕಪ್ರಿಯತೆಯ ಬಗ್ಗೆ ತಮಗೆ ಅಭಿಮಾನವೆನಿಸಿತು. 
ತಾವು ಕೊಟ್ಟ ಜೋಳದ ನೆವದಿಂದ ಮಾದಿಗರ ಕೇರಿಯನ್ನೇ ತಮ್ಮ ಪಕ್ಷಕ್ಕೆ 
ಒಲಿಸಿಕೊಳ್ಳುವ ಲವಲವಿಕೆ ಹೆಚ್ಚಿತು. ಮೇಲಾಗಿ ಪಡದಪ್ಪನ ವಿರುದ್ದ ಅಪಪ್ರಚಾರ 
ನಡೆಸಲು ಇದು ಅನುಕೂಲವೇಳೆಯೆನಿಸಿತು. ಆದ್ಧರಿಂದ ಚನ್ನನಿಗೆ 
"ನೋಡೋಣಲೇ, ಆ ಅಪನೋರ ಎದುರು ನಿಲ್ಲಾಕ ಎದಿ ಇದ್ದವರು ಇಲ್ಲೆ 
ಬರಲಿ” ಎ೦ದು ಹೇಳಿಕಳಿಸಿದರು. 

ಅ೦ದು ಹೊತ್ತು ಮುಳುಗುತ್ತಲೇ ಹೊಲೆಯರಲ್ಲಿ ಕೆಲವರು ಚಾವಡಿಗೆ 
ಬಂದು, ತಾವು ವಾಡೆಯ ಜೋಳ ಒಯ್ದದ್ದು ತಪ್ಪಾಯಿತೆಂದು ಗೌಡರಿಗೆ 
ಹೇಳಿಕೊಂಡರು, ಅವರೆಲ್ಲ ಪಡದಯ್ಯನವರಲ್ಲಿ ಶ್ರದ್ಧೆಯಿಟ್ಟುಕೊ೦ಡವರು, ಆದ್ದರಿಂದ 
ಗೌಡರು ಅವರಿಗೆ ಏನನ್ನೂ ಹೇಳದೆ “ನಾ ಕೊಟ್ಟರೂ ಆಟ, ಬಾಪೂಸಾಬರು 
ಕೊಟ್ಟರೂ ಆಟ. ಒಟ್ಟ ನಿಮಗ ಕಾಳ ಸಿಕ್ಕರಾತು” ಎಂದು ಸಮಾಧಾನ ಮಾಡಿ 
ಕಳಿಸಿದರು. 

ಚಾವಡಿಯಿ೦ದ ಗೌಡರು ತಿರುಗಿ ಮನೆಗೆ ಬ೦ದಾಗ ಅಲ್ಲಿ ಅವರ 
ಅನುಯಾಯಿಗಳಲ್ಲಿಯೇ ನಂಬಿಗಸ್ತನಾದ ಓಲೇಕಾರ ಮಲ್ಲಪ್ಪ ದಾರಿ ಕಾಯುತ್ತ 
ಕುಳಿತುಕೊಂಡಿದ್ದನು. ಗೌಡರನ್ನು ಕಾಣುತ್ತಲೇ ವಿನಯದಿಂದ ಎದ್ದು ಗೌಡರಿಗೆ 


ಗ್ರಾಮಾಯಣ ೯೯ 


ಮುಜುರೆ ಮಾಡಿದ. ಗೌಡರು ಮುಗುಳು ನಗೆಯಿಂದಲೇ ಅದನ್ನು ಸ್ವೀಕರಿಸಿದರು, 
“ಯಾಕಪಾ ಮಲ್ಲಪ್ಪ ಮತ್ತೇನು ಹೊಸ ಸುದ್ದಿ ತಂದೀ?” ಎಂದು ಕೇಳಿದರು. 
ಓಲೇಕಾರ ಮಲ್ಲಪ್ಪನು ಗೌಡರ ಸ್ವಂತ ಬೇಹುಗಾರ, ವಿಶೇಷ ಸುದ್ದಿಯಿಲ್ಲದೇ 
ಅವನು ಮನೆಗೆ ಬರುತ್ತಿರಲಿಲ್ಲವೆಂಬುದು ಗೊತ್ತಿದ್ದೇ ಗೌಡರು ಈ ಪ್ರಶ್ನೆ ಕೇಳಿದರು. 
ಮಲ್ಲಪ್ಪ ಮುಂದೆ ಬಂದು ತಾನು ತಯಾರಿಸಿದ ಎಕ್ಕೆ ಎಲೆಯ ಬತ್ತಿಯನ್ನು 
ಗೌಡರ ಕೈಗಿತ್ತು ಅದರ ಮೇಲೆ ಕಟ್ಟೆಯ ಕೆಳಗಿದ್ದ ಮಾಡದಲ್ಲಿಯ ಕುಳ್ಳಿನ 
ಬೆಂಕಿಯನ್ನು ತಂದಿಡುತ್ತ "ಅಮಲದಾರ ಸಾಹೇಬರು ಊರಿಗೆ ಬರತಾರಂತಲ್ಲರೀ? 
ನಿಮಗೇನಾದರ ಕಾಗದ ಬರದ ಬಂದೈತೇನರಿ ಯಪ್ಪಾ?' ಎಂದು ಮೆಲ್ಲಗಿನ 
ದನಿಯಲ್ಲಿ ಕೇಳಿದ. ಮಲ್ಲಪ್ಪ ಊರ ತುಂಬ ತನ್ನ ಗೂಢಚಾರ ಪಡೆಯ ಜನರ 
ಕಡೆಯಿಂದ ಸುದ್ದಿಯನ್ನು ಸಂಗ್ರಹಿಸುತ್ತಿದ್ದ. ಅವನ ಮಾತಿನಲ್ಲಿ ಸತ್ಯಾಂಶ 
ಇರಲೇಬೇಕೆಂದು ಗೌಡರಿಗೆ ಆಗಲೇ ವಿಶ್ವಾಸ ಹುಟ್ಟಿತ್ತು. 
“ಯಾರು ಹೇಳಿದರು? ಯಾರು ಬರುತಾರಂತಲೇ?” ಎನ್ನುತ್ತ ಗೌಡರು 
ಬತ್ತಿಯಲ್ಲಿಯ ತಂಬಾಕದ ಹೊಗೆಯನ್ನು ಜಗ್ಗಿ ಬಿಡುತ್ತ ಪ್ರಶ್ನೆ ಮಾಡಿದರು. 
ಮಲ್ಲಪ್ಪ ತನಗೆ ಸಿಕ್ಕ ಸಮಾಚಾರವನ್ನು ಸಂದರ್ಭದೊಂದಿಗೆ ವಿವರಿಸಿದನು; 
“ಯಪ್ಪಾ, ಸೂರ್ಯಾ ತಾಯೀ ಹೊಟ್ಟ್ಯಾಗ ಹೋಗಾಕ ಇನ್ನೂ ಒಂದು 
ಕೈಮಾರ ಹೊತ್ತ ಇದ್ದೀತರೀ, ನಾ ಮಟದ ಹಾದು ಚಾವಡಿಗೆ ಬರಬೇಕಂತ 
ಹೊಂಟೆದ್ದೀರೀ. ಮಾದರ ಚನ್ಮ್ಯಾ ದೋತರದಾಗ ಜ್ಜಾಳಾ ಕಟ್ಟಿಕೊಂಡು ಇದರಿಗೇ 
ಬ೦ದನರಿ. ಇವರಿಗೆಲ್ಲೆ ಈಟ ಜ್ವಾಳ ಸಿಕ್ಕಿದ್ದಾವು ಅನಕೊ೦ತ ನಾನೂ ಅಲ್ಲೇ 
ನಿಂತಿದ್ದೀನರಿ. ಮಟದಾಗಿನಿ೦ದ ಆ ಗಿಡ್ಡ ಶಂಕರ್ಯಾ ಹೊರಬಿದ್ದ ಬಂದವನ "ಲೇ 
ಚನ್ನ್ಯಾ, ಕಡೀಕೆ ನಿಮ್ಮ ಜಾತಿ ರಿವಾಜ ನೀ ಬಿಡಲಿಲ್ಲ' ಅಂತ ಬೈಯಾಕ 
ಸುರುಮಾಡಿದನರಿ ಇದೇನ ಈ ಗಿಡ್ಡಶ೦ಕರ್ಯಾನ ಯಮಕು, ಅಂತ ಎಡ್ಡು ಹೆಜ್ಜೆ 
ಮುಂದ ಹೋದೆನರಿ. ಶಂಕರ್ಯಾ ಅವನ ಹೆಗಲ ಮ್ಯಾಗಿನ ಜ್ವಾಳದ ಗಂಟ 
ಕಸಗೊ೦ಡ ಮಟ ಸೇರಿದನಿ. ಚನ್ನ್ಯಾ ಅವನ ಹಿಂದಿಂದ ಮಟದಾಗ ಹೊಕ್ಕನರಿ. 
ಪಡದಪ್ಪನವರು ಅನೂದೇನು ಕಸರ ಉಳಿಸಲಿಲ್ಲ ಬಿಡರಿ. ನನಗೂ ಕೇಳು 
ಮಟಾ ಒದರಿ ಮಾತಾಡಾಕ ಹತ್ತಿದರರಿ. “ಲೇ ಚೆನ್ನ್ಯಾ, ಸತ್ತ ನಾನಾನ ದೆವ್ವ 
ಗೌಡರಿಗೆ ಜೇಲಿನ ರೊಟ್ಟೀ ತಿನಿಸೂ ಮುಂದ, ಅವರ ಸಂಗಾಟ ಕೂತು ನೀನು 
ರೊಟ್ಟಿ ತಿಂದೀಯಂತ' ಅಂದು ಆ ಬಡವನ ಜ್ಞಾಳಾ ಕಸಗೊಂಡು ಹೊರಗೆ 
ದಬ್ಬಿದರೆರಿ. ಪಡದಯ್ಯನೋರು ದಾದಾನ ಮ್ಯಾಗ ಅರ್ಜಿ ಬರಿಸಿ ಅಮಲದಾರರ 
ಕಡೆ ಆಳ ಕಳಿಸ್ಕಾರಂತರಿ. ಅವರು ಬರೋವರದಾರಂತ ಮಾತು ಹೊಂಟಿತ್ತರಿ” 
ಎಂದು ಹೇಳಿ ಮಲ್ಲಪ್ಪ ಮಾತು ಮುಗಿಸಿದ. 


೧೦೦ ಗ್ರಾಮಾಯಣ 


ನಿಧಾನವಾಗಿ ತಂಬಾಕದ ಹೊಗೆ ಬಿಡುತ್ತ ಕುಳಿತ ಗೌಡರ ಮುಖದಲ್ಲಿ 
ಯಾವ ಬದಲಾವಣೆಯೂ ಆಗಲಿಲ್ಲ. ಸುಮ್ಮನೆ ಸುದ್ದಿಯನ್ನು ಕೇಳುತ್ತ ಯಾವುದೋ 
ವಿಚಾರವನ್ನು ಮೆಲಕು ಹಾಕುತ್ತಿದ್ದರು. ಇದರಿಂದ ತಾನು ತಂದ ಸುದ್ದಿ ಅಷ್ಟು 
ಮಹತ್ಪದ್ದಿರಲಿಕ್ಕಿಲ್ಲವೆ೦ದು ಮಲ್ಲಪ್ಪನಿಗನಿಸಿತು. ಅದಕ್ಕೆ ನಿರಾಶೆಯೂ ಆಯಿತು. 
ಅದನ್ನು ಮರೆಮಾಚಲು “ಗೌಡರ ಮತ್ತು ಅಮಲದಾರಸಾಬರು ಬಂದರ 
ಸರಬರಾಯಿ ಎವಸ್ತಾ ಮಾಡಾಕಬೇಕಾದೀತಲ್ಲರಿ?” ಎಂದು ಗೌಡರ ಆಜ್ಞೆಗಾಗಿ 
ಕಾದು ನಿಂತಿರುವುದನ್ನು ಸೂಚಿಸಿದನು. 

“ಪಡದಯ್ಯನ ಮಾತಿನ್ನಂಗ ನಡಿಯಾಕ ಅವ ಏನು ಕಣೀ ಹೇಳತಾನೇನೋ 
ಮಲ್ಲಪ್ಪಾ? ಅದು ಬರೇ ಬೆದರಿಕಿ. ಆ ಮಾತು ನಂಬಾಣಿಲ್ಲ ತಗಿ. ಆದರೂ 
ನಾಕು ಕೋಳಿ, ಒಂದು ಕುರಿ ನೋಡಿಟ್ಟರು. ಅಮಲದಾರರು ಬ೦ದರ ಪಟ್ಟನ 
ಹಿಡಕೊಂಡು ಬರಾಕ ಆಗತೇತಿ” ಎಂದು ಹೇಳಿ “ಆ ಮಾದರ ಚನ್ನ್ಯಾನ್ನ 
ಹಿಡಕೊಂಡು ಬಾ” ಎಂದು ಅಜ್ಞಾಪಿಸಿದರು. 

ರಾತ್ರಿ ಊಟ ಮುಗಿಸಿ ಗೌಡರು ಮಾದಿಗರ ಚನ್ನನಿಗಾಗಿ ಕಾದು ಕಾದು 
ಬೇಸತ್ತರು. ಅವನ ಮುಖದಿಂದ ನಡೆದ ಮಾತುಕತೆಯ ವಿವರಗಳನ್ನು ಅವರು 
ಕೇಳಬೇಕಾಗಿತ್ತು. ಬತ್ತಿಗಳನ್ನು ಒಂದರ ಮೇಲೊಂದರಂತೆ ಸುಡುತ್ತ 
ವಿಚಾರಮಾಡಹತ್ತಿದರು. ಅಷ್ಟರಲ್ಲಿ ಚನ್ನ ಬಂದ. ಗೌಡರು ಅವನೊಡೆ ದಾಭೆಯ 
ಕಡೆಗೆ ಹೊರಟು ಹೋಗಿ ಏಕಾಂತದಲ್ಲಿ ಎಲ್ಲವನ್ನೂ ಕೇಳಿ ಕೊಳ್ಳುವವರಿದ್ದರು. 
ಆದರೆ ಧಾಬೆಯಲ್ಲಿ ಅದೇ ಕಾಲಕ್ಕೆ ಗೌಡರ ಎಮ್ಮೆಯ ಪ್ರಸೂತಿ ಸಮಯ 
ಒದಗಿ ಬಂದದ್ದರಿಂದ, ಅಲ್ಲಿ ಆಳು ಹೋಳುಗಳ ಗೊಂದಲವೇ ನಡೆದಿತ್ತು. 
ಗೌಡರು, ಎಮ್ಮೆ ಸುಸೂತ್ರವಾಗಿ ಈಯುವುದನ್ನು ನೋಡುವದಕ್ಕೆ ಬಂದವರಂತೆ 
ಬ೦ದು, ಎಮ್ಮೆಯನ್ನು ನೋಡಿಕೊಂಡು, ಮುರುವು ಇಡಲಿಕ್ಕೆ ಆಳುಗಳಿಗೆ 
ಹೇಳಿ, ಮರಳಿ ಪಡಸಾಲೆಗೆ ಬಂದು ದಿಂಬಿಗೊರಗಿ ಕುಳಿತುಕೊಂಡರು. 

ಚನ್ನ ಅವರ ಹಿಂದಿನಿಂದ ಧಾಬೆಯವರೆಗೆ ಹೋಗಿ ಬಂದು, ಈಗ 
ಅವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದನು. ಗೌಡರು ಅವನನ್ನುದ್ದೇಶಿಸಿ “ಮತ್ತೇನಲೇ 
ಚನ್ನಾ?) ನೋಡಿದಿಲ್ಲೋ ನೀ ಕೊಟ್ಟ ಜ್ವಾಳಾ ಎಮ್ಮಿ ಸೈತ ಮೂಸಿ 
ನೋಡವಲ್ಟಾಗೈತಿ” ಎಂದು ನುಡಿದು ತಮ್ಮ ಚೇಷ್ಟೆಗೆ ತಾವೇ ನಕ್ಕರು. 

“ಯಪ್ಪಾ, ಬಡವರ ನಶೀಬನ ಕೆಟ್ಟದರೀ ಯಪ್ಪಾ ; ಕರೇ ಹೇಳಿದರೂ 
ಕೇಳತೀರಿ, ಸುಳ್ಳು ಹೇಳಿದರೂ ಕೇಳತೀರಿ ; ಯಪ್ಪಾ ನೀವು ಕೊಟ್ಟ ಜ್ಞಾಳಾ 
ಗಾಳ್ಯಾಗ ಬಂತು ಧೂಳ್ಯಾಗ ಹೋತು, ಹಾಗ ಆತರಿ” ಎಂದು 
ಕಣ್ಣೀರೊರೆಸಿಕೊಂಡ ಚೆನ್ನ, 


ಗ್ರಾಮಾಯಣ ೧೦೧ 


“ಆದದ್ದೇನ ಹೇಳಬಾರದ? ಹೆಣ್ಣರಂಡೀ ಹಾಗ ಮುಳುಮುಳು ಅತಗೊಂತ 
ನಿಂತರ ಏನ ಮಾಡಿದ್ದಾಗಾತ್ತಲೇ ಪ್ಯಾಲಿ? ಗೌಡ ಇರೂ ಮಟಾ ನೀವ್ಯಾಕ 
ಹೆದರತೀರಿ? ಹೇಳಬಾರದ ಗಡಾಗಡಾ?” ಗೌಡರು ಒಂದೇ ಮಾತಿನಲ್ಲಿ ತಿರಸ್ಕಾರ, 
ದ್ವೇಷ, ಅಭಿಮಾನ, ಅಭಯ, ಕಾತರ ಮೊದಲಾದ ಭಾವಪರಂಪರೆಯನ್ನೆ 
ವ್ಯಕ್ತಪಡಿಸಿದರು, ಈ ಆತುರದಿಂದ ಅವರ ಕಾರ್ಯಾಸಕ್ತಿ ಒಮ್ಮೆಲೇ ಜಾಗೃತವಾಗಿತ್ತು 

“ಏನ ಹೇಳೂದೈತಿ ಯಪ್ಪಾ? ಬಡವನ ಹೊಟ್ಟಿ ತುಂಬಲಿ ಅ೦ತ ಜ್ಜಾಳಾ 
ಕೊಟ್ಟಿದ್ದೆಲ್ಲ ಯಪ್ಪಾ, ಮಟದ ಮುಂದ ಹೋಗುವಾಗ, ದಾರ್ಕಾಗ ಬಡದು 
ಕಸಗೊಂಡು ಬಿಟ್ಟರಲ್ಲರಿ. ಊರಾಗ ದಾರೀ ಬಡೂದು ಸುರು ಆದ್ದಾಂಗ 
ಆತಲ್ಲರಿ!” ಚನ್ನನ ಹೇಳಿಕೆ ಧ್ವನಿಪೂರ್ಣವಾಗಿತ್ತು. 

“ಈಗ ಕರೆಸಿದ ಮ್ಯಾಗ, ಅತಗೊಂತ ಈ ಮಾತ ಹೇಳಾಕ ಸವಡು 
ಆತೇನ ಮಗನ? ಆಗ ಬಂದು ಹೀಗಿನ ಮಾತ ಹೀಗ ಅಂತ ಹೇಳಾಕ 
ನಾಲಿಗ್ಗೇನ ಮುಳ್ಳ ಮುರದಿತ್ತ?”ಎಂದು ಗೌಡರು ಸಿಟ್ಟಿನಿಂದ ಗದ್ದರಿಸಿದರು. 

ಚನ್ನ ಅವರ ಕಾಲಿಗೆ ಬಿದ್ದ. “ಯಪ್ಪಾ, ಮಗನ ಬುದ್ಧಿ ಹಳ್ಳಾಹಿಡದು 
ಹೋಗಿತ್ತೆಪ್ರಾ ಈ ಮಾತು ಹೊಟ್ಕಾಗ ಹಕ್ಕೊಣಾಕಬೇಕು. ಪಡದಪ್ಪನೋರು 
“ಅಮಲದಾರರು ಬರತಾರು, ನಿಮಗೆಲ್ಲ ಬೇಡಿ ಹಾಕಿಸೇನು' ಅ೦ತ ಹೆದರಿಸಿದರರಿ. 
ಅದಕ ಅಂಜಿ, ಹಲ್ಲಾಗ ನಾಲಗಿ ಇಟಗೊಂಡು ಹಾದೀ ಹಿಡಿದಿನೆರಿ. ಎಂತಾ 
ಜನರ್ನ ತಂದ ಇಟ್ಟಿ ಶಿವನ ಅಂದು, ದ್ಯಾನ ಮಾಡಿಕೊಂತ ಕೋರಿಮುಸುಕು 
ಹಕ್ಕೊಂಡು ದಿಕ್ಕ ಸಮ್ಮಸದ ಕುಂತುಬಿಟ್ಟೆ” ಎಂದು ಕರುಣ ಪೂರ್ಣವಾಗಿ 
ಬಿನ್ನವಿಸಿಕೊಂಡ. 

“ಅಲ್ಲಲೇ ಚನ್ನಾ, ಇಷ್ಟು ಅಂಜಾಕ ಆ ಪಡದಪ್ಪ ಅಂದದ್ದರ ಏನು ಅಟ 
ಹೇಳಬಾರದ?” ಗೌಡರು ಕುತೂಹಲ ತಡೆಯದಾಗಿ ಕೇಳಿದರು. 

“ಯಪ್ಪಾ, ಕರೇ ಹೇಳಿದರೂ ಕೇಳತೀ, ಸುಳ್ಳು ಹೇಳಿದರೂ ಕೇಳತೀ, 
ನಾಳೆ ಬೆಳಗಾಗೂದರಾಗ ಅಮಲದಾರ ಬರಾಣಾ ಊರಾಗ ಕಾಣಬರೂ 
ಮಂದೀ ಕೈಯಾಗೆಲ್ಲ ಸಾಲಬೇಡಿ ಹಾಕಿಸಿಬಿಡತಾರಂತೂ ಅ೦ದರರಿ. ಈ ಮಾತ 
ನಿಮ್ಮ ಮುಂದ ಹೇಳಿದರ "ನಿನ್ನ ಕೈಗೂ ಬೇಡಿ ಬಿದ್ದಾವಂತ ತಿಳಿ ಮಗನ 
ಅಂತೂ ಅಂದರರಿ.” ಎಂದು ಹೇಳಿದವನೇ ಚನ್ನ ನೆಲಕ್ಕೇ ಕುಳಿತ. 

“ಅಂವಾ ಅಂದ ಮಾತ ಕರೇ ಆಗಾಕ ಅಂವಾ ಏನು ದೇವರಂತ 
ತಿಳದೀರೇನಲೇ? ಹೊತ್ತು ಹೋಗದಕ್ಕ ಬೊಗಳತಾನ; ಸಾಲಬೇಡಿ ಹಾಕಸತೇನಿ 
ಅನ್ನಾಕ ನಾವೆಲ್ಲ ಕೈಯಾಗ ಬಳೀ ಇಟ್ಟೀವೇನಲೇ, ನೀವು ಹೆದರಾಕ? ಅವ 


೧೦೨ ಗ್ರಾಮಾಯಣ 


ಏನು ಅಮಲದಾರ ಅಂತ ಹೆದರಿ ಜ್ಜಾಳಾ ಕೊಟ್ಟು ಮನಿಗೆ ಹೋದ್ಯೊ ಪ್ಯಾಲಿ?” 
ಎಂದು ಸಮಾಧಾನ ಹೇಳಿದರು, “ಅಮಲದಾರರು ಒಂದ ಯಾಳೇ ಬಂದರೂ 
ಹೆದರಬ್ಬಾಡ. ಕಡಾ ತಂದ ಕಾಳು ಮಟದವರು ಕಸಗೊಂಡ್ರು ಅಂತ ಅಮಲದಾರರ 
ಮುಂದ ಅಡ್ಡ ಬಿದ್ದ ಹೇಳಿಕೋ. ಮುಂದಿನದೆಲ್ಲ ನೋಡಿಕೊಂತೀನಿ, ಈಗ 
ಮನ್ಯಾಗ ಕಾಳ ಅದಾವಿಲ್ಲೋ? ಇಲದಿರಕ ಮನ್ಯಾಗ ಹೇಳಿ ನಾಲ್ಕು ಸೇರು 
ಒಯ್ಯಿ” ಎ೦ದು ಚನ್ನನಿಗೆ ಆಶ್ವಾಸವಿತ್ತರು. 

ಅಮಲದಾರರು ಬರುವುದಕ್ಕೆ ಪಡದಪ್ಪ ಕೊಟ್ಟ ಅರ್ಜಿ ವಿಷಯವನ್ನು 
ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿತ್ತು. ಅದನ್ನೇ ಚನ್ನ ತನ್ನ ರಸಾವೇಶದಲ್ಲಿ 
ಮುಳುಗಿಸಿಬಿಟ್ಟದ್ದ. ಅದನ್ನು ಹೊರಗೆಡವಲು ಅವನನ್ನು ರಮಿಸದೆ ಗತಿಯಿರಲಿಲ್ಲ. 
ಆದ್ದರಿಂದ “ಊಟಾ ಮಾಡಿಲ್ಲ ಕಾಣತೈತಲೇ ಚನ್ನಾ? ಎರಡು ರೊಟ್ಟಿ ಹಾಕಸತೈತಿ. 
ಆಚ್ಯಾಕ ಕೂತು ತಿನ್ನು” ಎಂದು ಆಳಿಗೆ, ಚನ್ನನಿಗೆ ರೊಟ್ಟಿ ತಂದುಕೊಡಲು 
ಹೇಳಿದರು. 

ಚನ್ನ ರೊಟ್ಟಿ ತಿ೦ದು, ನೀರು ಹಾಕಿಸಿಗೊ೦ಡು ಕುಡಿದ ನ೦ತರ, ಗೌಡರು 
ಚನ್ನನಿಂದ ಮುಖ್ಯ ವಿಷಯವನ್ನು ಹೊರಡಿಸಲು “ಅಮಲದಾರರು ನಾಳೇ 
ಬರೂವರದಾರಂತ ಪಡದಯ್ಯನಾರ ಹೇಳಿದರೇನಲೇ ಚನ್ನಾ?” ಎಂದು 
ಕೇಳಿದರು. 

“ನಾಳೆ ಯಾಕರೀ ಯಪ್ಪಾ, ಇಂದ ರಾತರ್ಯಾಗ ಬರತಾರಂತರಿ” ಎಂದು 
ಚನ್ನ ಹೇಳಿದ. 

“ಅದೇನೋ ಅವರಿಗೆ ಟಪಾಲ ಬಂದ್ದಾಗ ಹೇಳತೀಯಲ್ಲಲೇ?” 

“ಟಪಾಲಿಂದೇನು ಮಾಡತೀರಿ ತಗೀರಿ, ನಿನ್ನೆ ಆ ಗಿಡ್ಡ ಶಂಕರೆಪುದಾನಲ್ಲರೀ 
ಅಂವನ್ನ ಕುದರಿಮ್ಯಾಗ ಅಮಲದಾರರ ಕಡೆ ಕಳಿಸಿದ್ದರಂತರೀ. ಶಂಕರೆಪುನ ಈ 
ಸುದ್ದಿ ತಂದಾನಂತ ಮಟದಾಗ ಜನಾ ಹೇಳತಿತ್ತರಿ.” 

“ಊರಾಗ ಕಾಣಬರೂ ಮಂದಿಗೆಲ್ಲ ಸಾಲಬೇಡಿ ಹಾಕಲಾಕ ಊರಾಗ 
ಆಗೇತಂತರೆ ಏನಲೆ?” ಗೌಡರು ಎಳೆ ಜಗ್ಗಿಸಿದರು. 

“ಅದೆಲ್ಲ ನಮ್ಮಂತಾ ಜನಕ್ಕ ಹ್ಯಾಗೆ ಗೊಂತಾದೀತರಿ ಯಪ್ಪಾ? ಊರ 
ಆಳೂ ಧೂರೀ ನಿಮಗ ಗೊಂದಲ ಬೀಳತೇತಿ, ಅಂದಮ್ಮಾಗ ನಮ್ಮ ಪಾಡೇನರಿ? 
ಆದರೇನೋ ಸತ್ತ ನಾನಾಸಾಬನ ದೆವ್ವ ಎದ್ದು ಕುಂತೈತಂತ. ಪಡದಪ್ಪನೋರು 
ಆಡಿದ ಮಾತು ಯಪ್ಪಾ ಏಟ ಕರೆವೋ, ಏಟ ಸುಳ್ಳೋ ಶಿವಗ ಗೊತ್ತರಿ?” 
ಎ೦ದು ಚನ್ನ ಸುದ್ದಿಯ ಹೊಣೆಯನ್ನೆಲ್ಲ ಶಿವನ ಮೇಲೆ ಹೊರಿಸಿ ತಣ್ಣಗಾದ. 


ಗ್ರಾಮಾಯಣ ೧೦೩ 


“ಅವನ ದೆವ್ವ ಮಟಕ್ಕ ಬಡಕೊಂಡತಿ. ಮೊನ್ನಿನ ದಿನ ಜೀವಾ 
ಉಳಿಸಿಕೊಂಡದ್ದಕ್ಕ ಇಷ್ಟ ಉದ್ದ ನೀರಿಗೆ ಇಳಿದನ್ನಲ್ಲ ಪಡದಪ್ಪ?” ಎಂದು 
ಗೌಡರು ತಮ್ಮೊಳಗೆ ತಾವೆ ಒಟಗುಟ್ಟಿದರು. 

ಈ ಅರ್ಥ ಚನ್ನನಿಗಾಯಿತೋ ಇಲ್ಲೋ ದೇವರೇ ಬಲ್ಲ. ಕುಳಿತಲ್ಲಿಯೇ, 
ಒಮ್ಮೆ ಆಕಳಿಸಿ ಚಿಟಿಕೆ ಮುರಿದು “ಬಂದ ಕೆಲಸ ಆದ್ದಾಂಗಾತಲ್ಲರಿ; ಹೊಕ್ಕೀನಿ 
ಇನ್ನನಾ. ಶರಣರಿಯಪ್ಪಾ” ಎನ್ನುತ್ತ ಮುಜರೆ ಮಾಡಿ ಹೊರಟ. ಗೌಡರ ಆಳು 
ಅವಳ ಧೋತರದಲ್ಲಿ ನಾಲ್ಕು ಸೇರು ಜೋಳ ತಂದು ಹಾಕಿದ. 

“ಚನ್ನಾ, ನಾಳೆ ಅಮಲದಾರರು ಬಂದಾಗ, ನಿನ್ನ ಬೆದರಿಸಿ ಜ್ವಾಳಾ 
ಕಸಗೊಂಡದ್ದನ್ನು ಹೇಳಬೇಕಲೇ ಮತ್ತ” ಎಂದು ಗೌಡರು ಆಜ್ಞಾಪಿಸಿದರು. 

“ಅ೦ತೂ ಪುಕಟ ಸಿಕ್ಕ ಜ್ವಾಳದ ರಿಣಾ ಇನ್ನು ಏನೇನು ಮಾಡಾಕ 
ಹಚ್ಚತೈ ತೋ” ಎಂದು ಗುಣಗುಟ್ಟುತ್ತ ತನ್ನ ತಲೆತುರಿಸಿಕೊಳ್ಳುತ್ತ ಮನೆಯ ದಾರಿ 
ಹಿಡಿದ. 

ಅಂದು ರಾತ್ರಿ ಗೌಡರ ಎಮ್ಮೆ ಕೋಣವನ್ನು ಈಯಿತೆಂದು, ಆಳು ಬಂದು 
ಗೌಡರಿಗೆ ಅರಿಕೆ ಮಾಡಿಕೊಂಡ. ಯಾಕೋ ಗೌಡರಿಗೆ ಇದನ್ನು ಕೇಳಿ 
ಅಸಮಾಧಾನವಾಯಿತು. “ಅ ಬೇಬರಸಿಗೆ ಕ್ಹಾಣಾ ಈಯೂದು ಚಟಾನ ಬಿದ್ದಂತಿ 
ಕಾಣತೇತಿ” ಎಂದು ಒಟಗುಟ್ಟಿದರು. ಆದರೆ ಈ ಚಿಂತಿಯನ್ನೂ ಮರೆಸಬಲ್ಲ 
ನೂರಾರು ಚಿಂತೆಗಳು ಗೌಡರ ತಲೆಯಲ್ಲಿ ಗೊಂದಲ ನಡೆಸಿದ್ದವು, ಆಗಲೇ 
ರಾತ್ರಿಯ ಹತ್ತುಗಂಟೆಯಾಗಿತ್ತು. ಆದರೂ ಆಳೊಂದನ್ನು ಕರೆದುಕೊಂಡು 
ವಿಚಾರವಿನಿಮಯಕ್ಕಾಗಿ ಬಾಳಾಚಾರ್ಯರ ಮನೆಗೆ ನಡೆದರು. 

ಅಪರಾತ್ರಿಯಲ್ಲಿ ಗೌಡರು ಬಂದುದಕ್ಕೆ ವಿಶೇಷ ಕಾರಣವಿರಲೇಬೇಕೆಂಬುದು 
ಬಾಳಾಚಾರ್ಯರ ಧೂರ್ತ ಬುದ್ದಿಗೆ ಗೌಡರು ತಲೆಯ ಮೇಲೆ ಪಾವುಡ ಧರಿಸದೆ 
ಅವಸರದಿಂದ ಬಂದಾಗಲೆ ಹೊಳೆದುಹೋಗಿತ್ತು. ಗೌಡರು ಬಂದ ಕೂಡಲೆ 
ಪಡದಯ್ಯನು ಬೀಸಿದ ಜಾಲದ ಬಗ್ಗೆ ತಮಗೆ ಗೊತ್ತಿದ್ದಷ್ಟನ್ನು ವಿವರಿಸಿ 
“ಅಮಲದಾರರು ಬರೋವರದಾರಂತ ನಾ ಏನು ಹೆದರಿಲ್ಲರೀ. ಆದರೆ ಹೀಗೆಲ್ಲ 
ಪುಂಡಾಟ ಮಾಡಿದ್ದಕ್ಕ ಆ ಪಡದಯ್ಯಗ ಶಾಸನಾ ಮಾಡಾಕ ಬೇಕಲ್ಲರಿ?” 
ಎ೦ದು ತಮ್ಮ ಮನಸ್ಸಿನಲ್ಲಿರುವ ವ್ಯಥೆಯ ವಿಷಯವೊಂದನ್ನು ಪ್ರಸ್ತಾಪಿಸಿದರು. 

“ಅಲ್ಲ ಗೌಡರ, ಇಷ್ಟೆಲ್ಲ ಅವರಿಬ್ಬರೂ ಕೂಡಿ ಖೊಟ್ಟ ಸಾಕ್ಷಿ ಈಗ 
ಬೇಕಂದರ ಹುಟ್ಟಿಸಲಿಕ್ಕೆ ತಯಾರಾದಾಗ, ನಾನಾನ ಮರಣ ಹೃದಯವಿಕಾರದಿಂದ 
ಅಂತ ಖಾತ್ರಿ ಹ್ಯಾಂಗ ಮಾಡಿಕೊಡುದು?” ಎಂದು ಬಾಳಾಚಾರ್ಯರು 
ಸಾಶಂಕರಾಗಿಯೇ ಕೇಳಿದರು. 


೧೦೪ ಗ್ರಾಮಾಯಣ 


“ಸತ್ತಾವ ಸತ್ತು ಹೋಗ್ಯಾನ ಆಚಾರೆಪ್ಪ ತನ್ನ ಪಾಲಿನ ದುಡ್ಡು ಸಿಗಬೇಕೂ 
ಅಂತ, ಅಮಲದಾರ ಇದರ ಪಂಚೇತಿ ಮಾಡಾವ, ಅದರ ಯವಸ್ತಾ ಮುಕ್ಕಟ್ಟ 
ಮಾಡಿದ್ದು ಶ್ಯಾಣೇತನ ಆತಿಲ್ಲೊ ಆಚಾರೆಪ್ಪ? ಈ ಅಮಲದಾರರ ನೀರಗೊತ್ತಿಲ್ಲ 
ನನಗ?” ಗೌಡರು ಧೈರ್ಯದಿಂದ ಸಮರ್ಥನೆ ಮಾಡಿಕೊಂಡರು. 

ಗೌಡರಿಗೆ ಆ ಪ್ರಕರಣ ಮತ್ತೊಮ್ಮೆ ಏಳುವುದೂ ಬೇಕಾಗಿತ್ತು. ತಾವು 
ಮಾಡಿದ ಪಂಚನಾಮೆ ಖೊಟ್ಟಯಾಗುವದಿದ್ದರೆ, ಅದರ ಜೊತೆಗೆ ಕೊಲೆಯ 
ಆರೋಪಿಯಾಗಿ ಬಾಪೂಸಾಹೇಬನೂ ಜೇಲು ಕಾಣುವಂತಾಗುತ್ತಿತ್ತು ಅಂತೆಯೇ 
ಮಾದಪ್ಪ ಕೊಟ್ಟ ಅರ್ಜಿ ನಾನಾನ ಪ್ರಕರಣದ ಬಗ್ಗೆ ಇರದೆ ದಾದಾ ತನ್ನ ಮೇಲೆ 
ಏರಿ ಬಂದು ದಾ೦ಡಗಾಯಿ ಮಾಡಿದ ಬಗ್ಗೆ ಇರಬೇಕು ಎಂದು ಅವರಿಗನಿಸಿತ್ತು 

“ಈಗ ಬಂದಿರೂದೆಲ್ಲ ದಾದಾನ ಮ್ಯಾಗ ಇರಬೇಕು. ದಾದಾ ಪಡದಪ್ಪನನ 
ಮ್ಯಾಗ ಏರಿ ಹ್ಹಾದಾ, ಅದಕ್ಕ ನಾವೂ ನೀವೂ ನೆರವಾದವರು ಅಂತ ಫಿರ್ಯಾದಿ 
ಕೊಟ್ಟಿರಬೇಕು” ಎಂದು ಗೌಡರು ವಸ್ತುಸ್ಥಿತಿಯನ್ನು ವಿವರಿಸಿದರು. 

“ಪಡದಪ್ಪ ದಾದಾನ ಮ್ಯಾಲೆ ಫಿರ್ಯಾದೀನ ಮಾಡಿದ್ದರ ಅವನ್ನ ಉಳಿಸಲಿಕ್ಕೆ 
ದಾರಿ ಏನೂ ಇಲ್ಲೇನು ಗೌಡರ?” ಬಾಳಾಚಾರ್ಯರು ಕೇಳಿದರು. 

“ದಾದಾ ಅಮಲದಾರರ ಕಣ್ಣಿಗೆ ಬಿದ್ದಿರಬಾರದು ನೋಡಿರಿ. ಅವಾ 
ಊರ ಬಿಟ್ಟು ಹೋಗೂದ ನೆಟ್ಟಗ. ಆ ಲಕ್ಷ್ಮಣನ ಕರೆಸಿ, ದಾದಾನ್ನ ದನಾಕರಾ 
ನೋಡಿ ಕೊಣ್ಣಾಕ ಅಂತ ಊರಿಗೆ ಕಳಿಸಿಬಿಡು ಅಂತ ಹೇಳಿದರಾತು” ಗೌಡರು 
ಸಲಹೆಯಿತ್ತರು. 

ಕೊನೆಗೆ ದಾದಾನನ್ನು ಊರುಬಿಟ್ಟು ಕಳಿಸುವದೇ ವಿಹಿತವೆಂದು ಇಬ್ಬರೂ 
ಕೂಡಿ ನಿರ್ಣಯಿಸಿದ ಮೇಲೆ ಗೌಡರು ಮನೆಗೆ ಹೊರಟರು. ಅವರು ಮನೆ 
ಮುಟ್ಟುತ್ತಲೇ, ಮಲ್ಲಪ್ಪ ಅವರಿಗಾಗಿ ಕಾಯುತ್ತಿದ್ದ. ಅಮಲದಾರರು ಊರಿಗೆ 
ಬಂದಿರುವರೆಂದು ಗೌಡರಿಗೆ ವರದಿ ಮಾಡಿದ. ಗೌಡರ ಕರ್ತವ್ಯಪ್ರಜ್ಞೆ ಒಮ್ಮೆಲೇ 
ಜಾಗೃತವಾಯಿತು. ಗೌಡರು ಪಾವುಡವನ್ನು ಧರಿಸಿಕೊಂಡು, ಕೈಯಲ್ಲಿ ಒನಕೆಗಿಂತ 
ಸ್ವಲ್ಪ ತೆಳ್ಳಗಾದ, ಬೆಳ್ಳಿಕಟ್ಟನ ಬಡಿಗೆಯನ್ನು ಹಿಡಿದುಕೊ೦ಡು ಅವಸರದಿಂದ 
ಚಾವಡಿಗೆ ಧಾವಿಸಿದರು. ಪಾದಳ್ಳಿಯ ಅರಸನಂತೆ ಮೀಸೆ ತಿರುವುತ್ತ ದರ್ಪದಿಂದ 
ತಿರುಗಾಡುವ ಗೌಡರು, ಈಗ ಚಾವಡಿ ಕಟ್ಟಿಗೆ ಮೊಚ್ಚೆಗಳನ್ನು ಬಿಟ್ಟು ಬಹು 
ವಿನಯದಿಂದ ಅಮಲದಾರನನ್ನು ಕಾಣಲು ಬಂದದ್ದು ನೋಡಿ ಮಲ್ಲಪ್ಪನಿಗೆ 
ಒಳಗಿಂದೊಳಗೇ ನೊಣ ಕಡಿದಂತಾಯಿತು. 

“ಕ್ಯಾ ಬಾತ್‌ ಪಟೇಲ?” ಚಾವಡಿಯ ಒಳಗಿನಿಂದ ಗುಡುಗು ಕೇಳಿ 


ಗ್ರಾಮಾಯಣ ೧೦೫ 


ಬಂತು. ಸೆರೆ ಕುಡಿದಿದ್ದರಿಂದ ಉಗ್ರವಾಗಿ ತೇಲುಗಣ್ಣು ಮೇಲುಗಣ್ಣು ಹಾಕುತ್ತ, 
ಎದೆಯವರೆಗೆ ಇಳಿಬಿದ್ದ ಗಡ್ಡದ ಮೇಲೆ ಕೈಯಾಡಿಸುತ್ತ ಅಮಲದಾರ 
ಫಕರುದ್ದೀನಸಾಹೇಬರು ದಪ್ಪ ದನಿಯಲ್ಲಿ ಕೇಳಿದರು. ಗೌಡರಂಥ ಗೌಡರ 
ದರ್ಪವೂ ಉಡುಗಿಹೋಯಿತು, “ಗಾ೦ವಮೇ ಗರೀಬೋಕ ಜಿಂದಾ ನಹೀ 
ರಹಸಕತಾ, ಔರ್‌ ತುಮ್‌ ಜುಲುಮ್‌ ಚಲಾತೇ ಹೋ? ಕಹಾಂ ಹೈ ರಿಪೋರ್ಟ?” 
ಮದ್ಯದ ಅಮಲಿನಲ್ಲಿ ಅಮಲದಾರರಿಗೆ ಮಾತೃಭಾಷೆಯ ಮೇಲಿನ ಮೋಹ 
ಉಕ್ಕಿ ಬಂದಿತ್ತು. ಮತ್ತು ದರ್ಪ ನಡೆಸಬೇಕಾದರೆ ಉರ್ದುವಿನಂಥ ಭಾಷೆಯಿಲ್ಲ 
ಎನ್ನುವುದು ಅವರ ದೃಢ ಸಿದ್ಧಾಂತಗಳಲ್ಹೊಂದಾಗಿತ್ತು. 

“ಇಲ್ಲ ರಾವಸಾಬ ಅಂತಾದ್ದೇನು ಗಡಿಬಿಡಿ ಆಗಿಲ್ಲ ತಗೀರಿ” ಗೌಡರು 
ಹಲ್ಲು ಕಿರಿದು ವಿನಯದಿಂದ ಹೇಳುತ್ತಿರುವಾಗಲೇ “ಚುಪ್‌ ರಹೋಜೀ, ಹಮ್‌ 
ಕು ಸಬ್‌ ಕುಛ್‌ ಮಾಲುಮ್‌ ಹೈ” ಎಂದು ಮತ್ತೊಮ್ಮೆ ಗುಡುಗು ಕೇಳಿ ಬಂತು. 

ಪ್ರಸಂಗಾವಧಾನಿ ಮಲ್ಲಪ್ಪನು ಅಷ್ಟರಲ್ಲಿ ಚಾವಡಿಯಲ್ಲಿ ಗುಡಾರ ಕಟ್ಟ 
ಸಾಹೇಬರ ಶಯನೋತ್ಸವದ ಏರ್ಪಾಡು ಮಾಡಿದ್ದನು. 

“ರಾವಸಾಬ, ದಣಿದು ಬಂದೀರಿ ಕಾಣತತಿ, ಓಟು ದಣವಾರಿಸಿಗೋ 
ಬೇಕು. ಬೆಳಗಾದ ಮ್ಯಾಗ ಇಲ್ಲೆ ಬರತೀನು” ಎಂದು ಗೌಡರು ತಡವರಿಸುತ್ತ 
ಅಸಂಬದ್ದವಾಗಿಯೇ ಎಂದು ಹೇಳಿಕೊಂಡರು. 

ಸೆರೆ ಕುಡಿದರೂ ಅಮಲದಾರರಿಗೆ ಎಚ್ಚರ ತಪ್ಪಿರಲಿಲ್ಲ. ಗೌಡರ ಈ 
ಸುಳ್ಳು ವಿನಯದಿಂದ ಸಿಟ್ಟು ಬಂದು “ಸಬ್‌ ಮಾಲುಮ್‌ ಹೋಗಯಾ ಹೈಜೀ 
ಪಟೇಲ್‌” ಎ೦ದು ಜಬರಿಸಿ “ಆಡ್ಲೀ, ಓ ಪಟೇಲಕು ಸಬ್‌ ಬಾತ್‌ ಸಮಜಾಯಕ 
ಕರೋ?” ಗುಡುಗಿದರು. 

ಅಮಲದಾರರ ಸ್ವಾರಿ ಆಗಿನ ಪ್ರಸಂಗಕ್ಕಂತೂ ತೆರೆಯ ಹಿಂದೆ ಸರಿದು 
ಗಾದಿಯ ಮೇಲೆ ಪವಡಿಸಿತು. ಗೌಡರಿಗೆ ರುದ್ರನಾಟಕದ ಒಂದು ದೃಶ್ಯ 
ಮುಗಿದಂತಾಯಿತು. ಒಂದು ದೊಡ್ಡ ಕುತ್ತಿನಿಂದ ಪಾರಾದ ಸಮಾಧಾನವೆನಿಸಿತು. 

ಆಡ್ಲೀ (Orderly) ಕೇಶವರಾಯ ಗೌಡರ ಹಳೆಯ ಸ್ನೇಹಿತ. ಕೇಶವರಾಯ 
ಊಟ-ಉಡಿಗೆ, ವೇಷಭೂಷಣಗಳಲ್ಲೆಲ್ಲ ಮಹಾ ಛಾನಸ ಸ್ವಭಾವದವನೆಂದು 
ವಿಖ್ಯಾತಿಯನ್ನು ಪಡೆದಿದ್ದ. ಅವನುಟ್ಟ “ಜಾನ್‌ಪಿಲ್‌' ಧೋತರ ಯಾವಾಗಲೂ 
ಶುಭ್ರವಾಗಿರುತ್ತಿತ್ತು. ಕರಿಯ ಅಲ್ಲಾಕನ್ನು ಬಿಟ್ಟರೆ ಬೇರೆ ಕೋಟು ಅವನು 
ಧರಿಸುತ್ತಿರಲಿಲ್ಲ. ಅವನು ಹಾಕಿಕೊಂಡ ಪುಣೇರಿ ಮೊಚ್ಚಿಯ ಕೆಂಪು ಬಣ್ಣ 
ಎಂದೂ ಮಾಸಿರುತ್ತಿರಲಿಲ್ಲ. ಈ ಕಾರಣಕ್ಕಾಗಿಯೇ ಅವನ ಪರಿವಾರದವರೆಲ್ಲ 


೧೦೬ ಗ್ರಾಮಾಯಣ 


ಅವನನ್ನು "ಬೆಳ್ಳಕ್ಕಿಮರಿ' ಎಂದೇ ಕರೆಯುತ್ತಿದ್ದರು. ವೇಷದಂತೆಯೇ ಊಟದ 
ವಿಷಯದಲ್ಲೂ ಹಾಗೆಯೇ. ಪಾದಳ್ಳಿಯಿಂದ ಬೆಣ್ಣೆ ಬರದೆ ಕೇಶವರಾಯನ 
ಊಟವಾಗುತ್ತಿರಲಿಲ್ಲ. ಈ ಬೆಣ್ಣಿಯ ಸ್ಲಿಗ್ಗತೆಯೇ ಕೇಶವರಾಯನ ವಿಶೇಷ 
ಕೃಪೆಗೆ ಪಾದಳ್ಳಿಯ ಗೌಡರು ಪಾತ್ರರಾಗುವಂತೆ ಮಾಡಿತ್ತು. 
ಕೇಶವರಾಯ ಆ ಹೊತ್ತಿಗೆ ಚಾವಡಿಯಾ ಕಟ್ಟೆಗೆ ಕುಳಿತುಕೊಂಡು ಎಲೆ 
ಅಡಿಕೆಯ ಸೇವನೆಯಲ್ಲಿ ತೊಡಗಿದ್ದನು. ಬೈಸಿಕೊ೦ಡು ತಿರುಗಿ ಬ೦ದ ಗೌಡರನ್ನು 
ನೋಡಿ “ಮತ್ತೇನು ಗೌಡಪ್ಪ, ಎಲ್ಲಾ ನೆಟ್ಟಗ? ಮನ್ನೆ ನೀ ಕಳಿಸಿದ ಬೆಣ್ಣಿಗೆ 
ತುಪ್ಪಾನ ಇಳೀಲಿಲ್ಲೋ?” ಎಂದು ಕುಶಲಪ್ರಶ್ನೆಯಿ೦ದ ಮಾತಿಗಾರಂಭಿಸಿದ. 
ಇಬ್ಬರೂ ಅಮಲದಾರರ ಕಿವಿಯಳತೆಯಿಂದ ದೂರ ಹೋಗಿ ನಿಂತರು. 
“ಅಲ್ಲೋ ಗೌಡಪ್ಪ ಇದ ಧಂದೇದಾಗ ಮುಪ್ಪಾದಿ. ಇನ್ನೂ ತಿಳೀಲಿಲ್ಲಲ್ಲೋ? 
ಅಲ್ಲಾ ರಾವಸಾಹೇಬರು ಬಿಳಿಕುದರಿ ಹತ್ತಿದಾಗೇನಪಾ ಭೆಟ್ಟಿಗೆ ಬರೂದು? 
ಈಗ ಇಡೀ ಪಕರಣದ ಮೂಲ ನೀ ಆಗಿ ಕೂತೀದಿ. ಊರಾಗ ಒಂದು ಖೂನಿ 
ಆದದ್ದು ಹೃದಯ ವಿಕಾರದಿಂದ ಸತ್ತದ್ದು ಅಂತ ಪಂಚನಾಮೆಮಾಡಿ ಗುನ್ಹೆ 
ಮುಳಗಿಸೀದಿ ಅಂತ ಮೂಕಿ-ಅರ್ಜಿ ಬಂದದ ನಿನ್ನ ಮ್ಯಾಲೆ. ಮತ್ತ ಆ 
ಅರ್ಜಿಯೊಳಗೆ ಏನೇನ ಕಾಣಸ್ಕಾರ ಗೊತ್ತದ ಏನು? ಈ ಖೂನಿ ಬೇಪತ್ತಾ 
ಆದದ್ದರಿಂದ ಊರಾಗ ಪುಂಡರು ಹಗಲೂ ಹಾಡೇ ಮನೀಹೊಕ್ಕು ಜನರ್ನ 
ಹೊಡಿದು ಬಡಿಯೂದು ನಡದದ. ಬಡವರು ಸುಸೂತ್ರ ಬಾಳ್ವೆ ಮಾಡೂದು 
ದುಸ್ತರ ಆಗೇದ ಅಂತ ಬರದಾರ” ಕೇಶವರಾಯ ಈ ಮಾತು ಮುಗಿಸಿ, 
ಇಷ್ಟೊತ್ತು ಕೈಯಲ್ಲಿಯೇ ಹಿಡಿದಿದ್ದ ಚಿಟಿಕೆ ತಂಬಾಕನ್ನು ಬಾಯೊಳಗೆ ಹಾಕಿಕೊಂಡ. 
ಗೌಡರು ನಿರ್ವಿಣ್ಣರಾಗಿದ್ದರು; ತಾವೇ ಆರೋಪಿಯಾಗುವ ಪ್ರಸ೦ಗ 
ಬಂದಿತಲ್ಲ ಎಂದು ಹಣ್ಣಾಗಿದ್ದರು. ಏನೂ ಹೇಳಬೇಕೆಂಬುದು ತಿಳಿಯದೆ “ಅದರ 
ಚೌಕಸಿಗೇ ಈಟ ಸರರಾತ್ರ್ಯಾಗ ಬಂದಾರೇನ್ರಿ ರಾವಸಾಬರು?” ಎಂದರು. 
“ಅದೊಂದಕ್ಕ ಆಗಿದ್ದರ ಇಷ್ಟ ತರಾತುರಿಯಿಂದ ಏನ ಬರತಿದ್ದಿಲ್ಲ ಬಿಡು. 
ಮತ್ತೊಂದು ಪ್ರಕರಣ ಅದ. ಈ ಊರಾಗ ದಾದಾ ಅ೦ತ ಏನೋ ಒಬ್ಬಾವ 
ಪುಂಡ ಇದ್ದಾನಂತಲ್ಲಾ? ಅಂವಾ ಇಲ್ಲೀ ಪಡದಯ್ಯನ ಮ್ಯಾಲೆ ಏರಿಹೋಗಿ 
ಹೊಡೆದು, ಅಬರೂ ತೊಗೊಂಡಾನಂತ ಅವನ ಮ್ಯಾಲೆ ಫಿರ್ಯಾದಿ ಕೊಟ್ಟಾರ. 
ಮತ್ತ ಆ ದಾದಾಗೇನೋ ಊರಾಗಿನ ಪ್ರತಿಷ್ಠಿತ ಬ್ರಾಹ್ಮಣರ ಬೆಂಬಲ ಅದ 
ಅಂತೂ ಆ ಫಿರ್ಯಾದಿಯೊಳಗ ಕಾಣಿಸಿದ್ದದ. ಈ ಪ್ರಕರಣ ಮಾತ್ರ ದೀರ್ಫಕ್ಕ 
ಹಾಗೋ ಸಂಭವ ಅದ. ಮತ್ತ ಇಷ್ಟೆಲ್ಲಾ ಆಗೋ ಮುಂದ ನೀವೆಲ್ಲಿದ್ರಿ ಗೌಡರು? 


ಗ್ರಾಮಾಯಣ ೧೦೭ 


ಏನ್‌ ಬಂದೋಬಸ್ಸಿ ಅನಬೇಕೊ ಪಾದಳ್ಳಿದ ಅಂತ ಜಂಬಾ 
ಕೊಚಿಕೋತಿದ್ದರೆಲ್ಲೋ?” ಎನ್ನುತ್ತ ಕೇಶವರಾಯ ಬಿದ್ದ ಆಳಿಗೆ ತನ್ನದೊಂದು 
ಕಲ್ಲು ಎತ್ತಿದ. 

ಸ್ಪಲ್ಪ ಹೊತ್ತು ಗೌಡರು ಸುಮ್ಮನಿದ್ದರು. ಆದರೂ ಕೊನೆಗೆ ಕೇಶವರಾಯನೇ 
ಗತಿ ಎಂಬ ನಿರ್ಣಯಕ್ಕೆ ಬಂದು “ಎಲ್ಲಾ ಬೇಲಿ ಎದ್ದು ಹೊಲ ಮೇದಾಂಗ 
ಐತಿರಿ ಕತೀ, ಕೇಶಪ್ಪನೋರ ಈ ಪಡದಯ್ಯನ ಮೂರ್ಕಿ ಅರ್ಜಿ ಮಾಡೋ 
ಬೆದರಿಕೆ ಹಾಕಿ, ಬಾಪೂ ಸಾಹೇಬರಿ೦ದ ಹಣ ಸುಲಕೊಂಡಾನ್ರಿ. ಮತ್ತ ಅದ 
ಬೆದರಿಕಿ ಹಕಿ ವಾಡೇದಾಗಿನ ಹಗೇ ತಗಿಸಿ, ಜ್ವಾಳಾ ಹಂಚಿ ತಾ ಬಿರುದು 
ಹಂಚಿಗೊಂಡು ಮೆರೀತಾನರಿ. ನಮ್ಮ ಮಾದರ ಚನ್ನಾ, ನನ್ನ ಮನ್ಯಾಗಿನ 
ಜ್ಞಾಳಾ ಓದರ ಅವನ್ನ ಕಸಗೊ೦ಡು ಮಠಕ್ಕೆ ಹಾಕಸ್ಕಾನಿ ಒಂದಂತ ಹೇಳೂದ 
ಅವನ ಆಟ! ಅದೆಲ್ಲ ಹೋಗಲ್ರಿ, ಈಗ ನನಗೇನು ಮಾಡಂತೀರಿ?” ಎಂದು 
ಕೇಶವರಾಯನನ್ನೇ ಸಲಹೆ ಕೇಳಿದರು. 

“ಅದೆಲ್ಲಾ ಖರೇ ಇದ್ದೀತೋ ಗೌಡಪ್ಪಾ ಅದರ ಪ್ರಕರಣ ತೊಡಕಿನದಾಗಿ 
ಕೂತದಲ್ಲ? ನೀ ನಾಳೆ ಹ್ಯಾಂಗಾದರೂ ಬರತೀಯಲ್ಲ. ರಾವಸಾಹೇಬರಿಗೆ 
ಒ೦ದಿಷ್ಟು ಹೇಳಿಕೋ. ಮೆರ್ಜಿ ಹಿಡಿದು ಕೇಳಿದರ ಏನರ ಕೆಲಸ ಆದಾವು. ಮತ್ತ 
ಉಳಿದಿದ್ದೆಲ್ಲಾ ನಿನಗೇನ ಹೇಳಬೇಕು?” ಕೇಶವರಾಯ ಮೋಘಮ್‌ ಮಾತಾಡಿ 
ಕೈಬಿಟ್ಟ. 

ಗೌಡರು ಮನೆ ಮುಟ್ಟಿದಾಗ ರಾತ್ರಿ ಹನ್ನೆರಡರ ಮೇಲಾಗಿತ್ತು ಸಂಜೆಯಿಂದ 
ಇದರ ಬಗ್ಗೆಯೇ ವಿಚಾರ ಮಾಡಿ ಮಾಡಿ ಬೇಸತ್ತಿದ್ದರು. ಚಾವಡಿಗೂ ಮನೆಗು 
ಎಡತಾಕಿ ದಣಿದಿದ್ದರು, ಇಷ್ಟಾದರೂ ವಿಚಾರ ಬಗೆಹರಿದಿರಲಿಲ್ಲ. ಬೆಳಗಿನ 
ವಿಪತ್ತೊಂದು ಕಾದು ಕುಳಿತಿತ್ತು ಮನೆ ಮುಟ್ಟುವಷ್ಟರಲ್ಲಿಯೇ ಶಿಲೇದಾರ ಲಕ್ಷ್ಮಣ 
ತಮ್ಮನ್ನು ಕಾಣಲು ಬಂದಿರುವದಾಗಿ ತಿಳಿಯಿತು. ಗೌಡರು ಬೇಸರದಿಂದಲೇ 
“ಇಗಾ ನೋಡು ಲಕ್ಷ್ಮಣಾ ದಾದಾನ ಮ್ಯಾಗ ಅರ್ಜಿ ಬಂದೈತಂತೆ, ಹುಕಾರಿ, 
ಅಮಲದಾರ ದೇಶದಾಗಿಲ್ಲದ ಸಿಟ್ಟಿನವ ಅದಾನ, ಈ ಖಟ್ಟೆ ಅವನ ಬಾಯಾಗಿಂದ 
ಪಾರಾಗೂದ ಕಟಿಣ ಐತಿ. ದಾದಾಗ ಅವನ ಕಣ್ಣಿಗೆ ಬೀಳಬ್ಯಾಡ೦ತ ಹೇಳು. 
ಊರಿಗೆ ಈಗಿಂದೀಗ ಅವನ್ನ ಕಳಿಸಿಬಿಡು” ಎಂದು ಉಪದೇಶ ಮಾಡಿದರು. 

ಲಕ್ಷ್ಮಣ ಮತ್ತೆ ಅಳುಮೋರೆ ಮಾಡಿದ. ಧೋತರದ ಚುಂಗಿನಿಂದ 
ಮೂಗನ್ನೊರಸಿಕೊಳ್ಳುತ್ತ. “ಹೋಗಂದರೂ ಹೋಗೂ ಲಗಸಣ 
ಕಾಣವಲ್ಲವುಯಪ್ಪಾ, ರಾವಸಾಹೇಬರು ಹ್ವಾದ ಮ್ಯಾಗ ಊರ ಬಿಟ್ಟು ಹೊಕ್ತೀನಿ 


೧೦೮ ಗ್ರಾಮಾಯಣ 


ಅಂತಾನ” ಎಂದು ಹೇಳಿದ. 

“ಏನ ಎಡವಟ್ಟ ಅಂದಾನಲೇ ಅಂವಾ! ಸುಮಾಕ ಹೋಗಂತ ಹೇಳಬಾರದ. 
ಹುಲಿ ಕೂಡ ಆಡಬಹುದು. ಈ ಸರಕಾರದ ಮಂದೀ ಕೈಯಾಗ ಸಿಗಲಾಸಲ್ಲ. 
ಊರು ಬಿಟು ಹೋಗನ್ನು ಒಲ್ಲೇ ಅಂದರ ಗರಡೀಮನಿಯಾಗ, ಇಲದಿರಕ 
ನಮ್ಮ ಬಾಳಾಚಾರ ಮನ್ಶಾಗರ ಇರನ್ನು, ಅದಕ್ಕೂ ಒಲ್ಲೆ ಅಂದರ ಹಾಳ ಭಾವಿ 
ಬೀಳನ್ನು ನಮ್ಮನ್ನೂ ಕೆಡವನ್ನು” ಸಿಟ್ಟಿನಿಂದ ಅವಡುಗಚ್ಚಿ ನುಡಿದರು ಗೌಡರು. 

ಗೌಡರ ಅವತಾರ ನೋಡಿಯೇ ನಡುಗಿದ್ದ ಲಕ್ಷ್ಮಣ, ಭಯದಿಂದ 
ಅಳುವದನ್ನು ಕೂಡ ಮರೆತು ಅಲ್ಲಿಂದ ಕಾಲು ಕಿತ್ತಿದ. ರಾತ್ರಿಯೇ ದಾದಾನಿಗೆ 
ಹೇಳಬೇಕೆಂದರೆ ಅವನು ಮನೆಯಲ್ಲಿರಲಿಲ್ಲ. 

ಬೆಳಗಾಯಿತು. ದಾದಾ ನಿತ್ಯದ ರೂಢಿಯಂತೆ ಗರಡೀಮನೆಯಲ್ಲಿ ಚಡ್ಡಿ 
ಏರಿಸಿ, ತಾಲೀಮಿಗೆ ತೊಡಗುವ ಸಿದ್ಧತೆಯಲ್ಲಿದ್ದ. ಅಗ ಅವನನ್ನು ಹುಡುಕುತ್ತ 
ಲಕ್ಷ್ಮಣ ಅಲ್ಲಿಗೇ ಬ೦ದ. ಗೌಡರು, ಬಾಳಾಚಾರ್ಕರು ಇಬ್ಬರೂ ಉಪದೇಶಿಸಿದ್ದನ್ನು 
ಮಗನಿಗೆ ಹೇಳಿದ. ಬಾಳಾಚಾರ್ಯರ ಮನೆಯಲ್ಲಾದರೂ ಹೋಗಿ ಇರು ಎಂದು 
ಕಳಕಳಿಯಿಂದ ಉಪದೇಶಿಸಿದ. ಆದರೆ ದಾದಾನ ಮನಸ್ಸಿಗದು ನಾಟುವಂತಿರಲಿಲ್ಲ. 

“ಏನು ತುಡುಗು ಮಾಡಿಲ್ಲಾ, ಕಳವು ಮಾಡಿಲ್ಲಾ, ತಲೀ ತಪ್ಪಿಸಿಕೊಂಡು 
ಕೊಡಲಾಕ, ಇವೆಲ್ಲ ನನಗ ಸರೀನ ಬರಾಣಿಲ್ಲ. ಚಿಮಣಾನ ಬಾಳೇವು 
ಹಾಳಗೆಡವಿದವನ್ನ ಜೀವದಿಂದ ಬಿಟ್ಟು, ಅದ್ಯಾವ ಫೌಜದಾರ ಅಂವಾ, ನನ್ನ 
ತಡವಬೇಕಂದಾವ? ನೋಡೆರ ನೋಡತೀನಿ” ಎಂದು ರಭಸದಿಂದ ನುಡಿದು 
ದಾದಾ ತಾಲೀಮಿನಲ್ಲಿಯೇ ಮಗ್ನನಾದ. 

“ತಿಳದದ್ದು ಮಾಡಿಕೋ, ಹೇಳಂದ್ರೂ ಹೇಳೀನಿ. ನಿನ್ನ ಫಲಭೋಗ 
ನಿನಗೈತಿ” ಎಂದು ಗೊಣಗುಟ್ಟುತ್ತ ಲಕ್ಷ್ಮಣ ಹೊರಟುಹೋದ. 


೧೦ 


ಫಕರುದ್ದೀನ ಫೌಜದಾರರು ಆಗಿನ ಕಾಲದಲ್ಲಿ ಎಲ್ಲ ಅಮಲದಾರರಂತೆಯೇ 
ಆರೋಪಿಗಳಿಗೆ ಯಮಸದೃಶರಾಗಿದ್ದರು. ದರ್ಪವಿಲ್ಲದವನು ಅಧಿಕಾರಿಯೇ 
ಅಲ್ಲ ಎಂಬ ಭಾವನೆ ದೃಢವಾಗಿ ಸಾಮಾನ್ಕರಲ್ಲಿಯೂ ಆಗ ಬೇರೂರಿತ್ತು 
ಯಮದೂತರಂತೆ ಭೀಕರವಾದ ಪೊಲೀಸ್‌ ಕಾನ್‌ಸ್ಟೇಬಲ್ಲರೊಂದಿಗೆ ಫಕರುದ್ದೀನರ 
ಪರಿವಾರ ಬಂದಿತೆಂದರೆ, ಗಜನಿ ಮಹಮೂದನ ದಾಳಿ ಬಿದ್ದಂತೆ ಜನ ಅಂಜಿ 


ಗ್ರಾಮಾಯಣ ೧೦೯ 


ನಡುಗುತ್ತಿದ್ದರು. ಆ ಪರಿವಾರ ಊರು ಬಿಡುವವರೆಗೆ ಊರಲ್ಲಿ ಯಾರಿಗೂ 
ನಿದ್ದೆ ಹತ್ತುತ್ತಿರಲಿಲ್ಲ. ಫಕರುದ್ದೀನರು ಹಗಲುಹೊತ್ತು ಸಾಮಾನ್ಯ ಪೋಲೀಸ 
ಅಧಿಕಾರಿಯಂತೆಯೇ ಕಂಡು ಬರುತ್ತಿದ್ದರು. ಸರಬರಾಯಿಯ ವ್ಯವಸ್ಥೆ 
ಅಚ್ಚುಕಟ್ಟಾಗಿದೆಯೋ ಇಲ್ಲವೋ ಎಂಬುದರ ಮೇಲೆ ಅವರ ಕಾಕದೃಷ್ಟಿ ಇದ್ದದ್ದೇ. 
ಓಲೆಕಾರ ತಂದ ಬೆಣ್ಣೆಯ ಪಾತ್ರೆ, ಅವರ ಕಣ್ಣು ಮೂಗಿನ ಪರೀಕ್ಷೆಯಾದ 
ನಂತರವೇ ಅಡಿಗೆಮನೆಯನ್ನು ಸೇರತಕ್ಕದ್ದೆಂದು ಸಕ್ಷ ಆಜ್ಞೆಯಾಗಿತ್ತು ಕೋಳಿಗಳಿಗೆ 
ಚೂರಿ ಬೀಳುವ ಮೊದಲು ಅವರು ಅವುಗಳನ್ನು ಎತ್ತಿನೋಡಿ, ಕೊಕ್‌ಕೊಕ್‌ಕೊಕ್‌ 
ಎಂದು ಅವು ಚಡಪಡಿಸುವುದನ್ನು ನೋಡಿ ದೊಡ್ಡದಾಗಿ ನಕ್ಕು ನೆಲಕ್ಕೆ 
ಅಪ್ಪಳಿಸುತ್ತಿದ್ದರು. ರೋಗಿಷ್ಟ ಕೋಳಿ ಎಂದು ಕಂಡುಬಂದರೆ ಅವರ 
ಕಿಡಿಗಣ್ಣುಗಳಿ೦ದಲೇ ತಂದವನ ಅವತಾರ ಸಮಾಪ್ತಿಯಾಗುತ್ತಿತ್ತೆಂಬ ಹೆದರಿಕೆ 
ಎಲ್ಲ ಗೌಡರಿಗೂ ಓಲೆಕಾರರಿಗೂ ಗೊತ್ತಿತ್ತು. 

ಪಾದಳ್ಳಿಯ ಗೌಡರು ಸರಬರಾಯಿ ಬಹಾದ್ದೂರರೆಂಬ ಕೀರ್ತಿ 
ತಾಲೂಕಿನಲ್ಲೆಲ್ಲ ಹರಡಿತ್ತು. ಫಕರುದ್ದೀನಸಾಹೇಬರು ಈ ತಾಲೂಕಿಗೆ ವರ್ಗವಾಗಿ 
ಬ೦ದ ವರ್ಷ ಪಾದಳ್ಳಿಯನ್ನು ತಮ್ಮ ಪಾದಧೂಳಿಯಿಂದ ಪಾವನಗೊಳಿಸಿದ್ದರು; 
ಗೌಡರ ಮೇಜವಾನಿಯಿಂದ ಪ್ರೀತರಾಗಿದ್ದರು. ಊರುಬಿಟ್ಟು ಹೋಗುವಾಗ 
“ಜರೂರು ಪಡೇ ತೋ ಹಮಾರೆ ಪಾಸ ಅನಾಜಿ ಪಾಟೀಲ್‌” ಎಂದು ಹೇಳಿದ್ದನ್ನು 
ಗೌಡರು ಅನೇಕ ತಿಂಗಳುಗಳವರೆಗೆ ಅಭಿಮಾನದಿಂದ ಹೇಳಿಕೊಳ್ಳುತ್ತಿದ್ದರು. 

ಒಮ್ಮೆ ಫಕರುದ್ದೀನ ಸಾಹೇಬರ ಎಮ್ಮೆ ಬರಡುಬಿದ್ದ ಸುದ್ದಿ ಪೋಲೀಸ್‌ 
ಖಾತೆಯ ಗೂಢಚಾರದಿಂದ ಗೌಡರಿಗೆ ಮುಟ್ಟಿತು. ಊರಲ್ಲಿ ಹೆಸರಾದ ತಳಿಯ 
ಈಯಲಾದ ಎಮ್ಮೆಯೊಂದನ್ನು ಗೌಡರು ಸಾಹೇಬರ ಮನೆಗೆ ಮುಟ್ಟಸಿ, ಅವರ 
ಬರಡೆಮ್ಮೆಯನ್ನು ಬಡಸಂಗಪುನ ಮನೆಯಲ್ಲಿ ಕಟ್ಟಿಸಿದರು. ಸಂಗಪ್ಪ ಅದನ್ನೇ 
ಕಷ್ಟಪಟ್ಟು ಆರೈಕೆ ಮಾಡಿದ್ದನು. ಅದು ಮತ್ತೆ ತುಂಬಿ ಈಯಲಾದದ್ದು ಸಾಹೇಬರಿಗೆ 
ತಿಳಿದರೆ, ಅದು ಸಾಹೇಬರ ಮನೆಗೆ ಮರಳಿ ಹೋಗಬಹುದೆಂದು ಹೆದರಿ. 
ಸಂಗಪ್ಪ ಆ ಎಮ್ಮೆ ಸತ್ತುಹೋಯಿತೆಂದು ಕೆಲ ತಿಂಗಳುಗಳ ಹಿಂದೆ ವರದಿ 
ಮಾಡಿದ್ದನು. 

ಬೆಳಕು ಹರಿಯುತ್ತಲೇ ಸಾಹೇಬರು ಎದ್ದು ಬಹಿರ್ದಿಸೆಗೆ ಹೋಗುವುದು 
ವಾಡಿಕೆ. ಈ ದಿನವೂ ಹಾಗೆ ಹೋದಾಗ ಸ೦ಗಪ್ಪನ ಮನೆಯಿಂದ ಸರಗಾಡಲು 
ಬಿಟ್ಟ ಎಮ್ಮೆ ತನ್ನ ಮಣಕದೊಂದಿಗೆ ಸಾಹೇಬರ ಹತ್ತರವೇ ಬಂದಿತು. ಸಾಹೇಬರ 
ತೀಕ್ಷ್ಣ ದೃಷ್ಟಿಗೆ ಅದು ತಮ್ಮ ಎಮ್ಮೆಯೆಂದು ಕೂಡಲೇ ಗೊತ್ತಾಯಿತು. ಆಗಲೇ 


೧೧೦ ಗ್ರಾಮಾಯಣ 


ಅವರ ಪಿತ್ತನೆತ್ತಿಗೇರಿತ್ತು. ತಿರುಗಿ ಚಾವಡಿಗೆ ಬಂದಾಗ ವಂದನೆ ಸಲ್ಲಿಸಲು 
ಬಂದ ಗೌಡರೇ ಮತ್ತೆ ಅವರ ಸಿಟ್ಟಿಗೆ ಆಹುತಿಯಾದರು. “ಹುಂ ಪಾಟೀಲ 
ನಮ್ಬೂ ಎಮ್ಮಿ ಎಲ್ಲೈತಿ?” ಎಂದು ಗುಡುಗಿದರು. (ಮದ್ಯದ ಅಮಲು 
ಇಳಿದಿದ್ದರಿಂದ ಸಾಹೇಬರು ಕನ್ನಡ ಮಾತನಾಡುವ ಸ್ಥಿತಿಗೆ ಬಂದಿದ್ದರು.) 

ಗೌಡರು ಕೈಮುಗಿದು “ಸ೦ಗಪ್ಪನ ಮನ್ಯಾಗ ಬಿಟ್ಟಿದ್ದೆನರಿ. ಅದು ಈದು 
ಸತ್ತಹ್ವಾತಂತ. ಮಣಕಾ ಜ್ಞಾಪಾನ ಮಾಡಿ ಈಯಲಿಕ್ಕೆ ಅಗಾಣಾ ನಿಮಗೆ ಮುಟ್ಟಿಸೂ 
ಅಂತ ಹೇಳೀನ್ರಿ” ಎಂದು ಬಿನ್ನವಿಸಿದರು. 

ಸಾಹೇಬರ ಅವತಾರಕ್ಕೆ ಕಳೆಯೇರಿತು, “ಹರಾಮಖೋರ, ಯಾರ 
ಹೇಳತಾರು? ನಾನ ಇದ ಈಗ ನೋಡಿ ಬಂದೇನಿ” ಎಂದು ಚಾವಡಿಯೆಲ್ಲ 
ಪ್ರತಿಧ್ಧನಿಸುವಂತೆ ಕೂಗಿದರು. ಸಂಗಪ್ಪನಿಗೆ ಆಗಲೇ ಕರೆ ಹೋಯಿತು. ಅವನನ್ನು 
ಕರೆಸಿ ಆರೋಪಿಯಂತೆ ಮಧ್ಯಾಹ್ನದವರೆಗೆ ಚಾವಡಿಯಲ್ಲೇ ಕೂಡಿಸಿದರು. 
ಆಡ್ಲಿ ಕೇಶವರಾಯ ಅವನಿಗೆ “ಊಟಾ ಮಾಡಿಬಾ ಹೋಗು” ಎಂದು ಆಜ್ಞೆ 
ವಿಧಿಸಿ, ತಾನೂ ಊಟಾ ಮಾಡಲು ಬಾಳಾಚಾರ್ಕರ ಮನೆಗೆ ಹೋದ. " 

ಸಂಗಪ್ಪ ಹೌಹಾರಿದ್ದ. ಎಮ್ಮೆ ಸತ್ತಿತೆಂದು ಸುಳ್ಳು ಹೇಳಿದ ಬಗ್ಗೆ ಎಷ್ಟು 
ದಂಡ ತೆತ್ತಬೇಕಾಗುವುದೋ ಎಂದು ಅವನ ಅಣ್ಣ ತಮ್ಮಂದಿರು ಗಾಬರಿಯಾಗಿದ್ದರು. 
ಸಂಗಪ್ಪ ಊಟಕ್ಕೆ ಮನೆಗೆ ಹೋಗದೆ, ನೆಟ್ಟಗೆ ಬಾಳಾಚಾರ್ಯರ ಮನೆಗೆ ಬಂದು 
ಆಡ್ಲಿ ಕೇಶವರಾಯರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಾ 
ಕುಳಿತನು. 

“ಏಳು ಸಂಗಪ್ಪಾ, ದೊಡ್ಡವರ ಜೋಡಿ ವ್ಯವಹಾರ, ದೆವ್ವದ ಹೊಟ್ಯಾಗ 
ನಾವು ಹೋದರೂ ತ್ರಾಸ. ನಮ್ಮ ಹೊಟ್ಕಾಗ ದೆವ್ವ ಹೊಕ್ಕರೂ ತ್ರಾಸ. ಮಾತೇನೋ 
ಸಣ್ಣದು. ಆದರೆ ಸಾಹೇಬರ ಹಟಾ ದೊಡ್ಡದೋ! ಕೇಶವರಾಯರು ನಮ್ಮವರು. 
ಏನಾದರೂ ಮಾಡಿ ತಪ್ಪು ಕ್ಷಮಾ ಮಾಡೂ ಹಂಗ ಮಾಡತಾರ. ನೀ ಹೋಗಿ 
ಊಟ ಮಾಡಿ ಬಾ” ಎಂದು ಬಾಳಾಚಾರ್ಯರು ಅವನನ್ನು ಸಮಾಧಾನ ಮಾಡಿ 
ಕಳಿಸಿದರು. ಆದರೆ ಅವನು ಹೋದ ಕೂಡಲೇ ಅವನ ಹೆಂಡಿರು ಮಕ್ಕಳು 
ಅಳುತ್ತ ಅಲ್ಲಿಗೇ ಬ೦ದರು. 

“ಎಮ್ಮೀ ಕಿಮ್ಮತ್ತಿನ ಎರಡು ಪಟ್ಟು ದಂಡಾ ಕೊಡಬೇಕಾದೀತು” ಎಂದು 
ಕೇಶವರಾಯರು ದಂಡದಿಂದ ಪ್ರಕರಣ ಬಗೆಹರಿಯುವ ಆಸೆ ಇದೆಯೆಂದರು. 

ಸಂಗಪ್ಪನ ಹತ್ತರ ಒಡಕು ಕಾಸೂ ಇರಲಿಲ್ಲ. ಎಮ್ಮೆಯ ಬೆಲೆ ಐವತ್ತು 
ರೂಪಾಯಿ ನೂರು ರೂಪಾಯಿ ದಂಡಕೊಡಲು ಇದು ಸುಗ್ಗಿಯ ಕಾಲವೂ 


ಗ್ರಾಮಾಯಣ ೧೧೧ 


ಅಲ್ಲ. ಸಂಗಪ್ಪನ ಹೆಂಡಿರು ಮಕ್ಕಳು ನಿರಾಶರಾಗಿ ಹೊರಟುಹೋದರು. ಸಂಗಪ್ಪನಿಗೆ 
ಚಾವಡಿ ಸೆರೆ ತಪ್ಪಲಿಲ್ಲ. ಸಂಗಪ್ಪನ ತಮ್ಮ ರಾಯಣ್ಣ, ಮಾರವಾಡಿ ಬಾಳಾರಾಮನ 
ಕಡೆಯಿಂದ ಜಮೀನನ್ನು ಅಡವಿಟ್ಟು ನೂರು ರೂಪಾಯಿ ಸಾಲ ಪಡೆದುಕೊಂಡು 
ಚಾವಡಿಗೆ ಬಂದ. ಆಗ ರಾತ್ರಿಯ ಹತ್ತು ಗಂಟೆಯಾಗಿತ್ತು. ನೂರು ರೂಪಾಯಿ 
ಹಣ ಕೇಶವರಾಯನ ಕೈಗೆ ಬಿತ್ತು ಕೇಶವರಾಯ ಮುಗುಳು ನಗೆಯಿಂದ 
ಸ್ವೀಕರಿಸಿದ. ಆಮೇಲೆ ಚಾವಡಿಯಿಂದ ಸಂಗಪ್ಪನಿಗೆ ಬಿಡುಗಡೆಯಾಯಿತು. 

ಎಮ್ಮೆ ಸತ್ತಿತೆಂದು ಸುಳ್ಳು ಹೇಳಿದ ಒಂದು ಸಣ್ಣ ತಪ್ಪಿಗೆ ಬಡ ಸ೦ಗಪ್ಪ 
ನೂರು ರೂಪಾಯಿ ದಂಡ ತೆತ್ತಬೇಕಾಯಿತೆಂಬ ಸುದ್ದಿ ಪಾದಳ್ಳಿಯಲ್ಲಿ ಹಬ್ಬಲು 
ತಡವಾಗಲಿಲ್ಲ. ಈ ಪ್ರಕರಣ ಊರ ಜನರಲ್ಲಿ ಭಯವನ್ನು ಬಿತ್ತಿತು. ಚಾವಡಿಯ 
ಮುಂದೆ ಹಾಯಲೂ ಕೂಡ ಜನರು ಅಂಜಹತ್ತಿದರು. ಬಿರುಗಾಳಿ ಬೀಸುವ 
ಮೊದಲು ವಾತಾವರಣ ಸ್ತಬ್ಧ ವಾಗಿರುವಂತೆ ಫಕರುದ್ದೀನಸಾಹೇಬರು ಶಾಂತರಾಗಿ 
ಕಂಡರೂ ಕೂಡ ಅವರ ಕಿಡಿಗಣ್ಣುಗಳಲ್ಲಿಯೇ ಮುಂಬರುವ ಅನಾಹುತಗಳನ್ನು 
ಗುರುತಿಸಬಹುದಾಗಿತ್ತು. ರಾತ್ರಿಯಲ್ಲಿ ಚಾವಡಿಗೆ ಯಾರ್ಯಾರಿಗೆ ಬಕಾಸುರನ 
ಆಮಂತ್ರಣ ಬರುವದೋ ಎಂದು ಜನರು ಭಯಗ್ರಸ್ತರಾದರು. ಫಿರ್ಯಾದಿ ಮಾಡಿ 
ಪಡದಯ್ಯನವರು ಊರಿಗೆ ಬರಲು ಮಾರಿಗೌತಣವನ್ನೇ ಕೊಟ್ಟರು ಎಂದು 
ಅಲ್ಲಲ್ಲಿ ಗುಜುಗುಜು ಮಾತು ಕೇಳಿ ಬ೦ದವು. ನಿನ್ನಿನ ದಿನ ಜನರ ಅಭಿಪ್ರಾಯದ 
ಮೇರೆಗೆ ಜನರಕ್ಷಕರೆಂದು ಹೆಸರಾಗಿದ್ದ ಪಡದಯ್ಯನವರ ಬೆಲೆ ಇಂದು ಅರ್ಧಕ್ಕರ್ಧ 
ಇಳಿಯಿತು. ದನ ತಿನ್ನದಂಥ ಕಾಳು ಹಂಚಿದ್ದು, ದಾದಾನ ಮೇಲೆ ಮೂಕಿ 
ಅರ್ಜಿ ಮಾಡಿದ್ದು, ಕೊನೆಗೆ ಅದರ ಚೌಕಾಶಿಗಾಗಿ ಯಮನಂಥ ಇಂಥ 
ಅಧಿಕಾರಿಯನ್ನು ಕರೆಸಿದ್ದು ಇವೆಲ್ಲ ನಿನ್ನೆ ಅವರ ಪರಾಕ್ರಮಕ್ಕೆ, ಧೈರ್ಯಕ್ಕೆ 
ಸಾಕ್ಷಿಯಾಗಿದ್ದುವು, ಅವೇ ಇಂದು ವಿಪರೀತ ದೃಷ್ಟಿಯ ಬೆಳಕಿನಲ್ಲಿ ದ್ರೋಹದ 
ಕೃತಿಗಳಾಗಿ ಕಂಡವು. 

ಆದರೆ ಕುಲಕರ್ಣಿ ಶೇಷಪ್ಪನಿಗೆ ಮಾತ್ರ ಹಾಗನ್ನಿಸಿರಲಿಲ್ಲ ಅವನಿಗೆ ಊರಲ್ಲಿ 
ಎದ್ದ ಇಂಥ ಗೊಂದಲದಿಂದ ಉತ್ಸಾಹವೇರಿತ್ತು. ಅವನ ಸ್ವಾರ್ಥದ ನಾಲಿಗೆ 
ಉಪ್ಪಿನಕಾಯಿಯನ್ನು ಕಂಡಂತೆ ಲೊಚಗುಡಪತ್ತಿತ್ತು ಅಂತೆಯೇ ಪಡದಯ್ಯ 
ಅವನ ಕಣ್ಣಿಗೆ ಬಹಾದ್ದೂರನಾಗಿ ಕಂಡ. “ಖರೇ ಗ೦ಡಸ ಅ೦ದರೆ ಅನಬೇಕು 
ಅವನ. ಅಂಥಾವ ಒಬ್ಬಾವ ಊರಾಗ ಇದ್ದರ ಇಂಥಾ ಗೌಡರ ಸೊಕ್ಕು ಮುರೀತದ” 
ಎಂದು ಹೇಳುತ್ತ ತಿರುಗಾಡಹತ್ತಿದ. 

ರಾತ್ರಿ ಹನ್ನೊಂದು ಹೊಡೆಯುತ್ತಲೇ ಫಕರುದ್ದೀನಸಾಹೇಬರ ಕಣ್ಣು 


೧೧೨ ಗ್ರಾಮಾಯಣ 


ಕೆಂಪಗಾದವು. ಚಾವಡಿಯ ತುಂಬ ಹೆಂಡದ ಕಂಪು ಇಡುಗಿತು. ಸಾಹೇಬರು 
ಅಮಲೇರುತ್ತಿದ್ದಂತೆಯೇ “ಪಡದಯ್ಯಾಕೊ ಬುಲಾವ್‌; ಓ ದಾದಾಕೊ ಬುಲಾವ್‌ 
ಎಂದು ಆರ್ಭಟಿಸಹತ್ತಿದರು. 

ಪೋಲೀಸ ಸಿಪಾಯಿಯೊಬ್ಬ ಓಲೆಕಾರ ಮಲ್ಲನೊಂದಿಗೆ ಗರಡಿಮನೆಗೆ 
ಹೋಗಿ “ರಾವಸಾಹೇಬರು ಕರೆದಾರ ಬಾ” ಎಂದು ದಾದಾನನ್ನು ಕರೆತಂದನು. 

ಅಂದೇ ಸಂಜೆ ಸಂಗಪ್ಪನ ತಮ್ಮನ ಮಗ ಬಸಪ್ಪ ದಾದಾನನ್ನು ಕಂಡಿದ್ದ. 
ಮನೆಯ ಜಮೀನನ್ನು ವತ್ತಿಹಾಕಿ ೧೦೦ ರೂಪಾಯಿ ತಂದು ಕೊಟ್ಟ ಸುದ್ದಿಯನ್ನು 
ಅವನೆದುರು ಹೇಳಿದ್ದ. 

“ಬಡವರು ಬಾಳೇ ಮಾಡೂದ ತೆಗವ ಆಗಿ ಕುಂತೈತಿ ನೋಡು ದಾದಾ. 
ನಮ್ಮ ಎಮ್ಮಿ-ದಿನಕ್ಕ ಮೂರು ಸೇರು ಬೆಣ್ಣಿ ಬರೂದು-ಅದನ್ನು ತೊಗೊಂಡು 
ಒಂದು ಬಡ್ಡ ಬಮ್ಮಿ ಕೊಟ್ಟ. ಅದರ ಆರೈಕಿ ಮಾಡಲಾಕ ಜೀತಿಲ್ಲ ಆಳಂತ 
ಮಾಡ್ಯಾನ ನಮ್ಮನ್ನ ಅದೂ ಒಂದು ವಾಗತ್ಯ ಮಾಡಿ ಸಾಕಿದಿವಿ. ಅದರ ಮ್ಯಾಗ 
ಕಣ್ಣು ಬಿದ್ದೀತು ಇವಂದು ಅಂತ ಕಾಕಾ "ನಿಮ್ಮ ಎಮ್ಮಿ ಸತ್ತೈತಿ' ಅಂತ ಹೇಳಿದ್ದ. 
ಅದಕ್ಕ ನೂರು ರೂಪಾಯಿ ದಂಡಾ ವಸೂಲ ಮಾಡಬೇಕೇನಪಾ?” ಬಸಪ್ಪನೆಂದಿದ್ದ 

ದಾದಾನ ಪಿತ್ತ ಆಗಲೇ ನೆತ್ತಿಗೇರಿತ್ತು. ಇಂಥ ಬರಗಾಲದಲ್ಲಿ ಹೀಗೆ 
ಬಡವರನ್ನು ಸುಲಿಯುವ ಅನ್ಯಾಯ ಅಕ್ಷಮ್ಯವೆಂದೆನಿಸಿತು, ಫೌಜದಾರನ 
ದರ್ಪವನ್ನಿಳಿಸಿಬಿಡಬೇಕೆಂಬ ಯೋಚನೆಯೂ ಸುಳಿದು ಹೋಯಿತು. ಆ ವಿಚಾರದ 
ಭರದಲ್ಲಿಯೇ ಪೋಲೀಸರ ಬೆನ್ನ ಹತ್ತಿ ದಾದಾ ಚಾವಡಿಯ ಕಟ್ಟೆಯನ್ನೇರಿದನು. 

ಚಾವಡಿಯಲ್ಲಿ ಜನರ ಗದ್ದಲವಿತ್ತು ಆಡ್ಲಿ ಕೇಶವರಾಯ ಗಡಿಬಿಡಿಯಿ೦ದಲೇ 
ಓಡಾಡುತ್ತಿದ್ದವನು, ಈಗ ಒಬ್ಬ ಓಲೆಕಾರನಿಗೆ ಗಟ್ಟಿಯಾಗಿ ಏನೋ ಮಾತುಗಳನ್ನು 
ಹೇಳುತ್ತಿದ್ದ ಲೋಡಿಗಾತುಕೊಂಡು ಕುಳಿತ ಫೌಜುದಾರರೆದುರು ಪಡದಯ್ಯನವರು, 
ಮಠದ ಸ್ವಾಮಿಗಳಿಗೊಪ್ಪವ ಠೀವಿಯಲ್ಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು 
ಗಂಭೀರ ಮುದ್ರೆಯಿಂದ ಕುಳಿತಿದ್ದರು. ಒಂದಿಬ್ಬರು ಪೋಲೀಸರು ಅಡಿಗೆಯ 
ಸಾಮಾನು ಹೊತ್ತು ಒಳಗಿಡುವದರಲ್ಲಿ ನಿರತರಾಗಿದ್ದರು. 

ದಾದಾ ಕಟ್ಟೆಯ ತುದಿಗೆ ಕೆರವುಗಳನ್ನು ಬಿಟ್ಟು ಒಳಗೆ ಬ೦ದು ನಿಂತ, 
ತಮ್ಮ ಮುಂದೆ ತಲೆವಾಗಿ ಮುಜುರೆ ಸಹ ಮಾಡದೆ ಎದೆ ಸೆಟೆಸಿ ನಿಂತ ಈ 
ಹುಡುಗ ಉದ್ದಟನೆಂದು ತಿಳಿದು ಫೌಜುದಾರರ ಸಿಟ್ಟು ಇನ್ನೂ ಹೆಚ್ಚಿತು. ಅವರ 
ಸಮ್ಮುಖದಲ್ಲಿ ಫಿರ್ಯಾದಿ ಪಡದಪ್ಪನು ಕುಳಿತಿರದಿದ್ದರೆ ಅವನ ಕೆನ್ನೆಗೆ ಎರಡೇಟು 
ಕೊಟ್ಟು, ರವಸಾಹೇಬರ ಮುಂದೆ ಯಾವ ರೀತಿ ವರ್ತಿಸಬೇಕೆಂಬದರ ಬಗ್ಗೆ 


ಗ್ರಾಮಾಯಣ ೧೧೩ 


ಮರೆಯಲಾಗದ ಪಾಠವನ್ನು ಕಲಿಸಬಹುದಾಗಿತ್ತು. ಆದರೆ ಇವನನ್ನು ಹೆಡಮುರಿಗೆ 
ಕಟ್ಟಿ ಜೇಲಿಗೆ ಅಟ್ಟುವಂಥ ಆರೋಪಗಳನ್ನು ಸಿದ್ದಮಾಡಿಕೊಡುವ ಫಿರ್ಯಾದಿ 
ಇರುವಾಗ ಸದ್ಯಕ್ಕೆ ತಾಳ್ಮೆ ವಹಿಸುವದೇ ಉತ್ತಮ ಉಪಾಯವೆಂದು ಫಕರುದ್ದೀನರು 
ಎಣಿಕೆ ಹಾಕಿದರು. ಅವನನ್ನು ಸ್ವಲ್ಪ ಹೊತ್ತು ಕ್ರೂರವಾಗಿ ದಿಟ್ಟಿಸಿ ನೋಡಿ, 
“ಆಡ್ಲೀ, ದಾದಾ ಅನ್ನೋ ಹುಡುಗ ಇವನ ಏನು?” ಎಂದು ಪ್ರಶ್ನೆ ಮಾಡಿದರು. 
ಕೇಶವರಾಯ ಹೌದೆಂದು ಉತ್ತರಿಸಿದ. 

“ಯಾಕೋ, ಯಾರ ಮುಂದ ನಿಂತಿ ಗೊತ್ತೈತೋ ಇಲ್ಲೋ?” ಎಂದು 
ಫೌಜದಾರರು ಹೆದರಿಸುವ ರೀತಿಯಲ್ಲಿ ದಾದಾನನ್ನೇ ಕೆಣಕಿದರು. 

“ಗೊತ್ತೈತಲ್ಲರಿ” ಎಂದು ದಾದಾ ನಿರ್ಲಕ್ಷ್ಯದಿಂದ ಹೇಳಿದ. 

“ಇಲ್ಲೆ ಯಾಕ ಕರಕೊಂಡು ಬಂದಾರ ನಿನ್ನ ಅನ್ನೂದು ಗೊತ್ತದನೋ 
ಇಲ್ಲೋ?” 

“ಗೊತ್ತಿಲ್ಲರಿ” ಅದೇ ನಿರ್ಲಕ್ಷ್ಯತನದಿ೦ದ ದಾದಾ ಉತ್ತರಿಸಿದ. 

“ಅರೆ ಇಸ್ಮಾಯಿಲ್‌, ಇಸಕೊ ಸಮಜಾವ್‌” ಎಂದು ಫಕರುದ್ದೀನರು 
ಪೊಲೀಸನೊಬ್ಬನಿಗೆ ಆಜ್ಞೆ ಮಾಡಿದರು. 

ಇದೇ ಸಂಧಿಯನ್ನು ಸಾಧಿಸಿ ಪಡದಯ್ಯನವರು “ನೋಡ್ರಿ ರಾವಸಾಬ, 
ಏಟು ಉದ್ಧಟ ಅದಾನೆ ಇಂವಾ! ಇವನ ಮಗರೂರಿ ಏಟ ಇದ್ದೀತು!” ಎಂದು 
ಬೆ೦ಕಿಯೂದಿದರು. 

ದಾದಾ ಕೆರಳಿದ ಹುಲಿಯಂತೆ ಪಡದಯ್ಯನವರನ್ನು ನೋಡಿದ “ಸುಮಾಕ 
ಕೂಡ ಬಾರದ ಹಲ್ಲಾಗ ನಾಲಿಗೆ ಇಟಕೊಂಡು, ಸಾಹೇಬರಾದರೂ ನಾ ಅದೀನಿ; 
ನಿಂದೇನೋ ನಡಕ?” ಎಂದು ಅವರನ್ನು ಜಬರಿಸಿದ. ಅಷ್ಟರಲ್ಲಿ ಕಾನ್‌ಸ್ಟೇಬಲ್‌ 
ಇಸ್ಮಾಯಿಲ್‌ ಬ೦ದು ದಾದಾನನ್ನು ಆಚೆಗೆ ಕರೆದೊಯ್ದನು. 

“ನೋಡಿದಿರಿಲ್ಲೊ ಸಾಹೇಬರ, ಏಟ ಅವನ ಟಬರು! ಕಣ್ಣ ಕೆಪ್ಲೋಗ 
ಹ್ಯಾಗ ಮಾಡತಾನ? ಕಂಡಕಂಡವರ್ನ ಬೆದರಸತಾನ ಹ್ಯಾಗ? ನನ್ನ ಹೊಡದು 
ಬಡದು ಜೀವಾ ತೊಗಂತೀನಿ ಅಂತ ಬೆದರಿಸಿ, ನನ್ನಂತಾ ವಿರಕ್ತನ ಮಠಕ್ಕೆ 
ಬಟ್ಟಾ ತರಬೇಕಂತ, ತನ್ನ ತಂಗಿನ್ನ ತಂದು ಮಟದಾಗ ಸೇರಿಸಿಬಿಟ್ಟ. ಕುಸ್ತಿ ಗಡಿ 
ಟೋಳಿ ಕಟಿಗೊ೦ಡು ಊರಾಗ ರೈತರನ್ನ ಬೆದರಿಸಿ ಹಗೇ ಲೂಟಿ ಮಾಡತೀವಿ 
ಅಂತ ಧಮಕೀ ಕೊಟ್ಟ ಅದರ ಸಲುವಾಗಿ ಬಾಪೂಸಾಹೇಬರು ರಾತ್ರೋರಾತ್ರಿ 
ಹಗೇ ತಗಿಸಿ, ಕಾಳು ಹಂಚಿ ಪಾರಾಗಬೇಕಾದರ ಮಸ್ತಾತು!” ಎಂದು 
ಪಡದಯ್ಯನವರು ಮಾತಿನ ಸುರುಳಿಯನ್ನು ಬಿಚ್ಚಿದರು. 

ಪಡದಯ್ಯನವರು ಆದಷ್ಟು ದಾದಾನ ಮೇಲಿನ ಆರೋಪವನ್ನು 


೧೧೪ ಗ್ರಾಮಾಯಣ 


ಉಗ್ರವಾಗುವಂತೆ ಮಾಡಲು ಬಣ್ಣ ಹಾಕಬೇಕಾಗಿತ್ತು. ಅಂತಲೇ ಸಿಕ್ಕ ಸಂಧಿ 
ಸಾಧಿಸಿ ಫೌಜುದಾರರು ಅವನ ಮೇಲೆ ಸಿಟ್ಟಿಗೇಳುವಂತೆ ಮಾಡಲು ಅವರ 
ಪ್ರಯತ್ನವಿತ್ತು. ಈಗ ಅಭಿಮಾನದಿಂದ ಸೆಟೆದು ನಿಂತ ದಾದಾ, ಸಾಹೇಬರ 
ದೃಷ್ಟಿಯಲ್ಲಿ ನಿಜವಾಗಿ ಆರೋಪಿಯಾಗಿದ್ದ. ಅಧಿಕಾರದ ಕಣ್ಣಿಗೆ ಧೈರ್ಯ 
ಅಭಿಮಾನಿಗಳು ಅಧಿಕ ಪ್ರಸ೦ಗವಾಗಿಯೇ ತೋರುತ್ತವೆ. ಈಗ ಪಡದಯ್ಯನವರು 
ಹೇಳಿದಂತೆ, ಹಗೇ ಲೂಟಿ ಮಾಡುವ ಹೆದರಿಕೆ ಹಾಕಿದ ಬಗ್ಗೆ ಬಾಪೂ 
ಸಾಹೇಬನಿಂದ ಫಿರ್ಯಾದಿ ಬರೆಸಿ ಕೊಳ್ಳುವುದು ಅಗತ್ಯವಿತ್ತು. ಫೌಜದಾರರು 
ಕೂಡಲೇ “ಅರೇ, ಜಾಗೀರದಾರ ಸಾಬಕೋ ಬುಲಾವ್‌!” ಎಂದು ಕೂಗಿದರು. 

ಮಲ್ಲಿನ ಅಂಗಿಯೊಂದನ್ನು ಮಾತ್ರ ಧರಿಸಿಕೊಂಡು, ಹತ್ತೆಚಣ್ಣದಲ್ಲಿದ್ದ 
ಬಾಪೂಸಾಹೇಬ ದೇಶಾವರಿ ನಗೆ ಬೀರುತ್ತ ಸಾಹೇಬರಿಗೆ ವಿನಯದಿ೦ದ ಮುಜುರೆ 
ಮಾಡಿ ಒಳಗೆ ಬಂದ. 

“ರಾವಸಾಹೇಬ, ಜಾಗೀರದಾರರು ಬಂದರು ನೋಡಿ, ಬರ್ರಿ, ಬರ್ರಿ 
ಜಾಗೀರದಾರ ಸಾಹೇಬ!” ಎನ್ನುತ್ತ ಪಡದಯ್ಯನವರು ಬಾಪೂಸಾಹೇಬನನ್ನು 
ತಾವೇ ಸ್ವಾಗತಿಸಿದರು. 

“ಜಾಗೀರದಾರಸಾಹೇಬ, ನೀವು ಹಗೇ ತಗಿಸಿ ಗರೀಬ ಜನರಿಗೆ ಕಾಳು 
ಕೊಟ್ಟಿರಿ ಅಂತ ಕೇಳಿದಿವಿ. ಏ ಬಾತ ಸಜ್ಜಾ ಹೈ ಕ್ಯಾ?” ಎಂದು ಸಾಹೇಬರು 
ಕೇಳಿದರು. 

ಎರಡು ದೊಡ್ಡ ವಜದುಂಗುರಗಳನ್ನಿಟ್ಟಿದ್ದ ಎರಡೂ ಕೈಗಳನ್ನು ಹಿಚುಕುತ್ತ 
ಬಾಪೂಸಾಹೇಬ “ಗರೀಬರು ಉಪವಾಸ ಬಿದ್ದು ಸಾಯಾಕ ಹತ್ಯಾರ ಅಂತ 
ಕೇಳದ್ದಿ ಅದಕ ಅವರಿಗೆಲ್ಲಾ ಥೋಡಾಥೋಡಾ ಕಾಳು ಹಂಚಿಬಿಟ್ಟಾಗೇತಿ” 
ಎಂದ. ಪಾಪ, ಅವನಿಗೆ ಪ್ರಶ್ನೆಯ ಒಳಗುಟ್ಟು ತಿಳಿದಿರಲಿಲ್ಲ; ತನ್ನ ಔದಾರ್ಯವನ್ನು 
ಮೆರೆಸುವ ಉತ್ತರದಿಂದ ಪೇಚು ಬರಬಹುದೆಂದೂ ತಿಳಿದಿರಲಿಲ್ಲ. 

ಪಡದಯ್ಯನವರು ಧೈರ್ಯ ಹೇಳುವಂತೆ, “ಜಾಗೀರದಾರಸಾಹೇಬ, 
ನೀವೇನೂ ಅಂಜಬ್ಯಾಡಿ, ರಾವಸಾಹೇಬರಿಗೆ ಹೇಳೂದೆಲ್ಲ ಈ ಮಕ್ಕಟ್ಟ 
ಹೇಳಿಬಿಟ್ಟೈತಿ. ದಾದಾನ ಟೋಳಿ ಬಂದು ಹಗೇ ಲೂಟಿ ಮಾಡಿ ಪುಂಡಾಟ 
ನಡೆಸಲಿಕ್ಕೆ ಅವಕಾಶಾನ ಕೊಡಬಾರದು. ಅಂತ ನಾ ಹೇಳಿದ್ದ ಕೇಳಿ, ಹಗೇ 
ತಗಿಸಿ ಜ್ವಾಳಾ ಕೊಟ್ಟದ್ದು ಮುಚ್ಚಿಡೋ ಕಾರಣ ಇಲ್ಲ” ಎಂದರು. 

“ಹೌದೌದು ನಮ್ಮ ಪಾಟೀಲರ ಹಗೆ ಲೂಟಿಮಾಡಿಲಿಕ್ಕ ಜನ ಸೇರಿತ್ತು” 
ಎಂದು ಗೊ೦ದಲಗೆಟ್ಟು ಪೂರ್ವಾಪರ ತಿಳಿಯದೆ ಬಾಪೂಸಾಹೇಬ ನುಡಿದ. 


ಗ್ರಾಮಾಯಣ ೧೧೫ 


ಇನ್ನು ಅಸಾಮಿ ಕೈಬಿಡುವದೆನಿಸಿದ್ದರಿ೦ದ ಪಡದಯ್ಯನವರು ಸ೦ಪೂರ್ಣ 
ಗಾಬರಿಯಾಗಿ ಬಾಪೂಸಾಹೇಬನನ್ನು ಅರ್ಧಕ್ಕೆ ತಡೆದು, ತಾವು ಮಾತಿನ ಸೂತ್ರವನ್ನು 
ಕೈಗೆತ್ತಿಕೊಂಡರು: 

“ಅ೦ದಮ್ಯಾಗ ನೋಡಿ; ಗೌಡರಂತಾ ಗೌಡರ ಹಗೇನ ಲೂಟಿ ಮಾಡಾಕ 
ಈ ದಾದಾ ಪುಂಡರ ಹಿಂಡೆಲ್ಲಾ ಕೂಡಿಸಿ ಧಾಂದಲೆ ಹಾಕಾಕ ಹತ್ತಿದ ಮ್ಯಾಗ, 
ಅದ ಪುಂಡರು, ಇಂದಿಲ್ಲ ನಾಳೆ ವಾಡೇದ ಹಗೇಕ್ಕೂ, ಕೈಹಚ್ಚವರದಾರು ಅನೂ 
ಸುದ್ದಿ ಕರೇ ಅನಸಾಕು ಬೇಕಲ್ರಿ, ಲೂಟಿ ಮಾಡೂ ಗಾಳೀನ ಬೀಸಿತ್ತು. ಅಂದಮ್ಯಾಗ 
ಕೇಳೊದೇನು? ಹುಲಿಗೆ ಊರೇನು, ಕಾಡೇನು? ಜಾಗೀರದಾರಸಾಹೇಬ, ದಾದಾ 
ನಿಮ್ಮ ಹಗೇನೂ ಲೂಟಿ ಮಾಡಸಾವ ಅಂತ ಊರಾಗೆಲ್ಲ ಸಾರಿದ್ದು ಹೇಳಿ, 
ದಾದಾ ಈಗ ಪೋಲೀಸರ ತಾಬೇದಾಗ ಆದಾನ, ಇನ್ನ ಅವನ ಹೆದರಿಕೆ ಬಿಡ್ರಿ” 
ಎಂದೇ ನಿಧಾನವಾಗಿ ಹೇಳುತ್ತ ಪಡದಯ್ಯನವರು ಬಾಪೂಸಾಹೇಬ ಹೇಳಬೇಕಾಗಿದ್ದ 
ಹೇಳಿಕೆಯನ್ನು ಪೂರ್ತಗೊಳಿಸಿದರು. 

ದಾದಾನ ಈ ನಾಟಕ ರಂಪಿಗೇಳಬೇಕಾಗಿದ್ದರೆ ಇನ್ನೊಂದು ಅವಶ್ಯಕತೆಯಿತ್ತು 
ದಾದಾ ಜಾಗೀರದಾರರ ಹಗೆಗಳನು ಲೂಟಿ ಮಾಡಿಸುವ ಹೆದರಿಕೆ ಹಾಕಿದ 
ಬಗ್ಗೆ ಬಾಪೂ ಸಾಹೇಬನಿಂದ ಒಂದು ಫಿರ್ಯಾದಿಯ್ದನು ಈಗಿಂದೀಗ 
ಬರೆಸಿಕೊಳ್ಳಬೇಕಾಗಿತ್ತು. 

ಆದರೆ ಇದೇ ಸಮಯಕ್ಕೆ ಆಡ್ಲಿ ಕೇಶವರಾಯ ನಡುವೆ ಬಾಯಿಹಾಕಿ ಈ 
ಪ್ರಸಂಗದ ಗತಿಯನ್ನೇ ಬದಲಿಸಿದ. ಮೂಕಿ ಅರ್ಜಿಯಲ್ಲಿ ವಿಷಪ್ರಯೋಗ ಮಾಡಿ 
ನಾನಾನ ಕೊಲೆ ಮಾಡಿದ ಆರೋಪವನ್ನು ಬಾಪೂಸಾಹೇಬರ ಮೇಲೆ 
ಹೊರಿಸಲಾಗಿದೆ ಎಂಬ ಮಾತನ್ನು ಫೌಜುದಾರ ಸಾಹೇಬರ ಗಮನಕ್ಕೆ ತಂದುಕೊಟ್ಟ 

“ಎದೀ ಬಡಕೊಂಡು ನಾನಾ ಫೋತಿ ಆದಾ ಅಂತ ಶಪ್ಪತ್‌ ಮಾಡಿ 
ಹೇಳತೀನಿ ರಾವಸಾಹೇಬ. ವಿಷಾ ಹಾಕೂವಂಥಾ ಪಾಪಾ ಅಂವಾ ಏನೂ 
ಮಾಡಿದ್ದಿಲ್ಲ. ಅವನಂಥ ಸಂಭಾವಿತರು ಲಾಖ ಮಂದ್ಯಾಗ ಒಬ್ಬಾವ ಇದ್ದರ 
ಇರಬೇಕು” ಎಂದು ಜಾಗೀರದಾರರಿಗೊಪ್ಪುವ ಅಜ್ಞಾನದಿಂದ ತುಂಬಿ 
ಬಾಪೂಸಾಹೇಬ ಸಾಧಿಸಿದ. 

“ಹಾಂಗಾರ ಅರ್ಜಿಯೊಳಗಿನ ಮಜಕೂರು ಪೂರಾ ಸುಳ್ಳು ಅಂತ 
ಹೇಳುತ್ತೀರೇನು?” ಎಂದು ಕೇಶವರಾಯ ಅಡ್ಡ ಪ್ರಶ್ನೆ ಹಾಕಿದ. ಇಂಥ ಸಾವಿರ 
ಪ್ರಸಂಗಗಳನ್ನು ನೋಡಿದ ಅನುಭವವಿದ್ದ ಕೇಶವರಾಯನಿಗೆ ಈ ಪ್ರಕರಣದ 
ಅಂತರಂಗ ಎಂದೋ ತಿಳಿದು ಹೋಗಿತ್ತು. ಜಾಗೀರದಾರರ ಹುಚ್ಚುತನದಿಂದ 


೧೧೬ ಗ್ರಾಮಾಯಣ 


ಅವನಿಗೆ ಮೋಜೆನಿಸಿತು. 

“ನನಗೊಂದು ಠಾವಿಕಿ ಇಲ್ಲ. ಆದಾವತಿ ಜನಾ ನನ್ನ ವಿರುದ್ಧ ಆರೋಪ 
ಮಾಡ್ಯಾರ. ಖರೇ ಸಂಗತಿ ಇದ್ದರ ಸಹಿ ಮಾಡಿ ಅರ್ಜಿ ಕೊಡತಿದ್ದರು”, ಎಂದು 
ಒಂದು ಬಗೆಯ ಮೊಂಡುತನದಿಂದ ಬಾಪೂಸಾಹೇಬ ಮೂಕಿ ಅರ್ಜಿಯಲ್ಲಿಯ 
ಎಲ್ಲ ಮಜಕೂರು ಸುಳ್ಳು ಹೇಳುವ ಧೈರ್ಯವಾಗದೆ, ತನ್ನ ಮೇಲಿನ ಆರೋಪಗಳು 
ಮಾತ್ರ ನಿರಾಧಾರ ಎಂದು ವಾದಿಸಿದನು. 

ಪಡದಯ್ಯನವರು ಈಗ ನಡುವೆ ಬಾಯಿ ಹಾಕಲೇಬೇಕಾಯಿತು. ಇಲ್ಲದಿದ್ದರೆ 
ಆಟ ತಮ್ಮ ಮೇಲೆಯೇ ತಿರುಗಬಹುದಾಗಿತ್ತು ಪಡದಯ್ಯನವರು ಕುಳಿತ 
ಆಸನವನ್ನು ಬದಲಿಸಿದರು. ಮುಗುಳುನಗೆಯನ್ನು ಮುಖದ ಮೇಲೆ 
ತೆಗೆದುಕೊಂಡು, ಒಮ್ಮೆ ಕೆಮ್ಮಿ ಎಲ್ಲ ಶ್ರೋತೃಗಳ ಗಮನವನ್ನೂ ತಮ್ಮ ಕಡೆಗೆ 
ಸೆಳೆದುಕೊಂಡರು. ಹೊಸ ಕತೆಗೆ ಹೊಸ ವೇಷ, ಹೊಸ ಆವಿರ್ಭಾವ ಬೇಕೆನ್ನುವದು 
ಅವರಿಗೆ ಸಂಪೂರ್ಣ ಮನದಟ್ಟಾಗಿತ್ತು 

“ರಾವಸಾಹೇಬ, ಇಲ್ಲಿ ಕೇಳ್ರಿ, ಆ ಸತ್ತ ನಾನಾ ಈ ದಾದಾನ ಕಾಕಾ. 
ಅಂವಾ ಮೊದಲಿನಿಂದಲೂ ಶಿಲೇದಾರ. ಜಾಗೀರದಾರರ ಭೂಮಿ ಲಾವಣಿಗೆ 
ಹಿಡಿದು ಸಾಗುಮಾಡುತಿದ್ದ. ಹೇಣತಿ ಸತ್ಯಮ್ಯಾಗ, ಈ ನಾನಾ ತನ್ನ ಮಗಳ್ನ 
ಕರಕೊಂಡು ಬಂದು ವಾಡೇದಾಗ ಇರಾಕ ಹತ್ತಿದ. ಅವನ ಆಸ್ತಿ ಅವನ 
ಹೆಸರಲೆ ಇದ್ದ ಭೂಮಿ-ಸೀಮಿ, ಇನ್ನ ತನ್ನ ಕೈಬಿಡತಾವು ಅ೦ತ ಈ ದಾದಾಗ 
ಅನಿಸಿತೋ ಏನೋ ಆ ಶಿವಗ ಗೊತ್ತು. ದಾದಾ ಅವಗ ವಿಷಾ ಹಾಕಸೂ 
ಯವಸ್ತಾ ಮಾಡಿ ಊರು ಬಿಟ್ಟು ಹೋಗಿರಬೇಕು, ತಾ ಮಾಡಿದ ಪಾಪ 
ಇನ್ನೊಬ್ಬರ ಮ್ಯಾಗ ಹಾಕಿ ಪಾರಾಗಕ ಈ ಮೂಕಿ ಅರ್ಜಿ ಸರಕಾರಕ್ಕ ಮಾಡಿ, 
ದಿಶಾಭೂಲ ಮಾಡಿದ್ದಾಂಗ ನಮಗೆ ಕಾಣತೈತಿ. ಅದರ ಮಾಡಿದ ಕರ್ಮ ಬೆನ್ನು 
ಹತ್ತಿಕೊಂಡು ಬರಾಕಬೇಕಲ್ರಿ? ಅದರ ತಾ ಮಾಡಿದ ಪೇಚಿನ್ಯಾಗ ತಾನ ಸಿಕ್ಕೊಂಡು 
ಕುಂತಾನ.” ಪಡದಯ್ಯ ಇಷ್ಟು ಮಾತಾಡಿ, ದಾದಾನೇ ನಾನಾನ ಕೊಲೆಯ 
ಆರೋಪಿ ಇರಬಹುದೆಂಬ ಸಂಶಯದ ನೆರಳು ಕವಿಸುತ್ತ ಈ ಕತೆಯನ್ನು 
ಹೇಳಿದ. 

ದಾದಾನ ಮೈಸೊಕ್ಕು ಇಳಿಸುವದು ಫಕರುದ್ದೀನ ಸಾಹೇಬರಿಗೂ 
ಬೇಕಾಗಿತ್ತು. ಆದ್ದರಿಂದ ನಾನಾನ ಕೊಲೆಯ ಒಳಸ೦ಚಿನ ಆರೋಪವನ್ನಿಡಲು 
ಅವರ ಅ೦ತರ೦ಗ ಯಾವ ರೀತಿಯ ತಕರಾರೂ ಮಾಡಲಿಲ್ಲ. ಮೇಲಾಗಿ 
ಬೇಪತ್ತೆಯಾದ ಒಂದು ಕೊಲೆಯ ಪ್ರಕರಣದ ಶೋಧ ಮಾಡಿದ ಶಿಫಾರಸು; 


ಗ್ರಾಮಾಯಣ ೧೧೭ 


ಇಲ್ಲದಿದ್ದರೆ ಆರೋಪಿಗಳ ಕಡೆಯಿಂದ ಕೈತುಂಬ ರೊಕ್ಕ. ಫಕರುದ್ದೀನರಿಗೆ ಈ 
ಸುವರ್ಣಸಂಧಿಯನ್ನು ವ್ಯರ್ಥವಾಗಿ ಹೋಗಗೊಡಬಾರದೆಂದೆನಿಸಿತು. ಅಂತಲೇ 
ಸ್ವಲ್ಪ ಹೊತ್ತು ಗಡ್ಡದ ಮೇಲೆ ಕೈಯಾಡಿಸಿ ಏನೋ ಯುಕ್ತಿ ಹೊಳದವರಂತೆ 
ಕಣ್ಣು ಮಿಟುಕಿಸಿ, ವಿಚಿತ್ರನಗೆಯೊಂದನ್ನು ನಕ್ಕರು. ಆಮೇಲೆ ಬಾಪೂಸಾಹೇಬನ 
ಬೆನ್ನು ತಟ್ಟಿ “ಐಸಾ ಕರೋ ಜಾಗೀರದಾರಸಾಬ ನಾನಾಗ ವಿಷ ಹಾಕಿದಾವ 
ದಾದಾ ಅ೦ತ ಸಾಧಿಸಿರಿ. ಅದಕ್ಕ ನಾಲ್ಕು ಸಾಕ್ಷೀ ತಯಾರಿಸಿ ಕೊಡಿ. ಆ 
ದಾದಾನ ಮಗರೂರಿ ಇಳಿಸಿ, ಅವಂಗ ಫಾಶೀ ಶಿಕ್ಷಾ ಮಾಡಿಸಿ ಕಳಸತೀವಿ” 
ಎಂದು ಹೇಳಿದರು. 

ಅಷ್ಟರಲ್ಲಿ ಆಡ್ಲಿ ಕೇಶವರಾಯ ಸಾಹೇಬರ ಮಲಗುವ ಹೊತ್ತಾಯಿತೆಂದು 
ಸೂಚಿಸಿದ. ಸಾಹೇಬರು ಎದ್ದು ಒಳಗೆ ನಡೆದರು. ಬಾಪೂಸಾಹೇಬ ಮತ್ತೊಮ್ಮೆ 
ಸಾಹೇಬರಿಗೆ ಬಗ್ಗಿ ಮುಜುರೆಮಾಡಿ ಹೊರಲನುವಾದ. ಪಡದಯ್ಯನವರೂ 
ಎದ್ದುನಿಂತು ಗಂಭೀರವಾಗಿ ಸಾಹೇಬರಿಗೆ ವಂದನೆ ಸಲ್ಲಿಸಿದರು. ಇಬ್ಬರೂ 
ಅವರ ಅಪ್ಪಣೆ ಪಡೆದುಕೊಂಡು ಚಾವಡಿಯಿ೦ದ ಹೊರಗೆ ನಡೆದರು. 

ಆಗಲೇ ಮಧ್ಯರಾತ್ರಿಯ ಮೇಲಾಗಿತ್ತು ಅಲ್ಲಲ್ಲಿ ನಾಯಿಗಳು ಬೊಗಳುವ 
ಸಪ್ಪಳ ಬಿಟ್ಟರೆ ಊರು ಶಾಂತವಾಗಿ ಮಲಗಿತ್ತು ಬಾಪೂಸಾಹೇಬ ತನ್ನ ಮೇಲಿನ 
ಆರೋಪ ದಾದಾನ ಮೇಲೆ ಹೋದದ್ದರಿಂದ ಹರ್ಷಾತಿರೇಕದಲ್ಲಿ ಉಬ್ಬಿ 
ಹೋಗಿದ್ದ. ಈಗ ಸಾಹೇಬರು ಹೇಳಿದ ಕೆಲಸ ಮಾಡುವುದು ಅಗತ್ಯವಾಗಿತ್ತು. 
ಅದಕ್ಕೆ ಪಡದಯ್ಯನವರ ಸಲಹೆಯೂ ಅಷ್ಟೇ ಅವಶ್ಯವಾಗಿತ್ತು. 

ಬಾಪೂಸಾಹೇಬ ಆಗಿನ ಕಾಲದ ಎಲ್ಲ ಸುಖವಸ್ತು ವತನದಾರರಂತೆ 
ಕೇವಲ ಮೈಯಷ್ಟೇ ಬೆಳೆದ ಹುಡುಗನಾಗಿದ್ದ. ಜೀವನದ ವಿಲಾಸದ ಮುಖವಷ್ಟೇ 
ಅವನಿಗೆ ಪರಿಚಿತವಾಗಿತ್ತು ರಾಜಕಾರಣ ಅವನಿಗೆ ಕೇವಲ ಹುಡುಗಾಟಿಕೆಯಾಗಿತ್ತು 
ಅವನ ನೀಚತನದಲ್ಲಿಯೂ ಕೂಡ ಹುಡುಗತನವಿತ್ತು ಕೈಯಲ್ಲಿ ಸಿಕ್ಕ ಇನ್ನೊಂದು 
ಜೀವವನ್ನು ಗೋಳಾಡಿಸಿ, ಅದು ಒದ್ದಾಡುವುದನ್ನು ನೋಡಿದರೆ ಅವನಿಗೆ ತೃಪ್ತಿ 
ಎನಿಸುತ್ತಿತ್ತು. ಹುಟ್ಟಿದಂದಿನಿಂದ ದು:ಖವನ್ನೇ ಕಾಣದೆ, ಕೇವಲ ಸುಖವನ್ನಪ್ಪೇ 
ಅನುಭವಿಸಿದ ಅವನಿಗೆ ಸುಖದ ರುಚಿ ಹೇಸಿಕೆಯಾಗಿತ್ತು ಇನ್ನೊಬ್ಬರ ದು:ಖದಿಂದ 
ಆ ಸುಖಕ್ಕೆ ಹೊಸ ರುಚಿ ಬರಬಹುದಾಗಿತ್ತು ಜಾಗೀರಿಯ ಒಡೆಯರೆಲ್ಲ 
ಇನ್ನೊಬ್ಬರನ್ನು ಪೀಡಿಸುವುದಕ್ಕೂ ಇದೇ ಕಾರಣವಾಗಿರಬಹುದೇನೋ! 

ಈಗ ಸಾಕ್ಷಿಗಳನ್ನು ಹುಟ್ಟಿಸಬೇಕಾಗಿತ್ತು. ವಾಡೆಯ ಅಡಿಗೆಯವಳಾದ 
ಯಮುನಾಳನ್ನು ಸಾಕ್ಷೀದಾರಳನ್ನಾಗಿ ಮಾಡಬೇಕು. ದಾದಾ ತಂದುಕೊಟ್ಟ ವಿಷವನ್ನು 


೧೧೮ ಗ್ರಾಮಾಯಣ 


ನಾನಾನ ಆಹಾರದಲಿ ಬೆರಸಿದ್ದಾಗಿ ಅವಳು ಹೇಳುವಂತೆ ಮಾಡಬೇಕೆಂದು 
ಪಡದಯ್ಯನವರ ಸೂಚನೆಯಾಗಿತ್ತು. ಅವರ ಬುದ್ಧಿಮತ್ತಗೆ ಬಾಪೂಸಾಹೇಬ 
ತಲೆದೂಗಿದ. “ಎಂಥಾ ಲಾಯಕ್‌ ವಿಚಾರ ಸಾಮೇರ!” ಎಂದು ಅವರನ್ನು 
ಬಾಯಿತುಂಬ ಹೊಗಳಿ ಬಾಪೂಸಾಹೇಬ ವಾಡೆಯ ದಾರಿಯನ್ನು ಹಿಡಿದ. 


೧೧ 


ಚಾವಡಿಯಿಂದ ಎದ್ದು ಬಾಪೂಸಾಹೇಬ ವಾಡೆಯನ್ನು ಮುಟ್ಟಿದಾಗ ರಾತ್ರಿ 
ಹನ್ನೆರಡರ ಮೇಲಾಗಿತ್ತು. ಅವನು ಚಾವಡಿಗೆ ಹೋದಾಗಿನಿಂದ ಪುತಳಾಬಾಯಿ 
ಚಿಂತಾತುರಳಾಗಿ ಅವನ ದಾರಿ ಕಾಯುತ್ತ ನಡುಮನೆಯಲ್ಲಿ ತೂಗುಮಂಚದ 
ಮೇಲೆ ಅಸ್ವಸ್ಥಳಾಗಿ ಕುಳಿತುಕೊಂಡಿದ್ದಳು. ತಮ್ಮ ಅರಳಿದ ಮುಖದಿಂದ 
ತಿರುಗಿಬಂದದ್ದು ನೋಡಿ ಅವಳಿಗೆ ಸಮಾಧಾನವೆನಿಸಿತು. ನಡುಮನೆಯನ್ನು 
ಬಿಟ್ಟು ಹೊರಗೆ ಬಂದಳು. 

“ಬಾಪೂ, ಫೌಜುದಾರಸಾಹೇಬರು ಯಾಕ ಕರಸಿದ್ರಂತ ನಿನ್ನ?” ಎಂದು 
ಆತುರಳಾಗಿ ಕೇಳಿದಳು. ಅವಳಿಗೆ ಅಲ್ಲಿ ನಡೆದ ಸಮಾಚಾರವನ್ನೆಲ್ಲ 
ತಿಳಿದುಕೊಳ್ಳಬೇಕಾಗಿತ್ತು. 

“ನಾನಾಮಾಮಾಗ ವಿಷ ಹಾಕಿ ನಾನ ಖೂನ ಮಾಡಿಸಿದಾವಾ ಅಂತ, 
ಯಾರೋ ನಮಗೆ ಆಗದವರು ಮೂಕಿ ಅರ್ಜಿ ಕೊಟ್ಟಾರ೦ತ, ಅದರ ಚೌಕೆಶಿ 
ಮಾಡಲಿಕ್ಕೆ ಕರೆಸಿದ್ದರು” ಬಾಪೂಸಾಹೇಬ ಅರಿವೆ ಬದಲಿಸುತ್ತ ಹೇಳಿದ. 

ಪುತಳಾಬಾಯಿಯ ಎದೆ ಧಸ್ಸೆಂದಿತು. ಆ ಪ್ರಕರಣ ಅಲ್ಲಿಗೇ 
ಮುಗಿದಿತ್ತೆಂದು ಅವಳು ತಿಳಿದಿದ್ದಳು. ರಹಸ್ಯವಾಗಿಯೇ ನಡೆಯುತ್ತಿದ್ದ ಈ 
ವಿಷಯಗಳೆಲ್ಲ ಅವಳಿಗೆ ಗೊತ್ತಾಗುವ ಸಂಭವವೂ ಇರಲಿಲ್ಲ. ಉಸಿರು 
ಬಿಗಿಹಿಡಿದುಕೊಂಡೇ ಕೇಳಿದಳು- 

“ಹಂಗಾರ ನೀ ಏನೇನು ಹೇಳಿಬಂದಿ?” 

“ನಾ ಹೇಳೋದೇನು! ಖರೇ ಸಂಗತಿ ಬೈಲಿಗೆ ಬಿತ್ತು” 

ಪುತಳಾಬಾಯಿಯ ಕಣ್ಣಿಗೆ ಕತ್ತಲೆ ಬಂದಂತಾಯಿತು. ನಿಲ್ಲಲೂ ಕೂಡ 
ಆಗದೆ ಜಮಖಾನೆಯ ಮೇಲೆ ಕುಳಿತುಬಿಟ್ಟಳು. “ಅಂದರ ವಿಷಾ ಹಾಕಿ ಕೊಂದದ್ದು 
ಖರೇ ಅಂತ ಹೇಳಿ ಬಂದೇನು?” ಕೆಲ ಕ್ಷಣಗಳ ನಂತರ ಗಾಬರಿಯಿಂದ 
ಕೇಳಿದಳು. 

ಬಾಪೂಸಾಹೇಬ ಗಟ್ಟಿಯಾಗಿ ನಕ್ಕುಬಿಟ್ಟ ಮಧ್ಯರಾತ್ರಿಯ ನಿಶ್ಯಬ್ದತೆಯಲ್ಲಿ 


ಗ್ರಾಮಾಯಣ ೧೧೯ 


ವಾಡೆಯ ದಿವಾಣಖಾನೆಯಲ್ಲಿ ಅದು ಪ್ರತಿಧ್ಧನಿಸಿದ್ದರಿಂದ ವಾಡೆಯೇ ನಕ್ಕಂತಾಯಿತು. 
ಪುತಳಾಬಾಯಿ ನಡುಗಿದಳು. 

“ನಾ ಹೇಳೋ ಪ್ರಸಂಗಾನ ಬರಲಿಲ್ಲ ಅಕ್ಕಾ. ಖರೇ ಆರೋಪಿ ಯಾರು 
ಅನ್ನೂದು ಈಗಾಗಲೇ ಫೌಜದಾರರಿಗೆ ಗೊತ್ತಾಗೇತಿ” ಬಾಪೂಸಾಹೇಬ ಹೇಳಿದ. 
“ಮುಂದೇನು?” ಏನು ತಿಳಿಯದೆ ಪುತಳಾಬಾಯಿ ಕೇಳಿದಳು. 

“ಮುಂದೇನು? ವಿಷಾ ಯಾರು ಕೊಟ್ಟರೂ ಅನ್ನೂದನ್ನ ಯಮುನಾ 
ಸಾಕ್ಷಿ ಹೇಳತಾಳ. ಹೆಣ ಹಸರೇರಿತ್ತು. ನಾಲಿಗಿ ಸೇದಿತ್ತು ಇದರ ಬಗ್ಗೆ ನೋಡಿದ 
ನಾಕು ಜನರ ಸಾಕ್ಷಿ ತೊಗೋತಾರ. ಆರೋಪಿಗೆ ಫಾಶಿ ಶಿಕ್ಷಾ ಕಾಯಮ 
ಆಗತೈತಿ. ಇದಕ ತಪ್ಪಿದರ ಫೌಜದಾರಕಿಗೆ ರಾಜೀನಾಮೆ ಕೊಡತೀನಿ ಅಂತ 
ಫಕರುದ್ದೀನ ಕುಂತುಬಿಟ್ಟಾನ.” 

“ಬಾಪೂ, ಆರೋಪಿ ಯಾರು ಅಂತ ಗೊತ್ತಾತು?” 

“ಯಾರಿಗೆ ನಾನಾಮಾಮಾ ಸಾಯೂದು ಬೇಕಾಗಿತ್ತೋ ಅವರು ವಿಷಾ 
ಹಾಕಿಸ್ಕಾರ ಅಂತ ಫೌಜದಾರ ಸಾಹೇಬರ ಠಾಮ ಮತಾ ಆಗಿಬಿಟ್ಟೈತಿ.” 

“ಬಾಪೂ, ನಿನ್ನ ಮ್ಯಾಲೆ ಸಂಶೇ ಇಲ್ಲ ಹೌದಲ್ಲೋ?” 

“ಏನ ಹುಚ್ಚ ಅದೀ ನೀನು ಅಕ್ಕಾ. ಅಂದ, ಗೌಡ ದುಡ್ಡ ಕಿತಿಗೋಬೇಕೂ 
ಅಂತ ನನ್ನ ಮ್ಯಾಗ ವಿಷಾ ಹಾಕಿದ ಆರೋಪ ಹೊರಿಸಿದಾ ಅಂತ ನೀನೂ 
ನಂಬತಿಯಾ? ಚಿಮಣಾನ ಸಂಬಂಧ ನನಗ ಜೋಡಿಸಿ ಊರ ಪಂಚರು 
ವಾದಿಸ್ಕಾಡಿದರು. ನನಗ ಅ೦ದ ಮಾತಾಡಾಕ ಬಾಯಿ ಇರಲಿಲ್ಲ. ನಿನ್ನ ಶಪಥ 
ಮಾಡಿ ಹೇಳತೀನಿ ಅಕ್ಕಾ, ನಾ ವಿಷಾ ಹಾಕಿಲ್ಲ. ನನ್ನ ಮ್ಯಾಗ ಫೌಜದಾರನ 
ಸಂಶೇನೂ ಇಲ್ಲ. ಈಗ ನಾನೂ ಫೀರ್ಯಾದಿ. ತಿಳೀತ?” ಬಾಪೂಸಾಹೇಬ 
ತಾನೂ ಆರೋಪಿಯಲ್ಲವೆಂದು ಮನಗಾಣಿಸಲು ನುಡಿದ. 

“ಅ೦ದರ ವಿಷಾ ಹಾಕಿಸಿದವರಿಗೆ ಫಾಶೀ ಶಿಕ್ಷಾ ಮಾಡಸೂ ಯಜಮಾನ 
ನೀನ ಅನ್ನು.” 

“ಅಲಬತ್‌.” 

“ಬಾಪೂ, ಫಿರ್ಯಾದಿ ಏನ ಅಂತ ಕೊಟ್ಟ ಬಂದಿ? ಯಾರ ಮ್ಯಾಗ 
ಸಂಶೇಬಂದೈತಂತ ಹೇಳಿದಿ?” ಪುತಳಾಬಾಯಿ ಸಾಶಂಕಳಾಗಿ ಕೇಳಿದಳು. 

“ಮತ್ತ್ಯಾರ ಮ್ಯಾಗ? ಕಾಕಾ ಲಾವಣಿ ಹಿಡಿದ ಹೊಲದ ಕಬಜಾ ತನಗ 
ಬರಬೇಕೂ ಅಂತ ದಾದಾ ವಿಷಾ ಹಾಕಿಸಿರಬೇಕು. ಈ ಸಂಶೇ ಫೌಜದಾರ 
ಸಾಹೇಬರಿಗೆ ಬಂದೈತಿ.” 

“ಅಂದರ ದಾದಾಗ ಫಾಶೀ ಶಿಕ್ಷಾ ಆಗತೈತಿ?” 


೧೨೦ ಗ್ರಾಮಾಯಣ 


“ಆಗದ ಹ್ಯಾಗ ಬಿಡತೈತಿ ಅಕ್ಕಾ?” 

ಪುತಳಾಬಾಯಿಗೆ ತಡೆಯಲಾಗಲಿಲ್ಲ. ಗಾಬರಿಯಿಂದ ಅವಳ ಮುಖ 
ಬೆಳ್ಳಗಾಗಿ ಹೋಗಿತ್ತು. 

ಪುತಳಾಬಾಯಿ ಅಲ್ಲಿ ನಿಲ್ಲಲಿಲ್ಲ. ಮುಖಕ್ಕೆ ಸೆರಗು ಹಾಕಿಕೊಂಡು ನೆಟ್ಟಗೆ 
ತನ್ನ ಕೋಣೆಗೆ ನಡೆದಳು. ಹಾಸಿಗೆಯ ಮೇಲೆ ಹೊರಳಾಡುತ್ತ ಮನಸ್ಸು 
ದಣಿಯುವವರೆಗೆ ಅತ್ತಳು. ತುಂಬಿಬಂದ ದುಃಖದ ಆವೇಗವನ್ನು 
ಹಗುರಗೊಳಿಸಲು ಪ್ರಯತ್ನಿಸಿದಳು. 

ರಾತ್ರಿ ಎರಡು ಹೊಡೆದರೂ  ನಿದ್ರಿಸದೆ, ಪುತಳಾಬಾಯಿ 
ಹೊರಳಾಡುತ್ತಿರುವುದನ್ನು ನಡುವೆಯೇ ಎದ್ದು ಬಂದ ಯಮುನಾ ನೋಡಿದಳು. 
ಕೋಣೆಯೊಳಗೇ ಬಂದಳು. 

“ಯಾಕ ಯವ್ವಾ, ನಿದ್ದಿ ಹತ್ತಿಲ್ಲ ಯಾವ ಚಿಂತಿ ಹಿಡಿದೈತಿ?” ಎಂದು 
ಪ್ರೀತಿಯಿ೦ದ ಕೇಳಿದಳು. 

“ತೆಲಿನೋವು ಎದ್ದೈತಿ ಯಮುನಾ. ಈಗ ಹತ್ತೀತು ಮತ್ತ ನಸಕಿನ್ಯಾಗ 
ಬಂದ ಎಬ್ಬಿಸಬ್ಯಾಡ.” 

“ನೀವು ಎದ್ದಾಗ ಏಳ್ರಿಯವ್ವಾ, ನಾ ಯಾಕ ಎಬ್ಬಿಸಲಿ? ಆದರ ಯವ್ವಾ, 
ನಿಮ್ಮ ಮಕಾ ನೋಡಿದರ ಏನೋ ಚಿಂತಿ ಹಿಡ೦ದ್ದ೦ಗ ಕಾಣತೇತಿ.” 

“ಯಮುನಾ, ನೀ ನನ್ನ ಅಕ್ಕನ ಸಮಾನ. ನಾನಾಮಾಮಾಗ ಎಷಾ ಹಾಕಿ 
ಕೊಂದ ಮಾತು; ಈಗ ಜಗತ್ತಿಗೆಲ್ಲಾ ಡಂಗುರಾ ಹೊಡಿತೇತಿ”. ಪುತಳಾಬಾಯಿಯ 
ದನಿ ದು:ಖದಿಂದ ಭಾರವಾಗಿತ್ತು 

“ಛಿ ಬಿಡ ಯವ್ವಾ, ಎಂಥಾ ಮಾತಾಡತೀದಿ? ನನಗ, ನಿನಗೆ ಇಬ್ಬರಿಗೇ 
ಗೊತ್ತು ಆ ಗುಟ್ಟು. ಮೂರನೇದವರ ಕಿವಿಗೆ ಬಿದ್ದಿದ್ದರ ನನ್ನ ನಾಲಿಗೆ 
ಸೀಳಿಕೊಟ್ಟೇನು.” 

“ಅದ ಬಂದದ್ದು ಸಂಕಟ. ನಾಳೆ ಪೌಜದಾರರು ಕರೆಸಿ ಕೇಳಿದಾಗ ನೀ 
ಹೇಳದ ಇರತೀಯಾ ಯಮುನಾ?” 

“ಯವ್ವಾ, ಐದೂ ಬಟ್ಟು ಹೊಟ್ಟ್ಯಾಗ ಹಾಕಿ ಸಲವೀದಿ; ನಿನ್ನ 
ಮರ್ಯಾದೀಯನ್ನ ಉಳಸಾಕ ಜೀವ ಕೊಟ್ಟೆನು. ಆದರೆ ಇಂತಾ ಗುಟ್ಟಿನ ಮಾತು 
ಹೇಳಾಣ ಆಗಾಕಿಲ್ಲ.” 

“ನೀನೂ ಕರೇ ಹೇಳದಿದ್ದರ ಬಾಪೂಸಾಹೇಬ ಜೇಲಿಗೆ 
ಹೋಗಬೇಕಾಗತೇತಿ.” 

“ಅದ್ಯಾಕೆ ಯವ್ವಾ?” 


ಗ್ರಾಮಾಯಣ ೧೨೧ 


“ನಾನಾಮಾಮಾಗ ವಿಷಾ ಹಾಕಿದಾಕಿ ನೀನು ಅಂತ, ಫೌಜದಾರರ 
ಮುಂದ ಹೇಳಿ ಬಂದಾನ.” 

“ಯವ್ವಾ, ಈ ಮಾತು ಬಾಪೂಸಾಬರಿಗೆ ನೀನ ಹೇಳಿ ಗಾತಾ 
ಮಾಡಿಕೊಂಡೇನು?” 

“ನಿನ್ನಾಣಿ ಯಮುನಾ, ನಾ ಹೇಳಿಲ್ಲ. ದಾದಾ ವಿಷಾ ತಂದು ನಿನ್ನ 
ಕೈಯಿಂದ ನಾನಾಮಾಮಾಗ ಹಾಕಿಸಿರಬೇಕು ಅಂತ ಫಿರ್ಯಾದಿ ಕೊಡು ಅಂತ 
ಫೌಜದಾರರು ಹೇಳಿದರಂತ. ಬಾಪೂ ಫಿರ್ಯಾದಿ ಕೊಟ್ಟ ಕೂತಾನ. ಫಿರ್ಯಾದಿ 
ಕೊಡದಿದ್ದರ ಬಾಪೂನ್ನ ಹಿಡಿದು ಜೇಲಿಗೆ ಕಳಿಸುತ್ತಿದ್ದರಂತ.” 

“ಶಿವ ಶಿವಾ! ಅತ್ತ ಕೆರಿ ಇತ್ತ ಹೊಳಿ, ಏನ ಪರಸಂಗ ಬಂತ ಯವ್ವಾ 
ಇದರಾಗಿ೦ದ ನೀನ ದಾರಿಹೇಳು ಯವ್ಹಾ?” ಯಮುನಾ ಭಯದಿಂದ ಬೆಚ್ಚಿದಳು. 

“ಖರೇ ನಿನಗ ಗೊತ್ತಿದ್ದಷ್ಟು ಹೇಳಿಬಿಡು.” 

“ಕಡದರೂ ಈ ಮಾತು ನನ್ನಿಂದ ಆಗಾಗಿಲ್ಲ. ನಿನ್ನ ಹೆಸರು ನಾಕ 
ಮಂದ್ಯಾಗ ಹರ್ಲಿಮಾಡಿದರ ನನಗೇನ ಸಿಗತೈತೇ ಯವ್ವಾ?” 

“ಯಮುನಾ, ತಿಳಿದೋ ತಿಳೀದನೋ ತಪ್ಪನಕಾ ಆಗೇತಿ. ಈಗ ನನ್ನ 
ಮಾತು ಕೇಳಿ ಒಂದು ಜೀವಾ ಹೊಡೆದದ್ದ ಸಾಕು, ಇನ್ನೊಂದು ಜೀವಾ 
ದಾದಾನದು; ಅದನ್ನೂ ನುಂಗಿ ನೀರ ಹಿಡದರ ದೇವರ ಮುಂದ ಏನ ಜವಾಬ 
ಕೊಡೊದೈತಿ? ಯಮುನಾ, ದಾದಾನ ಹೆಸರ ಎತ್ತಿ ಸಾಕ್ಷಿ ಹೇಳಿದರ ನನ್ನ 
ಕೊಯ್ದು ತಿಂದಂಗ ಆದೀತು!” 

“ಯವ್ವಾ, ನಿನ್ನ ಧೈರ್ಯಾ ದೊಡ್ಡದು, ಮನಸ್ಸು ದೊಡ್ಡದು. ನಮಗೆಲ್ಲ 
ಏನ ತಿಳೀತೇತಿ ಯವ್ವಾ? ನೀ ಹೇಳಿದ್ದಾಗ ನಡಕೊಂತೀನಿ ಯವ್ವಾ ಚಿ೦ತಿ 
ಬ್ಯಾಡ.” 

“ಖರೇ ಇದ್ದದ್ದು ಹೇಳು ಯಮುನಾ. ಯಾವದೂ ಮುಚ್ಚೂದು ಬ್ಯಾಡ.” 

ಪುತಳಾಬಾಯಿ ಇನ್ನು ಮಾತನಾಡಲೆನೆನ್ನುವಂತೆ ಇನ್ನೊಂದು ಮಗ್ಗುಲಿಗೆ 
ಹೊರಳಿ ಬಿಕ್ಕಿದಳು. ಯಮುನಾ ಈ ಪ್ರಸಂಗದಿಂದ ಬೆಚ್ಚಿಹೋಗಿದ್ದಳು. ಯಾವ 
ಉಪಾಯದಿಂದಲಾದರೂ ಪುತಳಾಬಾಯಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೇ, 
ಎಂದು ಅವಳ ಮನಸ್ಸು ಚಿ೦ತಿಸಹತ್ತಿತ್ತು ಪ್ರಕರಣ ಇಷ್ಟು ತೊಡಕಿನದಾಗಬಹುದೆಂದು 
ಅವಳು ಊಹಿಸಿರಲಿಲ್ಲ, ಮುಂದುಗಾಣದೆ ತನ್ನ ಹಾಸಿಗೆಯಿದ್ದಲ್ಲಿಗೆ ನಡೆದಳು. 

ಪುತಳಾಬಾಯಿಯ ಮನಸ್ಸು ಒಂದೇಸಮನೆ ಪರಿತಪಿಸುತ್ತಿತ್ತು ಮಾಡಿದ 
ಪಾಪ ಅವಳಿಗೆ ಅಸಹ್ಯವಾಗತೊಡಗಿತ್ತು ಇಲ್ಲಿಯತನಕ ಆ ಪಾಪವನ್ನು 


(೧೨೨ ಗ್ರಾಮಾಯಣ 


ಹುದುಗಿರಿಸಿಕೊಂಡು ಬಾಳುವದು ಸಾಧ್ಯವಾಗಿತ್ತು. ಆದರೆ ಈಗ ಇನ್ನೊಂದು 
ಜೀವ ಆ ಪಾಪಕ್ಕೆ ಬಲಿಯಾಗಬೇಕೆಂದಾಗ ಮನಸ್ಸು ಒಪ್ಪಲಿಲ್ಲ. ನಾನಾನ ಕೊಲೆಯ 
ನೆನಪು ತನಗಿಲ್ಲವೇ? ಅದರಿಂದುಂಟಾದ ದು:ಖ ಅವಳನ್ನು ನೆರಳಿನಂತೆ 
ಹಿಂಬಾಲಿಸಿತ್ತು. ಅದನ್ನು ಮರೆಯುವದಾದರೂ ಹೇಗೆ? 

ನಾನಾನ ಕೊಲೆ ಅನಿವಾರ್ಯವಾಗಿತ್ತೇ? ಅನಿವಾರ್ಯವಾಗಿತ್ತೆಂದು 
ನಿರ್ಧರಿಸಿದಾಗಿನ ಮನಸಸ್ಸಿಶಿಯನ್ನು ಈ ಪಶ್ಚಾತ್ತಾಪದ ಮೋಡಗವಿದ ಹಿನ್ನೆಲೆಯಲ್ಲಿ 
ತಾನೇ ವಿಮರ್ಶಿಸತೊಡಗಿದಳು. 

ಹೌದು ಒಂದು ದೃಷ್ಟಿಯಿಂದ ಅನಿವಾರ್ಯವಾಗಿತ್ತು. ಆ ಕಾರಣಪರಂಪರೆ 
ಎಷ್ಟು ದೂರ ಹೋಗಿತ್ತೆಂದರೆ ಅದನ್ನು ನೆನೆದರೂ ಆಶ್ಚರ್ಯವಾಗಬಹುದಿತ್ತು. 
ಚೆಮಣಾಳ ಯೌವನ, ಅವಳ ಮನಸೆಳೆಯುವ ರೂಪ, ನಾನಾನ ಕೊಲೆಯ 
ಮೂಲವೆಂದರೆ ಯಾರಾದರೂ ನಂಬಬಹುದೇ? ಈ ನಾಟಕದಲ್ಲಿ ಬಾಪೂಸಾಹೇಬ 
ಕೀಚಕನ ಪಾತ್ರ ವಹಿಸಿದ್ದ. ಚಿಮಣಾಳನ್ನು ತನಗೆ ಮದುವೆಯಾಗಲು 
ಪ್ರೇರೇಪಿಸಬೇಕೆಂದು ಅಕ್ಕನನ್ನು ಕಾಡಿದ್ದ. ಅವಳು ಅದಕ್ಕೊಪ್ಪಲಿಲ್ಲ ಅನಾಯಾಸವಾಗಿ 
ಈ ನಾಟಕದಲ್ಲಿ ಇನ್ನೊಂದು ಪಾತ್ರದ ಪ್ರವೇಶವಾಯಿತು. ಪಡದಯ್ಯ 
ಸಲಹೆಗಾರನಾಗಿ ಬಂದವನು ತಾನೇ ಪಾತ್ರಧಾರಿಯಾದ. ಚಿಮಣಾ ಅವನಿಗೆ 
ಬಲಿಯಾದಳು. ರಕ್ಷಣೆಗಾಗಿ ಅವಳೀಗ ಬಾಪೂಸಾಹೇಬನನ್ನೇ ಮೊರೆ 
ಹೋಗಬೇಕಾಯಿತು. ಆದರೆ ಬಾಪೂಸಾಹೇಬ ಈಗ ಒಪ್ಪಲಿಲ್ಲ. ಚಿಮಣಾ ದಿಕ್ಕು 
ತೋಚದೆ ನಿಂತಳು. ಅವಳೆಷ್ಟು ಕಣ್ಣೀರು ಸುರಿಸಿದರೂ ಪುತಳಾಬಾಯಿಗೆ ಸಹಾಯ 
ಮಾಡಲಾಗಿರಲಿಲ್ಲ. 

ಊರಿಗೆ ಹೋಗಿದ್ದ ನಾನಾ ತಿರುಗಿ ಬಂದ. ಮೊದಲು ಅವನಿಗೇನೂ 
ಗೊತ್ತಾಗಿರಲಿಲ್ಲ. ಆದರೆ ನಿಸರ್ಗ ತಾನಾಗಿಯೇ ಅದನ್ನು ಹೊರಗೆಡವಿತು. 
ಪಡದಯ್ಯನ ಹೆಸರನ್ನು ನಾನಾನೆದುರು ಹೇಳುವಂತಿರಲಿಲ್ಲ. ಆದರೆ ನಾನಾನ 
ಸಿಟ್ಟು ಶಿಖರಕ್ಕೇರಲು ಅದೂ ಕಾರಣಬೇಕಾಗಿರಲಿಲ್ಲ. ಅವನ ಸಂಶಯವಿದ್ದದ್ದೇ 
ಬಾಪೂಸಾಹೇಬನ ಮೇಲೆ. ಈಗ ಅವರು ಚಿಮಣಾಳನ್ನು ಮದುವೆಯಾಗಬೇಕೆಂದು 
ನಾನಾನ ಹಟ. ದಿನವೂ ಇದೇ ಮಾತು ಪುತಳಾಬಾಯಿಯ ಎದುರು ಆಡುತ್ತಿದ್ದ, 
ಸಿಟ್ಟಿಗೇಳುತ್ತಿದ್ದ. ಪುತಳಾಬಾಯಿ ಯಾವುದನ್ನು ಮಾತಾಡಲಾರದೆ ಎಲ್ಲವನ್ನೂ 
ನುಂಗಿಕೊ೦ಡು ಸುಮ್ಮನಿದ್ದಳು. 

ಆದರೆ ಅಂದಿನ ಪ್ರಸಂಗ ವಿಕೋಪಕ್ಕೆ ಹೋಗಲೇಬೇಕಾಗಿತ್ತು. ನಾನಾ 
ಅಂದು ಕೃತನಿಶ್ಚಯನಾಗಿದ್ದ. ಈ ವಾಡೆಯ ನೌಕರಿಯಿಂದ ತನ್ನ ಜೀವನವೇ 


ಗ್ರಾಮಾಯಣ ೧೨೩ 


ಹಾಳಾಯಿತು; ತನ್ನ ಮರ್ಯಾದೆ ಮಣ್ಣುಗೂಡಿತು. ಇನ್ನು ತಾನಿದ್ದರೂ ಅಷ್ಟೇ, 
ಸತ್ತರೂ ಅಷ್ಟೇ. ಆದರೆ ಸಾಯುವ ಮುನ್ನ ವಾಡೆ ಹಾಳಾದರೂ ಅಡ್ಡಿಯಿಲ್ಲ. 
ಸೇಡು ತೀರಿಸಿಕೊಳ್ಳಲೇಬೇಕೆಂಬ ಹಟ ಅವನಲ್ಲಿ ಹೊಕ್ಕಿತ್ತು ಬಾಪೂಸಾಹೇಬನನ್ನು 
ಒಪ್ಪಿಸುತ್ತಿಯೋ ಇಲ್ಲವೋ ಎಂದು ಪುತಳಾನಿಗೆ ಕೊನೆಯ ಮಾತು ಕೇಳಿದ. 
ತಾನು ಉಸಿರು ಬಿಗಿಹಿಡಿದುಕೊ೦ಡು ಸಾಧ್ಯವಿಲ್ಲವೆಂದಳು. ತಲೆ ತಿರುಗಿತೋ, 
ಕಣ್ಣು ಕತ್ತಲೆಗವಿಯಿತೋ, ಸಿಟ್ಟಿನ ಆವೇಗ ನೆತ್ತಿಗೇರಿತೋ, ಥರಥರ ನಡಗುತ್ತ 
ಮುದುಕ ನೆಲಕ್ಕೆ ಕುಳಿತ. ತಾನು ಹಿಡಿಯಹೋದಳು. ಮುಟ್ಟಬೇಡವೆಂದು 
ಚೀರಿಕೊಂಡ. ಇದನ್ನೆಲ್ಲಾ ನೋಡಿ ಚಿಮಣಾ ಮೂಲೆಯಲ್ಲಿ ಕುಳಿತವಳು ಹಳ್ಳ 
ಬಂದಂತೆ ಅಳತೊಡಗಿದಳು. ನಾನಾ ಶಾಪವಚನವನ್ನು ನುಡಿಯುವವನಂತೆ 
ಹುದುಗಿಟ್ಟ ಕೋಪವೆಲ್ಲಾ ಮಾತಿನ ಕಿಡಿಯಾಗಿ ನುಡಿದಿದ್ದ- 

“ಹೇಳತೀನಿ ಕೇಳ ಪುತಳಾ, ಚಿಮಣಾನ ಬಾಳೇವೆಲ್ಲ ಹಾಳಾತು. 
ಇನ್ನ ನಾ ಯಾರದು ದರಕಾರ ಮಾಡೂದುಲ್ಲ. ನನ್ನ ನಿನ್ನ ಸಂಬಂಧ 
ಏನೈತೆಲ್ಲ. ಅದನ್ನ ಊರ ತುಂಬ ಹೇಳಿಕೊಂತ ತಿರಿಗ್ಯಾಡತೇನಿ”. ಪುತಳಾ 
ಮರ್ಮಾಹತಳಾದಳು. ವಾಡೆಯ ತುಂಬೆಲ್ಲ ನಾನಾನ ಮಾತು ಪ್ರತಿಧ್ಧನಿಸುವಂತೆ 
ಕೇಳಹತ್ತಿದವು. ಹೂಳಿಟ್ಟಿದ್ದ ಪಾಪ ಈಗ ಮತ್ತೊಮ್ಮೆ ಜೀವ ಪಡೆದು ಹೆದರಿಸಹತ್ತಿತ್ತು, 
ನಾನಾನ ಸಿಟ್ಟೇ ಅಂತಹದು. ಮರಾಠಾ ಸರದಾರರ ರಕ್ತ ಇನ್ನೂ ಅವನಲ್ಲಿ 
ಹರಿಯುತ್ತಿತ್ತು “ಮುರಿಯಬಹುದು, ತುಂಡಾಗಬಹುದು, ಆದರೆ ಬಾಗಲಿಕ್ಕಿಲ್ಲ” 
ಈ ಮಾತು ಅವನ ಜೀವನಸಿದ್ಧಾಂತವಾಗಿತ್ತು. 

ಪುತಳಾಬಾಯಿ ಹೆದರಿ ಹಾಸಿಗೆಯಲ್ಲಿ ಎದ್ದು ಕುಳಿತಳು. ಮೈಯೆಲ್ಲ 
ನಡುಗುತ್ತಿತ್ತು. ಜೋರನೆ ಬಿಟ್ಟ ಬೆವರಿನಿಂದ ಸೀರೆಯಲ್ಲ ತೊಯ್ದುಹೋಗಿತ್ತು. 
ಕಣ್ಣೀರಿನಿಂದ ತಲೆದಿಂಬು ಒದ್ದೆಯಾಗಿತ್ತು. ಎಲ್ಲವನ್ನೂ ಮರೆತುಬಿಡಬೇಕೆಂದಳು. 
ಹೇಗೆ ಸಾಧ್ಯ? ಅಂಥ ಕತ್ತಲೆಯಲ್ಲೂ ಹಿಂದಿನ ನೂರಾರು ಚಿತ್ರಗಳು ನಿಚ್ಚಳವಾಗಿ 
ಕಂಡವು. ಮಾಡಿದ ಪಾಪವನ್ನು ಮಾಡಿಲ್ಲವೆನ್ನುವದು ಹೇಗೆ? ನಾನಾನ ಕೊಲೆಯ 
ಕಾರಣ ಪರಂಪರೆಯ ಕತೆ ಇಲ್ಲಿಗೇ ಮುಗಿದಿರಲಿಲ್ಲ. ಇನ್ನೂ ದೂರ ಹೋಗಿತ್ತು. 
ಪ್ರತಿಯೊಂದು ವಾಸ್ತವವಾದ ಅನಿವಾರ್ಯವಾದ, ಅವಿನಾಶಿಯಾದ ಸತ್ಯವಾಗಿತ್ತು 
ಆ ಪಾಪದ ಅನುಭವ ಅಚ್ಚಳಿಯದೆ ಇರುವಾಗ ಅದರ ಹೊಣೆಯನ್ನು ಹೇಗೆ 
ನಿರಾಕರಿಸಬೇಕು? ಬರೆದು ಅಳಿಸಲಿಕ್ಕೆ ಪಾಪವೇನು ಪಾಟಿಯ ಮೇಲೆ ಬರೆದ 
ಅಕ್ಷರವೇ? ತನ್ನ ಹೃದಯದಲ್ಲಿ ಪಾಪಶಾಸನವನ್ನೇ ಕೊರೆದಿಟ್ಟದೆ. 

ನೆನಪು ಕೈಹಿಡಿದು ಜಗ್ಗಿತು. ದಣಿದ ಪ್ರಯಾಣಿಕನಂತೆ ಮನಸಿಲ್ಲದ 


೧೨೪ ಗ್ರಾಮಾಯಣ 


ಮನಸ್ಸಿನಿಂದ ಪುತಳಾ ಹಿಂಬಾಲಿಸಿದಳು. ಅಲ್ಲಿ ಏನು ಕಾಣಬಹುದೆಂಬುದು 
ಅವಳಿಗೆ ಗೊತ್ತಿಲ್ಲವೇ? 

ಪಾದಳ್ಳಿಯ ಜಾಗೀರದಾರ ರಾಣೋಜಿರಾಯರನ್ನು ಮದುವೆಯಾದಾಗ 
ತನಗಿನ್ನೂ ಹದಿನಾರು ವರ್ಷ. ಗ೦ಡಸುಮಕ್ಕಳಾಗಲಿಲ್ಲವೆಂಬ ನೆವದಿಂದ 
ರಾಣೋಜಿರಾಯ ತನ್ನನ್ನು ಮದುವೆಯಾದದ್ದು. ಹಿರಿಯ ಹೆಂಡತಿ ಲಕ್ಷ್ಮೀಬಾಯಿ 
ಅತ್ತು ರಂಭಾಟ ಮಾಡಿದ್ದರೂ ಮದುವೆ ನಡೆದೇಹೋಯಿತು. 

ತಾನು ಹೊಸ ಮೊದಲಗಿತ್ತಿಯಾಗಿ ಪಾದಳ್ಳಿಗೆ ಬಂದಾಗ, ಮೆರವಣಿಗೆಯಲ್ಲಿ 
ಕರೆದುಕೊಂಡು ಬಂದರು. ರಾತ್ರಿಯ ಹತ್ತು ಗಂಟೆಯಾಗಿತ್ತು ಆಗ. ಊರ 
ಸನಿಹಕ್ಕೆ ಬಂದಾಗ ಸ್ವಾಗತಿಸಲು ಜಾಗೀರದಾರರ ಪರಿವಾರ ಮಾರುತಿಯ 
ಗುಡಿಯ ಹತ್ತಿರ ಬಂದು ನಿಂತಿತ್ತು. ಸಹಜ ಕುತುಹಲವೋ, ಹುಡುಗತನದ 
ಕೌತುಕವೋ, ಅಥವಾ ದೈವ ಪ್ರೇರಣೆಯೋ ಗೊತ್ತಿಲ್ಲ. ಮುಖದ ಮುಸುಕು 
ಸರಿಸಿ, ತಾನು ನೋಡಿದ್ದಳು. ಹಿಲಾಲಿನ ಬೆಳಕಿನಲ್ಲಿ ಕಂಡದ್ದೇನು? ಬೆಟ್ಟದಷ್ಟು 
ಎತ್ತರವಾದ ಅಬಲಖ ಕುದುರೆಯ ಮೇಲೆ, ಜಾಗೀರದಾರರ ಶಿಲೇದಾರ ನಾನಾ, 
ಕೈಯಲ್ಲಿ ಬಿಚ್ಚುಗತ್ತಿಯನ್ನು ಹಿಡಿದು ಕುಳಿತಿದ್ದ. ಮುಗಿಲಬಣ್ಣದ ಜರದ ಪೇಟಾ, 
ಶುಭ್ರವಾದ ಕಂಠಿಕಮಾನಿನ ಅಂಗಿ, ಕಿವಿಯ ತನಕ ವಕ್ರವಾಗಿ ಬಾಗಿದ ಹುರಿಮೀಸೆ- 
ಇತಿಹಾಸದ ಕ್ರಮವನ್ನು ತಪ್ಪಿಸಿ ಪ್ರಾಚೀನಕಾಲದ ಸರದಾರನೊಬ್ಬ ಮೆರವಣಿಗೆಯನ್ನು 
ನೋಡಬಂದಂತಿತ್ತು 

ಆ ಒಂದು ನೋಟವೇ ತನ್ನ ಜೀವಮಾನವನ್ನೆಲ್ಲ ಸೆಳೆದುಕೊಂಡಿತ್ತು. 
ನಾನಾನಿಗೆ ಆಗಿನ್ನೂ ಮೂವತ್ತು ವರ್ಷವಿರಬೇಕು, ಸಹಜವಾಗಿಯೇ ತನ್ನ 
ರೂಪು ಕೂಡ ಅವನನ್ನು ಆಕರ್ಷಿಸಿರಬೇಕು. ಮೆರವಣಿಗೆಯಲ್ಲಿ ಕಂಡ ನಾನಾನ 
ಚಿತ್ರ ಇನ್ನೂ ಹೃದಯವನ್ನು ಅಲುಗಾಡಿಸುತ್ತಿತ್ತು. ವಾಡೆಯಲ್ಲಿ ನಾನಾ ಅನೇಕ 
ಸಂದರ್ಭಗಳಲ್ಲಿ ಭೆಟ್ಟಿಯಾಗುತ್ತಿದ್ದ. ನೋಡಿದಾಗೊಮ್ಮೆ ಮನಸ್ಸು ನವಿರೇಳುತ್ತಿತ್ತು 

ಆ ದಿನದ ಪ್ರಸಂಗವನ್ನಂತೂ ಮರೆಯುವುದಾದರೂ ಹೇಗೆ? ಒಮ್ಮೆ 
ಕನಕೇರಿಯಿ೦ದ ತಂದೆಗೆ ಜಡ್ಡಾದ ಸುದ್ದಿ ಬಂದಿತ್ತು. ತಾನು ಊರಿಗೆ ಹೋಗುವ 
ಹಟ ಹಿಡಿದಳು. ಆಗ ರಾಣೋಜಿರಾಯರು ನಾನಾನನ್ನು ಕರೆದು ತನ್ನನ್ನು 
ಊರಿಗೆ ಕಳಿಸಿಬರಲು ಹೇಳಿದರು. ಗಾಡಿಯಲ್ಲಿ ತಾನು, ಯಮುನಾ, ನಾನಾ 
ಮೂವರೂ ಕುಳಿತು ಹೊರಟರು. ಬಿಸಿಲು ತಟ್ಟಬಾರದೆಂದು ಗಾಡಿಗೆ ಗುಡಾರದ 
ಸವಾರಿಯನ್ನು ಹಾಕಲಾಗಿತ್ತು. ನಡುದಾರಿಗೆ ಗಾಡಿ ಬಂದಿರಬೇಕು; ನಡುಮಧ್ಯಾಹ್ನದ 
ಬಿಸಿಲು ಮತ್ತೇರಿಸುವಂತಿತ್ತು. ಸುತ್ತಲಿನ ಬಯಲೆಲ್ಲ ಬಿಸಿಲಿಗೆ ಮೂರ್ಛೆ 


ಗ್ರಾಮಾಯಣ ೧೨೫ 


ಹೋದಂತಿತ್ತು ಗಾಡಿಯಲ್ಲಿ ಯಮುನಾ ತೂಕಡಿಸುತ್ತಿದ್ದಳು. ಗಾಡಿಯ ಢಡಕಿಗೆ 
ತಾನು ನಾನಾನ ಮಗ್ಗುಲಿಗೇ ಬಂದಿದ್ದಳು, ಅದೇನು ಹುಚ್ಚುವಿಚಾರ ಮೂಡಿತೋ 
ತಲೆಯಲ್ಲಿ! ಯಮುನಾನಿಗೆ ಮಲಗಲೆಂದು ಹೇಳಿದಳು. ಯಮುನಾನಿಗೆ ಮಲಗಲು 
ಇಂಬಾಗಲೆಂದು ಇನ್ನೂ ನಾನಾನ ಹತ್ತಿರ ಸರಿದಳು. ಕಾಲು ಚಾಚುವಾಗ, 
ಸೆರಗು ಸರಿಪಡಿಸಿಕೊಳ್ಳುವಾಗ, ಗಾಡಿಯ ಢಡಕಿಗೆ ಮಗ್ಗುಲ ಬದಲಿಸುವಾಗ 
ಅನಿವಾರ್ಯವಾಗಿ ನಾನಾನ ಮೈಸೋಕುತ್ತಿತ್ತು ಆಸೆಯ ಬೆಂಕಿ ತಂತಾನೆ ಹುಟ್ಟುತ್ತಿತ್ತು 
ಒಮ್ಮೆ ನಾನಾನನ್ನು ಆಸೆಗಣ್ಣುಗಳಿಂದ ದಿಟ್ಟಿಸಿದಳು. ಕಣ್ಣುತು೦ಬಾ ಆ ರೂಪವನ್ನು 
ತುಂಬಿಕೊಳ್ಳಬೇಕೆನಿಸಿತು. 

ನಾನಾನಿಗೂ ಆ ನೋಟ ಅರ್ಥವಾಗಿರಬೇಕು. ಇಲ್ಲದಿದ್ದರೆ ಎಂದೂ 
ಕಾಣದ ವಿಚಾರಮಗ್ಗತೆ ಅವನ ಮುಖದಲ್ಲೇಕೆ ಬಂದಿರಬೇಕು? ಇಬ್ಬರ ಮನಸ್ಸೂ 
ಒಂದೇ ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದುವು. ಸುಮ್ಮನಿರಲಾರದೆ 
ಮಾತಾಡಬೇಕಾಯಿತು. ಆದರೆ ಆ ಮಾತುಗಳಲ್ಲಿ ಏನೂ ಅರ್ಥ ವಿರಲಿಲ್ಲ. ಒಳಗಿನ 
ಅರ್ಥವನ್ನು ಮಾತಿನಲ್ಲಿ ಪಕಟಗೊಳಿಸುವಂತಿರಲಿಲ್ಲ. ಆ ಕೆಲಸ ಬೇರೆ ಮಾರ್ಗದಿಂದ 
ನಡೆಯಬೇಕಾಗಿತ್ತು. ಭುಜ ಒಂದನ್ನೊಂದು ತಟ್ಟುತ್ತಿದ್ದವು. ಆ ತಾಕಲಾಟದಲ್ಲಿ 
ಏನೇನೋ ಹುಟ್ಟಿಕೊಂಡಿತ್ತು. 

ಕೊನೆಗೆ ನಡುದಾರಿಗೆ ಹಳ್ಳ ಕಟ್ಟಿ ಸರಿರಾತ್ರಿಯವರೆಗೆ ಅಲ್ಲಿಯೇ 
ನಿಲ್ಲಬೇಕಾಯಿತು. ಹಳ್ಳ ಕ್ಷಣಕ್ಷಣಕ್ಕೂ ಏರುತ್ತಿತ್ತೇ ಹೊರತು ಇಳಿಯುತ್ತಿರಲಿಲ್ಲ. 
ರಾತ್ರಿಯ ತಂಪುಗಾಳಿಗೂ ಬೆಂದ ಮನಸ್ಸು ಸಮಾಧಾನಗೊಳ್ಳಲಿಲ್ಲ. ನಾನಾನು 
ಚಡಪಡಿಸುತ್ತ ವ್ಯರ್ಥವಾಗಿ ಅತ್ತಂದಿತ್ತ ತಿರುಗಾಡುತ್ತಿದ್ದ. ಮನಸ್ಸಿನಲ್ಲಿ ಆಸೆಯ 
ಕಿಡಿಯನ್ನು ಹೊತ್ತಿಸಿ ದೈವ ಕಾಯುತ್ತಿತ್ತು ತಾನೆ ಯಮುನಾನಿಗೆ ಹಳ್ಳ ಇಳಿದಿದೆಯೋ 
ಇಲ್ಲವೋ ನೋಡಿಕೊಂಡು ಬರಲು ಹೇಳಿದಳು. ಗಾಡಿಯವನು ಹಳ್ಳದ ದಂಡೆಯ 
ಮೇಲೆಯೇ ಇದ್ದ, ಯಮುನಾ ಹೊರಟುಹೋದಳು. 

ಹೌದು, ಅವಳು ಹೋಗಬಾರದಾಗಿತ್ತು ಆದರೇನು? ಆಗಬೇಕಾದ ಸಂಗತಿ 
ದೂರ ಕಾಯುತ್ತಿರುವಾಗ ಅದನ್ನು ಮುಟ್ಟುವುದಷ್ಟೇ ನಮ್ಮ ಕೆಲಸ. ಅದೊಂದು 
ಕ್ಷಣ ನಾನಾನ ಬದಲಾಗಿ ಇಡೀ ಜಗತ್ತನ್ನೇ ಕೊಟ್ಟರೂ ಬೇಡವಾಗಿತ್ತು. 
ಆ ಸುಖಸ್ಪರ್ಶ, ಆ ನೋಟ, ಆ ಅಪ್ಪುಗೆ ಈಗ ಹೇಯವೆನಿಸುತ್ತಿದ್ದರೂ ಆಗ 
ಅದೇ ಸರ್ವಸ್ಥವಾಗಿದ್ದವು. ನಾನಾ ಅಂದು ತನ್ನವನಾಗಿದ್ದ. ಅಪ್ರಾಪ್ಯವಸ್ತುವೊ೦ದು 
ಅಂಗೈತಳದಲ್ಲಿಯೇ ದೊರೆತಿತ್ತು. 

ಆದರೆ ಆ ಮತ್ತು ಇಳಿದ ಮೇಲೆ ತನಗೇ ಎಂಥ ಸಂಕಟವಾಗಿತ್ತು! 


೧೨೬ ಗ್ರಾಮಾಯಣ 


ಪಾಪವೋ ಪುಣ್ಯವೋ, ಅಂತು ದುಃಖ ಕೂಡಲೇ ಆವರಿಸಿತ್ತು ತಿರುಗಿ ಗಾಡಿ 
ಹೊರಟಾಗ ನಾನಾನನ್ನು ನೋಡುವುದೂ ಅಸಾಧ್ಯವಾಗಿತ್ತು. ನಾನ ಕೂಡ 
ಗಾಡಿಯ ಹೊರಗೆ ಮುಖ ಹಾಕಿಕೊಂಡು ಏನೇನೋ ಚಿಂತಿಸುತ್ತಿದ್ದ. 

ಮುಂದೆ ಕನಕೇರಿಯನ್ನು ಮುಟ್ಟುವಷ್ಟರಲ್ಲಿ ತಂದೆ ತೀರಿಕೊಂಡ ಸುದ್ದಿ 
ತಿಳಿದಿತ್ತು. ತನಗೆ ಎಂಥ ಆಘಾತವಾಗಿತ್ತು! ಮುಂದೆ ಕೆಲತಿ೦ಗಳಲ್ಲಿಯೇ 
ಬೇಟೆಯಾಡುವಾಗ ಕುದುರೆಯಿಂದ ಬಿದ್ದದ್ದೇ ನೆವವಾಗಿ ರಾಣೋಜಿರಾಯರೂ 
ತೀರಿಕೊಂಡಿದ್ದರು. ಅನರ್ಥಪರಂಪರೆ ಹಿಂಡುಗಟ್ಟಿಕೊಂಡೇ ಬಂದಂತಿತ್ತು. ಇದೆಲ್ಲ 
ತನ್ನದೇ ಪಾಪದ ಫಲವೆಂದು ಆಗ ಅನ್ನಿಸಲಿಲ್ಲವೇ? ಮಾಡಿದ ಪಾಪವನ್ನು 
ಮರೆವಿನಲ್ಲಿ ಹುಗಿದಿಟ್ಟು ಮುಂದೆ ಶುದ್ಧಜೀವನವನ್ನು ನಡೆಸುವ ಹಟತೊಟ್ಟು 
ಬಾಳಿರಲಿಲ್ಲವೇ? 

ಹೌದು, ತನ್ನ ಮುಂದಿನ ಜೀವನ ಒಂದು ನಿಷ್ಠುರವ್ರತವಾಗಿತ್ತು. ನಾನಾನ 
ದಾಂಪತ್ಯ ಜೀವನವನ್ನು ಕಣ್ಣಾರೆ ನೋಡಿಯೂ ತಾನು ಸುಮ್ಮನಿದ್ದಳು. ಇಬ್ಬರೂ 
ಆ ವಿಷಯವನ್ನೇ ಮರೆತವರಂತೆ ವರ್ತಿಸಿದರು. 

ನಾನಾ ವಾಡೆಯಲ್ಲಿಯೇ ಮನೆ ಹೂಡಿದ. ಅವನ ಜೊತೆಗೆ ಚಿಮಣಾ 
ಬ೦ದಳು. ತನ್ನ ಬಾಳು ತುಂಬಿದಂತೆನಿಸಿತು. ಆದರೆ ಇನ್ನೊಂದು ಅನರ್ಥ 
ಕಾದಿತ್ತು. ತನ್ನ ಸಂರಕ್ಷಣೆಯಲ್ಲಿ ಅವಳನ್ನು ಬಿಟ್ಟು ಹೋದಾಗಲೇ ಆ ದುರಂತ 
ನಡೆಯಬೇಕೇ? ತನ್ನ ದುಷ್ಟ ದೈವದ ನೆರಳು ಅವಳ ಮೇಲೂ ಬಿದ್ದಿತೇನೋ? 
ನಾನಾ ಬಂದನಂತರ ಮಗಳ ಅವಸ್ಥೆಯನ್ನು ನೋಡಿ ಸಿಟ್ಟು ಬೆಂಕಿಯಾದ. 
ತಾನೂ ಹೊಣೆ ಹಾರಿಸಿಕೊಳ್ಳುವಂತಿರಲಿಲ್ಲ. ಆದರೆ ನಿಜವನ್ನೂ ಹೇಳುವಂತಿರಲಿಲ್ಲ. 
ಈ ನಡುವೆ ಅನವಶ್ಯವಾಗಿ ಬಾಪೂ ಬಲಿಯಾಗಬೇಕಾಯಿತು. ನಾನಾನಿಗೆ ಅವನ 
ಮೇಲೆಯೇ ಸಂಶಯ. ಜಿಮಣಾಳ ಕೌಮಾರ್ಯ ಭಂಗವನ್ನು ಮಾಡಿದ ತಪಿಗೆ 
ಲಗ್ನವಾಗಲಿ ಎಂದು ಹಟ ಹಿಡಿದ. ಪ್ರಸಂಗ ವಿಪರೀತಕ್ಕೆ ಬಂದಾಗ ತಾನು ಮತ್ತೆ 
ನಾನಾನನ್ನು ಒಲಿಸಬೇಕಾಯಿತು. 

ಪುತಳಾಬಾಯಿಗೆ ನೆನಪು ಅಸಹನೀಯವೆನಿಸಿತು. ಬೇಡವೆನಿಸಿತು. ಆದರೆ 
ನೆನಪು ಈಗ ಅವಳ ಅಂಕೆಯಲ್ಲಿರಲಿಲ್ಲ. ಮನಸ್ಸು, ಬುದ್ಧಿ ಹೃದಯ ಎಲ್ಲವೂ 
ಹಿಡಿತ ತಪ್ಪಿದಂತೆ ವರ್ತಿಸಿದವು. ಬೇಡವೆನಿಸಿದ ಚಿತ್ರ ಮತ್ತೇ ಕಣ್ಣಿದಿರು 
ಕುಣಿಯತೊಡಗಿತು. 

ಮಾಡಿದ ಪ್ರತಿಜ್ಞೆಯನ್ನು ತಾನು ಮುರಿಯಬೇಕಾಯಿತು. ನಾನಾ ಮತ್ತೊಮ್ಮೆ 
ತನ್ನವನಾದರೆ ಈ ಪ್ರಸಂಗದ ಕಹಿ ಅರ್ಧಕ್ಕರ್ಧ ಕಡಿಮೆಯಾದೀತೆಂದು ಒಳಗಿನ 


ಗ್ರಾಮಾಯಣ ೧೨೭ 


ಆಶೆ. ನಾನಾನ ಮನವನ್ನೊಲಿಸಬಹುದೆಂಬ ನಿರೀಕ್ಷೆ. ತನಗೆ ಜಡ್ಡಾಗಿದೆಯೆಂದು 
ಹೇಳಿಕಳಿಸಿದಳು. ನಾನಾ ಕೋಣೆಯೊಳಗೆ ಬ೦ದ. ರಾತ್ರಿಯಾಗಿತ್ತು ನಿಜವಾಗಿಯೂ 
ಜಡ್ಡಾಗಿತ್ತೇ ತನಗೆ? ಹೌದು, ತಾನೆಷ್ಟು ನಿರ್ವಿಣ್ಣಳಾಗಿದ್ದಳು! ನಾನಾನ ಕರಸ್ಪರ್ಶ 
ಬೇಕಾಗಿತ್ತು ಆ ಬೇನೆಯನ್ನು ಗುಣಪಡಿಸಲು. ಅದೇ ರಾತ್ರಿ ನಾನಾ ಮತ್ತೊಮ್ಮೆ 
ತನ್ನವನಾದ! 

ಆದರೆ ತಾನು ಎಣಿಸಿದಕ್ಕಿಂತ ಬೇರೆಯಾಗಿ ಎಲ್ಲವೂ ನಡೆಯಬೇಕೆ? 
ನಾನಾ ತನ್ನವನಾದ ನಿಜ. ಅದಕ್ಕೆಂದೇ ತನ್ನ ಮೇಲೆ ಅದೆಷ್ಟು ಅಧಿಕಾರ ಆತನಿಗೆ! 
ತಾನು ಯಾವ ಪ್ರಸಂಗದ ಲಾಭ ಪಡೆಯಬೇಕಾಗಿತ್ತೋ, ಅದರ ಲಾಭ ಸಿಕ್ಕಿದ್ದು 
ನಾನಾನಿಗೆ. ಅಂದಿನಿಂದ ಪ್ರತಿದಿನ ತನಗೆ ಪೀಡೆ ಪ್ರಾರಂಭವಾಯಿತು. ಚಿಮಣಾ 
ಬಸಿರಾದ ಸುದ್ದಿ ಬೈಲಿಗೆ ಬಂದಾಗ ಅವಳನ್ನು ಬಾಪೂಸಾಜೇಬ 
ಲಗ್ನವಾಗಲೇಬೇಕೆಂದು ನಾನಾ ಹಟ ಹಿಡಿದ. ತಾನೇನೋ ಸಮಾಧಾನ ಹೇಳಿದಳು. 
ನಾನಾನ ತಾಳ್ಮೆ ಮೀರಿತು. 

ಈಗ ತನ್ನ ಮಗಳ ಬಾಳುವೆ ಹಾಳಾದ್ದಕ್ಕೆ ಸಿಟ್ಟಿಗೆದ್ದ ನಾನಾ ತಮ್ಮಿಬ್ಬರ 
ಸಂಬಂಧವನ್ನು ಬಯಲಿಗೆಳೆಯಬೇಕೆಂದಿದ್ದ ಅವನಿಗೆ ಯಾರ ಲಕ್ಷ್ಮವೂ ಇರಲಿಲ್ಲ. 
ನಾಚಿಕೆಯೂ ಇರಲಿಲ್ಲ. ತಾನು ತನ್ನ ಮಗಳು, ಇಬ್ಬರೇ ಏಕೆ ಹಾಳಾಗಬೇಕು? 
ಒಂದು ದೃಷ್ಟಿಯಿಂದ ಪುತಳಾ ಕೂಡ ಈ ಘೋರಪ್ರಕರಣಕ್ಕೆ ಕಾರಣಳಾಗಿದ್ದಳು. 
ಅವಳ ತಮ್ಮ ಒಪ್ಪಬೇಕು-ಅಲ್ಲ ಅವಳು ಅವನನ್ನು ಒಪ್ಪಿಸಬೇಕು; ಇಲ್ಲದಿದ್ದರೆ 
ಊರಲ್ಲೆಲ್ಲ ನಿರಂತರವಾದ ಮರ್ಯಾದೆಗೇಡನ್ನು ಅನುಭವಿಸಬೇಕು. 

ಪುತಳಾಬಾಯಿಗೆ ಅದು ಅಸಹ್ಯವಾಗಿತ್ತು ತಾನು ಪಾಪಮಾಡಿದ್ದೇನೋ 
ನಿಜ. ಆದರೆ ಇಲ್ಲಿಯವರೆಗೆ ಅದು ಮುಚ್ಚಿದ ಮುಷ್ಟಿಯಾಗಿತ್ತು. ಅದು ತೆರೆದರೆ 
ನೂರು ಅಪಮಾನ ಅವಳ ಬಾಗಿಲಿಗೆ ಬರುತ್ತಿದ್ದವು. ತಾನು ಇಲ್ಲಿಯವರೆಗೆ 
ಸಾಧ್ವಿ ಎನಿಸಿಕೊಂಡಿದ್ದಳು. ಜಾಗೀರಿನ ಪ್ರಜೆಗಳೆಲ್ಲ ಭಕ್ತಿಯಿಂದ ಬಾಗುತ್ತಿದ್ದರು. 
ಈ ರಹಸ್ಯ ಗೊತ್ತಾದರೆ ಪಾದಳ್ಳಿಯಲ್ಲಿ ಇರುವುದೂ ಅಸಾಧ್ಯವಾದೀತು. 
ಪಾದಳ್ಳಿಯಲ್ಲಷ್ಟೇ ಏಕೆ, ಜಗತ್ತಿನಲ್ಲಿಯೇ ನಿಲ್ಲಲು ತನಗೆ ಎಡೆಯಿಲ್ಲ. ಪುತಳಾ 
ತಳಮಳಿಸಿದಳು. ಇದರಿಂದ ಪಾರಾಗಲು ಉಪಾಯವೇನು? 

ನಾನಾನ ಪ್ರಾಣಹರಣ ಒಂದೇ ಉಪಾಯವೆನಿಸಿತು. ಅದೂ 
ಒಂದು ಪಾಪ ನಿಜ! ನಾಳೆ ಸತ್ತ ಮೇಲೆ ಘೋರವಾದ ನರಕಶಿಕ್ಷೆ ಕಾದಿದೆ, 
ಅದೂ ನಿಜ. ಆದರೆ ಪುತಳಾಬಾಯಿಗೆ ಈ ಮರ್ಯಾದೆಗೇಡಿನ, ಜನನಿಂದೆಯ 
ಜೀವ೦ತನರಕದೆದುರಿಗೆ ಅದು ಸಹ್ಯವೆನಿಸಿತು. ಇನ್ನೊಬ್ಬರ ಪಾಪದ ಬಗ್ಗೆ ಈ 


೧೨೮ ಗ್ರಾಮಾಯಣ 


ಜನರೇಕೆ ಇಷ್ಟು ಆಸಕ್ತಿವಹಿಸುತ್ತಾರೆ? ಜೀವ ತಾನು ಮಾಡಿದ ಪಾಪವನ್ನು 
ಅನುಭವಿಸಿ ತನಗೆ ತಾನೇ ಶಿಕ್ಷಮಾಡಿಕೊಂಡು ಅನುಭವಿಸುತ್ತದೆ. ಅಂದಮೇಲೆ 
ಇನ್ನೊಬ್ಬರಿಗೇಕೆ ಚಿಂತೆ? ಆದರೂ ಜನ ಕೇಳುವದಿಲ್ಲ. 

ಅ೦ತಲೇ ಪುತಳಾಬಾಯಿ ಇನ್ನೊಂದು ಪಾಪಕ್ಕೂ ಸಿದ್ಧಳಾಗಿದ್ದಳು. ಅಂದು 
ರಾತ್ರಿ ನಾನಾನಿಗೆ ಊಟ ತಾನೇ ಕಳಿಸಿದಳು. ಬೆಳಗಾಗುವದರಲ್ಲಿ ನಾನಾ ಸತ್ತ 
ಅಲ್ಲಿಗೆ ಆ ಪ್ರಕರಣ ಮುಗಿದಿತ್ತು. ಬಾಳುವೆಗೇಡಾದರೂ ಚಿಮಣಾ ಪಡದಯ್ಯನ 
ಆಶ್ರಯದಲ್ಲಿದ್ದಳು. ಪುತಳಾಬಾಯಿಯ ಕಣ್ಣಿಗೆ ಕೂಡ ಬಿದ್ದಿರಲಿಲ್ಲ. ಈ ಕತೆಯ 
ಪ್ರತಿಯೊಂದ ವಿವರವೂ, ನಾನಾನ ದೇಹದೊಂದಿಗೇ ಉರಿದು ಬೂದಿಯಾಗಿತ್ತು 
ಇನ್ನು ನಾಳೆ ತಾನು ಸತ್ತಮೇಲಲ್ಲವೇ ಅದಕ್ಕೆ ಉತ್ತರ ಕೊಡಬೇಕಾಗುವದು, 
ಎಂದು ನಿಶ್ಚಿಂತಳಾಗಿದ್ದಳು. 

ಆದರೆ ಪಾಪ ರಕ್ತಬೀಜರಾಕ್ರಸನಂತೆ; ಕೊಂದರೆ ಸಾಯಲಾರದ ವಸ್ತುವೆಂದರೆ 
ಅದೊಂದೇ. ನೂರು ನಾನಾಸಾಹೇಬರು ಸತ್ತರೂ ಪಾಪ ಸಾಯಲಾರದು. 
ತಾನು ಸಾಯುವತನಕ ಸಾಯಲಾರದು. ಈಗ ದಾದಾನ ಮೇಲಿನ ಆರೋಪದ 
ನೆವದಲ್ಲಿ ಮತ್ತೆ ಬದುಕಿ ಬಂದಿತು. ಪುತಳಾನ ಜೀವಕ್ಕೆ ಮತ್ತೊಂದು ಕೂಟ ಪಶ್ನೆ. 
ಉತ್ತರ ಹೇಳದೆ ಮುಂದೆ ಹೋಗುವಹಾಗಿಲ್ಲ. ಉತ್ತರ ಹೇಳಿದರೆ, ಹಿ೦ದಿನ 
ಪಾಪಕ್ಕೆ ಇನ್ನೊಂದು ಜೊತೆಯಾಗಿ ನಿಂತಿದೆ. ಒಂದಕ್ಕಿಂತ ಒ೦ದು ಘೋರವಾಗಿದೆ. 
ಆಗ ಕೇಳಿದಂತೆಯೇ ಈಗಲೂ ಕೇಳಬೇಕಾಗಿದೆ. ಇದಕ್ಕೇನು ಉಪಾಯ? ಆಗ 
ನಾನಾನ ಮರಣ ಉಪಾಯವಾಗಿತ್ತು. ಈಗ? 

ಹೌದು, ಈಗ ಅದೊಂದೇ ಉಪಾಯ! ನಾನಾನ ದಾರಿಯೇ ತನ್ನ 
ದಾರಿಯಾಗಬೇಕಾಯಿತು. ಒಂದು ದೃಷ್ಟಿಯಿಂದ ಇಬ್ಬರ ಬಾಳಿನ ದೈವಗಳೂ 
ಒಂದಕ್ಕೊಂದು ತಳಕು ಹಾಕಿಕೊಂಡಿದ್ದವು; ಅವುಗಳಿಗೆ ಬಿಡುಗಡೆಯೇ ಇರಲಿಲ್ಲ. 
ಮೈ ಮನಸ್ಸುಗಳು ಒಂದಕ್ಕೊಂದು ಗಾವುದ ದೂರದಲ್ಲಿದ್ದರೂ, ಜೀವ 
ಒಂದನ್ನೊಂದು ಕೂಡಿದ್ದವು. ಆ ಪಾಪದ ಸಂಗತಿ ಬೇಡವೆಂದು ತಾನು ಹಟ 
ತೊಟ್ಟಿದ್ದಳು. ಹಟ ನಿಂತಿತು. ಎಲ್ಲಿಯವರೆಗೆ? ಪುತಳಾನ ಜೀವದ ಕಾಮ 
ನಾನಾನ ಆಗುಹೋಗುಗಳನ್ನು ಕಣ್ಣಿಟ್ಟು ನೋಡುತ್ತಿತ್ತು. ಆ ದೃಷ್ಟಿ ತಾಕಿತೋ 
ಏನೋ ರುಕುಮಾಕಾಕೂ ಒಮ್ಮೆಲೇ ಸತ್ತಳು. ಅವಳು ಪುಣ್ಯವಂತಿ, ಅಂತೇ 
ತುಂಬಿದ ಮುತ್ತೈದೆಯಾಗಿ ಮರಣಹೊಂದಿದಳು. ನಾನಾ ಅನಾಥನಾದ, ತಾನು 
ವಾಡೆಯಲ್ಲಿ ಬ೦ದಿರಲು ಆಗ ಆಗ್ರಹ ಮಾಡಿದ್ದೇಕೆ? ನಾನಾ ಒಪ್ಪಲಿಲ್ಲ. ಮುಂದೆ 
ಮಗಳಿಗೆ ವರ ನೋಡಲೆಂದು ಹೋಗುವಾಗ ಚಿಮಣಾಳನ್ನು ತನ್ನೊಂದಿಗೆ 


ಗ್ರಾಮಾಯಣ ೧೨೯ 


ಬಿಟ್ಟುಹೋದ. 

ಚಿಮಣಾ ತನ್ನ ಮಗಳೆಂದು ತಾನು ಸ್ವೀಕರಿಸಿದಳು. ಉಳಿದವರಿಗೆ ಅದು 
ತನ್ನ ಔದಾರ್ಯದ ಹಾಗೂ ವಾತ್ಸಲ್ಯದ ಪರಮಾವಧಿಯೆಂದೆನಿಸಿತು. 
ಜಾಗೀರದಾರರ ಘನತೆಗೆ ತಕ್ಕಂತೆ ವರ್ತಿಸಿದಳೆಂದು ಕೀರ್ತಿ ಹಬ್ಬಿತು. ತನಗೇ 
ಗೊತ್ತು ಅದರ ಅಂತರಂಗ. ನಾನಾನ ಮೇಲಿನ ಮೋಹವೇ ಅದಕ್ಕೆ ಕಾರಣವೆಂದು. 
ನಾನಾನ ಮೇಲೆ ಉಪಕಾರದ ಹೊರೆಯನ್ನು ಹೊರಿಸಬೇಕಾಗಿತ್ತು ತನಗೂ 
ವಾತ್ತಲ್ಕವಿದೆ ಎಂದು ತೋರಿಸಬೇಕಾಗಿತ್ತು ರುಕುಮಾಕಾಕೂ ಸತ್ತರೂ ತಾನಿದ್ದೇನಲ್ಲ 
ಎ೦ದು ವ್ಯಂಗ್ಯವಾಗಿ ಸೂಚಿಸಬೇಕಾಗಿತ್ತು ನಾನಾ ಮನೆಯಿಲ್ಲದೆ ಪರದೇಶಿಯಂತೆ 
ಅಡ್ಡಾಡಬಾರದೆಂದು ಕರುಣೆಯನ್ನು ನೀಡಬೇಕಾಗಿತ್ತು. ಇನ್ನು ಮೇಲೆ ಮಾತ್ರ 
ಸಂಸಾರ ಒಂದುಗೂಡಿದಂತೆ ಎಂದು ಇನ್ನೊಮ್ಮೆ ಆಮಂತ್ರಿಸಬೇಕಾಗಿತ್ತು. 

ವಾಡೆಯಲ್ಲಿ ಬಂದಿದ್ದರೂ ನಾನಾ ಹೊರಗಿನ ಕೋಣೆಯಲ್ಲಿಯೇ 
ಮಲಗುತ್ತಿದ್ದ. ಯಾವ ರೀತಿಯ ಸಲಿಗೆಗೂ ಅವಕಾಶವಿರಲಿಲ್ಲ. ನಾನಾ 
ಅನಾಸಕ್ತನಾಗಿದ್ದ; ರುಕುಮಾಕಾಕೂನ ಮರಣದಿಂದ ಸುಖಕ್ಕೆ ವಿಮುಖನಾಗಿದ್ದ. 
ಮೊದಲಿನ ಆಸಕ್ತಿಯಾಗಲಿ ಉತ್ಸಾಹವಾಗಲಿ ಈಗ ಅವನಲ್ಲಿ ಉಳಿದಿರಲಿಲ್ಲ. 
ಆದರೆ ಅದನ್ನು ನೋಡಿ ತನಗನಿಸಿದ್ದೇನು? ಈ ವೈರಾಗ್ಯವೆಲ್ಲ ಕ್ಷಣಿಕವೆಂದೇ 
ತನ್ನ ಭಾವನೆ. ರಾಣೋಜಿರಾಯರು ಸತ್ತಮೇಲೆ ತನಗೂ ಈ ರೀತಿಯ ವೈರಾಗ್ಯ 
ಬ೦ದೀತಲ್ಲವೇ? ಆ ವೈರಾಗ್ಯವೆಲ್ಲ ಎಲ್ಲಿ ಹಾರಿಹೋಯಿತು? ನಾನಾನನ್ನು 
ನೋಡಿದಾಗೆಲ್ಲ ಕರುಳಿಗೆ ಬರೆಯಿಟ್ಟಂತೆ ಏಕೆ ಅನುಭವವಾಗಬೇಕು? 

ಅದರ ಪರಿಣಾಮವೇ ಎರಡನೆಯ ಸಲದ ಪ್ರಸಂಗ. ಅದು ಇನ್ನೂ 
ಅನರ್ಥಕಾರಿಯಾಯಿತು. ನಾನಾನನ್ನೇ ಬಲಿ ತೆಗೆದುಕೊಂಡಿತು. ಈಗ 
ಮಾಡಬೇಕಾದದ್ದೇನು? 

ಪುತಳಾನ ಸ್ಮಶಿಚಿತ್ರ ಇಲ್ಲಿಗೇ ನಿಂತಿತು. ತನ್ನ ಜೀವ ನಾನಾನ ಜೀವವನ್ನು 
ತಬ್ಬಿಕೊ೦ಡಿದ್ದೇ ನಿಜವಾಗಿದ್ದರೆ, ತನ್ನ ಪ್ರೀತಿ ಹಾರ್ದಿಕವಾಗಿಯೇ ಇದ್ದರೆ ನಾನಾನ 
ದಾರಿಯೇ ತನ್ನ ದಾರಿಯಾಗಬೇಕಲ್ಲವೇ? ನಾನಾನನ್ನು ಬಲಿತೆಗೆದುಕೊಳ್ಳುವಾಗ 
ತನ್ನಲ್ಲಿ ಮೂಡಿದ ನಿಷ್ಠುರ ಸಂಕಲ್ಪಕ್ಕೆ ಈ ಅವ್ಯಾಜವಾದ ಪ್ರೀತಿಯೇ 
ಕಾರಣವಾಗಿರಲಿಲ್ಲವೇ? ಉತ್ಕಟ ಪ್ರೀತಿಯ ದಾರುಣತೆಯೇ ಅಂಥದು ತನ್ನನ್ನು 
ಸ್ಥಿರವಾಗಿಸಲು ಅದು ಜೀವನವನ್ನೇ ನುಂಗಬಲ್ಲದು. ಆದರೆ ಈ ಮಾತು 
ನಾನಾನನ್ನು ಕೊಲ್ಲುವ ಮಟ್ಟಿಗೆ ಮಾತ್ರ ಸತ್ಯವಾಗಿರಲಾರದು. ದುರ್ಮರಣದ 
ಶಾಪವನ್ನು ಹೊತ್ತುಕೊಂಡೇ ತಮ್ಮಿಬ್ಬರ ಜೀವಗಳೂ ಹುಟ್ಟಿದಾಗ ಇನ್ನು ಬೇರೆ 


೧೩೦ ಗ್ರಾಮಾಯಣ 


ವಿಚಾರಕ್ಕೆ ಆಸ್ಪದವೆಲ್ಲಿ? ಆ ಒಂದು ಕ್ಷಣದಲ್ಲಿ ಪುತಳಾನ ಕಣ್ಣಿಗೆ ತಮ್ಮಿಬ್ಬರ 
ಜೀವರಹಸ್ಯಗಳೂ ಗೋಚರವಾದವು. ಸಾವು ಈಗ ಭೀಕರವಾಗಿ ಕಾಣಲಿಲ್ಲ. 
ಅದು ಹೊರಗಿನಿಂದ ಬಂದ ಒತ್ತಾಯವೂ ಆಗಿರಲಿಲ್ಲ. ಜೀವ ತನ್ನ ಉದ್ದೇಶವನ್ನು 
ಸಾವಿನಲ್ಲಿ ಸಫಲಗೊಳಿಸಬೇಕಾಗಿತ್ತು. 

ಪುತಳಾ ಮೇಲೆದ್ದಳು. ನಸುಕಿನ ಐದು ಗಂಟೆಯಾಗಿರಬೇಕು. ಲೋಕವೆಲ್ಲ 
ಸುಖ ನಿದ್ರೆಯಲ್ಲಿತ್ತು ಕೋಣೆಯ ಕಿಡಿಕಿ ತೆರೆದಾಗ ಮಂದಪ್ರಕಾಶ ಒಳಗೆ 
ಹರಡಿತು. ಗೋಡೆಯ ಮೇಲಿನ ರಾಣೋಜಿರಾಯರ ಚಿತ್ರಕ್ಕೆ ಕೈಮುಗಿದಳು. 
ಬೇಟೆಯಾಡಿದ ಒಂದು ದೊಡ್ಡ ಚರ್ಚನ್ನು ಅಡ್ಡಮಲಗಿಸಿ, ಕೈಯಲ್ಲಿ ಬಂದೂಕನ್ನು 
ಹಿಡಿದುಕೊಂಡು ರಾಣೋಜಿರಾಯರು ಫೋಟೋ ತೆಗೆಸಿಕೊಂಡಿದ್ದರು. ಅದನ್ನೇ 
ಕೆಲಹೊತ್ತು ಎವೆಯಿಕ್ಕದೆ ನೋಡಿದಳು. 

ಸದ್ದು ಮಾಡದೆ ಪುತಳಾ ಹೊರಗೆ ಬಂದಳು. ಧಾಬೆಗೆ ಹೋಗಿ 
ಬಾಪೂಸಾಹೇಬನ ಕುದುರೆಯ "ಪಾಯಬಂದ ಕಾಡಣಿ' ಯನ್ನು ಬಿಚ್ಚಿಕೊಂಡು 
ತಿರುಗಿ ಕೋಣೆಗೆ ಬಂದು ಬಾಗಿಲು ಹಾಕಿಕೊಂಡಳು. 

ಕೋಳಿ ಕೂಗಿತು. ಗೋಪಾಲಕೃಷ್ಣನ ಗುಡಿಯಲ್ಲಿಯ ಗಂಟೆಗಳು 
ಬಾರಿಸಿದವು. ಬೀಸುವ ಕಲ್ಲಿನ ಮೇಲೆ ಹಾಡುವ ಗರತಿಯರ ದನಿ ಇಂಪಾಗಿ 
ಕೇಳಿಸಿತು. ಬದುಕು ಪ್ರಾರಂಭವಾಗಿತ್ತು. ಬೆಳಗಾಯಿತೆ೦ದರೆ ಯಾವ ಬದುಕು 
ನಿಲ್ಲುತ್ತದೆ) ಯಮುನಾ ಎದ್ದು ಪುತಳಾಬಾಯಿ ಹೇಳಿದ್ದನ್ನೂ ಮರೆತು, 
ರೂಢಿವಶದಿಂದ ಪುತಳಾಬಾಯಿಯ ಕೋಣೆಯ ಬಾಗಿಲು ತಟ್ಟಿದಳು. 
“ನಸುಕು ಹರಿಯುತ್ತಲೇ ಬಂದು ಎಬ್ಬಿಸಬೇಡಾ” ಎಂದು ಅವಳು ಹೇಳಿದ 
ಮಾತು ನೆನಪಾಯಿತು. ಬಾಗಿಲು ತೆರೆಯದೇ ಹಾಗೇ ನೀರುಮನೆಗೆ ಸಾಗಿದಳು. 


೧೨ 

ದಾದಾನ ವಿಷಯದಲ್ಲಿ ಘೌಜದಾರರು ತಳೆದ ತೀವ್ರವಾದ 
ದ್ವೇಷಪ್ರವೃತ್ತಿಯನ್ನು ಕಂಡು ಪಡದಯ್ಯನವರಿಗೆ ಹಿಗ್ಗೆನಿಸಿತ್ತು. ನಾನಾನ ಕೊಲೆಯ 
ಆರೋಪವನ್ನು ದಾದಾನ ಮೇಲೆ ಇಟ್ಟು ಅವನನ್ನು ಗಲ್ಲಿಗೇರಿಸುವಂತೆ ಪ್ರಕರಣವನ್ನು 
ರಂಗಾಯಿಸಲು ಸ್ವತಃ ಫೌಜುದಾರರೇ ಆಸ್ಥೆ ವಹಿಸಿದ್ದರು. ದಾದಾ ತಂದುಕೊಟ್ಟ 
ವಿಷವನ್ನು ತಾನು ಹಾಕಿದ್ದಾಗಿ ಮಾಫಿ ಸಾಕ್ಷಿದಾರಳಾದ ಯಮುನಾ ಸಾಕ್ಷಿ 
ಹೇಳುತ್ತಾಳೆ. ನಾನಾ ವಿಷಪ್ರಯೋಗದಿ೦ದ ಮರಣಹೊಂದಿದ್ದರೂ, ದಾದಾನನ್ನು 
ಉಳಿಸಲು ಗೌಡರು ಮರಣರಿಜಿಸ್ಪರದಲ್ಲಿ ಮರಣದ ಕಾರಣ 


ಗ್ರಾಮಾಯಣ ೧೩೧ 


ಹೃದಯವಿಕಾರವೆಂದು ಖೊಟ್ಟಿ ಕಾರಣವನ್ನು ಬರೆದಿದ್ದಾರೆ; ಗುನ್ಹೆ ಮುಳುಗಿಸಿದ್ದಕ್ಕೆ 
ಅವರು ಜೇಲಿಗೆ ಹೋಗುವುದು ನಿಶ್ಚಿತ. ಇದೇ ಉತ್ಸಾಹದಲ್ಲಿ ಪಡದಯ್ಯನವರು 
ವಾಡೆಯವರೆಗೆ ಬಂದು ಯಮುನಾ ಸಾಕ್ಷಿ ಹೇಳುವಂತೆ ಪ್ರೇರೇಪಿಸಲು 
ಪುತಳಾಬಾಯಿಗೆ ತಿಳಿಸಿಡಲು ಬಾಪೂಸಾಹೇಬನಿಗೆ ಹೇಳಿ ಮಠಕ್ಕೆ ಬಂದರು. 
ಆಗ ರಾತ್ರಿ ಹನ್ನೆರಡಾಗಿತ್ತು. ಅವರ ಶಿಷ್ಯಪರಿವಾರ ಮಠದಲ್ಲಿ ದಾರಿಕಾಯುತ್ತ 
ಕುಳಿತಿತ್ತು 

ಪಡದಯ್ಯನವರು ಅವರ ಮುಂದೆ ಉಬ್ಬಿನಲ್ಲಿ “ದಾದಾನ ಗಳಿಗಿ-ಬಟ್ಟಲ 
ತುಂಬಿತೆಂತ ತಿಳೀರೆಲೇ! ಫಕರುದ್ಧೀನ ಫೌಜುದಾರನ ಮುಂದ ಅದ್ಯಾವ ಮಗಾ 
ಎದೆ ಸೆಟಿಸಿ ಬದಕಾಂವ? ಇನ್ನ ತೊಗೋ, ಆ ಗೌಡ, ಆ ಪಂಚರು, ಆ ದಾದಾ 
ಎಲ್ಲಾ ಮಕ್ಕಳು ಮಣ್ಣ ಮುಕ್ಕತಾರ. ನನ್ನ ಕರಾಮತಿ ನೋಡೀರಂತರಲೇ! 
ಮಕ್ಕಳ್ರ್ಯಾ” ಎಂದು ನಾಲಿಗೆ ಸಡಿಲಬಿಟ್ಟರು. 

ಮಠದ ಒಂದು ಮೂಲೆಯಲ್ಲಿ ಗಾಂಜಿ ಮಿದ್ದುತ್ತ ತಳವಾರ ಕೆಂಚ 
ಕುಳಿತಿದ್ದ ಅವನೊಬ್ಬ ವಿಕೃತವಿರಾಗಿ, ವೇದಾ೦ತಿಯೂ ಎನ್ನಬಹುದು. ಇಪ್ಪತ್ತುನಾಲ್ಕು 
ತಾಸೂ ಮಠದ ಅದೇ ಮೂಲೆಯಲ್ಲಿ ಕೂಡುವುದು ಅವನ ವಾಡಿಕೆ. ಅವನಿಗಿದ್ದ 
ಆಳವಾದ ಲೋಕಾನುಭವ ಆ ಊರಲ್ಲಿ ಬಾಳಾಚಾರ್ಕರಿಗೇ ಇರಲಿಲ್ಲ. ಹಗಲೂ 
ರಾತ್ರಿ ಗಾಂಜಿ ಮಿದ್ದುತ್ತ, ಕುಡಿಯುತ್ತ ಮಾತಿಗೆ ಮೊದಲು ಮಾಡಿದನೆಂದರೆ 
ಅವನನ್ನು ತಡೆಯುವುದೇ ಅಸಾಧ್ಯವಾಗುತ್ತಿತ್ತು. ಈಗ ದಾದಾನ ಮೈಮೇಲೆ 
ಗಂಡಾತರ ಬಂದದ್ದನ್ನು ಕೇಳಿ ಅವನಿಗೂ ಸಂಕಟವಾಗಿತ್ತು 

“ಕರೇವಂದ್ರೂ ದಾದಾನ ಮ್ಯಾಗ ಖಟ್ಲೆ ಜಡೂತಾರೇನ್ರಿ ಬುದ್ದೀ?” 
ಎಂದು ಕೇಳಿದ. 

“ಸುಳ್ಳು ಹೇಳಾಕ ನಾ ಏನು ಸುಡಗಾಡ ಸಿದ್ದ ಅಂತ ತಿಳಿದೀ ಏನಲೇ 
ಕೆಂಚಾ?” ಪಡದಯ್ಯನವರು ಚೇಷ್ಟೆಯ ದನಿಯಲ್ಲಿ ನುಡಿದರು. 

“ಹೀಗ್ಯಾಕ ಅಂತೀರಿ ಬುದ್ದೀ? ಅಬ್ಬರಲೆ ಬಂದದ್ದು ಮಳೀ ಅಲ್ಲಾ, ಗಬ್ಬ 
ಆಗದ್ದು ದನಾ ಅಲ್ಲ, ಒಬ್ಬರ ಮುಂದ ಗುಟ್ಟು ಹೇಳಾವಾ ಅಮಲ್ದಾರ ಅಲ್ಲಾ 
ಅಂತಾರು. ಆ ಮಾತ ನೆಪ್ಪಾತಯಪ್ಪಾ. ಕೈ ಬೆಚ್ಚಗ ಆದರ ಬಾಯಿಗೆ ಕೀಲಿ 
ಬಿದ್ದಾಂಗ ಈ ಅಪಗೋಳದು. ಮುಂಜಾನೆ ನೋಡಿದಿರಲ್ಲೋ, ಆ ಸಂಗ್ಯಾನ 
ಹಿಡದೇನ ಕುಂಡರಿಸಿದಾ; ದುಡ್ಡು ಕೈಗೆ ಬರಾಣಾ ಹ್ಯಾಗ ಹೇಳದ ಕೇಳದ 
ಬಿಟ್ಟಾ. ನಾಲ್ಕು ದುಡ್ಡ ಹಿರೀಲಾಕ ಬಾಯಿ ಸಡ್ಡ ಬಿಟ್ಟಿರಾಕಿಲ್ಲ ಬುದ್ದೀ?” ಕೆಂಚ 
ವಾದಿಸಿದ. 


೧೩೨ ಗ್ರಾಮಾಯಣ 


ಕೆಂಚನ ಮಾತಿನಲ್ಲಿ ಹುರುಳಿಲ್ಲವೆಂದು ಹೇಳುವುದು ಕಠಿಣವಿತ್ತು. ತಲೆ 
ಹಣ್ಣಾದ ಕೆಂಚನಿಗೆ ಬಂದಷ್ಟು ಅಧಿಕಾರಗಳ ಸಂಪರ್ಕ ಪಡದಯ್ಯನವರಿಗೇ 
ಇರಲಿಲ್ಲ. ಕಳ್ಳಭಟ್ಟಿ ಸೆರೆ ಹಿಡಿದ ಅಬಕಾರಿ ಇನ್‌ಸ್ಪೆಕ್ಟರಿಗೆ ಮಾದಾರ ಗಂಗಿಯ 
ಸ್ನೇಹಮಾಡಿಸಿಕೊಟ್ಟು, ಅವನ ಮಾವನಾಗಿ ಸೆರೆಯ ಭಟ್ಟಯನ್ನು ನಿರಾತಂಕವಾಗಿ 
ನಡೆಸಿದ ಕತೆಯನ್ನು ಕೇಳಿ ನಗದವರೇ ಇರಲಿಲ್ಲ. ಇದಕ್ಕಿಂತ ಮೊದಲು 
ಫೌಜುದಾರನಾಗಿದ್ದ ಮಾರುತಿರಾಯನಿಗೆ ಬಾಲ್ಯದ ತೊಗಟೆಯಿಂದ ತಯಾರಿಸಿದ 
ಸೆರೆ ಕೊಟ್ಟು ಕಳುವಿನ ಮಾಲು ಜಪ್ತಿಮಾಡಿದ್ದು ಮರಳಿ ಕೊಡಲಿಕ್ಕೆ ಹಚ್ಚಿದ್ದು; 
ಕಳುವಿನ ಮಾಲು ಕೊಂಡ ಆ ಹೊಲೆಯರ ಅಖಂಡಮುತ್ತೈದೆ ಕಾಶಿಗೆ 
ಫೌಜುದಾರರು ಸೀರೆ ಕೊಳ್ಳಲು ತಮ್ಮ ಟೊಂಕದಿಂದ ರೂಪಾಯಿ 
ಬಿಚ್ಚಿಕೊಟ್ಟದ್ದು ಕೇಳಿ, ಎಲ್ಲರೂ ಆಶ್ಚರ್ಯಪಟ್ಟದ್ದರು. ಒಂದು ದೃಷ್ಟಿಯಿಂದ 
ಕೆಂಚ ಸರಕಾರಿ ಅಧಿಕಾರಿಗಳ ಪಾಪಕೃತಿಗಳ ಚಿತ್ರಗುಪ್ತನಾಗಿದ್ದ. ಈ ಪಾಪದ 
ನಿಕಟಪರಿಚಯದಿಂದಲೇ ಅವನು ವೇದಾಂತಿಯಾಗಿದ್ದ. 

ಫಕರುದ್ದೀನರು ದುಡ್ಡಿನ ಆಸೆಗೆ ಬಲಿಬೀಳದಂಥ ಕಾಯದೇಶೀರ 
ಅಧಿಕಾರಿಗಳೂ ಆಗಿರಲಿಲ್ಲ. ಕಾಯಿದೆಯ ಕತ್ತರಿಯಲ್ಲಿ ಸಿಕ್ಕುಬಿದ್ದರೆ ಗೌಡರು 
ಸಾಹೇಬರಿಗೆ ಕನಕಾಭಿಷೇಕ ಮಾಡಿಸಲೂ ಹಿ೦ಜರಿಯುವವರಲ್ಲ. ಹಾಗಾದರೆ 
ಪೌಜದಾರರಿಗೆ ಲಂಚ ಕೊಡುವ ವಾಸನೆ ಕೆ೦ಚನಿಗೇನಾದರೂ ಬಡಿದಿರಬಹುದೆ? 
ಇಲ್ಲದಿದ್ದರೆ ಕೆಂಚ ಹೀಗೆ ಮಾತಾಡುತ್ತಿದ್ದನೇ? ಪಡದಯ್ಯನವರಿಗೆ ಸಂಶಯ 
ಬಂತು. ಏನಾದರೂ ಮಡಿ ಇದನ್ನು ಹೊರಗೆಡವಲೇ ಬೇಕೆಂದು ಹಠಹಿಡಿದರು. 

“ಹೆಣ್ಣು, ಹೊನ್ನು, ಮಣ್ಣು ಇವು ಮೂರು ಶಿವನ ಮಾಯ. ಅದಕ್ಕ 
ಸಿದ್ದರೂ ಶರಣರೂ ನಾಯಿ ಆದ ಕತಿ ಕೇಳೂಮುಂದ, ದುಡ್ಡಿಗೆ ಫೌಜದಾರ 
ಬಾಯಿಬಿಡತಾನ ಅಂತ ಏನ ಹೇಳತೀ ಕೆಂಚಾ! ಆದರೂ ದುಡ್ಡು ತಿಂದರೂ 
ಕಣ್ಣಿಟ್ಟ ಬ್ಯಾಟಿ ಬಲ್ಯಾಗ ಹಾಕದ ಬಿಡೂ ಮನಶ್ಯಾ ಈ ಫೌಜದಾರ ಅಲ್ಲ. ಅದಕ್ಕ 
ದಾದಾನ ಕರೆ ಮುಗಿಸಿಬಿಡಾನಂತ ಹೇಳಿದ್ದು” ಪಡದಯ್ಯನವರು 
ಉಪದೇಶಮಾಡುವ ಠೀವಿಯಲ್ಲಿ ನುಡಿದರು. 

ಮಿದ್ದಿದ್ದ ಗಾ೦ಜಿಯನ್ನು ಚಿಲುಮೆಯಲ್ಲಿ ಹಾಕಿ ಮೇಲೆ ಒಣತಂಬಾಕಿನ 
ಪುಡಿಯನ್ನುದುರಿಸುತ್ತ ಸಜ್ಜುಗೊಳಿಸುವುದರಲ್ಲಿ ತೊಡಗಿದ್ದ ಕೆಂಚನಿಗೆ 
ಪಡದಯ್ಯನವರ ಮಾತಿನ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಕೊನೆಯ ವಾಕ್ಯ ಮಾತ್ರ 
ಅವನ ಕಿವಿಗೆ ಬಿದ್ದಿತ್ತು ಅದು ಸರಿಯಲ್ಲ ಎಂದು ಗೋಣು ಅಲ್ಲಾಡಿಸಿ “ಹಿಡಿದ 
ಹಟಾ ನಡಸೂದಕ್ಕಾ ಎದೀ ಬೇಕ ಬುದ್ದಿ! ಇವು ಡಿರೇಸ್‌ ಹಾಕಿ ಟಸ್‌ ಪಿಸ್‌ 


ಗ್ರಾಮಾಯಣ ೧೩೩ 


ಅಂತ ಬೆದರಿಸಿಗೋತ ತಿರಗತಾವು. ಕೈಯಾಗ ಅಮಲ ಇರತೈತೆಂತ ನಾವು 
ಡೊಗ್ಗಿ ಸಲಾಮು ಹೊಡೀತೇವು. ಆದರ ಧೈರೆ ಇಂತಾ ಜನದಾಗ ನೀವು 
ಕೇಳಬ್ಯಾಡಿ. ನಿಮಗ ಹೇಳತೆನು, ಸೊಟ್ಟ ಮಾದರಚನ್ನಾ ಇಂಥಾ ಫೌಜದಾರನ 
ನೀರ ಇಳಿಸಿಬಿಟ್ಟ ಇವತ್ತ” ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ತೆಂಗಿನ ಜುಟ್ಟದ 
ಕೆಂಡವನ್ನು ಚಿಲುಮೆಯ ಮೇಲಿಡುವುದರಲ್ಲಿ ಮಗ್ನನಾದ. 

ಕೆಂಚನದೊಂದು ಕೆಟ್ಟಟಚಟ. ಯಾವುದಾದರೊಂದು ಕತೆಯನ್ನು ಪ್ರಾರಂಭಿಸಿ, 
ಅರ್ಧಕ್ಕೇ ನಿಲ್ಲಿಸುವುದು. ಜನರು ಆತುರದಿಂದ ಕುದಿಯುತ್ತಿದ್ದರೇ ಅವನಿಗೆ 
ತೃಪ್ತಿ. ಈಗಲೂ ಅದೇ ಹಾಡು. ಚಿಲುಮೆಯು ಒದ್ದೆಯ ಬಟ್ಟೆಯನ್ನು ಧರಿಸಿ 
ಪಡದಪ್ಪನವರ ಹಸ್ತವನ್ನು ಸೇರಿತು. ಅವರಿಗೆ ಮಾದರ ಚನ್ನನ ಕತೆಯನ್ನು 
ಕೇಳುವ ಆತುರ. ಅವರು ಚಿಲುಮೆಯ ಚುಂಬನವಿಧಿಯನ್ನು ಮುಗಿಸದೆ ಅದು 
ಶಿಷ್ಠಗಣದ ಕೈ ಸೇರುವಂತಿರಲಿಲ್ಲ. ಉಳಿದೆಲ್ಲ ಶಿಷ್ಕರು ಚಿಲುಮೆಗಾಗಿ ಆತುರದಿಂದ 
ಸುಡುತ್ತಿದ್ದರು. ಪಡದಯ್ಯನವರು "ಓಂ ಶಿವ' ಎಂದು ಚಿಲುಮೆಗೆ ನಮಸ್ಕರಿಸಿ, 
ಅದರ ಸತ್ವವನ್ನು ಬಾಯಿಂದ ಹೀರಿದರು. ಚಿಲುಮೆಯ ಮೇಲೆ ಫಕ್ಕನೆ 
ಉರಿಯೆದ್ದಿತು. ಅವರು ಜಗ್ಗಿದ್ದು ಆ ಜ್ಞಾಲೆಯನ್ನೋ, ಹೊಗೆಯನ್ನೋ ಅದನ್ನು 
ತಿಳಿಯುವ ಮಾರ್ಗವೇ ಇರಲಿಲ್ಲ. ಯಾಕಂದರೆ ಚಿಲುಮೆಯನ್ನು ಕೆಂಚನ 
ಕೈಗಿತ್ತು ಧ್ಯಾನಮುದ್ರೆಯಿ೦ದ ಕಣ್ಣುಮುಚ್ಚಿದರು. ಬಾಯಿ೦ದ ಹೊಗೆಯೇಕೆ ಉಸಿರು 
ಕೂಡ ಬರಲಿಲ್ಲ. ಈ ಧೂಮಸ್ತಂಭನವಿದ್ಯೆ, ಈ ಶ್ವಾಸ ನಿರೋಧ ಅವರ 
ದಿನನಿತ್ಯದ ಲೀಲೆಗಳಲ್ಹೊಂದಾಗಿತ್ತು. 

ಮುಂದೆ ನಾಲ್ಕೈದು ನಿಮಿಷಗಳಾದ ನಂತರ ಪಡದಯ್ಯನವರು, ತಮ್ಮ 
ಸುಷುಪ್ತಾವಸ್ತೆಯಿಂದ ಜಾಗೃತಿಗೆ ಬಂದರು. ಉಸಿರು ಬಿಟ್ಟೊಡನೆಯೇ ಅದನ್ನು 
ಅನುಸರಿಸಿ ನುಗ್ಗಿದ ಹೊಗೆ ದಿಜ್ಕಂಡಲವನ್ನೇ ವ್ಯಾಪಿಸಿತು. ಆ ಧೂಮವಲಯದಲ್ಲಿ, 
ಅವರ ಕೆಂಪುಕಣ್ಣು ಉರಿಗಣ್ಣುಗಳಂತೆ ಕಂಡವು. ಆ ಪರಿವೇಷದಲ್ಲಿ ಪಡದಯ್ಯನವರು 
ಮನ್ಮಥನನ್ನು ಸುಡಲು ಕಣ್ಣುತೆರೆದ ಸಾಕ್ಟಾತ್‌ ವ್ಯೋಮಕೇಶನಂತೆ ಕಂಡರು. 

“ಕೆ೦ಂಚಾ, ಮಾದರ ಚನ್ನ್ಯಾ ಫೌಜದಾರರ್ನ ಭೇಟಿಯಾಗಿದ್ದೇನಲೇ?” 
ಧೂಮ್ರ ವರ್ತುಲದಿಂದ ಅಶರೀರವಾಣಿ ಕೇಳಿಬಂತು. 

ಕೆಂಚನೂ ತಪೋಮಗ್ಗನಾಗಿದ್ದ. ಈ ಮಾತಿಗೆ ಒಮ್ಮೆಲೇ ಅವನ ಸಮಾಧಿ 
ಭಂಗವಾದಂತಾಗಿ, “ಹೌಂದು ಬುದ್ದಿ, ಭೇಟಿಯಾಗಿದ್ದ. ಅವರ ನೀರ ಇಳಿಸಿಬಿಟ್ಟ” 
ಎ೦ದು ಉತ್ತರಿಸಿದ. 

“ಅದೇನ್‌ ಹಕೀಕತ ಹೇಳಬಾರದ? ಸಿದಪತ್ರೀ ಸೇವಾ ಮಾಡೀದಿ ಅಂತ 
ಕಣ್ಣು ಮುಚ್ಚಬ್ಯಾಡ.” 


೧೩೪ ಗ್ರಾಮಾಯಣ 


“ಕಣ್ಣು ಮುಚ್ಚಲಾಕ ಹೊಸದಾಗಿ ಏನ್‌ ಬುದ್ಧೀ, ಈ ಚಿಮ್ಮಾತಾಯಿ 
ಸಂಗತೀ ಹಿಡಿದದ್ದು. ಈ ಯವ್ವನ ಸೇವಾಮಾಡಾಕ ಹತ್ತಿಯಾಡಿಪ್ಪತ್ತು ವರ್ಷ 
ಮಿಕ್ಕಿದ್ದೀತು” ಕೆಂಚ ಪ್ರೀತಿಯ ಆವೇಗದಲ್ಲಿ ಚಿಲುಮೆಯ ತ್ರಾಣವನ್ನೇ ಹೀರುವಂತೆ 
ಮುದ್ದುಕೊಟ್ಟ. ಮತ್ತೆ ಉರಿ, ಮತ್ತೆ ಹೊಗೆ. “ಇವೆಲ್ಲಾ ಕುಂತಾವು ನೋಡ್ರಿ 
ಬುದ್ದೀ. ಯಂಕ್ಕಾ, ನಿಂಗ್ಯ ಯಲ್ಯಾ, ಚಿಲುಮೀ ಕೈಯಾಗೆ ಹಿಡುತಾವೋ 
ಇಲ್ಲೋ, ಕಣ್ಣ ಮುಚ್ಚತಾವು. ಇಲ್ಲಾಂದ್ರ ಬೇಸೂರ ಹಾಡಿಕೊಂತ ತೇಲಗಣ್ಣು, 
ಮೇಲಗಣ್ಣು ಹಾಕತಾವು. ಒಂದು ಜುರಿ ಸೇದಿದರ ಪರಪಂಚ ಎಲ್ಲಾ ಮಟ೦ಗಳ 
ಮಾಯಾಗಿ, ಪರಮಾತ್ಮ ಕಾಣಬೇಕು ಬುದ್ದೀ. ಅದು ಸೇದಾಣಾ. ಜೀವಮಾನವೆಲ್ಲ 
ಇದರ ಸೇವಾದಾಗ ಕಳದೀನಿ ಬುದ್ಧಿ, ಅಂತ ಹತ್ತಿಲ್ಲ ಈ ಯವ್ವಂದು ನನಗ. 
ಇವರೆಲ್ಲಾ ರಂಪಾಗ, ಗಾ೦ಜೀ ಅಸೇಕ್ಕ ಬಂದು ಮಟಕ್ಕನ ಮನೀ ಸೇರೋ 
ಮನಸ್ಕಾ ಅಲ್ಲ ನಾ. ಮಟದಾಗ ಇದ್ದು, ಇಲ್ಲೇ ಬದಕಾವ್‌, ಇಲ್ಲೇ ಸಾಯಾವ” 
ಕೆಂಚನ ದನಿ ಕಾವೇರಿತ್ತು. 

“ಮನೀ ಬಿಟ್ಟ ಮಟ ಸೇರಿದಮ್ಯಾಗ ಯಾರ ಉಪಕಾರಕ್ಕ ಇಲ್ಲೇ 
ಬೀಳತೀಲೇ?” ರಡ್ಡೇರ ಯಂಕ ತಡೆಯಲಾರದೆ ನುಡಿದನು. 

“ಒಂದು ಬಾಟ್ಲಿ ಬಡದು, ಒಂದೊಂದು ಪರಟಿ ತೀರ್ತಾ (ತೀರ್ಥ) 
ಹಾಕಿದರ, ಬಾಯಿಮುಚಿಕೊಂಡು ಬೀಳತಾವು ಬುದ್ದೀ. ಮನೀಬಿಟ್ಟು ಮಟಾ 
ಸೇರಿದೆ. ಅಂತೀಯಲ್ಲಲ್ಲೇ ಯಂಕ್ಕಾ? ಸೇರಬಾರದ.ನೋಡಿತೀನಿ ಧೈರೇ? ತೀರತಾ 
ಕುಡೂದಂ ಬಿಡೂ, ಅಂದ ಹೇಣತೀನ್ನ ತಲಿ ಒಡದು, ಆಕಿ ಅತಗೊಂತ 
ಮಂದೀನ ಕೂಡಿಸಿದರ, ಹಲ್ಲ ಮುರಿದೇನ ಅಂತ ಹೇಳಿ, ಹಲ್ಲ ಮುರದ 
ತೋರಿಸಿದ ಬಂಟ್ನ ನಾ. ಯಾರದೀರಲೆ ನನ್ನ ಸರಿಗಟ್ಟಾಂವಾ? ಸರಿ ದೊಡ್ಡಮಗಾ 
ಹೊಲಕ್ಕ ಹೋಗ ಹಿರ್ಯಾ ಅಂದರ ಹೊಲಾನ ಮಾರಿಬಿಟ್ಟೆ ಕೈಯಾಗಿನ ಚಿಲುಮಿ 
ಬಿಡೂದು ಆಗೂದುಲ್ಲಾ ಯಾಕ ಹೇಳತೀರಲೇ? ದನಾಕರಾ, ಕಾಳುಕಡಿ ತುಂಬಿದ 
ಮನಿ ಬಿಟ್ಟೆಗೊಟ್ಟು ಮಟಾ ಸೇರೋ ಧೈರೇ ಯಾರಿಗೈತಿ ಮುಂದೆ ಬರ್ರಿ. ಹೇಳಿ 
ಕೇಳಿ ವ್ಯಸನ ಬಾಜೀ ಜನಾ, ನಿಮಗೆಲ್ಲೆ ಧೈರೇ?” ಎಂದು ಲೋಕವನ್ನೇ 
ಮೂದಲಿಸಿದ ಕೆಂಚ. 

ಕೆಂಚನ ಈ ಆವೇಶವನ್ನಿಳಿಸುವ ಗುಟ್ಟು ಪಡದಯ್ಯನವರಿಗೇ ಗೊತ್ತು 
ಮೊದಲಾಗಿದ್ದರೆ ಈ ವಿವಾದಕ್ಕೆ ಪುಟಕೊಟ್ಟು ತಾಸುಕಟ್ಟಲೆ ಕೇಳಬಹುದಾಗಿತ್ತು. 
ಆದರೆ ಚೆನ್ನನ ಕತೆಯನ್ನು ಕೇಳುವ ಆತರುದಲ್ಲಿ ಅವರಿದ್ದರು. ಒಳಗೆ ಹೋಗಿ 
“ತೀರ್ಥ” ಕಾಯ್ದಿದ್ದರೆ, ತಂದುಕೊಡಲು ಅವನಿಗೇ ಆಜ್ಞೆಮಾಡಿದರು. 


ಗ್ರಾಮಾಯಣ ೧೩೫ 


ಕೆಂಚನ ಆವೇಶ ತಟ್ಟನೆ ಇಳಿಯಿತು. ಎದ್ದು ಒಳಗೆಹೋಗಿ ಎರಡು 
ಬಾಟ್ಲಿಗಳನ್ನು ತಂದು ಒ೦ದನ್ನು ಪಡದಯ್ಯನವರೆದುರಿಗಿಟ್ಟು, ಇನ್ನೊಂದನ್ನು 
ಪರಟಗೆ ಸುರುವಿ “ಮಾದಾರ ಚನ್ನ್ಯಾನೂ ಬಲ ಬೆರಕಿ ನೋಡ ಬುದ್ದೀ. ದನಾ 
ತಿಂದು ಶಗಣ್ಯಾಗ ಬಿಟ್ಟ ಜ್ಞಾಳಾ ತಂದು ಫೌಜದಾರರ ಮುಂದಿಟ್ಟ ಮಜೇನ 
ಮಾಡಿದ” ಎಂದು ಹೇಳತೊಡಗಿದ. 

ಸೆರೆತುಂಬಿದ ಪರಟಿಯನ್ನು ಕೈಚಾಚಿ ಎತ್ತಿದ ಬಾಳಾಚಾರ್ಕರ ಅಣ್ಣನ 
ಮಗ ಗೋಪಾಲಾಚಾರಿ “ಇಂಥಾ ಕೆಡಗಾಲದಾಗ, ಅದ್ಯಾರಪಾ ಸೆಗಣೀಯೊಳಗ 
ಕಾಳ ಬೀಳೋವಷ್ಟು ದನಕ್ಕ ಕಾಳು ಹಾಕುವರು?” ಎಂದು ವ್ಯಂಗ್ಯವಾಗಿ ನುಡಿದ. 

ತಾನು ಹೇಳಿದ್ದು ಸುಳ್ಳೆಂದು ವಾದಿಸಿದರೆ ಕೆಂಚನಿಗೆ ಬ್ರಹ್ಮಾಂಡ 
ಸಿಟ್ಟುಬರುತ್ತಿತ್ತು ಗೋಪಾಲಾಚಾರಿಯನ್ನು ಕಿಡಿಗಣ್ಣಿನಿ೦ದಲೇ ನೋಡುತ್ತ ನುಡಿದ: 

“ಊರ ತುಂಬಾ ಹೊಲಾ ಇದ್ದರೂ, ಇನ್ನೊಬ್ಬರ ಕಡಿಂದ ಕಳು ಕಡಾ 
ತಂದು, ಒಲೀ ಹಚ್ಚೋ ಹಾರೂರ ಊರಾಗ ಇರೂದುಲ್ಲ ಆಚಾರೆಪ್ಪ. ಹಿಡದ 
ಬಡದರ ಮೂರುವರಸ ಸಾಲೂವೋಟು ಕಾಳು ಕೊಡತಾನ ರೈತ. ಭೂಮಿ 
ಇದ್ದರೂ ದುಡೀಲಾರದ ಉದಾಧ್ಯೇರಟ ಭೂಮಿ ಕರಸಾಲ ಬೆದ್ದಾಗ 
ಒದ್ದ್ಯಾಡತಾವು. ಹಿಂಡೋ ಎಮ್ಮಿ ಹೂಡೋ ಎತ್ತು ಕಾಳು ತಿನದಿದ್ದರ ಮುಂದಿನ 
ವರಸ ಕೂರಿಗಿ ಮನಶ್ಕಾರ ಜಗ್ಗೂ ಪಾಳೀ ಬಂದೀತು.” ಎಂದು ಬಡಬಡಿಸಿ, 
ಗೋಪಾಲಾಚಾರಿಯನ್ನು ಸುಮಗಿರಿಸಿದ. 

“ಮುಂದೇನಾತು ಹೇಳಬಾರದ? ಸುಮಾಕ ಮಂದೀ ಮಾತ ಕೇಳಿಕೊಂತ, 
ಇರಕಳ ದನದ್ದಾಂಗ ಅಡ್ಡ ಹಾಯುತೀಯಲ್ಲಲೇ” ಪಡದಯ್ಯನವರು 
ಆಜ್ಞೆಮಾಡಿದರು. 

- “ಹೇಳತೇವ್ರಿ ಬುದ್ಧಿ, ಹೇಳತೀನಿ. ಫೌಜದಾರರು ಬೈಲಕಡೆಗೆ ಹೋಗಿ 
ಚಾವಡಿ ಕಟ್ಟಿಗೆಬರತಿದ್ದರರೇ. ದೇವರ ಪಾಲಂಕಿ ಹೊಂಟಾಗ ಬಗತರು 
ಅಡ್ಡಬೀಳತಾರಲ್ರಿ, ಹಾಗ, ಚನ್ನ್ಯಾ ಬಂದು ಅಡ್ಡಬಿದ್ದ. ಅವನ ತಂಗಿ-ಆ ದೇವರಿಗೆ 
ಬಿಟ್ಟ ಗಯ್ಯಾಳಿ ಮಲ್ಲಿ-ಹಲ್ಲಾಗ ಶರಗು ಹಿಡಿದು ಒನಕೊ೦ತ ಚಾವಡೀವಾರಿಗೆ 
ನಿಂತಿದ್ದಳರಿ. ಫೌಜದಾರರದೂ ಬಲ ನಜರ. ಅಡ್ಡಬಿದ್ದ ಚನ್ನಾ ಅವರ ಕಣ್ಣಾಗ 
ಕಾಣಲಿಲ್ಲೊ ಏನೋ, ಮಲ್ಲೀ ಮ್ಯಾಗ ನಜರ ಇಟ್ಟು ಆಚ್ಯಾಕಡೇನ ಹೊಂಟ. 
ಚನ್ನ್ಯಾ ಎದ್ದು “ಯಪ್ಪಾ ನಿನ್ನ ಮಗಾ ಅಡ್ಡ ಬಿದ್ದದು ನೋಡಿ ಹಾಗ ಹೊಂಟಿ. 
ನಿನ್ನ ಮಗಾ ಹೊಟ್ಟಿಗಿಲ್ಲ ಉಪಾಸ ಬಿದ್ದಾನ ಯಪ್ಪಾ' ಅಂತ ಬೇಡಿಕೊಂಡ. 
ಹೊಟ್ಟಿಗಿಲ್ಲ ಇದ್ದರ ಗೌಡರ ಹಂತ್ಯಾಕ ಹೋಗು, ಕಾಳಕಡಾ ಕೊಡಸರಿ ಅಂತ 


೧೩೬ ಗ್ರಾಮಾಯಣ 


ಹೇಳಿಕೋ, ಅಂತ ವಾಜಿಮಿ ಮಾತಾಡಿ ಹೊಂಟಿರಿ ಫೌಜದಾರ. ಮಾದರ 
ಚನ್ನ್ಯಾ ಬಿಡತಾನೆಲ್ರೀ, “ಯಪ್ಪಾ ನೀ ಕೊಟ್ಟದ್ದು ಮಗಾ ತೊಗೊಳ್ಳಾಕ ಬ೦ದಾನು, 
ಒದಿಕಿ ಕೊಡಬೇಕೆನಿಸಿದರ ಅದನ್ನ ಕೊಡು. ಒನಿಕಿ ಕೊಡಬೇಕೆನಿಸಿದರೆ ಅದನ್ನರ 
ಕೊಡು' ಅಂತ ಬೇಡಿಕೊಂಡನರಿ. "ಒನಕಿ ಬೇಕೋ ವಂಕಿಬೇಕೋ?9 ನೀ 
ಯಾಕ ಬಂದಿಯೇ' ಅಂತ ಫೌಜದಾರ ಮಲ್ಲೀನ್ನ ಕೇಳಿದನರಿ, ಅದಕ್ಕ ಮಲ್ಲಿ 
ಏನನಬೇಕರಿ? "ಸರದಾರ ಮರ್ಜಿ ಆದರ ಒಂಕೀನೂ ಕೊಟ್ಟೀರಿ. ಅದೇನು 
ದೊಡ್ಡ ಮಾತಲ್ಲರೀ, ಇಂವಾ ನನ್ನ ಅಣ್ಣಾ, ಮಕ್ಕೊಂದಿಗ್ಯಾ ಮನ್ಯಾಗ ಕಟ್ಟನ 
ಕಡದೇನಂದರ ಒಂದ ಕಾಳಿಲ್ಲರೀ. ಸರದಾರ ಬಂದಾರ, ದಾದ ಮಾಡಾಕ 
ವರದೀ ಕೊಡು ಅಂತ ಹೇಳಾಣಾ ಬಂದಾನರಿ' ಅಂತ ಹೇಳಿದಳರಿ.” 

ಕೆಂಚನ ಕತೆ ರಂಗಿಗೇರಿತ್ತು ಅಕಸ್ಮಾತ್ತಾಗ ಪ್ರವೇಶವಾದ ಈ ಹೆಣ್ಣು 
ಸೋಗಿನಿಂದ ಕತೆಂತು ಗತಿಯೇ ಬದಲಾಗಿತ್ತು. ಶ್ರೋತೃಗಳು 
ಮೂಕವಿಸ್ಮಿತರಾಗಿದ್ದರು. ಕೆಂಚ ಬೇಕೆಂತಲೇ ತಡೆದು ಒಂದು ಗುಟುಕು "ತೀರ್ಥ 
ಗುಟುಕರಿಸಿದ. 

“ಆಕೀ ಚಮತ ಏನ, ಒಯ್ಯಾರ ಏನ, ಕೈತಿರುವೂದೇನ, ಛಿ, ಛಿ ಹೇಳೂ 
ಸೋಯ ಇಲ್ಲ ತಗೀರಿ, ಫೌಜದಾರ "ನಿನ್ನ ಹೆಸರೇನು?” ಅಂತ ಕೇಳಣಾ, 
ಆಟದಾಗ ಹೆಣ ಸೋಗು ಮಾಡತಾವಲ್ರಿ, ಹಾಗ ಉಗರಲೆ ನೆಲ ಕೆರಕೊಂಡ, 
“ಮಲ್ಲಿ' ಅಂತ ಈಟಿ ಹೇಳಾಕ ಒಂದ ತಾಸ ಬೇಕಾತರೀ. ಫೌಜದಾರ ಬಲ್ಯಾಗ 
ಬಿದ್ದ ಬುದ್ದೀ, ಆಗಿಂದಾಗ ಗೌಡಗ, ಚನ್ನ್ಯಾಗ ಕಾಳ ಕೊಡೂ ಅಂತ ಹೇಳೆಬಿಟ್ಟಾ 
ಗೌಡರಿಗೆ ದಿಗಿಲಬಿತ್ತರಿ. "ನಿನ್ನೇ ಇ೦ವಾ ನಮ್ಮ ಮನ್ಯಾಗಿದ್ದ ಕಾಳು ಒಯ್ದಾನರಿ' 
ಅಂತ ಅವರು ಹೇಳಿದರರಿ. ಫೌಜದಾರ ಚನ್ನ್ಯಾನ ಮಾರೀ ನೋಡಿದಾ. ಅದರ 
ಚನ್ಮ್ನ್ಯಾಗ ನಾಚಿಕೆ ಎಲ್ಲೈತರಿ? ಮೀನಕ್ಕ ಈಸಾಕ ಕಲಸೂದೂ ಒಂದ. ಚನ್ನ್ಯಾಗ 
ಮಾತು ಕಲಸೂದೂ ಒಂದ. ಮತ್ತ ಫೌಜದಾರನ ಕಾಲಾಗ ಅಡ್ಡಬಿದ್ದನರಿ, 
“ಯಪ್ಪಾ ಇಲ್ಲ ಕಟಿಗೊ೦ಡು ಹೊ೦ಟರ ಪಡದಪ್ಪನವರ ಶಿಶಮಕ್ಕಳು ಬಂದು 
ಕಸಕೊಂಡರರಿ. ಪಡದಪ್ಪನವರು ಅವನ್ನ ಕಸಗೊ೦ಡು ನಮ್ಮ ಕಾಳುಕೊಟ್ಟಾರ್ರೀ, 
ಈ ಕಾಳಿನ ಹಿಟ್ಟಲೇ ಮಾಡಿದ ರೊಟ್ಟೀತುಣುಕು ತಿಂದು ಮಕ್ಕಳೆಲ್ಲಾ ಹಿಂದಕ 
ಮುದುಕ ಮಾಡಿಕೊಂಡ ನೆಲಪಟ್ಟ ಬಿದ್ದಾವರಿ' ಅಂತ ಚನ್ನಾ ಹೇಳಾಣಾ, 
ಫೌಜದಾರ ಆ ಕಾಳ ಮೂಸಿ ನೋಡಿದ್ದನೋ ಇಲ್ಲೋ, ಮಾರಿ ಖೈ ಮಾಡಿ ಕೈ 
ತೊಳಕೊಂಡನರಿ.” 

ಈ ಕತೆಯನ್ನು ಕೇಳಿದ ಪಡದಯ್ಯನವರ ಮುಖವೂ ಅಷ್ಟೇ ಕಹಿಯಾಗಿತ್ತು 
ಮಾತು ತಮ್ಮ ಕಡೆಗೇ ತಿರುಗುವದೆಂದು ಅವರು ತಿಳಿದಿರಲಿಲ್ಲ. ಆದರೆ ಕೆಂಚನನ್ನು 


ಗ್ರಾಮಾಯಣ ೧೩೭ 


ತಡೆಯುವದು ಅಸಾಧ್ಯವಿತ್ತು ಮುಂದೇನಾಯಿತೆಂದು ಕೇಳುವ ಕುತೂಹಲ 
ಪಡದಯ್ಯನವರಿಗೂ ಇತ್ತು. 

“ಮಲ್ಲಿ ಅಲ್ಲೇ ನಿಂತಿದ್ದಳಲ್ಲರೀ, "ಸರದಾರ, ಇಂತಾ ಕಾಳ ತಿಂದು ಬಡವರು 
ಸಾಯಾಕ ಹತ್ಯಾರ್ರೀ' ಅಂತ ಬೇಡಿಗೊಂಡಳರಿ. ಅದಕ ಫೌಜದಾರ "ಗೌಡರ 
ಇಕಿಗೇ ಅಚ್ಛಾ ಕಾಳ ಕೊಡೆಸರಿ. ಬಡವಿ, ಸತ್ತಗಿತ್ತಾಳು' ಅಂತ ನಾಚಿಗಿಲ್ಲ 
ಅನಬೇಕರೇ' ಅದಕ ಮಲ್ಲಿ, ಮುರಕಾ ಮಾಡಕೊಂತ, "ಸರದಾರ ದೇವರಿಗೆ 
ಬಿಟ್ಟಾಕಿ ನಾ, ಸತ್ತು ಶಿವನ ಮನಿ ಸೇರಿದರ ಏನಾಗಬೇಕಾಗೇತಿ? ನನ್ನ ಅಣ್ಣ 
ಬಡವ, ಮಕ್ಕಳೊಂದಿಗ್ಯಾ ಅವಗ ಕಾಳ ಕೊಡಸರಿ' ಅಂತ ಬೇಡಿಕೊ೦ಡಳ್ರೀ. 
“ಯಪ್ಪಾ ಕಾಳ ಕಸಗೊಂತಾರೋ ಈ ಊರಾಗ' ಅಂತ ಚನ್ನ್ಯಾ ಒದ್ದಾಡಾಕ 
ಹತ್ತಿದನ್ರೀ. ಫಿರ್ಯಾದಿ ಬರೆಸಿಕೊಂಡು ಬಾ ಹೋಗು' ಅಂತ ಫೌಜದಾರ 
ಚನ್ನ್ಯಾಗ ಹೇಳಿ ಮಲ್ಲೀ ಕಡೆ ತಿರುಗಿದನ್ರೀ. ನಿಂದೇನು ಅರ್ಜಿ ಅಂದಾ. ಆಕಿ 
“ಸರದಾರ ನನ್ನ ಅರ್ಜಿ ಚೌಕಶಿ ಮಾಡೂದು ನಿಮ್ಮಿಂದ ಆಗಾಕಿಲ್ಲ. ಶಿವನ 
ಮಾಡಬೇಕು ಅದನ್ನ. ನಡಿ ನಡಿಯೋ ಯಣ್ಣಾ, ತೊಗಲಿನ ಮ್ಯಾಗ ಕಣ್ಣಿಟ್ಟು 
ತೊಗಲ ಮಾರಿ ತಿನ್ನೂ ಇವರು ನಮ್ಮ ಚೌಕಶಿ ಏನು ಮಾಡ್ಯಾರು' ಅಂತ 
ಅನಬೇಕರೇ? ಕೂಡಿದ ಜನಾ ಬೆಕ್ಕಸ ಬೆರಗಾತು ನೋಡ್ರಿ. ಈಟ ಅ೦ದಾಕೀನ 
ಆಕಿ ಹೊಂಟ ಬಿಟ್ಟಳ್ತೀ.” 

“"ಫೌಜದಾರ ಬಿಟ್ಟಾನ್ರೇ ಆಕಿನ? ಸಿಪಾಯಿಗೆ ಹೇಳಿ ಕುಂದರಸೇಬಿಟ್ಟಾ. 
ಚನ್ನ್ಯಾ ಅತ್ತಾಗ ಬೆಳೋಗ ಮಾಡಿ ಖಬರ ಹಾರಿದ್ದವರ್ದಾಂಗ ಬಿದ್ದುಬಿಟ್ಟನರಿ. 
ಎರಡು ಒದಕೇ ಬಿಟ್ಟರ ತಾನ ಏಳತಾನು ಅನಕೊಂತ ಫೌಜುದಾರ ಬೂಟಗಾಲಲೇ 
ಒದ್ದನರಿ. ಉಸುಲ ಬ೦ದ ಮಾಡಿಇದ್ದ ಚನ್ನ್ಯಾ ಮಿಟ್ಟಮಿಸಕ್ಕಾನರೇ? ಬುದ್ಧೀ, 
ಆಗ ನೋಡ ಬೇಕಾಗಿತ್ತರೀ ಈ ಫೌಜದಾರನ ಮಾರೀನ. ಬೆವರು ಸುರಿಸಿಗೊಂತ, 
“ಗೌಡರ, ಇವನ್ನ ಹೊರಿಸಿ ಮನೀಗೆ ಕಳಸರಿ' ಅಂದು ಉಪಚಾರ ಮಾಡಾಕ 
ಅಂತ ಚಣ್ಣದ ಕೀಸೇದಾಗಿ೦ದ ಐದು ರೂಪಾಯಿ ತಗದುಕೊಟ್ಟನರಿ. ಚನ್ನ್ಯಾನ್ನ 
ಗೌಡರ ಆಳು ಹೊತ್ತವಲ್ರೀ, ಚಾವಡಿಯಿ೦ದ ತುಸು ದೂರ ಒಯ್ಯಾನಾ. “ಇನ್ನ 
ಮನೀಗೆ ಗೋಗತೀ ಬಿಡ್ರೆಲೇ' ಅನಕೊ೦ತ ಅಲಕ್ಕನ ಜಿಗದನಲ್ಲರೀ. ಫೌಜದಾರನ 
ಗಂಟ ಬಿಚ್ಚಾಕ, ಚನ್ನ್ಯಾ ಹೂಡಿದ ಕಾಯಕ ಹ್ಯಾಗ ಐತಿ ಬುದ್ದೀ? ಅದಕ 
ಹೇಳಿದೆನರೀ, ಅಮಲದಾರರ ಟಬರು ಮ್ಯಾಗ ಮ್ಯಾಗ ಅಂತ” ಎಂದು ಹೇಳಿ 
ಮುಗಿಸಿ, ಕೆಂಚ, ಕುಡಿತದ ಅಮಲಿನಲ್ಲಿ ವಿಚಿತ್ರವಾದ ನಗೆ ನಕ್ಕ. 

ಕೆಂಚ ಹೊರಳಿ ನೋಡಿದ. ಇನ್ನೂ ಮಾತು ಮುಗಿಸುವ ಇಚ್ಛೆ 
ಅವನಿಗಿರಲಿಲ್ಲ. ಆದರೆ ಅವನ ಕತೆ ಕೊನೆಯ ಹಂತಕ್ಕೆ ಬರುವ ಹೊತ್ತಿಗೆ 


೧೩೮ ಗ್ರಾಮಾಯಣ 


ಶ್ರೋತೃಗಣದಲ್ಲಿ ವಿಶೇಷ ಕ್ರಾಂತಿಯುಂಟಾಗಿತ್ತು ರಾತ್ರಿ ಎರಡು ಹೊಡೆದದ್ದರಿಂದ 
ಕೆಲವರು ಸದ್ದು ಮಾಡದೆ ಮನೆ ಸೇರಿದ್ದರು. ಕೆಲವರು ಕುಡಿತದ ಮಬ್ಬಿನಲ್ಲಿ, 
ಕುಳಿತಲ್ಲಿಯೇ ಅಡ್ಡಾಗಿದ್ದರು. ಕೆ೦ಚನಿಗೆ ಈ ಪ್ರಣಿಗಳನ್ನು ನೋಡಿ ಕನಿಕರವೆನಿಸಿತು. 
ಬೆಳತನಕ ಕುಡಿದರೂ ಎಚ್ಚರ ತಪ್ಪದ ಗಟ್ಟಿಗ ಅವನು. ಹೆಂಡದ ಮಾಯೆಯ 
ಬಗ್ಗೆ ಕೌತುಕವೆನಿಸಿತು. ಒಂದು ಗುಟುಕಿಗೆ ಎಚ್ಚರ ತಪ್ಪಿಸುವ ಈ ಮಾಯೆ 
ದೊಡ್ಡದೋ, ಒಂದು ಗುಟುಕನ್ನು ತಡೆಯಲಾಗದ ಈ ಪ್ರಾಣಿಗಳ ದುರ್ಬಲತೆ 
ದೊಡ್ಡದೋ ಎಂಬ ಕೂಟ ಪ್ರಶ್ನೆ ಅವನಿಗೆ ಬಿದ್ದಿತ್ತು. ಪರಮಾತ್ಮನ ಮಾಯೆ 
ಶರಣನಿಗೊಬ್ಬನಿಗೇ ತಿಳಿಯುವಂತೆ ತನಗೊಬ್ಬನಿಗೇ ಈ ಮಾಯೆ ವಶವಾಗಿದೆ 
ಎಂದೆನಿಸಿತು. ಇಲ್ಲದಿದ್ದರೆ, ಎಲ್ಲರಿಗಿಂತ ಹೆಚ್ಚು ಕುಡಿದರೂ ಕೂಡ, ಈ ಕತೆಯನ್ನು 
ಒಂದು ವಿವರವೂ ತಪ್ಪದಂತೆ ಹೇಳುವ ಎದೆ ಯಾರಿಗಿದೆ? ನಿಜವಾದ 
ಅನುಭಾವಿಯೆಂದರೆ ತಾನೇ ಎನಿಸಿತು. ಅವನಿಗೆ ಒಂದು ಮಾತಿನ ಬಗ್ಗೆ ಮಾತ್ರ 
ನಾಚಿಕೆಯೆನಿಸಿತು. ಇವರೆಲ್ಲ ಕುಡಿತದ ಮಬ್ಬಿನಲ್ಲಿ ಮುಳುಗಿದಾಗ ತಾನೊಬ್ಬನೇ 
ಕತೆ ಹೇಳಿ ವ್ಯರ್ಥ ದಣಿದಂತಾಯಿತಲ್ಲ ಎಂದು ವಿಷಾದವೆನಿಸಿತು. 

ತಿರುಗಿ ನೋಡಿದರೆ ಪಡದಯ್ಯ ಸ್ವಾಮಿಗಳೂ ನಿದ್ರಾವಶರಾಗಿದ್ದರು. ಕತೆ 
ಹೇಳಲು ಪ್ರೇರೇಪಿಸಿದ ಅಪ್ಪನವರೇ ಅಪ್ಪಣೆ ತೆಗೆದುಕೊಂಡರೆ ಇನ್ನೇನು ಗತಿ? 
ಯಾವ ವಿಷಯಕ್ಕೆ ತಾನು ಬಂದಾಗ ನಿದ್ರೆ ಹೋದರೋ ಪಾಪ, ಎಂದು 
ಚಿಂತಿಸಿದ. ಪಡದಯ್ಯನವರ ಹತ್ತಿರವೇ ಇದ್ದ ಬಾಟಲಿಯಲ್ಲಿ ಇನ್ನೂ ತುಸು 
ಮಧ್ಯ ಉಳಿದಿತ್ತು. ಅಯ್ಯೋ ಕೃಪೆಯೇ ಎಂದು ಹೃದಯ ಉಕ್ಕಿಬಂತು. “ಅಪ್ಪನ 
ಪರಸಾದ' ಎನ್ನುತ್ತ ಅದನ್ನೂ ಗುಟುಕರಿಸಿಬಿಟ್ಟ ನಿದ್ದೆ ಹೋದರೂ ತನ್ನನ್ನು 
ಮರೆತಿಲ್ಲವಲ್ಲ, ಕತೆ ಹೇಳಿ ಹೇಳಿ ಮಗನ ಗ೦ಟಲಾರುವದೆಂದು “ತೀರ್ಥ'ವನ್ನಿಟ್ಟು 
ಅಪ್ಪ ಮಲಗಿದನಲ್ಲ ಎಂದು ಕೆ೦ಚನ ಅಂತಃಕರಣ ಕರಗಿತು. ಸುಮ್ಮನೆ ತಾನು 
ಸಿಟ್ಟಿಗೆದ್ದನಲ್ಲ ಎ೦ದು ತೀವ್ರ ಪಶ್ಚಾತ್ತಾಪವಾಗಿ, ಕೆಂಚ ಮೊದಮೊದಲು ಬಿಕ್ಕಿಸುತ್ತ. 
ಮುಳು ಮುಳು ಅಳುತ್ತ ಕೊನೆಗೆ "ಹೋ' ಎಂದು ದನಿತೆಗೆದು ಅಳಹತ್ತಿದ. 
ಮಧ್ಯರಾತ್ರಿಯಲ್ಲಿ ಪಡುವಣಗಾಳಿ ಬೀಸಿ, ಮೋಡದ ಗುಡುಗು ಕೇಳಬಂದಾಗ 
ಹಾಳ್ಗರೆಯುವ ನಾಯಿಯಂತೆ, ಅವನ ಅಳುವ ದನಿ, ವಾಯುಮಂಡಲವನ್ನೇ 
ವ್ಯಾಪಿಸಿತ್ತು. ಅತ್ತು ಅತ್ತು ಸಾಕಾಗಿ ದಣಿದ ಕೆಂಚ ಕುಳಿತಲ್ಲಿಯೇ "ಓಂ ನಮಃ 
ಶಿವಾಯಃ' ಎನ್ನುತ್ತ ಕಾಲುಚಾಚಿ ನಿದ್ರೆಹೋದ. 

#* 3% Ok ಬಬ್ಬು 

ಆದರೆ ಕೆಂಚ ಹೇಳುತ್ತಿದ್ದ ಕತೆಯನ್ನು ಕೊನೆಯವರೆಗೂ ಕೇಳಿದ ವ್ಯಕ್ತಿ 

ಇನ್ನೊಂದಿತ್ತು ಪಟದಯ್ಯನವರ ಅಂತರಂಗ ಕೋಣೆಯಲ್ಲಿ ಸೆರೆಯಲ್ಲಿದ್ದ ಚಿಮಣಾ. 


ಗ್ರಾಮಾಯಣ ೧೩೯ 


ನಿದ್ದೆಗೇಡು, ಕಣ್ಣೀರು ಅವಳ ಪಾಲಿಗೆ ನಿಸರ್ಗ ಕೊಟ್ಟ ಬಳುವಳಿಯಾಗಿದ್ದವು. 
ಇನ್ನು ಜೀವಮಾನವನ್ನೆಲ್ಲ ಅವಳು ಎಚ್ಚರದಲ್ಲಿಯೇ ಕಳೆಯಬೇಕು. ಈ ಎಚ್ಚರ 
ಮೊದಲೇ ಇದ್ದಿದ್ದರೆ, ಎಂದು ಒಂದು ಕ್ಷಣ ಅವಳಿಗನಿಸದಿರಲಿಲ್ಲ. ಇಂದು ಈ 
ದುಃಖವನ್ನು ಮರೆಯಬೇಕೆಂದು ಕೆಂಚನ ಕತೆಯನ್ನು ಸಂಪೂರ್ಣ ಲಕ್ಷ್ಯವಿಟ್ಟು 
ಕೇಳಿದ್ದಳು. ಚನ್ನ ಮೂರ್ಛಿತನಾದಾಗ ಉಪಚರಿಸದೆ ಇದ್ದ ಫೌಜದಾರನ ಚಿತ್ರ 
ಅವಳ ಕಣ್ಣು ಕಟ್ಟಿತು. ಈ ಕಾರ್ಯ ಗಂಡು ಜಾತಿಗೇ ಮೀಸಲೇನೋ ಎಂದೆನಿಸಿತು. 
ಹೊತ್ತವರ ಹೆಗಲನ್ನಿಳಿದು ಜಿಗಿದು ಹೋದ ಚನ್ನನ ಸಲುವಾಗಿ ನಗೆಬಂತು. 
ಮರುಕ್ಷಣವೇ ಕನಿಕರವೆನಿಸಿತು. ಹಣದಾಸೆಗಾಗಿ, ಹೊಟ್ಟೆಯ ಪಾಡಿಗಾಗಿ ಮನುಷ್ಯ 
ಎಂಥೆಂಥ ಸೋಗುಗಳನ್ನು ಹಾಕಬೇಕಾದೀತು ಎಂದೆನಿಸಿತು. 

ಮರುಕ್ಷಣವೇ ಹಲ್ಲಲ್ಲಿ ಸೆರಗು ಹಿಡಿದುಕೊ೦ಡು ಮರುಳು ಮಾಡಲು 
ಯತ್ನಿಸಿದ ಮಲ್ಲಿಯ ಚಿತ್ರ ಸುಳಿದುಹೋಯಿತು. ಕೆಂಚ ಎಷ್ಟು ರುಚಿಯಾಗಿ 
ಅದನ್ನು ಬಣ್ಣಿಸುತ್ತಿದ್ದಟ! ಉಳಿದವರು ಎಷ್ಟು ತಲ್ಲೀನರಾಗಿ ಕೇಳುತ್ತಿದ್ದರು. ಹೆಣ್ಣಿನ 
ದುಃಖ ಕೂಡ ಗಂಡಿನ ಕಾಮವನ್ನು ಕೆರಳಿಸುವಾಗ, ಹೆಣ್ಣು ಅದೇ ವೃತ್ತಿಯನ್ನು 
ಕೈಕೊಂಡಾಗಲಂತೂ ಕೇಳುವದೇನು? ಹೇಳಿ ಕೇಳಿ ಬಸವಿ. ಹಾಗೆ ನೋಡಿದರೆ 
ತನಗೂ ಅವಳಿಗೂ ಇರುವ ಅಂತರವಾದರೂ ಏನು? ಮಲ್ಲಿ ದೇವರಿಗೆ ಬಿಟ್ಟ 
ಹೆಣ್ಣು. ದೇವರಿಗೆ ಹರಕೆ ಹೊತ್ತು ಮನುಷ್ಯನ ಕಾಮವನ್ನು ತೃಪ್ತಿಗೊಳಿಸಬೇಕು. 
ಅದರಿಂದ ದೇವರಿಗೆ ತೃಪ್ತಿಯಾಗಬೇಕು. ತಾನು ಪತಿತೆ, ಪತಿಯಿಲ್ಲದೆ ತಾಯ್ತನವನ್ನು 
ಹೊಂದಲಿರುವಳು. ಮಲ್ಲಿಯ ಜೀವನಕ್ಕೆ, ವೃತ್ತಿಗೆ ಸಮಾಜದ ಮಾನ್ಯತೆಯಿದೆ, 
ಧರ್ಮದ ಮನ್ನಣೆಯಿದೆ, ತನಗಿಲ್ಲ. 

ಕೆಂಚ ಹೇಳಿದ ಇನ್ನೊಂದು ಮಾತೂ ಅವಳನ್ನು ದೀರ್ಫ್ಥವಿಚಾರಕ್ಕೀಡು 
ಮಾಡಿತ್ತು. ತನ್ನ ತಂದೆಯ ಕೊಲೆಯ ಆರೋಪ ದಾದಾನ ಮೇಲೆ 
ಬರಬಹುದಾಗಿತ್ತು. ಎಷ್ಟು ಅನಾಹುತಗಳಿಗೆ ತಾನು ಕೇಂದವ್ಯಕ್ತಿಯಾಗಿದ್ದೇನಲ್ಲ 
ಎಂದೆನಿಸಿತು ಚಿಮಣಾಳಿಗೆ. ತನ್ನ ರೂಪ ಬಾಪೂಸಾಹೇಬನನ್ನು ಸೆಳೆದಿತ್ತು. 
ಪಡದಯ್ಯನ ಪ್ರವೇಶವೂ ಇದೇ ಕಾರಣಕ್ಕಾಗಿ ಆಯಿತು. ತಾನು ಕೌಮಾರ್ಯವನ್ನು 
ಕಳೆದುಕೊಂಡಳು. ಅದಕ್ಕಾಗಿ ನವೆನವೆದು ತಂದೆ ಪ್ರಾಣಬಿಟ್ಟ ಬಾಪೂಸಾಹೇಬನ 
ಮೇಲೆ ಕೊಲೆಯ ಆರೋಪ ಬಂದುಹೋಯಿತು. ಈಗ ತನ್ನ ಚೆಲುವಿಕೆ 
ನಡೆಸಿದ ಅನಾಹುತ ದಾದಾನ ಬಲಿಯನ್ನೂ ಕೇಳುತ್ತಿದೆ. ಕೆಟ್ಟುಮೋದ ತಂಗಿಯ 
ಬಾಳುವೆಯ್ದನು ಹೇಗೊ ಸರಿಪಡಿಸೋಣವೆಂದು ಅಂತಃಕರಣದಿಂದ ಪ್ರಯತ್ನಿಸಿದ 
ದಾದಾ ಈ ದಂಡವನ್ನು ತೆರಬೇಕಾಯಿತು. ತಾನು ಜೀವಮಾನವೆಲ್ಲ ಈ ಕುಡುಕ 


೧೪೦ ಗ್ರಾಮಾಯಣ 


ಸನ್ಯಾಸಿಯ ಜೊತೆಯಲಿ ಬಾಳುವೆ ಮಾಡಬೇಕು. ಯಾರಿಗೆ ಸುಖವಾಗಿದೆ 
ತನ್ನಿಂದ! ಅಶುಭಮುಹೂರ್ತವನ್ನು ನೋಡಿಯೇ ಹುಟ್ಟಿರಬೇಕು ತಾನು. ಚಿಮಣಾ 
ತನ್ನ ಜನ್ನವನ್ನೇ ಶಪಿಸಿಕೊ೦ಡು ತಾಯಿಯ ಸಾವು, ತಂದೆಯ ಮರಣ, ಅಣ್ಣನ 
ಶಿಕ್ಷೆ ಪ್ರತಳಾಬಾಯಿಯ ದುಃಖ ಇವೆಲ್ಲಕ್ಕೂ ತಾನೇ ಮೂಲಕಾರಣ ಎಂದುಕೊಂಡು 
ಸಂಕಟಪಟ್ಟಳು. 

ಅದಕ್ಕಿಂತ ತಾನೇ ಸತ್ತುಹೋದರೆ ಹೇಗೆ ಎಂಬ ವಿಚಾರವೂ ಬಂತು. 
ಹೌದು ಸತ್ತರೆ ಏನು ಕೇಡು? ಇಷ್ಟು ದಿನವೂ ಬದುಕಿದ್ದದ್ದಕ್ಕೆ ಕಾರಣವಿರಲಿಲ್ಲ. 
ಜಗತ್ತಿನಲ್ಲಿ ಸಾಯಲು ತನ್ನಂಥವಳಿಗೂ ಮನಸ್ಸಿಲ್ಲವೇ? ಚನ್ನ ಉಪವಾಸ 
ಬಿದ್ದರೂ ಸಾಯಲು ಮನಸ್ಸು ಮಾಡಲಾರ. ಮರ್ಯಾದೆಗೇಡಾದರು 
ಮಲ್ಲಿ ಸಾಯಬಯಸುವುದಿಲ್ಲ. ತಾನು ಸಾವುಗಳಿಗೆ ಕಾರಣಳಾದರೂ 
ಸಾಯಬಯಸುವುದಿಲ್ಲ. ಗರ್ಭದಲ್ಲಿ ಇನ್ನೂ ರೂಪುಗೊಳ್ಳದ ಪಿಂಡ. “ಅವ್ವಾ, 
ನನ್ನನ್ನು ಬಿಡಬೇಡ' ಎಂದು ಹಗಲು ರಾತ್ರಿ ಕೂಗಿಕೊಳ್ಳುತ್ತದೆ. ಅದೊಂದು 
ಕೂಗು ಎಂಥೆಂಥ ವಿಚಿತ್ರ ಆಸೆಗಳನ್ನು ಕೆರಳಿಸುತ್ತದೆ. ಕೂಸು ಹುಟ್ಟಿದ ಮೇಲೆ 
ಅದರ ಭಾಗ್ಯದಿಂದಲಾದರೂ ಒಳ್ಳೆಯ ದಿನಗಳನ್ನು ಕಾಣಬಹುದು. ನಾಳೆ 
ಪಡದಯ್ಯನ ಮನಸ್ಸು ಬದಲಾದರೆ ಈ ಪತಿತಜೀವನಕ್ಕೂ ಒಂದು ಶಾಶ್ವತ 
ದಾರಿ ಕಾಣಬಹುದು. ಈ ಆಶೆಯಲ್ಲಿ ಸತ್ಯವಿರದಿದ್ದರೆ, ಇಷ್ಟೆಲ್ಲ 
ದುಃಖದುಮ್ಮಾನಗಳನ್ನು ಸಹಿಸಿಕೊಳ್ಳುವ ಶಕ್ತಿ ತನಗೆ ಬರುತ್ತಿತ್ತೇ? ಇನ್ನೂ 
ಒಂದು ವಿಚಾರ ಅವಳ ಈ ಆಸೆ ಹೊಸ ಚೈತನ್ಯವನ್ನೊದಗಿಸಿತು. ಈಗ 
ಕಾಯಿದೆಯ ಬಲೆಯಲ್ಲಿ ಸಿಕ್ಕುಬಿದ್ದ ದಾದಾನನ್ನು ಉಳಿಸಿಕೊಳ್ಳಲಿಕ್ಕಾದರೂ ತಾನು 
ಬದುಕಿರಬೇಕಲ್ಲವೇ? ಈಗ ಮಾತ್ರ ಆತ್ಮಹತ್ಯೆ ಚಿಮಣಾಳಿಗೆ ಭಯಂಕರವೆನಿಸಿತು. 
ಬದುಕುವುದಕ್ಕೆ ಅಂಜುವದು ಹೇಡಿತನವೆನಿಸಿತು. ಇನ್ನೊಬ್ಬರನ್ನು 
ಬದುಕಿಸಲಿಕ್ಕಾದರೂ ಉಳಿಯುವದು ಧೈರ್ಯದ ಹಾದಿ. ನಾನಾಕಾಕಾನ ಮಗಳಾಗಿ 
ಹೇಡಿಯಂತೆ ಆತ್ಮಕತ್ಯೆಗೆ ಅಣಿಯಾದರೆ ನಾನಾಕಾಕಾನ ಆತ್ಮಕ್ಕೆ ತೃಪ್ತಿಯಾಗಲಾರದು. 
ಇವೇ ವಿಚಾರಗಳಿಂದ ದಣಿದ ಮನಸ್ಸಿಗೆ ನಿದ್ದೆ ಬೇಕೆನಿಸಿತು, ಜೀವನದ ಆಸೆಗೆ 
ನಿದ್ದೆ ಬೇಕೆನಿಸಿತು. ಸಾವಕಾಶವಾಗಿ ನಿದ್ದೆಹೋದಳು ಚಿಮಣಾ. 

% ಸೇ % ಸೇ 

ಅದೇ ರಾತ್ರಿ ನಿದ್ದೆಯಿಲ್ಲದೆ ವಿಚಾರವಶನಾಗಿದ್ದ ಇನ್ನೊಬ್ಬ ವ್ಯಕ್ತಿಯೆಂದರೆ 
ದಾದ. ಪೋಲೀಸರ ಕಾವಲಲ್ಲಿ, ಏಕಾಂಗಿಯಾಗಿ, ಚಾವಡಿಯ ಕೋಣೆಯಲ್ಲಿ 
ಸೆರೆಯಾದ ದಾದಾನಿಗೆ ಅನೇಕ ವಿಚಾರಗಳು, ಮೊದಲು ಚಿಮಣಾಳನ್ನು ಮಠಕ್ಕೆ 


ಗ್ರಾಮಾಯಣ ೧೪೧ 


ಕರೆದೊಯ್ಯುವಾಗ ಅಪರಿಚಿತರ ಮಧ್ಯದಲ್ಲಿ, ಅನುಮಾನಕಾರಕ ಪರಿಸ್ಥಿತಿಯಲ್ಲಿ 
ಚಿಮಣಾ ಹೇಗೆ ಜೀವಿಸಬಹುದೆ೦ಬ ವಿಚಾರ ಅವನಿಗೆ ಹೊಳೆದಿರಲೇ ಇಲ್ಲ. 
ಆದರೆ ಏಕಾಕಿತನ ಆ ಯೋಜನೆಯನ್ನು ಪ್ರೇರೇಪಿಸಿತು. ಏಕಾಕಿತನ ಯೋಚನೆಗಳ 
ಬಿರುಗಾಳಿಯೆಬ್ಬಿಸುವುದೆಂಬ ಅನುಭವ ಅವನಿಗೆ ಹೊಸದು. ಅವನೆಂದೂ 
ಏಕಕಿಯಾಗಿದ್ದವನಲ್ಲ. ಗರಡೀಮನೆಯಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ ಹಗಲು 
ರಾತ್ರಿ ಅವನ ಜೊತೆಗೆ ಗೆಳೆಯರಿರುತ್ತಿದ್ದರು. ದಣಿದು ಕೊರಡಿನಂತೆ ಮಲಗಿದಾಗಲೇ 
ಅವರು ಬಿಟ್ಟುಹೋಗುತ್ತಿದ್ದರು. 

ಆದರೆ ಈಗ ಒಂಟಿಗತನ ತನ್ನನ್ನು ಚುಚ್ಚುತ್ತಿತ್ತು ಗಂಡುಸಾದ ತನಗೇ, 
ಒಂದು ರಾತ್ರಿಯ ಏಕಾಕಿತನ ಇಷ್ಟು ಭಯವನ್ನುಂಟುಮಾಡಿದರೆ, ಜೀವಮಾನವೆಲ್ಲ 
ಅ೦ಥ ಪರಿಸ್ಥಿತಿಯಲ್ಲಿಯೇ ಕಳೆಯಬೇಕಾದ ತನ್ನ ತಂಗಿಯ ಗತಿ ಏನು? 

ಪರಕೀಯರ ಕಾವಲಿನಲ್ಲಿ ಸ್ಪತಂತ್ರಜೀವ ಹೇಗೆ ಬದುಕಬೇಕು? ಅದನ್ನು 
ವಿಚಾರ ಮಾಡದೆ, ಸಿಟ್ಟಿನ ಭರದಲ್ಲಿ ಅವಳನ್ನು ಸಜೀವವಾಗಿ ಬೆಂಕಿಯಲ್ಲಿ 
ಸುಡುವಂತೆ ಮಾಡುವುದು ಅವಿವೇಕವಲ್ಲದೆ ಮತ್ತೇನು? ತನ್ನ ತಪ್ಪಿನ ಫಲವನ್ನು 
ಚಿಮಣಾ ಸಾಯುವವರೆಗೆ ಅನುಭವಿಸುವಂತಾಯಿತು, ಈಗಲೂ ಅದೇ ಸಿಟ್ಟಿನ 
ಫಲವನ್ನೇ ತಾನು ಅನುಭವಿಸುತ್ತಿಲ್ಲವೇ? ಸಂಗಪ್ಪನ ಮೇಲಾದ ಅನ್ಯಾಯದಿಂದ 
ಸಿಟ್ಟಿಗೆದ್ದು ಫೌಜುದಾರರೆದುರು ತೋರಿದ ಅವಿನಯದ ಫಲ, ಈ ಕತ್ತಲೆಕೋಣೆಯ 
ವಾಸ. 

ಅನ್ಯಾಯದಿಂದ ತನ್ನನ್ನು ಈ ಕೋಣೆಯಲ್ಲಿ ಬಂಧಿಸಿಟ್ಟದ್ದಕ್ಕಾಗಿ, ಪ್ರತಿಭಟಿಸಿ 
ದಾದಾ ಅಂದು ಊಟಮಾಡಲು ನಿರಾಕರಿಸಿದ್ದ. ಆದರೆ ರಾತ್ರಿ ಹಸಿವು ಹೆಚ್ಚಾಯಿತು. 
ಪೋಲೀಸರನ್ನು ಕೂಗಿ ರೊಟ್ಟಿ ಕೇಳಲೇ ಎಂದೆನಿಸಿತು. ಆದರೆ ಮರುಕ್ಷಣವೇ 
ನಾಚಿಕೆಯೆನಿಸಿತು. ಸಂಜೆಗೆ ತಂದೆ ಲಕ್ಷ್ಮಣ ರೊಟ್ಟಿ ತಂದು ತಿನ್ನಲು ಎಷ್ಟು 
ಅಲ್ಲರೆದರೂ ತಾನೂ ಕೇಳಿರಲಿಲ್ಲ. ಅಂದಮೇಲೆ ಈ ಪೋಲೀಸನಿಗೆ ಶರಣು 
ಹೋಗಬೇಕೇ? ಈ ವಿಚಾರದಲ್ಲಿಯೇ ಹಸಿವನ್ನು ತಡೆದುಕೊಂಡು ದಾದಾ 
ಹಾಸಿಗೆಯ ಮೇಲೆ ಬಿದ್ದು ನಿದ್ದೆ ಮಾಡಲು ಪ್ರಯತ್ನಿಸಿದ. 

ಹೊರಗೆ ಯಾರೋ ಮಾತಾಡಿದ್ದು ಕೇಳಿಸಿತು. ಬಾಗಿಲು ಕೀಲಿ ತೆಗೆದ 
ಸದ್ದು ಕೇಳಿಸಿತು. ಬಾಗಿಲು ತೆರೆದು ಯಾರೋ ಒಳಗೆ ಬಂದರು. "ದಾದಾ 
ಎಂದು ಕರೆದಾಗಲೇ ಗುರುತು ಹತ್ತಿದ್ದು. ಬಂದವರು ಗೌಡರು. ಒಂದು ದೊಡ್ಡ 
ಬಾಳೆಹಣ್ಣಿನ ಹಣಿಗೆ, ಒಂದು ಹಾಲಿನ ತಂಬಿಗೆ ಅವನ ಮುಂದಿಟ್ಟು “ಇದನ್ನು 
ತೊಗೋ ದಾದ” ಎಂದು ನುಡಿದರು. 


(4 


೧೪೨ ಗ್ರಾಮಾಯಣ 


ಗೌಡರ ಅಂತಃಕರಣಕ್ಕೆ ದಾದಾನಿಗೆ ಅಳು ಬಂತು. ಮಾತಾಡಲಾರದೆ, 
ಹಣ್ಣು ತಿಂದು ಹಾಲು ಕುಡಿದ. ಗೌಡರೇ ಧೈರ್ಯ ಹೇಳಲು ಬಂದಿದ್ದರು. 
ನಾಳೆ ಫೌಜದಾರರು ಕರೆಸಿದಾಗ ಸಿಟ್ಟಿಗೇಳಬಾರದೆಂದೂ, ಹೆದರಿಸಿದರೆ 
ಅಂಜಬಾರದೆಂದೂ ಉಪದೇಶಿಸಿದರು. ನಾನಾನ ಕೊಲೆಯ ಆರೋಪ ಅವನ 
ಮೇಲೆ ಹಾಕಲು ಉಳಿದವರೆಲ್ಲ ಹೊಂಚು ಹಾಕಿದ ಸುದ್ದಿಯನ್ನು ಅವನಿಗೆ 
ಹೇಳಿ “ಕಾಯದೇಶೀರ ಮಾಡೂದೆಲ್ಲ ನಾ ಮಾಡತೀನು; ನೀ ಅ೦ಜಬ್ಯಾಡ” 
ಎಂದು ನುಡಿದರು. 

ಇಷ್ಟು ದಾದಾನಿಗೆ ಉಪದೇಶ ಮಾಡಿ ಗೌಡರು ಹೊರಬಿದ್ದರು. 
ಅಂಜಬೇಡವೆಂದು ದಾದಾನಿಗೆ ಹೇಳಿದ್ದರೂ ಸ್ಪತಃ ಅವರಿಗೇ ಧೈರ್ಯ 
ಉಳಿದಿರಲಿಲ್ಲ. ಈ ಹೊಂಚು ತಮ್ಮ ಕೈಮೀರಿ ಹೋಗಿತ್ತು. ಫೌಜದಾರರು 
ಸಂಪೂರ್ಣ ಬಾಪೂಸಾಹೇಬನ ಕೃಪಾಪೋಷಿತರಾಗಿದ್ದರು. ದಾದಾನ 
ಗರಡೀಮನೆಯ ಕೆಲವು ಗೆಳೆಯರ ಸಾಕ್ಷಿ ತೆಗೆದುಕೊಳ್ಳಲು ಫೌಜದಾರರು ಆಡ್ಲೀ 
ಕೇಶವರಾಯನಿಗೆ ಹೇಳಿದ್ದು ಕೇಳಿ ಗೌಡರ ಕೈಕಾಲು ಹೋಗಿದ್ದವು. ಈ ಪ್ರಕರಣ 
ಹೀಗೆ ಮುಂದುವರಿದರೆ ದಾದಾ ಉಳಿಯುವುದಿಲ್ಲ. ದಾದಾ ಹೋಗಲಿ, ಸುಳ್ಳು 
ಕಾರಣ ತೋರಿಸಿದ ತಾವೂ ಉಳಿಯುವುದಿಲ್ಲ. ಅದನ್ನು ಒಪ್ಪಿದ ದೈವದವರೂ 
ಉಳಿಯುವುದಿಲ್ಲ. ಹಾಗಾದರೆ ಊರ ಹಿರಿಯರೆಲ್ಲ ಜೇಲಿನಲ್ಲಿರಬೇಕೆ? ಇಷ್ಟು 
ದಿನ ರೊಕ್ಕ ತಿಂದಿದ್ದರು. ಆದರೆ ಹಣ ಕೊಟ್ಟವರ ಕೂದಲು ಕೊಂಕಗೊಡದಂತೆ 
ಮಾಡುವ ಸಾಮರ್ಥ್ಯ ಅವರಲ್ಲಿತ್ತು. ಈಗ ಆ ಪುಣ್ಯವೂ ತೀರಿಹೋದಂತೆನಿಸಿತ್ತು 
ಆಗಲಿ, ಫೌಜದಾರರಿಗೆ ಮನಸ್ಸು ಕರಗುವಂತೆ ಹೇಳಿಕೊಳ್ಳುವದೊಂದೇ ಉಪಾಯ 
ಎನ್ನುತ್ತ ಗೌಡರು ಮನೆಯ ದಾರಿ ಹಿಡಿದರು. 

ವಾಡೆಯಲ್ಲಿ ಪುತಳಾ, ಚಾವಡಿಯಲ್ಲಿ ದಾದಾ, ಮಠದಲ್ಲಿ ಚಿಮಣಾ, 
ಮನೆಯಲ್ಲಿ ಗೌಡರು ನಿದ್ದೆಯಿಲ್ಲದೆ ತಳಮಳಿಸುತ್ತಿದ್ದರು. ಪಾದಳ್ಳಿಯಲ್ಲಿ ಆ ರಾತ್ರಿ 
ನಿರ್ಣಾಯಕವಾಗಿತ್ತು ಈ ನಾಲ್ಕು ವ್ಯಕ್ತಿಗಳ ಜೀವನಗಳು, ಬಾಳಿನ ಸೂತ್ರಗಳನ್ನೇ 
ಕೈಯಲ್ಲಿ ಹಿಡಿದುಕೊಂಡು ದೈವದೊಡನೆ ಜಿದ್ದುಕಟ್ಟಿದ್ದವು. ಎಚ್ಚರಿಕೆಯಿಂದ ಆಟ 
ಸಾಗಬೇಕಾಗಿತ್ತು. ಇದಾವುದರ ಪರಿವೆಯಿಲ್ಲದೆ ನಿರ್ಲಕ್ಷ್ಯವಾಗಿ ರಾತ್ರಿ ಪಾದಳ್ಳಿಯ 
ಜೀವನವನ್ನು ನೋಡುತ್ತ ಬಿದ್ದುಗೊಂಡಿತ್ತು. ಬೆಳಗಾವುದರಲ್ಲಿ ಜೀವಿತದ 
ನಿರ್ಣಯವಾಗಲೇ ಬೇಕಿತ್ತು 

೧೩ 
ಮರುದಿನ ಬೆಳಗಾಗುತ್ತಲೇ ಚಾವಡಿಗೆ ಬರಲು ಫೌಜದಾರರಿಂದ ಗೌಡರಿಗೆ 


ಗ್ರಾಮಾಯಣ ೧೪೩ 


ಕರೆ ಬ೦ತು. ಪೋಲಿಸ ಅಧಿಕಾರಿ ಊರಲ್ಲಿರುವವರೆಗೆ ಗೌಡರಿಗೆ ಮಲಗಲು 
ಕೂಡ ಪುರಸೊತ್ತಿರಲಿಲ್ಲ. ಅವರು ಅವಸರದಿಂದ ಚಾವಡಿಗೆ ಧಾವಿಸಿ ಬ೦ದರು. 
ಫೌಜದಾರರಲ್ಲಿ ನಿನ್ನಿನ ದರ್ಪ ಕಾಣಲಿಲ್ಲ. ವಿನಯದಿಂದ ಕರೆದು 
ಕೂಡಿಸಿಕೊಂಡರು. ಗೌಡರಿಗೆ ಈ ಸವಿಮಾತಿನಿಂದ ಸಂಶಯ ಬಂದಿತು. ಮತ್ತಾವ 
ಜಾಲ ತಮ್ಮ ಕಡೆಗೆ ಬೀಸಿದೆಯೋ ಗೊತ್ತಾಗಲಿಲ್ಲ. 

ಫೌಜದಾರರು ಅವರಿಗೆ ಉಪದೇಶಮಾಡಿದ್ದು ಇಷ್ಟೇ. ಏನೇ ಮಾಡಿ 
ಪಡದಯ್ಯನವರೊಂದಿಗೆ ಆದ ಡೊಂಕನ್ನು ತಿದ್ದುಕೊಳ್ಳಬೇಕು. ಫೌಜದಾರರ 
ಮಾವನ ಊರು ಅಜರಾಣಿಯಂತೆ. ಆದ್ದರಿಂದ ಅವರು ಚಿಕ್ಕಂದಿನಿ೦ದಲೇ 
ಪಡದಯ್ಯನ ಆಳವನ್ನು ಬಲ್ಲವರಾಗಿದ್ದರು. ಎಳೆಸಿಕ್ಕರೆ ಹಚ್ಚಡವನ್ನೇ ನುಂಗುವ 
ಉಪದ್ವ್ಯಾಪಿ ಪಡದಯ್ಯ ಮೇಲಾಗಿ ಮೇಲಿನ ಹುದ್ದೆಯ ಪೋಲೀಸ ಅಧಿಕಾರಿಗಳೆಲ್ಲ 
ಅವನ ಶಿಷ್ಠಕೋಟಿಯಲ್ಲಿದ್ದರು. ಮನಸ್ಸು ಮಾಡಿದರೆ ಪಾದಳ್ಳಿಯ ಪ್ರತಿಷ್ಠಿತರನ್ನೆಲ್ಲ 
ಜೇಲಿಗೆ ಕಳಿಸುವ ಸಾಮರ್ಥ್ಯ ಆತನಲ್ಲಿತ್ತು ಆದ್ದರಿಂದ ಗೌಡರೂ ಪಡದಯ್ಯನೂ 
ಕೂಡಿಕೊಂಡು, ನಾನಾನ ಕೊಲೆಯ ಆರೋಪವನ್ನು ಸಿದ್ಧಗೊಳಿಸಲು 
ಯತ್ನಿಸಬೇಕು. ಆರೋಪಿಗೆ ಶಿಕ್ಷಮಾಡಿಸಲು ತಗಲುವ ವೆಚ್ಚವನ್ನು ಕೊಡಲು 
ಬಾಪೂಸಾಹೇಬ ತಯಾರಾಗಿದ್ದಾನೆ. ದಾದಾ ಹೇಗೋ ಉದ್ದಟ, ಪುಂಡಗಾರ, 
ಒಂದಿಲ್ಲೊಂದು ಆರೋಪದ ಮೇಲೆ ಅವನು ಜೇಲು ಕಾಣಬೇಕಾದವನೇ. 
ಆದ್ದರಿಂದ ಈಗಲೇ ಅವನನ್ನು ಜೇಲಿಗೆ ಕಳಿಸಿ, ಊರಿಗೆ ಒದಗಿದ 
ಗಂಡಾಂತರವನ್ನು ನಿವಾರಿಸಬೇಕು. ಇದೂ ಅಲ್ಲದೆ, ತಾವು ಫೌಜದಾರರು. 
ಚಾರ್ಜಶೀಟ ತಯಾರಿಸುವಷ್ಟೇ ತಮ್ಮ ಕೆಲಸ. ನ್ಯಾಯನಿರ್ಣಯ ಮಾಡುವದು 
ಮ್ಯಾಜಿಸ್ಟೇಟರಿಗೆ ಸೇರಿದ್ದು, ದಾದಾ ನಿರಪರಾಧಿಯೇ ಆಗಿದ್ದರೆ, ಅಲ್ಲಿ ಮುಂದೆ 
ಪಾರಾಗಿ ಬರಲಿ. ಒಟ್ಟು ಗೌಡರು ಈಗ ಹಿ೦ಜರಿಯಬಾರದು. 

ಈ ಎಲ್ಲ ಮಾತುಗಳಿಂದ ನಾನಾನ ಕೊಲೆ ಆಗಿದೆ ಎ೦ಬ ಸಿದ್ಧಾಂತವನ್ನೆ 
ಫೌಜುದಾರರು ತಮ್ಮ ತಲೆಯಲ್ಲಿ ತುಂಬಿಕೊಂಡಿರುವರು. ನಾನಾನ ಕೊಲೆಯಾಗಿದೆ 
ಎಂದು ಸಿದ್ದವಾದರೆ ಕೊಲೆಯ ಗುನ್ಹೆ ಬಚ್ಚಿಟ್ಟ ಅಪರಾಧಿ ತಾನಾಗುವ ಪ್ರಸಂಗ 
ಬರುವುದೆಂದು ಗೌಡರಿಗೆ ಒಳಗೇ ನಡಗು ಹುಟ್ಟಿತು. ನಾನಾನ ಕೊಲೆಯೇ 
ಆಗಿಲ್ಲವೆ೦ದಮೇಲೆ, ದಾದಾನಂಥ ನಿರಪರಾಧಿ ಹುಡುಗನ ಮೇಲೆ 
ಆರೋಪವಿಡುವದೇ? ದಾದಾ ಉದ್ದಟನಿರಬಹುದು; ಅವಿನಯದಿಂದ 
ವರ್ತಿಸಿರಬಹುದು; ಪಡದಯ್ಯನ ಮೇಲೆ ಏರಿಹೋಗಿರಬಹುದು. ಆದರೆ ಹುಡುಗ 
ಇನ್ನೂ ಚಿಕ್ಕವನು; ಬಿಸಿ ನೆತ್ತರ ತಣ್ಣಗಾಗಿಲ್ಲ; ತಂಗಿಗಾದ ಅಪಮಾನ ಅವನ 


೧೪೪ ಗ್ರಾಮಾಯಣ 


ತಲೆತಿರುಗಿಸಿದೆ. ದಾದಾನ ತಪ್ಪುಗಳೆಲ್ಲ ಸಣ್ಣವು, ಎಡವಿದ ಕಲ್ಲುಗಳನ್ನೆಲ್ಲ ಉಡಿಯಲ್ಲಿ 
ಹಾಕಿಕೊಳ್ಳುವುದು ಫೌಜದಾರರ೦ಥ ದೊಡ್ಡವರಿಗೆ ಶೋಭಿಸುವಂಥವಲ್ಲ. ಇನ್ನು 
ಪಡದಯ್ಯನ ಸ್ನೇಹ, ಊರಲ್ಲಿ ಹುಟ್ಟಿದ ಸಕಲ ಅನರ್ಥಗಳಿಗೂ ಅವನೇ 
ಕಾರಣನಾಗಿದ್ದ. ಆದರೂ ಸಾಹೇಬರು ಹೇಳುತ್ತಾರೆಂದಮೇಲೆ ಅದರ ಬಗ್ಗೆ 
ವಿಚಾರಮಾಡಲಡ್ಡಿಯಲ್ಲ. ಯಾವುದಕ್ಕೂ ವೇಳ ಬೇಕು. ನಿಂತಕಾಲ ಮೇಲೆ 
ಇಂಥ ಪಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ. ಗೌಡರು ತಮ್ಮ 
ಮನದಾಶಯವನ್ನು ಹೀಗೆ ತಿಳಿಸಿದರು. 

ಗೌಡರು ತಮ್ಮ ಮಾತನ್ನು ಕೇಳಿ ಕೆಲವೊಂದು ವಿಷಯಗಳನ್ನಾದರೂ 
ಒಪ್ಪಿಕೊಂಡರೆಂದು ಫೌಜದಾರರಿಗೆ ಸಮಾಧಾನವಾಗಿತ್ತು ಇಷ್ಟು ಹೇಳಿ ಅವರು 
ಪ್ರಾತರ್ವಿಧಿಗಳನ್ನು ತೀರಿಸಲು ಎದ್ದರು. 

ಗೌಡರು ಏಳಬೇಕಾಗಿತ್ತು. ಮಾಗಿಯ ಬಿಸಿಲು ಆಗಲೇ ಸುಡುತ್ತಿತ್ತು 
ಇನ್ನೂ ಸ್ನಾನವಾಗಿರಲಿಲ್ಲ. ಶಿವಪೂಜೆಯಾಗಿರಲಿಲ್ಲ; ಮನೆಯ ದನಕರ, ಅಳು 
ಹೋಳು ಇವುಗಳ ಬಗ್ಗೆ ಚಿ೦ತಿಸಲು ಕೂಡ ಬಿಡುವು ದೊರೆತಿರಲಿಲ್ಲ. ಹಗಲು 
ರಾತ್ರಿ ಫೌಜದಾರಸಾಹೇಬರ ಮರ್ಜಿ ಕಾಯುವುದರಲ್ಲೇ ಸಮಯ 
ಕಳೆದುಹೋಗಿತ್ತು. “ಇದೇನು ಹೊತ್ತು ತಂದೆ ಶಿವನೇ!” ಎ೦ದು ನಿಟ್ಟುಸಿರು 
ಬಿಟ್ಟು ಮೊಚ್ಚೆಗಳನ್ನು ಹಾಕಿಕೊ೦ಡು ಚಾವಡಿಯ ಕಟ್ಟೆಯನ್ನಿಳಿಯುತ್ತಿದ್ದರು. 

ಅಷ್ಟರಲ್ಲಿ ಓಲೆಕಾರ ಮಲ್ಲನು ಓಡುತ್ತ ಅಲ್ಲಿಗೆ ಬಂದ. ಅವನು ದೆಸೆಬಾಯಿ 
ಬಿಡುವುದನ್ನು ಕಂಡೇ ಗೌಡರು ಒಳಗಿಂದೊಳಗೇ ತತ್ತರಿಸಿದರು. “ಗೌಡರ 
ಹೊಲಿಗೇರ್ಯಾಗ ಆ ಬಾಳ್ಯ ಇದ್ದನಲ್ಲರೀ, ಅವನ ಬಾಳೇವ ಹಾಳಾತರೀಯಪ್ಪಾ” 
ಎಂದು ವರದಿ ಮಾಡಿದ. 

“ಒಟ್ಟಿನ ಮ್ಯಾಗ ಇಂದ ಎದ್ದ ಯಾಳೇ ನೆಟ್ಟಗಿಲ್ಲಲೇ! ಎಲ್ಲಿ ಕೇಳಿದರೂ 
ಬಾಳೇಗೇಡಿತನದ ಮಾತ ಕೇಳ್ಕಾಕ ಹತ್ಯಾವು. ಏನರ ಆಗಿತ್ತಂತಲೇ! ಪೂರಾ 
ಹಕೀಕತ್ತರೆ ಏನು ಹೇಳಬಾರದ ಗಡಗಡಾ?” ಎಂದು ಅಸಹನೆಯಿಂದ ನುಡಿದರು. 
ಈ ಎರಡು ದಿನ ಅವರ ತಲೆ ಸ್ಥಿಮಿತದಲ್ಲಿರಲಿಲ್ಲ. 

“ಏನ ಹೇಳೂದೈತರಿ? ಎಲ್ಲಾ ಇಚಿತ್ರ ಕಾಣಾಕ ಹತ್ತೇತಿ. ಒಂದ ರಾತ್ರ್ಯಾಗ 
ಬಾಳ್ಯಾ, ಅವನ ಹೇಣ್ತೀ, ನಾಕುಮಕ್ಕಳು ಸತ್ತು ಸುಡುಗಾಡ ಕಂಡಾರ್ರೀ” ಎಂದು 
ಮಲ್ಲ ಗಾಬರಿ ತುಂಬಿ ಹೃದಯವಿದ್ರಾವಕವಾಗುವಂತೆ ಬಣ್ಣಿಸಿದ. 

ಗೌಡರಿಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ಸ್ನಾನ, ಶಿವಪೂಜೆಯ ನೆನಪೂ ಆಗಲಿಲ್ಲ. 
ಆಗಿಂದಾಗ ಮಲ್ಲನೊಡನೆ ಓಡುತ್ತ ಹೊಲಗೇರಿಗೆ ಬಂದು ಮುಟ್ಟಿದರು. ಬಾಳ್ಯಾ 


ಗ್ರಾಮಾಯಣ ೧೪೫ 


ಇದ್ದ ಚಪ್ಪರದ ಹತ್ತಿರ, ಅವನ ಸಂಬಂಧಿಕರು, ನೆರೆಹೊರೆಯವರದೊಂದು 
ದೊಡ್ಡ ಗುಂಪು ಸೇರಿಬಿಟ್ಟಿತ್ತು ಅವರೆಲ್ಲ ಎದೆಎದೆ ಬಡಿದುಕೊಂಡು ಅಳುವುದೂ 
ಬೊಬ್ಬೆ ಹೊಡೆಯುವುದೂ ದೂರದಿಂದಲೇ ಕೇಳಿಸುತ್ತಿತ್ತು. ಗೌಡರು ಬರುವದನ್ನು 
ನೋಡಿದಾಗಲಂತೂ. ಅವರ ದುಃಖಕ್ಕೆ ಮಹಾಪೂರ ಬ೦ದಂತಾಯಿತು. 

ಬಾಳ್ಯಾನ ಅಣ್ಣ ಕಾಶ್ಯಾ, ಓಡಿಬಂದು ಬಿಕ್ಕಿ ಬಿಕ್ಕಿ ಅಳುತ್ತ ಗೌಡರ ಕಾಲಿಗೆ 
ಬಿದ್ದ. “ಅತ್ತರ ಸತ್ತವರೇನು ಎದ್ದ ಬರತಾರೇನು ತಮ್ಮಾ) ಅಳಬ್ಯಾಡ ತಗಿ” 
ಎಂದು ಗೌಡರು ಔಪಚಾರಿಕವಾಗಿ ಸಮಾಧಾನ ಹೇಳಿದರು. ಆದರೂ ತಾವು 
ಹೇಳುವುದೆಲ್ಲ ರೂಢಿ, ಸಂಪ್ರದಾಯ ಎಂದೆನಿಸಿತು. ಅದರಿಂದೇನು ಈ ಬಡವರಿಗೆ 
ಪ್ರಯೋಜನ ಎಂದು ಅವರ ಕಂಠ ಬಿಗಿದು ಬಂದಿತು. 

“ಊರ ಬಡವರ ತಂದಿ, ನಿನ್ನ ಕಣ್ಣ ಮುಂದ ನಿನ್ನ ಮಗಾ ಹ್ಯಾಗ ಸತ್ತ 
ಮಲಗ್ಕಾನ ನೋಡ ಯಪ್ಪಾ” ಎಂದು ಬಾಳ್ಯಾನ ಅಕ್ಕ ಆಕ್ರೋಶ ಮಾಡಿ ಹಾಡಿ 
ಹಾಡಿ ಕೊಂಡು ಅಳಹತ್ತಿದಳು. “ಬಾಳ್ಯಾ, ನನ್ನ ಬ೦ಗಾರ ಏಳೋ, ಗೌಡರು 
ಬಂದಾರ ಏಳೋ” ಎಂದು ಅಳುತ್ತ ಹೆಣದ ಮೇಲೆ ಬಿದ್ದು ಹೊರಳಾಡಹತ್ತಿದಳು. 

ಹೊಲಗೇರಿಯ ಜನರೆಲ್ಲ ಬಾಪೂಸಾಹೇಬನ ಪಕ್ಷಪಾತಿಗಳು. ಅವರು 
ಮೊದಲಿನಿಂದಲೂ ಜಾಗೀರದಾರರ ಒಕ್ಕಲು. ವಾಡೆಯಿಂದ ಅವರಿಗೆ ಕಾಳು 
ಸಿಕ್ಕೇ ಸಿಗುವುದೆಂದು ಗೌಡರು ಹೊಲಗೇರಿಯಲ್ಲಿ ತಮಗೆ ಬೇಕಾದವರಿಗೆ 
ಮಾತ್ರ ಕಾಳು ಕೊಟ್ಟದ್ದರು. ಈ ಬಾಳ್ಯಾ, ಹೋದ ವರ್ಷ ಗೌಡರ ಹೊದಲ್ಲಿ 
ಕಳವಿನಿಂದ ಬಾಟಕಿತ್ತಿದ್ದಕ್ಕಾಗಿ ಮೈಮುರಿ ಹೊಡೆತ ತಿಂದಿದ್ದ. ಆ ತಪ್ಪಿಗಾಗಿ 
ಎಮ್ಮೆಯನ್ನು ಮಾರಿ ದಂಡ ಕೊಡಬೇಕಾಗಿತ್ತು. ಅಂದಿನಿಂದ ಅವನ ಪ್ರಕೃತಿ 
ಸರಿಯಾಗಿರಲಿಲ್ಲ. ಮನೆಯಲ್ಲಿ ದುಡಿಯುವನೆಂದರೆ ಅವನೊಬ್ಬನೇ. ಹೆಂಡತಿ 
ಹಸಿಬಾಣಂತಿ, ಮಕ್ಕಳು ತೀರ ಚಿಕ್ಕವಯಸ್ಸಿನವು. ಹೀಗಾಗಿ ಕೆಲದಿನ 
ಅರೆಹೊಟ್ಟೆಯುಂಡು, ಕೆಲದಿನ ಉಪವಾಸ ಬಿದ್ದು ಅವನು ಹಣ್ಣಾಗಿದ್ದ. 
ಹೊಲಗೇರಿಯಲ್ಲಿ ಅವನಿಗೆ ಕಾಳು ಕೊಟ್ಟು ಪೋಷಿಸುವ ತ್ರಾಣವಿದ್ದವರೂ 
ಯಾರೂ ಇರಲಿಲ್ಲ. ನಿನ್ನೆಯೇ ವಾಡೆಯಿಂದ ಹೊಲೆಯರಿಗೆಲ್ಲ ಕಾಳು ಹಂಚಿದ್ದರು. 
ಆದರೆ ಹಾಸಿಗೆ ಹಿಡಿದಿದ್ದರಿ೦ದ ಬಾಳ್ಯಾ ಅಲ್ಲಿಗೆ ಹೋಗಿರಲಿಲ್ಲ. 

ಬಾಳ್ಯಾನ ಮನೆಗೆ ಸಾಲುವಷ್ಟು ಕಾಳನ್ನು, ಅವನ ವಿಭಕ್ತ ಅಣ್ಣ ತಾನೇ 
ಹೊತ್ತು ತಂದು ಬಾಳ್ಯಾನ ಗುಡಿಸಲಲ್ಲಿ ಸುರುವಿ ಹೋಗಿದ್ದ. ಬಾಳ್ಕಾನ 
ಕುಟುಂಬದವರು, ಅದೇ ಕಾಳನ್ನೇ-ಎಷ್ಟೇ ದುರ್ಗಧದಿಂದ ತುಂಬಿದ್ದರೂ- 
ಬೀಸಿ ರೊಟ್ಟಿ ಮಾಡಿ ತಿಂದಿದ್ದರು. ಹಸಿದ ಹೊಟ್ಟೆಗೆ ಮುಗ್ಗುಜೋಳ ವಿಷವಾಗಿ 


೧೪೬ ಗ್ರಾಮಾಯಣ 


ಪರಿಣಮಿಸಿತ್ತು. ಅದೇ ಕಾರಣವಾಗಿ ಕಾಲರಾ ಬಂದಂತೆ, ಹೊಟ್ಟೆಜಾಡಿಸಿ 
ವಾಂತಿಯಾಗಿ ಯಾರ ಉಪಚಾರವನ್ನೂ ಕಾಣದೆ, ಈ ಕುಟುಂಬ ಒಂದು 
ರಾತ್ರಿಯಲ್ಲಿ ಮರಣಹೊಂದಿತ್ತು. 

ಈ ವಿವರಗಳನ್ನು ನೆರೆದ ಜನರ ಬಾಯಿಂದ ಕೇಳಿ ಗೌಡರು ಮರುಗಿದರು. 
ಹರಕು ತಟ್ಟಿನಮೇಲೆ ಬಿದ್ದಿದ್ದ ಆ ಮಕ್ಕಳು, ಆ ಬಾಣಂತಿ, ಎಲುಬಿನ ಹಂದರವಾಗಿದ್ದ 
ಆ ಬಾಳ್ಯಾ ಇವರ ಪ್ರೇತಗಳನ್ನು ನೋಡಿದಾಗ ಗೌಡರ ಕಣ್ಣನೀರು ತಡೆಯಲಿಲ್ಲ. 
ಪಾದಳ್ಳಿಗೆ ಯಾರ ಶಾಪ ಬಡಿದಿದೆ ಎಂದೆನಿಸಿತು. ಹೊತ್ತ ಧೋತರದ ಸೆರಗಿನಿಂದ 
ಕಣ್ಣೊರೆಸಿಕೊಳ್ಳುತ್ತ “ವಾಡೇದಿ೦ದ ತಂದ ಜ್ವಾಳಾ ಯಾರೂ ತಿನಬ್ಯಾಡಿ. ನಮ್ಮ 
ಮನೀಗೆ ಬಂದು, ನಿಮಗೊಂದ ತಿಂಗಳ ಸಾಲೂವೋಟು ಕಾಳು ಒಯಿ” 
ಎಂದು ನೆರೆದವರಿಗೆಲ್ಲ ಹೇಳಿದರು. 

ಗೌಡರಿಗೆ ಕರ್ತವ್ಯವೊಂದು ಬೆನ್ನು ಹತ್ತಿತ್ತು. ಇನ್ನು ಚಾವಡಿಗೆ ಹೋಗಿ 
ಫೌಜದಾರರಿಗೆ ಈ ದುರ್ಮರಣದ ವರದಿಯನ್ನೊಪ್ಪಿಸಬೇಕು, ಇದೇ ವಿಚಾರದಿಂದ 
ಅತ್ತಕಡೆಗೆ ಹೊರಟಾಗ, ದಾರಿಯಲ್ಲಿ ಕಟಬೂರ ಕೇರಿಯಲ್ಲಿಯೂ ಬೊಬ್ಬೆ 
ಇಟಟು ಅಳುವ ದ್ವನಿ ಕೇಳಿಸಿತು. ಅಲ್ಲಿ ಒಬ್ಬ ಮುದುಕಿ, ಒ೦ದು ಕೂಸು ಇದೇ 
ರೋಗದಿಂದ ಸತ್ತದ್ದರಲ್ಲದೆ, ವಾಡೆಯ ಜೋಳ ತಿಂದ ಹಲವರು 
ಕಾಲರಾಪೀಡಿತರಾಗಿರುವರೆಂದು ತಿಳಿದುಬಂತು. ಗೌಡರು ತತ್ತರಿಸಿದರು. ಇನ್ನೂ 
ಏನೇನು ಕೇಳುವಾ ಅಥವಾ ನೋಡುವ ದೈವವಿದೆಯೋ ಎಂದು ನೆನೆದರು. 

ಮಲ್ಲನನ್ನು, ಡಂಗುರ ಹೊಡೆಯುವನನ್ನು ಕರೆಯಲು ಕಳಿಸಿ, ಗೌಡರು 
ಚಾವಡಿಗೆ ಬಂದರು. ಪಡದಯ್ಯ ಹಾಗೂ ಬಾಪೂಸಾಹೇಬರಿಗೆ ಹೇಳಿಕಳಿಸಿ 
ಅವರ ದಾರಿ ಕಾಯುತ್ತ ಫೌಜದಾರರು ಕುಳಿತುಕೊಂಡಿದ್ದರು. ಗೌಡರು ಈ 
ದುರ್ಮರಣದ ವರದಿಯನ್ನು ಅವರಿಗೊಪ್ಪಿಸಿ, ಈ ರೋಗ ವಾಡೆಯ 
ಜೋಳದಿಂದುಂಟಾಗಿದೆಯೆಂದು ಹೇಳಿದರು. ಇನ್ನಾದರೂ ಈ ಸಾಮೂಹಿಕ 
ವಿಷಪ್ರಯೋಗ ನಿಲ್ಲಬೇಕೆಂದು ಅವರ ಅಭಿಪ್ರಾಯ. ಮಾದರ ಚನ್ನ ತಂದ 
ಜೋಳವನ್ನು ನೋಡಿದದ ಫೌಜದಾರರಿಗೂ ಈ ಮಾತು ಒಪ್ಪಿಗೆಯಾಯಿತು. 

“ಏನ ಕಾಳರೀ? ಎರಡೆರಡು ಸರ ಕೈ ತೋಳಕೊಂಡರೂ ಕೈಯ 
ಘಾಣ ಹೋಗಲಿಲ್ಲ! ಅಂಥಾ ಕಾಳು ತಿಂದು ಸತ್ತರ ಏನೂ ಕಮಾಲ ಇಲ್ಲ.” 
ಎಂದು ಫೌಜದಾರರು ತಮ್ಮ ಅನುಮತಿಯನ್ನು ವ್ಯಕ್ತಪಡಿಸಿದರು. 

ವಾಡೆಯಿಂದ ತಂದ ಜೋಳವನ್ನು ಯಾರೂ ತಿನ್ನಬಾರದು. ತಿಂದರೆ 
ಕಾಲರಾದ ಭಯವಿದೆ; ಜೋಳ ಒಯ್ಯುವರು ಅದನ್ನು ಚಾವಡಿಗೆ ತಿರುಗಿ 


ಗ್ರಾಮಾಯಣ ೧೪೭ 


ತಂದು ಮುಟ್ಟಿಸಬೇಕು. ಕಾಳಿಲ್ಲದವರು ಗೌಡರ ಮನೆಗೆ ಬಂದು ಕಾಳು ಒಯ್ಯಬೇಕು.” 
ಎಂದು ಡಂಗುರ ಸಾರಲು ಗೌಡರು ಅಪ್ಪಣೆಯಿತ್ತರು. 

ಬಿಸಿಲಿನಲ್ಲಿ ಚೆನ್ನಾಗಿ ಕಾಯ್ದ ಹಲಿಗೆಯ ಸಪ್ಪಳ, ಅದನ್ನೂ ಮೀರಿಸುವ 
ಡಂಗುರದವನ ಕಂಚಿನ ದನಿಯನ್ನು ಕೇಳಿ, ಪಿಡುಗಿನ ಗುಡುಗನ್ನೇ ಕೇಳಿದಂತೆ 
ಜನರೆಲ್ಲ ಭಯಗ್ರಸ್ತರಾದರು. ನಾನಾನ ಮರಣವಾದಂದಿನಿಂದ, ಪಾದಳ್ಳಿಗೆ 
ವಿಪತ್ತುಗಳು ಸಾಲಾಗಿ ಒಂದರ ಮೇಲೊಂದರಂತೆ ದಾಳಿಯಿಟ್ಟಿದ್ದವು. ಆ ಸಂಕಟಗಳ 
ಘೋರ ಅವತಾರವೆಂಬಂತೆ ಫೌಜದಾರ ಊರಲ್ಲಿ ಬೀಡು ಬಿಟ್ಟಿದ್ದ. ಎಲ್ಲಕ್ಕೂ 
ಕಳಸವಿಡುವಂತೆ, ಕಾಲರಾ ಪಿಡುಗು ದೂರದಿ೦ದಲೇ ಸನ್ನೆ ಮಾಡುತ್ತ ಊರನ್ನೇ 
ನುಂಗುತ್ತೇನೆಂದು ಹೆದರಿಸುತ್ತಿತ್ತು. 

ಈ ಡಂಗುರವನ್ನು ಕೇಳಿ ಪಡದಯ್ಯನವರಿಗೆ ಸಿಟ್ಟು ತಡೆಯದಾಯಿತು. 
ವಾಡೆಯಿಂದ ಒಯ್ದು ಜೋಳವನ್ನು ತಿನ್ನಬಾರದೆಂದು ಹೇಳುವುದು 
ಅಪಪ್ರಚಾರವಲ್ಲದೆ ಮತ್ತೇನು? ಬಡಜನರಲ್ಲಿ ತನ್ನ ವರ್ಚಸ್ಸನ್ನು ಸ್ಥಾಪಿಸಲು 
ಗೌಡ ಹೂಡಿದ ಹೊಸ ತಂತ್ರ ಇದು, ಎಂದು ಅವರ ವಿಚಾರ. ವಾಡೆಯ 
ಜೋಳ ಹಗೆ ಬಿದ್ದು ನಾಲ್ಕಾರು ವರುಷಗಳಾಗಿದ್ದರಿ೦ದ ಮುಗ್ಗಾಗಿರಬಹುದು. 
ಆದರೆ ಅಷ್ಟು ಸಣ್ಣ ಕಾರಣದಿಂದಲೇ ಕಾಲರಾ ಬರಬಹುದೇ? ವಾಡೆಯ 
ಜೋಳವನ್ನು ಚಾವಡಿಗೆ ತರಿಸಿ ತಿರುಗಿ ಅದನ್ನೇ ಕಡವೆಂದು ಬಡವರಿಗೆ ಹಂಚುವ, 
ಗೌಡನ ಗತ್ತುಗಾರಿಕೆ ಇದೆಲ್ಲ. ಈ ಮಾತನ್ನು ಬಾಪೂಸಾಹೇಬನಿಗೆ ತಿಳಿಸಿ, 
ಫೌಜದಾರರಿಗೆ ಹೇಳಿಸಿ ಈ ಡಂಗುರ ಖೊಟ್ಟಿ ಎಂದು ಬಯಲಿಗೆಳೆಯಬೇಕು. 
ಇದೇ ವಿಚಾರದಲ್ಲಿ, ಪಡದಯ್ಯನವರು ಬಾಪೂಸಾಹೇಬನನ್ನು ಕರೆದುಕೊಂಡು 
ಬರಲು ಕೆಂಚನನ್ನು ಕಳಿಸಿದರು. 

ಕೆಂಚ ವಾಡೆಯಿಂದ ಬೇಗ ಮರಳಿ ಬರಲಿಲ್ಲ. ಅವನಿಗಿಂತ ಮೊದಲೇ 
ಬಾಪೂ ಸಾಹೇಬ ಮಠದ ಕಡೆಗೆ ಅವರಸರದಿಂದ ಬಂದ. ಅವನ ಮುಖ 
ನೋಡಿ ಪಡದಪ್ಪನವರಿಗೆ, ಏನೋ ಸಂಕಟ ಪ್ರಾಪ್ತವಾಗಿದೆಯೆಂಬ ಸಂಶಯ 
ಬಂದಿತು. ಬಹುಶಃ ಯಾರೂ ಸಾಕ್ಷಿ ಹೇಳಲು ಒಪ್ಪಿರಲಿಕ್ಕಿಲ್ಲವೆಂದು ಅವರು 
ತರ್ಕಿಸಿದರು. 

ಬಾಪೂಸಾಹೇಬ ಬರಿಗಾಲಿನಿಂದ, ತಲೆಯ ಮೇಲಿನ ಮುಂಡಾಸದ 
ಪರಿವೆ ಇಲ್ಲದೆ ಓಡುತ್ತ ಬಂದಿದ್ದ, ಮುಖ ಗಾಬರಿಯಿಂದ ಹುಚ್ಚು ಹುಚ್ಚು 
ಸುರಿಯುತ್ತಿತ್ತು ಓಡಿ ಬಂದಿದ್ದರಿಂದ ತೇಕುಹತ್ತಿತ್ತು. ಪ್ರಯಾಸದಿಂದ ಪಡಸಾಲೆಯ 
ಕಟ್ಟೆಯನ್ನೇರಿ, ಪಡದಪ್ಪನವರನ್ನು ಕೈಸನ್ನೆಯಿಂದಲೇ ಅವರ ಅಂತರಂಗದ ಕೋಣೆಗೆ 
ಕರೆದನು. 


೧೪೮ ಗ್ರಾಮಾಯಣ 


ಪಡದಪ್ಪನವರು ಕೋಣೆಯಿಂದ ಹೊರಗೆ ಬರುವಷ್ಟರಲ್ಲಿಯೇ ಕೆಂಚ 
ತಲೆಬಾಗಿಲಿನಿಂದ ಓಡುತೊಡುತ್ತ ಬರುತ್ತಿದ್ದ. ಪಡದಯ್ಯನವರು ಏನೂ 
ಅರಿಯದವರಂತೆ “ಯಾಕಲೇ ಕೆಂಚಾ, ಬಾಪುಸಾಹೇಬರ್ನ ಕರಕೊಂಡು ಬರಾಕ 
ಈಟೊತ್ತು ಹಿಡಿತೇನಲೇ? ಗೌಡರ ಡಂಗುರಾ ಕೇಳಿಕೂಂತ ನಿಂತಿದ್ದೇನ ಮಗನ?) 
ಮುದುಕ ಆದರೂ ಹುಡುಗಾಟಿಗೆ ಹೋಗಲಿಲ್ಲಲೇ ನಿಂದು” ಎಂದು ಜಬರಿಸಿದರು. 

ಆದರೆ ಕೆಂಚ ಗರಹೊಡೆದಂತೆ ನಿಂತಿದ್ದ. ಅವನಿಗೆ ದಿಗ್ಗಮೆಯಾದಂತಿತ್ತು. 
ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಪಡದಯ್ಯನವರ ಪ್ರಶ್ನೆ ಅವನ 
ತಲೆಯಲ್ಲಿ ಹೋಗಲೇ ಇಲ್ಲ. ಸ್ವಲ್ಪ ಹೊತ್ತು ತಡೆದು “ಗಾತ ಆಗೇತರಿ ಬುದ್ದೀ, 
ಗಾತು ಪುತಳಾಬಾಯಿ]... ಅರ್ಧಕ್ಕೆ ತಡೆದ. 

“ಏನಾಗೇತಿ ಹೇಳಲೇ? ಹೀ೦ಗ್ಯಾಕ ನಾಲಗಿ ಸವರ್ಯಾಡತಿ?” 
ಪಡದಯ್ಯನವರು ಸಿಟ್ಟಿಗೆದ್ದಂತೆ ನಟಿಸಿದರು. 

“ಆಗೋದೆಲ್ಲಾ ಆಗಿ ಹೋಗೇತಿ ಬುದ್ಧೀ, ಪುತಳಾಬಾಯಿ ರಾಮ 
ಅಂದಾಳು” ಕೆಂಚ ಗಟ್ಟಿ ಮನಸ್ಸು ಮಾಡಿ ಹೇಳಿದ. ಅರವತ್ತು ವರ್ಷದ ಆ 
ವಿಕೃತ ವೇದಾಂತಿಗೂ ಕಣ್ಣೀರು ಉಕ್ಕಿ ಬಂದಿದ್ದವು. 

“ಎಚ್ಚರ ಐತ್ಯೋ ಏನ್‌ ನಿಶೇದಾಗ ಮಾತಾಡತೀಯೋಗ” 
ಪಡದಯ್ಯನವರು ಮತ್ತೆ ಜಬರಿಸಿದರು. 

“ಉರ್ಲ ಹಾಕ್ಕೊಂಡು ಕೋಲ್ಕಾಗ ಜೋತಾಡೂದನ್ನು ನೋಡಿ ಬಂದೀನಿ 
ಬುದ್ದೀ. ಅದನ್ನ ನೋಡಿದರ ನಿಶೇ ಇಳಿದು ಹೌಹಾರಿ ಹೋಗುವಂತಾ ಭಯಂಕಾರ 
ಆಗೇತರೀ” ಕೆಂಚ ಹೌಹಾರಿ ಹೇಳುತ್ತಿದ್ದ. 

“ಬಾಪೂಸಾಹೇಬರು ಇದ ಈಗ ವಾಡೇದಿಂದ ಬಂದಾರು. ಅವರಿಗೆ 
ಏನೂ ಗೊತ್ತಿಲ್ಲ. ನಿನಗ ಯಾರು ಹೇಳಿದರಲೆ?” ಗಾಬರಿಗೊಂಡಂತೆ 
ಪಡದಯ್ಯನವರು ಕೇಳಿದರು. 

“ಯಾರು ಯಾಕ ಹೇಳಾಕ ಬೇಕರೀ ಬುದ್ದೀ? ನಾ ಹೋದಾಗ ಯಮುನಾ 
ಕೋಲಿ ಬಾಕಲದಾಗ ನಿಂತಿದ್ದಳರೇ, ಬಾಪೂಸಾಬರು ಅಲ್ಲೇನೂ ಕಾಣಲಿಲ್ಲ. 
ಒಳಗ ಇದ್ದಾರಾದೀತು. ಬರಲಿ ಅಲ್ಲೇ ನಿಂತಾಗ, ಒಮಾಕಲೆ ಏನಾತೋ ಏನೋ 
ಯಮುನಾ, ಬಿಕ್ಕಿಬಿಕ್ಕಿಸಿ ಅತಗೊಂತ ಒಳಗ ಹೋದಳರಿ. ಯಾಕ ಯಮುನಾ, 
ಅಳತೀದಿ ಅಂತ ಕೇಳಾಣಾ, “ನೋಡೋ ಯಣ್ಣಾ ಕೋಲಿ ಬಾಕಲ ಒಳಚಿಲಕ 
ಹಾಕೇತಿ. ಪುತಳಾಬಾಯಿ ಅಕ್ಕಾ ಅವರು ಎದ್ದೇ ಇಲ್ಲ” ಅಂದಳರಿ. ಹೋಗಿ 
ಬಾಕಲ ಸಂದಿನ್ಯಾಗಿಂದ ಹಣಿಕಿ ಹಾಕಿ ನೋಡಿದ್ದಿ. ನಮ್ಮವ್ವಾ ಉರ್ಲುಹಕ್ಕೊಂಡು 


ಗ್ರಾಮಾಯಣ ೧೪೯ 


ಜೋತಾಡತಿದ್ದಳರಿ” ಎಂದು ಹೇಳಿದವನೇ ದುಃಖ ತಡೆಯಲಾರದೆ ಕೆಂಚನೂ 
ಬಿಕ್ಕಿಬಿಕ್ಕಿ ಅಳಹತ್ತಿದ. 

ಕೆಂಚ ಇನ್ನೂ ಮಾತಾಡುತ್ತಿರುವಾಗಲೇ, ಬಾಪೂಸಾಹೇಬ ಹಾಗೂ 
ಪಡದಯ್ಯನವರು ಆಗಲೇ ಬಾಗಿಲ ದಾಟಿ ವಾಡೇದತ್ತ ಓಡಿದ್ದರು. ಕೆಂಚನ 
ದುಃಖದ ಆವೇಗ, ಇನ್ನೂ ಇಳಿದಿರಲಿಲ್ಲ. ಧೋತರದ ಚುಂಗಿನಿಂದ 
ಕಣ್ಣೋರಸಿಕೊಳ್ಳುತ್ತ ಏನೇನೊ ವಿಚಾರದಲ್ಲಿ ಮಗ್ನನಾಗಿದ್ದ. ಅವನಿಗಿನ್ನೂ 
ಹೇಳಿಕೊಳ್ಳುವದಿತ್ತು. ಮದುವೆಯಾಗಿ ಬಂದಾಗಿನಿಂದ ಪುತಳಾಬಾಯಿಯನ್ನು 
ನೋಡಿದ್ದ ಅವನು. ತಾನು ಕ೦ಡದ್ದನ್ನೆಲ್ಲ ಇನ್ನೊಬ್ಬರ ಮುಂದೆ ಹೇಳಬೇಕಾಗಿತ್ತು 
ಆದರೆ ಕೇಳಿಕೊಳ್ಳುವವರೇ ಅಲ್ಲಿರಲಿಲ್ಲ. 

ಆಳುಗಳ ಸಹಾಯದಿಂದ ಕೋಣೆಯ ಬಾಗಿಲು ಮುರಿದು ಒಳಗೆ 
ಹೋಗಬೇಕಾಯಿತು. ಉರುಲಿನ ಹಗ್ಗವನ್ನು ಬಿಡಿಸಿ, ಹೆಣವನ್ನು ಇಳಿಸಿ ತಂದು 
ಹಾಸಿಗೆಯ ಮೇಲೆ ಮಲಗಿಸಿ ಹೊಚ್ಚಿದರು. ಬಾಪೂಸಾಹೇಬ ಮಗ್ಗುಲಲ್ಲಿ 
ಕುಳಿತು ಬಿಕ್ಕಿಬಿಕ್ಕಿಸಿ ಅಳಹತ್ತಿದ. ಆದರೆ ಅವನ ದನಿಯಲ್ಲಿ ಎಲ್ಲಿಲ್ಲದ ಕೃತಿಮತೆಯಿತ್ತು. 
ನೆನಪು ಮಾಡಿಕೊ೦ಡು ಅಳಬೇಕಾಗುತ್ತಿತ್ತು. ಅವನಿಗೆ. 

ಪಡದಯ್ಯನವರು ಚಾವಡಿಗೆ ಬಂದರು. ಫೌಜದಾರರ ಮುಂದೆ ಕುಳಿತು, 
ದು:ಖದ ಆವಿರ್ಭಾವವನ್ನು ತಂದುಕೊಂಡು, “ರಾವಸಾಹೇಬ, ನಮ್ಮೂರ ಬಡವರ 
ತಾಯಿ, ಇಂದ ಕೈಲಾಸ ಕಂಡಳರಿ!” ಎಂದು ಹೇಳಿದರು. 

ಕೆಟ್ಟ ಕಾಳು ತಿಂದು ಇನ್ನೊಂದು ಅಸಾಮಿ ಸತ್ತಿತೆಂದು ತರ್ಕಿಸಿದ ಫೌಜದಾರ 
ಸಾಹೇಬರು ಹುಬ್ಬು ಗಂಟುಹಾಕಿದರು. ಅವರು ಪಾದಳ್ಳಿಗೆ ಈ ಸತ್ತ ಸುದ್ದಿಗಳನ್ನು 
ಕೇಳಲಿಕ್ಕೆ ಬಂದಿರಲಿಲ್ಲ. ಯಾಕೆ ಈ ಜನ ಬಂದು ಸತ್ತ ಸುದ್ದಿಗಳನ್ನೆಲ್ಲ ತಮ್ಮ 
ಮುಂದೆ ಹೇಳುತ್ತಾರೋ! “ಏನು ಎದ್ದಾಗಿನಿಂದ ಇದೇ ಸುದ್ದಿ 
ಕೇಳೋದಾಗೇದಲ್ಲರೀ” ಎಂದು ಅಸಹನೆಯಿಂದಲೇ ಕೇಳಿದರು. 

“ಎಲ್ಲಾರಂತ ಮರಣ ಅಲ್ಲ ರಾವಸಾಹೇಬ ಇದು. ಹೊಟ್ಟೆಗೆ ಅನ್ನ 
ಇಲ್ಲದ ಬಡಮಂದಿ ಕೆಟ್ಟ ಕಾಳ ತಿನ್ನೋದನ್ನ ನೋಡಲಾರದೇ ತಾನು ಕೆಟ್ಟಕಾಳ 
ತಿಂದು ಪುತಳಾಬಾಯಿ ಸತ್ತಳರೀ. ಬಾಪೂಸಾಹೇಬರು ಪರದೇಶಿಯಾದರು. 
ಊರಿಗೂರ ಪರದೇಶಿಯಾಯಿತು” ಎಂದು ಪಡದಯ್ಯನವರು ದುಃಖದ 
ಆವಿರ್ಭಾವದಿಂದಲೇ ದುರ್ಮರಣದ ಮೇಲೆ ಭಾವನೆಯ ತೆರೆ ಎಳೆದರು. 

ಆದರೆ ಯಾವಾಗಲೂ ಲೋಕದಲ್ಲಿ ಕೆಟ್ಟದ್ದರ ಜೊತೆಗೇ 
ಸಹವಾಸವನ್ನಿಟ್ಟುಕೊಂಡಿದ್ದ ಫೌಜದಾರಸಾಹೇಬರಿಗೆ ಈ ಮಾತು 


೧೫೦ ಗ್ರಾಮಾಯಣ 


ನಂಬಿಕೆಯಾಗಲಿಲ್ಲ. ವಾಡೆಯ ಯಜಮಾನತಿ ಕೆಟ್ಟ ಕಾಳುತಿಂದು ಸಾಯುವುದೇ 
ಸಾಧ್ಯವಿಲ್ಲ ಎಂದು ಅವರಿಗೆ ಮನವರಿಕೆಯಾಗಿತ್ತು “ಪಡದಯ್ಯನೋರ, ಈ 
ಕತ್ತಿಗೆ ಜರಾ ಬರೂವಂತಾ ಮಾತು ನನ್ನ ಮುಂದ ಹೇಳಬ್ಯಾಡ್ರಿ ಪುತಳಾಬಾಯೀ 
ಮರಣದ ಕಾರಣ ಹುಡುಕಿ ತಗೀಲಿಕ್ಕೇ ಬೇಕು. ಬಾಪೂಸಾಬ ಏನಂತಾನೂ?” 

“ಏನಬೇಕರಿ? ಪಾಪ ತಂದ ದುಕ್ಕ ಹಾಸಿ ಹೊತಗೊಂಡು ನಿಡಿಚಾಪಿ 
ಬಿದ್ದಾನರಿ. ಸರಕಾರ ಅದೀರಿ, ಏನ ಮಾಡತೀರ್ಯೋ ಮಾಡರಿ” ಎಂದು 
ಪಡದಯ್ಯನವರು ಸುಮ್ಮಗಾದರು. 

ಗೌಡರನ್ನು ಆಗಿಂದಾಗ ಮತ್ತೆ ಚಾವಡಿಗೆ ಕರೆಸಲಾಯಿತು. ಮನೆಗೆ ಹೋಗಿ 
ದನ ಕರುಗಳ ವ್ಯವಸ್ಥೆಯನ್ನು ನೋಡಿಕೊಂಡು ಇನ್ನುಮೇಲೆ ಸ್ನಾನ, ಶಿವಪೂಜೆ 
ಮುಗಿಸಬೇಕೆಂದಿದ್ದರು. ಮತ್ತೆ ಕರೆ ಬಂದೊಡನೆ ಅಸಹನೆಯಿಂದಲೇ ಬಂದರು. 
ಅದಷ್ಟು ಬೇಗ ಕೆಲಸ ಮುಗಿಸಿಕೊಂಡು ಹೋದರಾಯಿತೆಂದರು. ಆದರೆ 
ಬಂದಕೂಡಲೇ ಪುತಳಾಬಾಯಿಯ ಮರಣದ ಸುದ್ದಿಯನ್ನು ಕೇಳಿ ಅವರಿಗೂ 
ಸಿಡಿಲು ಬಡಿದಂತಾಯಿತು. ಫೌಜದಾರರೊಡನೆ ಅವರೂ ವಾಡೆಗೆ 
ಹೋಗಬೇಕಾಯಿತು. 

ಅವರಿಬ್ಬರೂ ವಾಡೆಗೆ ಬಂದಾಗ ಅಲ್ಲಿ ದೊಡ್ಡ ಜನಸಮುದಾಯವೇ 
ಸೇರಿತ್ತು. ಸುದ್ದಿ ಕೇಳಿದವರೆಲ್ಲ ಗುಂಪುಗುಂಪಾಗಿ ಬಂದು ಕೂಡಿದ್ದರು. ಹಗಲು 
ಹನ್ನೆರಡಾಗಲಿಕ್ಕೆ ಬಂದಿದ್ದರೂ ಒಬ್ಬರಿಗೂ ಮನೆ ಸೇರುವ ಆತುರವಿರಲಿಲ್ಲ. 
ಪ್ರತಿಯೊಬ್ಬರೂ ಮರಣದ ಕಾರಣ ಕೇಳುವವರೇ! ತಮಗೆ ತಿಳಿದ ರೀತಿಯಲ್ಲಿ 
ಕೆಲವರು ಕಾರಣ ಹೇಳುತ್ತಿದ್ದರು. ವಾಡೆಯ ಭವಿತವ್ಯ ಮುಂದೇನು ಎಂದು 
ಕೆಲವರ ಚಿಂತೆ. ಒಳಗೆ ಅಳುವದು ಚೀರುವದು ಅವ್ಯಾಹತವಾಗಿ ನಡೆದಿತ್ತು. 

ಗೌಡರು ಹಾಗೂ ಫೌಜದಾರರು ಗದ್ದಲದಲ್ಲಿ ದಾರಿ ತೆರೆದು ಮುಂದೆ 
ಹೋದಾಗ ಅಳುಮೊಗದಿಂದ ಬಾಪೂಸಾಹೇಬ ಅವರನ್ನು ಸ್ವಾಗತಿಸಿದ. 
ಫೌಜದಾರರು ಅವನೊಡನೆ ಕೆಲ ಔಪಚಾರಿಕ ಮಾತುಗಳನ್ನಾಡಿ ಒಳಗೆ ನಡೆದರು. 
ಪುತಳಾಬಾಯಿ ಮಲಗಿದ್ದೆಲ್ಲಿ? ರಾತ್ರಿ ಅವಳ ಜೊತೆಗೆ ಯಾರಿದ್ದರು? ಈಗಿನ 
ಸ್ಥಳಕ್ಕೆ ಹೆಣ ಯಾವಾಗ ತಂದದ್ದು? ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ 
ಹಾಕಿ, ಅವರು ಹೇಳಿದ್ದರಲ್ಲಿ ತಾಳಮೇಳವಿಲ್ಲವೆಂದು ಕಂಡರು, ಪುತಳಾಬಾಯಿಯ 
ಮರಣ ವಿಷಪ್ರಯೋಗ ಇಲ್ಲವೆ ಆತ್ಮಹತ್ಯೆಯೆಂದು ಗೌಡರ ನಿಶ್ಚಿತವಾದ 
ಅಭಿಪ್ರಾಯವಾಗಿತ್ತು. ಹೆಣದ ಸುತ್ತಲೂ ವಾಡೆಯಲ್ಲಿಯ ಪರಿವಾರವೆಲ್ಲ ಭೋರಿಟ್ಟು 
ಅಳುತ್ತಿರುವಾಗ ಹೆಣದ ಸೂಕ್ಷ್ಮ ನಿರೀಕ್ಷಣೆ ಅಸಾಧ್ಯವೇ ಇತ್ತು. 


ಗ್ರಾಮಾಯಣ ೧೫೧ 


ಪಂಚನಾಮೆಂಯಾಗಬೇಕೆಂದು ಗೌಡರು ತಿಳಿಸಿದಾಗ. ಬಲವಾದ 
ಕಾರಣಗಳಿವೆಯೆಂದು ಕಂಡುಬಂದರೆ ಹಾಗೆ ಮಾಡಬಹುದೆಂದು ಹೇಳಿ 
ಫೌಜದಾರರು ಚಾವುಡಿಗೆ ನಡೆದರು. 

ವಾಡೆಯಲ್ಲಿ ಜರುಗುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು 
ಕಾರಸ್ಥಾನದ ನೆರಳನ್ನು ಗುರುತಿಸುತ್ತಿದ್ದ ಗೌಡರು, ಪಂಚನಾಮೆ ನಡೆಸಿಯೇಬಿಟ್ಟರು. 
ಶವದ ಕೊರಳಿಗೆ ಹಗ್ಗ ನಟ್ಟ ಗುರುತು. ನಾಲಿಗೆ ಹೊರಗೆ ಚಾಚಿದ್ದು ಉರುಲು 
ಹಾಕಿಕೊಂಡು ಜೀವ ಹೋದಾಗಿನ ಲಕ್ಷಣಗಳಲ್ಲ ಇರುವವೆಂದು ಗೌಡರು 
ಪಂಚನಾಮೆ ಬರೆಸಿದರು. ಇನ್ನೂ ಶವಪರೀಕ್ಷೆಗಾಗಿ ಹೆಣವನ್ನು ದವಾಖಾನೆಗೆ 
ಕಳಿಸಬೇಕೆಂದು ಗೌಡರ ವಿಚಾರವಿತ್ತು. ಆದರೆ ಫೌಜದಾರರು ಅದಕ್ಕೊಪ್ಪಲಿಲ್ಲ. 
ಅಂತ್ಯ ಸಂಸ್ಕಾರಕ್ಕಾಗಿ ಶವವನ್ನು ಬಾಪೂಸಾಹೇಬನಿಗೊಪ್ಪಿಸಬೇಕೆಂದು ನಿರ್ಣಯ 
ಕೊಟ್ಟರು. 

ಆ ದಿನವೆಲ್ಲ ಇಡೀ ಪಾದಳ್ಳಿಯಲ್ಲಿ ಯಾರಿಗೂ ಉಂಡ ಊಟ ರುಚಿಸಲಿಲ್ಲ. 
ಅವರಿಗಿರುವ ಚಿಂತೆ ಒಂದೇ ಒಂದು- ವಾಡೆಯ ಮುಂದಿನ ಭವಿತವ್ಯವೇನು? 
ಇಲ್ಲಿಯವರೆಗೆ ಊರಿಗೆ ಒಂದೇ ಒಂದು ಆಶ್ರಯಸ್ಥಾನದವಾದ ವಾಡೆ ಇಂದು 
ಬರಿದಾಗಿತ್ತು. ಲಕ್ಷ್ಮೀಬಾಯಿ ಹಿಂದಿರುಗಿ ಬರುವವರೆಗೆ ಅದು ಬರಿದಾಗಿಯೇ 
ಉಳಿಯುವದು. ಎಷ್ಟಾದರೂ ಬಾಪೂಸಾಹೇಬ ಪರಕೀಯ. ಪಾದಳ್ಳಿಯ ಆಸ್ತಿಯ 
ಮೋಹ ಅವನಿಗಿತ್ತೇ ಹೊರತು ಊರ ಅಭಿಮಾನವಿರಲಿಲ್ಲ. ಜಾಗೀರದಾರರ 
ವಾಡೆಯ ಪುಣ್ಯ ಇಂದು ತೀರಿದಂತಾಗಿತ್ತು. ಮರಣದ ಶೂನ್ಯತೆ ಅಲ್ಲಿ ಆವರಿಸಿತ್ತು 
ಪುತಳಾಬಾಯಿಯ ಮರಣದ ದುಃಖಕ್ಕಿಂತ ಈ ಶೂನ್ಯತೆಯೇ ಅವರ ಜೀವಗಳನ್ನು 
ಹಿ೦ಡುತ್ತಿತ್ತು. 

ನಿರ್ಜನವಾದ ಅರಣ್ಯದಲ್ಲಿ ನಡೆಯುವ ಒಂಟಿಗನಾದ ಪ್ರಯಾಣಿಕನಂತೆ 
ಹೊತ್ತು ಮೆಲ್ಲಗೆ ಸರಿಯುತ್ತಿತ್ತು. ವಾಡೆಯ ಸುತ್ತಮುತ್ತಲೂ ಜನರು 
ಶೂನ್ಯಮನಸ್ಕರಾಗಿ ತಿರುಗಾಡುತ್ತಿದ್ದರು. ಶವದ ಅ೦ತ್ಯಸ೦ಸ್ಕಾರ ಇನ್ನೂ ಆಗಿರಲಿಲ್ಲ. 
ಬಾಪೂಸಾಹೇಬ ಕುದುರೆ ಸವಾರನೊಬ್ಬನನ್ನು ಅಜರಾಣಿಗೆ ಕಳಿಸಿ, 
ಯಶವಂತರಾಯರಿಗೆ ತೀವ್ರವಾಗಿ ಬರಲು ಹೇಳಿಕಳಿಸಿದ್ದ. ಅವರು ಬಂದ 
ನಂತರ ಶವದ ಅಂತ್ಯದರ್ಶನಕ್ಕೆ ಅವಕಾಶವಿರಲಿ ಎಂದುಕೊಂಡು. ಶವಸಂಸ್ಥಾರವನ್ನು 
ತಡೆ ಹಿಡಿಯಲಾಗಿತ್ತು. ವಾಡೆಯಲ್ಲಿ ಅಂದು ಒಲೆಹೊತ್ತಲಿಲ್ಲ. ಬಾಳಾಚಾರ್ಯರು 
ಇದನ್ನರಿತುಕೊಂಡೇ ಬಾಪೂಸಾಜೇಬನನ್ನು ತಮ್ಮ ಮನೆಗೆ ಊಟಕ್ಕೆ 
ಕರೆದೊಯ್ದಿದ್ದರು. ಆಳು-ಹೋಳುಗಳಿಗೂ ಅಂದು ಕೆಲಸದಲ್ಲಿ ಮನಸ್ಸಿರಲಿಲ್ಲ. 


೧೫೨ ಗ್ರಾಮಾಯಣ 


ಧಾಬೆಯ ದನಕರುಗಳನ್ನೆಲ್ಲ ಯಾರೋ ಮೇಯಲು ಹೊರಗೆ ಬಿಟ್ಟುಬಿಟ್ಟಿದ್ದರು. 
ಆಳುಗಳೆಲ್ಲ ಸುಮ್ಮನೆ ವಾಡೆಯ ಸದರಿನಲ್ಲಿ ಏನೇನೋ ಮಾತುಕತೆಗಳಲ್ಲಿ 
ತೊಡಗಿದ್ದರು. ಯಾರೋ ಬರುತ್ತಿದ್ದರು, ಹೋಗುತ್ತಿದ್ದರು. ಯಾರ ಲಕ್ಷ್ಯವೂ 
ಆ ಕಡೆಗಿರಲಿಲ್ಲ. 

ಹೊತ್ತು ಮುಳುಗಿತು; ಪಾದಳ್ಳಿಯಲ್ಲಿ ಸಂಜೆ ಇಷ್ಟು ಉತ್ಸಾಹೀನವಾಗಿ 
ಎಂದೂ ತೋರಿರಲಿಲ್ಲ. ವಾಡೆಯ ದನಕರುಗಳು ಹಿಂದಿರುಗಿ ಬಂದವು. ಕಣ್ಣಿಗೆ 
ಬಿದ್ದ ಯಾರೋ ಪುಣ್ಯಾತ್ಮರು ಧಾಬೆಗೆ ಒಯ್ದು ಕಟ್ಟಿದ್ದರು. ವಾತಾವರಣದ 
ತುಂಬೆಲ್ಲ ಯಾಕೋ ದುಃಖ ನಿರಾಸೆಗಳೊಡನೆ ನಾಚಿಕೆಯೂ ಬೆರೆತಂತಿತ್ತು 
ಎಲ್ಲರ ಮನಸ್ಸಿನಲ್ಲಿಯೂ, ಯಾವಾಗ ಹೊತ್ತು ಮುಳುಗಿ ಕತ್ತಲಾಗುವದೋ 
ಎ೦ಬ ನಿರೀಕ್ಷೆಯಿತ್ತು ಹಗಲ ಬೆಳಕು ಯಾರಿಗೂ ಬೇಡವಾಗಿತ್ತು ಒಳಗೆ 
ಬಾಪೂಸಾಹೇಬ ಅಪರಾಧಿಯಂತೆ ತಲೆತಗ್ಗಿಸಿಕೊಂಡೇ ಕುಳಿತಿದ್ದ. ಅವನ ಸುತ್ತಲೂ 
ಪರಿವಾರದವರೂ ಏನೇನೋ ಹರಟೆಯಲ್ಲಿ ಮಗ್ನರಾಗಿದ್ದರು. 

ಚಾವಡಿಯಲ್ಲಿ ನೆರೆದಿದ್ದ ಗದ್ದಲಕ್ಕೂ ಅ೦ದು ವಿಶೇಷ ಕಳೆಯಿರಲಿಲ್ಲ; 
ವಾಡಿಕೆಯಂತೆ ಇರಬೇಕಾದ ಉತ್ತವದ ವಾತಾವರಣವಿರಲಿಲ್ಲ. ಅಲ್ಲಿ ಕೆಲಸಮಾಡುವ 
ಓಲೆಕಾರರೆಲ್ಲ ಅನ್ಯಮನಸ್ಕರಾಗಿದ್ದರು. ಆ ರಾತ್ರಿ ಫೌಜದಾರರು ಪಡದಯ್ಯನವರ 
ಮಠಕ್ಕೆ ಹೋಗಿ ಅಲ್ಲಿ ಬಹಳ ಹೊತ್ತು ಮಾತುಕತೆ ನಡೆಸಿ ಸರಿರಾತ್ರಿಗೆ ಚಾವಡಿಗೆ 
ಬಂದರು. ರಾತ್ರಿ ನಡುಗು ಹುಟ್ಟುವಂಥ ಚಳಿ ಬಿದ್ದಿತ್ತು. ಅಂಥ ಚಳಿಯಲ್ಲಿ 
ಚಾವಡಿಯಲ್ಲಿ ಮಲಗುವದು ಫೌಜದಾರರಿಗೆ ಹಿತಕರವೆನಿಸಲಿಲ್ಲ. ಆದ್ದರಿಂದ 
ಓಲೆಕಾರ ಮಲ್ಲನಿಗೆ ಬೆಚ್ಚಗಿರುವ ಹಾಸಿಗೆಯನ್ನು ಸಿದ್ಧಗೊಳಿಸಲು ಹೇಳಿ, ತಾವು 
ಚಾವಡಿಯಲ್ಲಿ ವಿಚಾರಮಗ್ನರಾಗಿ ಕುಳಿತಿದ್ದರು. 

ಮಲ್ಲನಿಗೆ ವಿಚಾರ ಬಿತ್ತು. ನಿನ್ನೆಯಿಂದ ಧರ್ಮಶಾಲೆಯ ಕೋಣೆಯಲ್ಲಿ 
ದಾದಾನನ್ನು ಸೆರೆಯಲ್ಲಿಡಲಾಗಿತ್ತು. ಬೆಚ್ಚಗಿನ ಸ್ಥಳದಲ್ಲಿ ಹಾಸಿಗೆ ಹಾಸುವದು 
ಎಂದಾಗ ಆ ಕೋಣೆಯಲ್ಲಿ ಹಾಸುವುದು ವಾಡಿಕೆ. ಆದರೆ ಫೌಜದಾರರು 
ಹೇಳದೆ ಪೋಲೀಸರು ಕೋಣೆಯ ಬಾಗಿಲು ತೆರೆಯಲು ಸಿದ್ಧರಿರಲಿಲ್ಲ. ಬಹಳ 
ಹೊತ್ತು ಯೋಚಿಸಿ, ಮಲ್ಲ ಕೊನೆಗೆ ಫೌಜದಾರರ ಹತ್ತಿರ ಬಂದು ಮೆಲ್ಲಗಿನ 
ದನಿಯಲ್ಲಿ “ರಾವಸಾಬ, ಧರ್ಮಸಾಲೀ ಕಮರಾ ಖಾಲೀ ಮಾಡಸಬೇಕಾಗೇತಲ್ಲರೀ. 
ಮತ್ತ ದಾದಾನ್ನ ಎಲ್ಲಿ ಇಡಬೇಕು?” ಎಂದು ಧೈರ್ಯಮಾಡಿ ಕೇಳಿದ. 

ಫೌಜದಾರರೂ ಕ್ಷಣ ಹೊತ್ತು ಯೋಚಿಸಿದರು. “ಅವನನ್ನು ಗೌಡರ 
ಅವಾಲೀ ಮಾಡಿ, ಅವರ ಮನಿಗೇ ಕಳಸ೦ತ ಹವಾಲ್ಟಾರಗ ಹೇಳ” ಎಂದು 


ಗ್ರಾಮಾಯಣ ೧೫೩ 


ಆಜಾಪಿಸಿದರು. 
ಅಂತೂ ದಾದಾನಿಗೆ ತಾತ್ಪೂರ್ತಿಕವಾಗಿ ಬಿಡುಗಡೆಯಾಯಿತು. ಹವಾಲ್ದಾರ 
ಅವನನ್ನು ಗೌಡರ ಮನೆಗೆ ಮುಟ್ಟಿಸಿ “ಇವನ್ನ ನಿಮ್ಮ ಮನಿಗೆ ಈ ರಾತ್ರಿ 
ಕಳಸಂತ ಹೇಳ್ಕಾರ್ರೀ, ಮತ್ತು ನಜರ ಕೈದಿ, ನಿಮ್ಮ ತಾಬೇ ಮಾಡೇವ್ರಿ ಮುಂಜಾನೆದ್ದು 
ಇವನ್ನ ಚಾವಡೀಗೆ ಮುಟ್ಟಿಸೂ ಜವಾಬ್ದಾರೀ ನಿಮ್ಮದರಿ” ಎಂದು ಹೇಳಿ ಹೊರಟ. 

ಕೆಲ ಪೋಲೀಸರು ಫೌಜದಾರರು ಇವರನ್ನು ಬಿಟ್ಟರೆ ಚಾವಡಿಯಲ್ಲಿ 
ಯಾರೂ ಇರಲಿಲ್ಲ. ಆಡ್ಲೀ ಕೇಶವರಾಯ ಬಾಳಾಚಾರ್ಯ್ಕರ ಮನೆಯಲ್ಲಿಯೇ 
ಊಟ, ಮಲಗುವದು ಮಾಡುತ್ತಿದ್ದ. ಏನೋ ಧೇನಿಸುತ್ತ ಕುಳಿತ ಫೌಜದಾರರ 
ಕಿವಿಯಲ್ಲಿ ಗಾಂಜಿಬಡಕ ಕೆಂಚ ಬಂದು ಏನನ್ನೋ ಉಸುರಿದ. ಫೌಜದಾರರ 
ಮುಖ ಅರಳಿತು. ಗಡ್ಡದ ಮುಖ ರೋಮಾಂಚನಗೊಂಡಿತು. ಉಕ್ಕಿ ಬಂದ 
ಹರ್ಷದಲ್ಲಿ ತಾರತಮ್ಯಜ್ಜಾನವನ್ನು ಮರೆತು ಕೆಂಚನ ಬೆನ್ನು ತಟ್ಟಿದರು. ಪುಣ್ಯಕ್ಕೆ 
ಕೆಂಚನೇ ಹಿಂದೆ ಸರಿದ. ಫೌಜದಾರರು ಅವಸರದಿಂದ ಎದ್ದು ಧರ್ಮಶಾಲೆಯ 
ಕೋಣೆಯನ್ನು ಪ್ರವೇಶಿಸಿದರು. 

ಫೌಜದಾರರು ಆ ಕೋಣೆಯಲ್ಲಿ ಪರಿತಪಿಸುತ್ತ ಬಿದ್ದುಕೊ೦ಡರು. ಹದಿನೈದು 
ನಿಮಿಷಗಳು ಹದಿನೈದು ವರ್ಷಗಳಂತೆ ಕಂಡವು. ಫೌಜದಾರರು ತೀರ 
ಅಸ್ಪಸ್ಥಚಿತ್ತರಾದರು. ಪಾದಳ್ಳಿಯ ಮೇಲೆ ಕೋಪ ಬಂತು ಅವರಿಗೆ. ಎಣಿಕೆಯಿಲ್ಲದಷ್ಟು 
ಸಲ ಬಾಗಿಲು ಹೊರಗೆ ಹಣಕಿಕ್ಕಿ ನೋಡಿ ತಿರುಗಿ ಬಂದರು. ನೀರು ಕುಡಿದರು. 
ಹೊರಳಾಡಿದರು. ಏಕಾಕಿತನ ಅಸಹನೀಯವೆನಿಸಿ ತಲೆ ಹಿಡಿದುಕೊ೦ಡರು. 

ಅವರ ತಪಸ್ಸೂ ಹಣ್ಣಾಗುವ ಕಾಲ ಬಂದಿತು. ಕೆಂಚ ಮೆಲ್ಲಗೆ ಕೋಣೆಯ 
ಬಾಗಿಲು ತಟ್ಟಿದ. ಅದೇ ನಿರೀಕ್ಷೆಯಲ್ಲಿದ್ದ ಫೌಜದಾರರು ಎದ್ದು ಹೊರಗೆ ಬಂದು 
“ಇಸಮು ಬಂತ?” ಎಂದು ಕೇಳಿದರು. 

“ರಾವಸಾಹೇಬ, ಹೊರಗ ಪೋಲೀಸ ಕಾಯಾಕ ಹತ್ತ್ಯಾನ್ರಿ ಅವನ 
ಕಳಿಸರಿ” ಕೆಂಚ ಎಚ್ಚರಿಕೆ ಕೊಟ್ಟ 

“ಅರೇ ಇಸ್ಮಾಯಿಲ್‌ ಚಾವಡೀಮೆ ಕಾಗದ ಲಖೋಟಾ ಹೈ ಇಸಕೆ 
ಮಾರ್ಫತ ಭೇಜ” ಎಂದು ಇಸ್ಮಾಯಿಲನಿಗೆ ಆಜ್ಞೆ ಮಾಡಿದರು. ಇಸ್ಮಾಯಿಲನಿಗೆ 
ಈ ಆಜ್ಞೆ ಅಪರಿಚಿತವೇನೂ ಇಲ್ಲ. ಸಂಕೇತದ ಅರ್ಥ ಅವನಿಗಾಯಿತು. ಮುಗುಳು 
ನಗೆ ನಗುತ್ತ ಕೆಂಚನೊಡನೆ ಚಾವಡಿಗೆ ಹೊರಟ. 

ಮಲ್ಲಿ ಕೋಣೆಯನ್ನು ಹೊಕ್ಕಳು. ಆದರೆ ನಿನ್ನೆಯ ಬೆಡಗುಬಿನ್ನಾಣಗಳು 
ಅವಳಲ್ಲಿರಲಿಲ್ಲ. ಯಾಕೋ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. “ಸಾಹೇಬ್ರ ನನ್ನ ಇವೊತ್ತ 


೧೫೪ ಗ್ರಾಮಾಯಣ 


ಬಿಡಿರಿ. ನನ್ನ ಅಣ್ಣನ ಹೆಂಡತಿ ಮೈಯಾಗ ಕಸಾರಿಕಿ ಬಂದೈತರಿ, ದುರಗವ್ವನ 
ಬ್ಯಾನ ಬಂದಾಂಗ ಹಿಂದಕ ಮುಂದಕ ಆಗಾಕ ಹತ್ತೈತರಿ. ಬಾಳ್ಯಾ ಮನೀಯವರೆಲ್ಲ 
ಹಿ೦ಗಾಗೇ ಸತ್ತಾರ್ರೀ. ಇಕೀದೂ ನೇಮ ಇಲ್ಲರೀ, ನನ್ನ ಉಗಳಿ ಬಿಡ್ರಿ” ಎಂದು 
ಬೇಡಿಕೊಂಡಳು. ಬೆಳಗಿನಿಂದ ಸತ್ತ ಸುದ್ದಿಗಳನ್ನು ಕೇಳಿಕೇಳಿ ಫೌಜದಾರರಿಗೆ 
ಬೇಸರ ಬಂದಿತ್ತು ಕೋಣೆಯ ಬಾಗಿಲು ಧಡಕ್ಕನೆ ಹಾಕಿದಾಗಲೇ ಅವರ ಸಿಟ್ಟು 
ವ್ಯಕ್ತವಾಯಿತು. ಮಲ್ಲಿ ಹೊರಬಿದ್ದಾಗ ಬೆಳಗಿನ ಆರುಗ೦ಟೆಯಾಗಿತ್ತು. 


೧೪ 


ಧರ್ಮಶಾಲೆಯ ಕೋಣೆಯಲ್ಲಿ ಸೆರೆಬಿದ್ದ ದಾದಾ, ಆ ರಾತ್ರಿ 
ತಾತ್ಪೂರ್ತಿಕವಾಗಿ ಬಿಡುಗಡೆ ಹೊಂದಿದ ಸುದ್ದಿಯನ್ನು ಯಾರೋ ತಂದು 
ಲಕ್ಷ್ಮಣನಿಗೆ ಮುಟ್ಟಿಸಿದ್ದರು. ಸರಳತೆಯಲ್ಲಿಯೇ ಜೀವನವನ್ನು ಕಳೆದ ಅವನಿಗೆ, 
ಯಾರನ್ನೂ ಲೆಕ್ಕಿಸದೆ ಬೆಳೆದ ಮಗ ಒಂದು ಭಾರವಾಗಿದ್ದ. ಅಪರಾಧಿಯಿರಲಿ, 
ಇಲ್ಲದಿರಲಿ ದಾದಾ ಸೆರೆಮನೆ ಸೇರಿದ್ದು, ಲಕ್ಷ್ಮಣನ ಮುಗ್ಧ ಮನಸ್ಸಿಗೆ 
ಅಪಮಾನಕರವೆಂದೆನಿಸಿತ್ತು. ಎಲ್ಲಿ ತನ್ನ ಮಗ ಹಿಂಸೆಗೀಡಾದನೋ ಎಂದು 
ಸಂಕಟವೂ ಆಗಿತ್ತು. ಅಂತಲೇ ಮಗನ ಮುಖ ನೋಡುವ ಆತುರದಿಂದ 
ಅನವು ಓಡುತೋಡುತ್ತ ಗೌಡರ ಮನೆಗೆ ಬಂದಾಗ, ದಾದಾ ಅದೇ ಬಂದು 
ಅಲ್ಲಿ ನಿಂತಿದ್ದ. ಅವನ ಜೊತೆ ಬಂದಿದ್ದ ಇಸ್ಮಾಯಿಲ ಗೌಡರಿಗೆ ವರದಿ ಮುಟ್ಟಿಸಲು 
ಒಳಗೆ ಹೋಗಿದ್ದ. ಅವನು ತಿರುಗಿ ಚಾವಡಿಯ ಕಡೆಗೆ ಹೋದ ಮೇಲೆ ಲಕ್ಷ್ಮಣ 
ದಾದಾನನ್ನು ಅಪ್ಪಿಕೊಂಡು ಅತ್ತುಬಿಟ್ಟ. ಒಂದು ದಿನದ ಮಗನ ಅಗಲಿಕೆಯಿಂದ 
ಅವನು ಹಣಾಗಿದ್ದ. ಸೆರೆಮನೆಯ ವಾಸ ಮಗನಲ್ಲಿ ಏನಾದರೂ 
ಬದಲಾವಣೆಯನ್ನುಂಟುಮಾಡಿರಲೇಬೇಕೆ೦ದು, ಅವನ ಸವಾ೦ಗವನ್ನೆಲ್ಲ ವಾತ್ಸಲ್ಯದ 
ನೋಟದಿಂದ ಸವರಿದ. ಅಪ್ಪನ ಮುಗ್ಧತೆಯಿಂದ ದಾದಾನಲ್ಲಿ ಅಳು-ನಗು 
ಎರಡೂ ಉಕ್ಕಿಬಂದವು. ಮೆಲ್ಲಗೆ ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು 
ಪಡಸಾಲೆಗೆ ಕರೆದುಕೊಂಡು ಬಂದ. 

ಗೌಡರು ಆಗ ಪಡಸಾಲೆಯಲ್ಲಿರಲಿಲ್ಲ. ಒಳಗಿನ ಕೋಣೆಯಲ್ಲಿ ತಮ್ಮ 
ಕೆಲ ಆಪ್ತಸಲಹೆಗಾರರೊಡನೆ ಗಂಭೀರವಾಗಿ ವಿಚಾರವಿನಿಮಯ ನಡೆಸಿದ್ದರು. 
ಈ ಮೂರು ದಿನಗಳ್ಲಿ ಪಾದಳ್ಳಿಯಲ್ಲಿ ನಡೆದ ಘಟನೆಗಳಿಂದ ಗೌಡರ ಮನಸ್ಸು 
ತ್ರಸ್ತವಾಗಿತ್ತು. ಪರಿಸ್ಥಿತಿಯನ್ನು ನೋಡಿದರೆ ಯಾವುದಾದರೊಂದು ನಿರ್ಣಯಕ್ಕೆ 


ಗ್ರಾಮಾಯಣ ೧೫೫ 


ಬರಲೇಬೇಕಾಗಿತ್ತು. 

“ಪಡದಯ್ಯಸ್ವಾಮೇರು ಹೀಗ ಆಡಾಡ್ತ ಸುಳ್ಳು ಹೇಳಬೇಕೆನ್ರೆಪಾ ದೈವಾ? 
ಪುತಳಾಬಾಯಿ ಅಕ್ಕಾವರು ಕೆಟ್ಟ ಜ್ಞಾಳಾ ತಿಂದು ಸತ್ತರೂ ಅಂತ ಖಬರೀ 
ರಿಪೋರ್ಟು ಮಾಡೂದ? ಯಾರಿಗೆ ಗೊತ್ತಾಗಲಿಕ್ಕಿಲ್ಲ ಇಂತಾ ಗತ್ತು? 
ಬಾಪೂಸಾಬನ್ನ ಉಳಿಸಿದವರು ತಾವು ಅಂತ ಜಂಬಾ ಕೊಚ್ಚಾಕಬೇಕಲ್ಲ! ಈಗ 
ನವೆಲ್ಲಾ ಸುಮಾಕ ಕುಂತರ ಮತ್ತ ಅವರದು ಪುಚ್ಚ ಹಾರ್ಯಾಡೂದು ಊರಾಗ. 
ಅಂತಾವರ ಕೂಡ ಮತ್ತ ಗೆಣೆತನಾ ಮಾಡಿಕೊಳಿ ಅಂತ ಫೌಜದಾರರು ನನಗೆ 
ಕೇಳಿದಾಗ, ನಮ್ಮ ಬಣದವರ್ನ ಕೇಳಿ ಹೇಳ್ತೀನಿ ಅಂತ ಪಾರಾದೆನೇನ್ರೆಪಾ. 
ನೀವೇನು ಅನ್ನೂದೈತಿ ಹೇಳಿ” ಎಂದು ಗೌಡರು ಸಭೆಗೆ ಆವೇಶದಿಂದ ಸವಾಲು 
ಹಾಕಿದರು. ದನಿಯಲ್ಲಿ ಇನ್ನೂ ಈರ್ಷೆಯ ಕಾವು ಇತ್ತು ಪಕ್ಷಕಟ್ಟ ಎದುರಾಳಿಯನ್ನು 
ಬಗ್ಗುಬಡಿಯಬೇಕೆಂಬ ಛಲವಿತ್ತು. 

“ಊರಿಗೆ ಕಲ್ಯಾಣ ಆಗಿ, ಪಡದಯ್ಯನ ಪುಚ್ಚ ಹಾರುತ್ತಿದರ ನಾವೂ ಏನು 
ಬ್ಯಾಡನ್ನೂದುಲ್ಲ. ಆದರ ಪಡದಯ್ಯನ ಸ್ಥಭಾವನ ನೆಚ್ಚಿಗೀದಲ್ಲ. ಆ ಬಾಪೂಸಾಹೇಬ 
ಒಬ್ಬ ಹುಚ್ಚ, ಅವನ್ನ ಪಡದಪ್ಪ ತನ್ನ ಅಂಗೈಯಾಗಿಟ್ಟು ಕುಣಿಸತಾನ. ಅವನ 
ಕೂದಲಕ್ಕ ಕೊಂಕ ಆಗಗೊಡೂದುಲ್ಲ ಅಂತ ಬಾಯಿಲೇ ಹೇಳತಾನ; ಕೈಲೇ 
ಅವನ ಮ್ಯಾಲೆ ಮೂಕಿ ಅರ್ಜಿ ಮಾಡಿಸಿ ಫೌಜದಾರರನ್ನ ಕರಸತಾನ. ಪುತಳಾಬಾಯಿ 
ಪ್ರಕರಣದೊಳಗಿ೦ದ ಪಾರಾಗಬೇಕಾದರ ಎರಡು ಸಾವಿರ ರೂಪಾಯಿ ಫೌಜದಾರಗ 
ಕೊಡೂ ಅ೦ತ ಉಪದೇಶಾನೂ ಮಾಡತಾನ; ನಾನಾನ ಮರಣದ ಪ್ರಕರಣದೊಳಗ 
ನಾವೆಲ್ಲಾ ಲಂಚಾ ತಿಂದು ಗಪ್ಪ ಮಾಡಿದೀವಿ ಅಂತ ಹೇಳತಾನ. ಈಗ 
ಪುತಳಾಬಾಯಿ ಸತ್ತಳು; ಗೌಡರು ಖೊಟ್ಟಿ ಪಂಚನಾಮಾ ಬರೆಸಬೇಕು ಅಂತೂ 
ಹೇಳತಾನ. ಒಟ್ಟೇನು ಮಾತಿಗೆ ಕೃತಿಗೆ ಥಾಕಿಲ್ಲದ ಮನುಷ್ಯ, ಇಂಥಾವನ 
ಕಿಳ್ಳೀಕ್ಯಾತರಾಟಾ ಊರು ಎಷ್ಟಂತ ತಡಕೋಬೇಕೊ, ಮತ್ತ ಯಾಕ ತಡಕೋಬೇಕು?9 
ಇವನ ಸಂಗತಿ, ಹಾವಿನ ಸಂಗತಿ ಎರಡೂ ಸಮಾ” ಎಂದು ಬಾಳಾಚಾರ್ಯರು 
ಗಂಭೀರವಾಗಿ ತಮ್ಮ ಅಭಿಪ್ರಾಯವನ್ನೂ ತಿಳಿಸಿದರು. 

“ಆಚಾರೆಪ್ಪನೋರು ಅನ್ನೋದು ಅಗದೀ ಬರಾಬರಿ ಐತಿ. ಆದರೂ 
ಅಮಲದಾರರ ಕುಂತಗೊಂಡು ಖೊಟ್ಟಿ ಪಂಚನಾಮಾ ಬರೆಸಬೇಕೂ ಅಂದರ 
ಒಲ್ಲೆ ಅನ್ನಾಕ ಬಂದಿತೇನ ಗೌಡರ? ದಾದಾನ್ನ ಉಳಿಸಬೇಕಾರ ಫೌಜದಾರರ 
ಮರ್ಜಿ ಹಡಿಬೇಕಾಗತೈತಿ. ಒಟ್ಟು ನಾನಾನೂ ಸತ್ತ, ಪುತಳಾಬಾಯೇರೂ ಸತ್ತರು. 
ಒಬ್ಬಾವ ಹೊಟ್ಟಿಕಡತದಿ೦ದ ಸತ್ವ ಇನ್ನೊಬ್ಬರು ಹೊಟ್ಟಿ ಕೆಟ್ಟು ಸತ್ತರು ಅಂತಂದು, 


೧೫೬ ಗ್ರಾಮಾಯಣ 


ಒಟ್ಟು ಈ ದುರಮರಣದ ಮ್ಯಾಗ ಕೌದಿ ಹಾಕಿ ಬಿಡತಿದ್ದರ ಪಾಡ ಆದೀತ 
ಅನಸತ್ಯೈತಿ.” ಪಾವುಡದ ಚುಂಗಿನಿಂದ ಎಲೆಯಡಿಕೆಯ ಸಾಮಾನು ತೆಗೆಯುತ್ತ 
ಲಿಗಾಡಿ ಲಿಂಗಪ್ಪ ಹೇಳಿದ. 

ಇನ್ನೂ ಮಾತು ರಂಗೇರುವದಿತ್ತು ಗೌಡರು ಉತ್ತರವೀಯುವ ಪ್ರಯತ್ನದಲ್ಲಿ 
ತಲೆಯೆತ್ತಿದವರು, ಬಾಗಿಲಲ್ಲಿ ಹೆಣಿಕಿಕ್ಕಿದ ಓಲೆಕಾರ ಮಲ್ಲಪ್ಪನನ್ನು ಕಂಡರು. 
“ಯಾಕಪಾ ಮಲ್ಲಪ್ಪ ಮತ್ತೇನ ದಗದಾ?” ಎಂದು ಕೇಳಿದರು. 

“ಅ೦ತಾದೇನಲ್ಲರಿ, ಆ ದಾದಾನ ಅಪ್ಪ ಲಕ್ಷ್ಮಣ ಅದಾನಲ್ಲರೀ. ಹೊರಗ 
ಬಂದ ಕುಂತಾನ. ಮತ್ತ ಬಾಯೀಸಾಬರ ಸತ್ತಸುದ್ದಿ-ಅದಹ್ಯಾಗ್ಲ್ಯಾಗ ಆತು, 
ಏನು-ಅ೦ತ ಎಲ್ಲಾ ಆ ದಾದಾನ ಇದರಿಗೇ ಹೇಳಾಕ ಹತ್ತ್ಯಾನರಿ” ಎಂದು 
ಮಲ್ಲಪ್ಪ ಸುದ್ದಿ ಮುಟ್ಟಿಸಿದ. 

“ಹೀಗೇನು? ಹಗಾರ ಆ ಲಕ್ಷ್ಮಣನ್ನ ಇಲ್ಲೇ ಬಾ ಅ೦ತ ಹೇಳು. ಅವನ 
ಕಿವೀಮ್ಯಾಗ ಇಡದ ನಾವೇನೂ ಮಾಡಾಕ ಬರಾಣಿಲ್ಲ. ಗಡಾನ ಬಾ ಅಂತ 
ಹೇಳು” ಗೌಡರು ಮಲ್ಲಪ್ಪನಿಗೆ ಆಜ್ಞಾಪಿಸಿದರು. 

ಗಾಬರಿಯಿಂದ ಅಗಲವಾಗಿ ತೆರೆದ ಕಣ್ಣುಗಳಿಂದ ನೋಡುತ್ತ ಲಕ್ಷ್ಮಣ, 
ಅನುಮಾನಿಸುತ್ತಲೇ ಒಳಗೆ ಬಂದ. ಊರಹಿರಿಯರೆಲ್ಲ ಅಲ್ಲಿ ಸೇರಿದ್ದನ್ನು ನೋಡಿ 
ಅವನು ಗೊಂದಲದಲ್ಲಿ ಬಿದ್ದ ಏನು ಮಾಡಬೇಕೆಂಬುದು ತಿಳಿಯದೆ ಎಲ್ಲರಿಗೂ 
ಸಾಷ್ಟಾಂಗ ನಮಸ್ಕಾರ ಹಾಕಿದ. ಆ ಮೇಲೆ ಎದ್ದು ಕಣ್ಣೊರೆಸಿಕೊಂಡು ಮೌನದಿಂದ 
ಒಂದು ಮೂಲೆಹಿಡಿದು ಕುಳಿತುಬಿಟ್ಟನು. ಅವನ ಆಗಿನ ಮುಖದಲ್ಲಿ ಮೂಡಿದ 
ಅಪಮಾನ, ಅನ್ಯಾಯಕ್ಕೆ ಬಲಿಯಾದ ದುಃಖದ ಭಾವ ಇವುಗಳನ್ನು ನೋಡಿ 
ಅವನನ್ನು ಮಾತಾಡಿಸುವ ಧೈರ್ಯ ಗೌಡರಿಗೂ ಆಗಲಿಲ್ಲ. 

ಬಾಳಾಚಾರ್ಯರು ನಶ್ಯ ಏರಿಸಿ, “ಎನ ಲಕ್ಷ್ಮಣಾ, ದಾದಾ ಏನಂತಾನ?” 
ಎ೦ದು ಮೌನದ ಹಿಂಡಿನಲ್ಲಿ ಮಾತಿಗೆ ದಾರಿಮಾಡಿಕೊಳ್ಳಲು ಪ್ರಯತ್ನಿಸಿದರು. 
ಲಕ್ಷ್ಮಣ ಒಂದು ಕ್ಷಣ ಮಿಕಿಮಿಕಿ ಎಲ್ಲರ ಮೋರೆ ನೋಡಿದ. ಆ ಮೇಲೆ ತನ್ನನ್ನು 
ಮಾತಾಡಿಸಿದವರು ಬಾಳಾಚಾರ್ಕರೆ೦ದು ತಿಳಿದು ಅವರ ಕಡೆಗೆ ಮುಖವೆತ್ತಿ 
ನೋಡಿದ. ಮತ್ತೆ ಮುಖ ಕೆಳಗೆ ಮಾಡಿಕೊಂಡು, ನೆಲ ಬರೆಯುತ್ತ ಮಾತನಾಡಲು 
ಪ್ರಾರಂಭಿಸಿದ: 

“ದಾದಾನರೇ? ಏನನ್ನೂದ್ರಿ, ಹುಡುಗ ಬುದ್ಧಿ. ನಾನಾಕಾಕಾನ ಖೂನ 
ಮಾಡಿದ ಬಾಪೂಸಾಹೇಬ, ಪುತಳಾನ್ನ ಖೂನಿಮಾಡಿ, ಫೌಜದಾರನ್ನ 
ಒಳಗಹಾಕ್ಕೊಂಡು ಉಳಿಬೇಕೆಂತ ಖಟಪಟಿ ನಡಿಸಿದರ ಅವನ ಹೇಣ್ತೀ ಗುಳದಾಳಿ 
ಉಳ್ಳಾಕಿಲ್ಲ ಅಂತಾನು. ಖೊಟ್ಟಿ ಖಟ್ಟೆ ಹಾಕಿ ತನ್ನ ಗಲ್ಲಿಗೆ ಹಾಕಸೂದಾದರ, 


ಗ್ರಾಮಾಯಣ ೧೫೭ 


ಅವರ್ನ ಖೂನಿ ಮಾಡಿಯೇ ಗಲ್ಲಿಗೆ ಹೋದರೇನ ತಪ್ಪ) ಅಂತೈತ್ರಿ, ಮಳ್ಳಬೋಡಿ” 
ಎಂದು ಹೇಳಿ ನಿಟ್ಟುಸಿರುಬಿಟ್ಟನು. 

ಉಳಿದವರಿಗೆ ಮಾತ್ರ ಈ ಮಾತಿನಿಂದ ಆಫಾತವಾದಂತಾಯಿತು. ಇಂಥ 
ಭಯಂಕರ ವಿಚಾರ ಮಾಡುವಷ್ಟು ಅವನ ತಲೆ ಕಾದಿದೆ ಎ೦ದು ಅವರಿಗನಿಸಿರಲಿಲ್ಲ. 
ಇನ್ನು ಪಡದಯ್ಯನ ಸೂತ್ರದಂತೆ ತಾವು ವರ್ತಿಸಿದ್ದಾದರೆ ಅನಿರೀಕ್ಷಿತವಾಗಿ ಪರಿಣಾಮ 
ಅನಿಷ್ಠವಾಗಬಹುದೆಂದು ಅವರೆಲ್ಲ ಅಂಜಿದರು. 

“ಈ ಖೂನಿ ಖಟ್ಟೆಯಿಂದ ದಾದಾ ಪಾರಾಗಬೇಕು; ಅದರ ಊರ 
ಹಿತಾನೂ ಸಾಧಿಸಿರಬೇಕು. ಅಂಥಾ ಹೊತ್ತಿನ್ಯಾಗ ದಾದಾ ಇಂಥ ವಿಚಾರ 
ಮಾಡುವದು ಛಲೋ ಅಲ್ಲ. ಹೀಂಗ ಮಾತಾಡೂದು ಥರಾ ಅಲ್ಲಾ ಅಂತ ನೀ 
ಅಷ್ಟು ಬುದ್ದೀ ಹೇಳಬೇಕು ಲಕ್ಷ್ಮಣಾ” ಎಂದರು ಬಾಳಾಚಾರ್ಯರು. 

“ಇದ್ದ ಒಬ್ಬ ಮಗ ಇಂತಾದ್ದೆಲ್ಲ ಮಾಡಿ ಗಲ್ಲಿಗೆ ಹೋಗಬೇಕಂತ ನನ್ನ 
ಕನಿಸನ್ಯಾಗರೇ ಬಂದೀತರೇ? ಫೌಜದಾರರು ಮನಸಿಗೆ ಬ೦ದದ್ದ ಮಾಡಿಕೋಳಿ: 
ಕಡೀಕೆ ಹಾಲಿದ್ದದ್ದು ಹಾಲಾಗ್ಕೈತಿ, ನೀರಿದದ್ದು ನೀರಾಗ್ಯೈತಿ. ಖೊಟ್ಟಿ ಖಟ್ಟಿ 
ಹಾಕಿದಾವ ನಿನ್ನ ಹಣೇಬಾರಾ ಏನು ಬರೆಯೂದಿಲ್ಲ, ಅಂತ ಹೇಳಿಕೋತ 
ಕುಂತಿದ್ದಿರಿ. ನೀವು ಕರಸಾಣಾ ಈಚಾಕ ಬಂ೦ದ್ದಿರಿ,” ಎಂದು ಜೋಲು ಮೋರೆ 
ಮಾಡಿಕೊಂಡು ಲಕ್ಷ್ಮಣ ಉತ್ತರಿಸಿದ. 

ಇದುವರೆಗೆ ಮೌನದಿಂದ ಮಾತು ಕೇಳುತ್ತಿದ್ದ ಗೌಡರು ಏನೋ ಒಂದು 
ನಿರ್ಣಯಕ್ಕೆ ಬಂದವರಂತೆ ಒಮ್ಮೆಲೆ ಎದ್ದರು, ನಡಿಗೆಯಲ್ಲಿದ್ದ ಅವಸರವನ್ನು 
ಕಂಡು, ಯಾರೂ ಯಾಕೆ ಎಂದು ಕೇಳುವ ಗೊಜಿಗೆ ಹೋಗಲಿಲ್ಲ. ಗೌಡರು 
ಹೊರಗೆ ಬಂದು ಧಾಬೆಗೇ ನಡೆದರು. ಅಲ್ಲಿ ದಾದಾನನ್ನು ಕರೆಸಿಕೊಂಡು, 
ಏನೇನೋ ಮಾತನಾಡಿಕೊಂಡು ಮರಳಿದರು. 

“ಏನು ಗೌಡರ ಇಂಥಾ ಕಠಿಣ ಪರಿಸ್ಥಿತಿಯೊಳಗ ಮುಂದಿನ ಹಾದಿ 
ಯಾವುದು) ಇದಕ್ಕೇನರ ಒಂದು ಹಾದೀ ತಗೀಬೇಕಲ್ಲಾ?” ಎಂದರು 
ಬಾಳಾಚಾರ್ಯರು. 

ಗೌಡರಿಗೆ ಎಲ್ಲಿಲ್ಲದ ಆವೇಶ ಬಂದಿತ್ತು. ತಮ್ಮ ಅರುವತ್ತರ ಸಮೀಪಕ್ಕೆ 
ಬ೦ದ ಪ್ರಾಯವನ್ನೂ ಮರೆತು, ಬಿಳೀಮೀಸೆಯ ಮೇಲೆ ಕೈಯಾಡಿಸುತ್ತ “ನಾವೇನು 
ಬಳೀ ಇಟ್ಟಿಲ್ಲ ಆಚಾರೆಪ್ಪ. ಇದನ್ನ ಫೌಜದಾರರಿಗೆ ಖಾತ್ರೀಮಾಡಿ ಕೊಡೂದ 
ಮುಂದಿನ ಹಾದಿ. ನಾಳೆ ಫೌಜದಾರ ಯಾವ ಸೋಂಗ ತಗೀತಾನೋ, ಅದಕ್ಕೆ 
ಉತ್ತರ ಕೊಡುದನ್ನ ನನಗೆ ಬಿಡಿರಿ. ಅದರ ಇಗಾ ಕೂಡಿದವರು ದೈವದ 


೧೫೮ ಗ್ರಾಮಾಯಣ 


ಸಮಾ. ನೀವೆಲ್ಲಾ ಒಂದ ಮಾತ ಕೈಮ್ಯಾಲೆ ಕೈಹಾಕಿ ನನಗೆ ವಚನಾ ಕೊಡಿರಿ. 
ನಾ ಇರಲಿ, ಶಿವನ್ನ ಸೇರಲಿ, ತನ್ನ ಮನೆತನದ ಮರ್ಯಾದಿ ಈಗ ಇದ್ದಾಂಗ 
ಇಡೂ ಹೊಣೀ ನಿಮ್ಮದೂ ಅ೦ತ. ಇಲ್ಲೇ ಬಾಳಾಚಾರದಾ; ಪಾದಳ್ಳಿಗೆ, ನಡೆದಾಡೂ 
ದೇವರು ಅವರು. ನೀವೆಲ್ಲ ಅದೀರಿ. ಪಾದಳ್ಳಿ ಗೌಡರ ಮನೆತನಾ, ನಾ ಇಲ್ಲದಿದ್ದರೂ 
ಮುಂದ ನಡ್ಯಾಕ ಬೇಕು. ಈಟು ನಡಿಸಿಕೊಡಿರಿ” ಗೌಡರ ದನಿಯಲ್ಲಿ ಆವೇಶವಿತ್ತು 
ಈರ್ಷೆಯಿತ್ತು. ಊರ ಅಭಿಮಾನವಿತ್ತು ಅಂತಃಕರಣದ ಎಳೆತನವಿತ್ತು. ಕರ್ತವ್ಯದ 
ಪ್ರಜ್ಞೆಯಿತ್ತು. ಮುಗಿದ ಕೈ ನಡುಗುತ್ತಿರಲಿಲ್ಲ. ಕಣ್ನೋಟ ನಿಶ್ಚಲವಾಗಿತ್ತು ಆದರೆ 
ಅವರ ನಿರಿಗೆಗಟ್ಟಿದ ಗಲ್ಲಗಳ ಮೇಲೆ ಕಣ್ಣೀರು ಮಡುವುಗಟ್ಟಿತ್ತು. 

ಗೌಡರ ಆಗಿನ ನಿಲುವು, ಅವರಾಡಿದ ಮಾತು ಎಲ್ಲರಲ್ಲಿಯೂ ಆದರ, 
ಭಯಗಳನ್ನು ಹುಟ್ಟಿಸಿತ್ತು ಇಲ್ಲಿಯವರೆಗೆ ಗೌಡರು ನಡೆಸಿದ ಅಕೃತ್ಯಗಳು ಅವರಿಗೆ 
ಗೊತ್ತಿರಲಿಲ್ಲವೆ೦ತಲ್ಲ. ಆದರೆ ಅಭಿಮಾನದಿಂದ ಗೌಡರು ಪಾದಳ್ಳಿಯನ್ನು 
ತಬ್ಬಿಕೊ೦ಂಡಂತೆ ಮತ್ತಾರೂ ತಬ್ದಿಕೊಂಡಿರಲಿಲ್ಲ. ಕೋಟೆಯಾಗಿ ಊರನ್ನು ಕಾಯುತ್ತ, 
ಯಾವಾಗಲೂ ಜಾಗೃತರಾಗಿರುತ್ತಿದ್ದ, ಗೌಡರ ವರ್ಚಸ್ಸನ್ನು ಎಲ್ಲರೂ ಒಪ್ಪತ್ತಿರುವಾಗ 
ಅವರಿಂದ ಇಂಥ ಮಾತು ಬರಬೇಕೇ? 

“ಇದೇನ ಮಾತ ಆಡತೀರೀ ಯಪ್ಪಾ? ನೀವು ಹಾಕಿದ ಉಗುಳ ದಾಟಿ 
ನಾವು ಎಂದಾರ ಮುಂದೆ ಹೋದೇವೆ? ಊರ ಧನಿ, ಎಲ್ಲಾರ ಮರ್ಯಾದಿ ನಿನ್ನ 
ಉಡ್ಯಾಗ ಎಪ್ಪಾ! ನಿನ್ನ ಮನೆತನದ ಮರ್ಕಾದಿಗೆ, ಹಿರ್ಯಾರ ಪುಣ್ಯೇದಿ೦ದ ಎಂದೂ 
ಧಕ್ಕಿ ಬರಾಣಿಲ್ಲ. ಪಾದಳ್ಳಿಗೆ ಮರ್ವಾದಿ ಬೇಕಾಗಿದ್ದರ ನಿನ್ನ ಮನಿತನಾ ಅಂಗೈಯಾಗ 
ಹಿಡದು ಸಾಕತ್ಯತಿ. ವಚನಾ ಕೊಡಾಕ ನಾವೆಷ್ಟರವರು?” ಎಂದು ಲಿಗಾಡಿ 
ಲಿಂಗಪ್ಪ ಹೇಳಹೇಳುತ್ತ, ಎದೆ ಉಕ್ಕಿ ಬಂದು, ಗೌಡರ ಪಾದಮುಟ್ಟಿ ನಮಸ್ಕರಿಸಿದ. 

ಆದರೆ ಮಾತು ಆಡಿ ಹೋಗಿತ್ತು. ಬಿಟ್ಟ ಬಾಣದಂತೆ ಅದನ್ನು 
ಹಿ೦ದಿರುಗಿಸುವುದು ಸಾಧ್ಯವಿರಲಿಲ್ಲ. ಬಾಳಾಚಾರ್ಕರು ಆ ಮಾತಿನ ಹಿಂದಿರುವ 
ಅರ್ಥಗಾಂಭೀರ್ಯವನ್ನು ತಟ್ಟನೆ ಗುರುತಿಸಿದರು. ಆ ಮಿಂಚಿನ ಬೆಳಕಿನಲ್ಲಿ ಪಾದಳ್ಳಿಯ 
ಭವಿತವ್ಯದ ಇತಿಹಾಸ ಅವರಿಗೆ ಗೋಚರವಾಗಿರಬೇಕು. 

“ಏನ ಮಾತು ಇವೆಲ್ಲ ಗೌಡರ? ಗೌಡರ ಮನೆತನ ಮುಂದ ನಡಿಯೂದು 
ಪಾದಳ್ಳಿಗೆ ಬೇಕಾಗಿಲ್ಲ? ನಾವೂ ನೀವು. ಇಂದ ಬಂದು, ನಾಳೆ ಹೋಗಲಿಕೈಬೇಕು 
ಗೌಡರ. ಆದರ ಊರಿಗೆ ಗೌಡರು ಬೇಕ ಬೇಕಲ್ಲ, ನಿಮ್ಮ ಹಿರೇರು ತೀರಿಕೊಂಡ 
ಮ್ಯಾಲೆ, ನಿಮ್ಮನ್ನ ಗೌಡರು ಅಂತ ನಾವೆಲ್ಲಾ ತಿಳಕೊ೦ಡೆವೋ ಇಲ್ಲೋ? ನಿಮ್ಮ 
ಹಿರೇರು ಆಗ ಊರವರ ಕಡಿಂದ ಹೀಂಗ ವಚನಾ ತೊಗೊಂಡಿದ್ದರೇನು? 


ಗ್ರಾಮಾಯಣ ೧೫೯ 
ಇನ್ನು ನಿಮ್ಮ ಮಕ್ಕಳಿಂದ ಗೌಡರ ಮನೆತನಾ ಪಾದಳ್ಳಿಯವರು 
ಮು೦ದ್ದರೀಗೊಡೂದಿಲ್ಲ ಅಂತ ನಿಮಗ ಹೆದರಿಕೆ ಯಾಕ ಬಂತು?” ಬಾಳಾಚಾರ್ಯರು 
ಆಶ್ವಾಸನವೀಯದ ದನಿಯಲ್ಲಿ ನುಡಿದರು. 

“ಅಂತಾ ಪರಸಂಗ ಬಂದು ಮನೆತನದ ಮರ್ಯಾದೀ ಕಳೆಯುವ ಹೊತ್ತು 
ಬ೦ದಾಗ ನಿಮಗೆಲ್ಲ ನೆನಪಿರಲಿ ಅಂತ ಹೇಳಿದೆ ಆಚಾರೆಪ್ಪ. ಮತ್ತೇನಿಲ್ಲ ಈಗ 
ಬಾಪೂಸಾಬ ತನ್ನ ಪಲಭೋಗ ತಾ ಉಣಬೇಕು. ಅದನ್ನ ನಾವ ತಪ್ಪಿಸಿ ಹೊಂಟರ 
ಊರ ಜನಾ ನಮ್ಮ ಮಾರೀಮ್ಕಾಗ ಉಗಳ್ಳಾರು, ಫೌಜದಾರ, ಇಂದ ಇದ್ದಾನೂ, 
ನಾಳೆ ಹೋದಾನು. ಜನರ ಸಂಗಾಟ ಇರೋವರು ನಾವ ಅಲ್ಲ? ಅವರ 
ಪಿರೂತಿ ಕಳಕೊಂಡ ಮ್ಯಾಗ ನಾವು ಇದ್ದರೂ ಸತ್ಹಾಂಗ. ಅದಕ್ಕ ಈಟೆಲ್ಲ 
ವಿಚಾರ ಮಾಡಿ, ಈಗ ಒಂದ ಮಾತ ಗಟ್ಯಾದ್ದಾಂಗ ಆತು. ತೆಲೀಹೋದರೂ, 
ಖೊಟ್ಟಿ ಪಂಚನಾಮ ಬರೀತಕ್ಕದ್ದಲ್ಲ. ನಾವು ಬರೆದದ್ದ ಆದರ, ದಾದಾ ನಮ್ಮ 
ಮರ್ಯಾದೀ ಉಳಸೂದಲ್ಲ. ಇನ್ನ ಮುಂದ ಏನಾದರೂ ಅನ್ಯಾಯ ಮಾಡಾಣಿಲ್ಲ” 
ಗೌಡರು ನಿಶ್ಚಯದ ಸ್ವರದಲ್ಲಿ ನುಡಿದರು. 

“ಇಂ೦ದಿನತನಕಾ ನಿಮ್ಮ ಕೈಯಿಂದ ಅಂಥ ಅನ್ಯಾಯ ಆಗೇದೇನು ಗೌಡರ?) 
ದೈವದವರ ಮಾತಿಗೆ ಮರ್ವಾದಿ ಕೊಟ್ಟು ನಡಕೊಂಡೀರಿ. ಅದು ಅನ್ಯಾಯ 
ಅಂತ ಯಾರು ಹೇಳತಾರ?” ಬಾಳಾಚಾರ್ಕರು ಸಮಾಧಾನಮಾಡುವಕ್ಕೆಂದೇ 
ಈ ಮಾತು ಆಡಿದರು. 

“ಇದೆಲ್ಲಾ ಮನಸಿಗೆ ಸನಮ೦ತ ಆಗೂ ಮಾತು ಆಚಾರೆಪ್ರ ದೇವರಿಗೆ 
ಸನಮಂತ ಆಗೂದಲ್ಲ. ನಾನಾನ ದುರ್ಮರಣ ಆದಾಗ, ಅದನ್ನು ಮುಚ್ಚಿಟ್ಟಿದ್ದ 
ದೊಡ್ಡ ತಪ್ಪು ಆಗೇತಿ, ಊರ ಜನಾ ಬಂದು ಖೊಟ್ಟಿ ಪಂಚನಾಮಾ ಬರದ 
ತೀರಬೇಕು ಅಂತ ಹಟಾ ಮಾಡಲಿಲ್ಲ. ನಾವ ನಾಕು ಜನಸೇರಿ, ಊರಿನ 
ಮಾತು ನಮ್ಮದ ಅನ್ನಾವರ್ವಾಂಗ ತೀರಿಸಿಗೊ೦ತ ಬಂದಿವಿ. ಇಗಾ ಇಲ್ಲೇ ಲಕ್ಷ್ಮಣ 
ಅದಾನಲ್ಲ ಕೇಳರಿ, ಅವಗ ನಾವು ಮಾಡಿದ ಪಂಚನಾಮೆ ಮನಸಾ ಒಪ್ಪಿಗಿಲ್ಲ. 
ದಾದಾನ್ನ ಕೇಳರಿ. ನಾವು ಮಾಡಿದ್ದು ಅನ್ಯಾಯ ಅಂತಾನ. ಊರಾಗಿನ 
ಹೊಲಿಮಾದಿಗರನ್ನ ಕೇಳಿರಿ. ಮನಸ್ಸು ಬಿಚ್ಚಿ ಕರೇ ಮಾತು ಹೇಳಾಕಿಲ್ಲ. ನಾವು 
ದೊಡ್ಡವರು, ದುಡ್ಡ ತಿಂದು, ದೊಡ್ಡವರು ಮಾಡಿದ ತೆಪ್ಪು ಮುಚ್ಚಿದಿವಿ ಅಂತ 
ತಮ್ಮ ತಮ್ಮೊಳಗ ಆಡಿಕೊ೦ತಾರ. ಏಟ ಮುಚ್ಚಿಟ್ಟರೂ, ಅನ್ಯಾಯ ಬೈಲಿಗೆ 
ಬೀಳಾಕ ಬೇಕಲ್ಲ. ಆಗ ದೇವರ ಕಾಯಬೇಕ ನಮ್ಮನ್ನ, ಇಲದಿರಕ ಹಿರ್ಯಾರ 
ಪುಣ್ಯೇ ಕಾಯಬೇಕು. ಅವರ ಪುಣ್ಯೇ ಮನೆತನ ಮರ್ಯ್ಕಾದ್ಯಾಗ ಇರತೈತಿ. ಅದಕ 


೧೬೦ ಗ್ರಾಮಾಯಣ 


ಅದನ್ನು ಕಾಯ್ಕೊಂಡು ಹೋಗರಿ ಅಂತ ನಿಮಗೆಲ್ಲ ಹೇಳಿಕೊಂಡದ್ದು.” 

ಗೌಡರು ಆಡಿದ ಮಾತು ಸೂರ್ಯಪ್ರಕಾಶದಷ್ಟು ಸ್ವಚ್ಛವಾಗಿತ್ತು ಅದನ್ನು 
ಇಲ್ಲವೆನ್ನುವ ಧೈರ್ಯ ಯಾರಿಗೂ ಇರಲಿಲ್ಲ. ಪಾದಳ್ಳಿಯ ಅಂತರಂಗ ಗೌಡರ 
ಮುಖದಿಂದ ಈ ಮಾತನ್ನು ಆಡಿಸಿತ್ತು. ಗೌಡರ ಹಟದ ಸ್ವಭಾವ ಎಲ್ಲರಿಗೂ 
ಗೊತ್ತಾಗಿತ್ತು. ಒಮ್ಮೆ ಕೃತನಿಶ್ಚಯರಾದರೆ೦ದರೆ ತೀರಿತು. ಪಾದಳ್ಳಿಯ ಗುಡ್ಡ 
ಮುಂದೆ ಸರಿಯಬಹುದು. ಗೌಡರು ತಮ್ಮ ನಿಶ್ಚಯದಿಂದ ಸರಿಯಲಾರರು. 
ಗೌಡರ ಈ ಆಕಸ್ಮಿಕವಾದ ಹೃದಯ ಪರಿವರ್ತನೆಗೆ ಕಾರಣವೇನೋ ಯಾರಿಗೂ 
ತಿಳಿಯದಾಯಿತು. ಒಟ್ಟಿನಲ್ಲಿ ಅವರೆಲ್ಲ ಇನ್ನೊಂದು ಚಿಂತೆಯಲ್ಲಿ ಬಿದ್ದಂತಾಯಿತು. 
ಪಾದಳ್ಳಿಯ ವಿಪತ್ತರಂಪರೆ ಇನ್ನೂ ಮುಗಿದಿಲ್ಲವೆನಿಸಿತು. ಇಲ್ಲಿಯವರೆಗೆ 
ಕೋಟೆಯಷ್ಟು ಭದ್ರವಾಗಿದ್ದ ಪಾದಳ್ಳಿಯ ಸಾರ್ವಜನಿಕ ಜೀವನದಲ್ಲಿ ಒಂದೊಂದೇ 
ಬಿರುಕುಗಳು ಕಾಣಲಾರಂಭಿಸಿದವು. ಪುತಳಾಬಾಯಿಯ ಮರಣದಿಂದ 
ಜಾಗೀರದಾರರ ಮನೆತನ ಅನಾಹುತಕ್ಕೀಡಾಯಿತು; ಪಡದಯ್ಯನ ಅವಿವೇಕದಿಂದ 
ಹಿರೇಮಠ ಹಾಳಾಗುವುದರಲ್ಲಿತ್ತು. ಈಗ ಗೌಡರೂ ಇಂಥ 
ಮಾತುಗಳನ್ನಾಡತೊಡಗಿದ್ದಾರೆಂದ ಮೇಲೆ ಮತ್ತಾವ ವಿಪತ್ತು ಕಾದು ಕುಳಿತಿದೆಯೋ। 
ಬಾಳಾಚಾರ್ಯರ ಹುಬ್ಬು ಗ೦ಟಿಕ್ಕಿದವು. 

ರಾತ್ರಿ ಬಹಳಾಯಿತೆಂದು ಗೌಡರು ಎಲ್ಲರನೂ ಬೀಳ್ಕೊಟ್ಟರು. ಬಂದವರೆಲ್ಲ 
ಸಾವಕಾಶವಾಗಿ ಗೌಡರಿಗೆ ವಂದನೆ ಸಲ್ಲಿಸುತ್ತ ಹೊರಟುಹೋದರು. ಅವರನ್ನೆಲ್ಲ 
ಬಾಗಿಲವರೆಗೆ ಕಳಿಸಿ ಗೌಡರು ಮಲಗಲು ಹೋದರು. 

ಗೌಡರ ಮನಸ್ಸು ಇನ್ನೂ ವಿಚಾರಗಳಿಂದ ಮುಕ್ತವಾಗಿರಲಿಲ್ಲ. ತಮ್ಮ 
ನಾಲ್ವತ್ತು ವರ್ಷ ಅವ್ಯಾಹತವಾಗಿ ನಡೆದ ಗೌಡಿಕೆಯಲ್ಲಿ ಇಂಥವೆಷ್ಟೋ ಪ್ರಕರಣಗಳು 
ಆಗಿಹೋಗಿದ್ದವು. ಒಂದು ಹುಂಬ ಧೈರ್ಯದಿಂದ ಗೌಡರು ಅವುಗಳನ್ನೆಲ್ಲ 
ಎದುರಿಸಿದ್ದರು. ಗೌಡರ ಮನೆತನಕ್ಕೆ ಮೀಸಲಾಗಿರುವ ದರ್ಪ ಇವರಲ್ಲಿ ಒಂದು 
ಜೀವಂತ ಶಕ್ತಿಯಾಗಿತ್ತು. ಅದರ ಬಲದಿಂದ, ಸಾವಿರ ಅನ್ಯಾಯಗಳಿಗೆ ಅವರು 
ಕಾರಣರಾಗಿದ್ದರು. ಆದರೆ ಅದರಿಂದ ಅವರು ತಮ್ಮ ಧೈರ್ಯವನ್ನು 
ಕಳೆದುಕೊಂಡಿರಲಿಲ್ಲ. ಅನ್ಯಾಯವೆಸಗುವುದು ಅಧಿಕಾರದ ಒಂದು ಅವಶ್ಯಕ 
ಭಾಗವೆಂದು ಅವರಿಗೆ ಕಲ್ಪನೆಯಾಗಿತ್ತು. 

ಆದರೆ ಮೊನ್ನೆ ಹೊಲಗೇರಿಯಲ್ಲಿ ಬಾಳ್ಕಾನ ಕುಟುಂಬದ ಪ್ರೇಶಚಿತ್ರವನ್ನು 
ನೋಡಿದಾಗ ಮಾತ್ರ ಗೌಡರು ಭಯದಿಂದ ನಡುಗಿದ್ದರು. ಗೌಡರೇ 
ಪಾಳೆಯಗಾರರಾಗಿದ್ದ ಕಾಲವದು. ಊರ ಜನರ ಮೇಲೆ ತಮ್ಮ ಪುಜೆಗಳಷ್ಟೆ 


ಗ್ರಾಮಾಯಣ ೧೬೧ 


ಪ್ರೀತಿ ಅಧಿಕಾರಗಳನ್ನು ಗೌಡರು ಇಟ್ಟುಕೊಂಡಿದ್ದರು. ತಮ್ಮ ಕಣ್ಣುಮುಟ್ಟ ಹೆಣಗಳನ್ನು 
ನೋಡಿದಾಗ, ತಾವು ಕಾಳು ಹಂಚದಿದ್ದುದು ಅಪರಾಧವೆನಿಸಿತು, ಜಾಗೀರದಾರರ 
ಜೊತೆಗೆ ಸ್ಪರ್ಧೆಕಟ್ಟಿ ಬಡವರನ್ನು ಕೊ೦ದ೦ತಾಯಿತಲ್ಲ ಎನಿಸಿತು. ಒಂದು 
ದೃಷ್ಟಿಯಿಂದ ಇಡೀ ಪಾದಳ್ಳಿ ತಮ್ಮದೇ. ಜಾಗೀರು ಖಾಲಸಾ ಆದ ಮೇಲೆ 
ಜಾಗೀರದಾರರದೇನು ಅಧಿಕಾರ? 

ಆದರೆ ತಮ್ಮ ಅಧಿಕಾರದಲ್ಲಿದ್ದು ತಾವು ಮಾಡಿದ್ದೇನು? ಕಲಹವಿದ್ದಲ್ಲೆಲ್ಲ 
ತಮ್ಮದೇ ಮುಂದಾಳ್ತನ. ಗೌಡರಿಗೆ ಪಶ್ಚಾತ್ತಾಪದ ಭಾವನೆ ತೀವ್ರವಾಯಿತು. 
ಇನ್ನು ಮೇಲಾದರೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ತಮ್ಮ 
ತಲೆಹೋದರೂ ಚಿಂತೆಯಿಲ್ಲ. ಹೊಲಗೇರಿಯಲ್ಲಿ ಬಾಳ್ಯಾ ಹೆಣವಾಗಿ ಬಿದ್ದಿಲ್ಲವೇ? 
ಅವನ ಜೀವನಕ್ಕಿಂತ ತಮ್ಮದೇನು ಹೆಚ್ಚು? ತಮ್ಮ ಹಿರಿಯರು "ಡೌಗಿಬರ'ದಲ್ಲಿ 
ದಿನನಿತ್ಯ ಬಡವರೆಲ್ಲರಿಗೂ ಕಾಳು ಹಂಚಿದ ಮೇಲೆ ತಾವು ಊಟಮಾಡುತ್ತಿದ್ದರಂತೆ. 
ತಾವು ಹಂಚಿದರು. ಆದರೆ ಅದರ ಹಿಂದೆ ಸ್ವಾರ್ಥದ ಭಾವನೆಯಿತ್ತು. 
ಜಾಗೀರದಾರರಿಗಿಂತ ತಾವೇನೂ ಕಡಿಮೆಯಲ್ಲ ಎಂದು ತೋರಿಸುವ 
ಹವ್ಯಾಸವಿತ್ತು. 

ಅಂತಲೇ ಈಗ ನಡೆಯುವ ಘಟನೆ ನಿರ್ಣಾಯಕವಾಗಿದೆ. ತಮ್ಮ ಸತ್ವ 
ಪರೀಕ್ಷೆಯಾಗಬೇಕಾದದ್ದು ಈಗಲೇ। ಈಗ ನ್ಯಾಯದಿಂದಲೇ ವರ್ತಿಸಬೇಕು. 
ಈ ನ್ಯಾಯ ಹಿಂದಿನ ಸಾವಿರ ಅನ್ಯಾಯಗಳನ್ನು ಬಯಲಿಗೆಳೆದರೂ ಅಡ್ಡಿಯಿಲ್ಲ. 
ಅನ್ಯಾಯದಿಂದ ಅನ್ಯಾಯವನ್ನು ಮುಚ್ಚಿ ಸುಖವಾಗಿ ಬದುಕಬಹುದು. ಆದರೆ 
ಈ ಎರಡು ಅನ್ಯಾಯಗಳ ನಡುವೆ ಒಂದು ಮನುಷ್ಯಜೀವ ವಿಲಿವಿಲಿ 
ಒದ್ದಾಡುತ್ತಿರುತ್ತದೆ. ಮನುಷ್ಯತ್ವದ ಹಸಿದ ಕರುಳೊ೦ದು ನೋಯಿತ್ತಿರುತ್ತದೆ. 
ಎಷ್ಟೇ ದುಃಖವಾದರೂ ಅಡ್ಡಿಯಿಲ್ಲ. ನ್ಯಾಯದಿ೦ದಲೇ ವರ್ತಿಸಬೇಕು. 

ಗೌಡರ ಮನಸ್ಸು ನಿಶ್ಚಿಂತವಾಯಿತು. ಅ೦ತಲೇ ಮಧ್ಯರಾತ್ರಿ ಮೀರಿದಾಗ 
ಸುಖವಾಗಿ ನಿದ್ದೆಹತ್ತಿತು. 

೧೫ 

ಪುತಳಾಬಾಯಿಯ ಶವವನ್ನು ಪರೀಕ್ಷೆಗಾಗಿ ದವಾಖಾನೆಗೆ 
ಕಳಿಸಲೇಬೇಕೆಂದು ಗೌಡರು ನಿರ್ಧರಿಸಿಬಿಟ್ಟರು. ಆ ರೀತಿ ವ್ಯವಸ್ಥೆಯನ್ನೂ 
ಮಾಡಿದರು, ಈ ಸುದ್ದಿಯನ್ನು ಕೇಳಿದಾಗ ಫೌಜದಾರರಿಗೆ ಸಿಟ್ಟು ತಡೆಯಲಾಗಲಿಲ್ಲ. 
ಅವರಿಗೆ ಇದರಿಂದ ಮರ್ಯಾದೆ ಹೋದಂತೆನಿಸಿತು. ಕೇವಲ, ಗೌಡ ತನ್ನ ಆಜ್ಞೆಯನ್ನು 
ಮೀರಿದನಲ್ಲ ಎಂಬ ಸಿಟ್ಟು ಅಷ್ಟೇ ಅಲ್ಲ! ಬಾಪೂಸಾಹೇಬನಿಂದ ಬರಬೇಕಾದ 


೧೬೨ ಗ್ರಾಮಾಯಣ 


ಹಣದ ಥೈಲಿಯನ್ನು ಪಡದಪ್ಪನವರು ಈಗಾಗಲೇ ತಂದು ಮುಟ್ಟಿಸಿದ್ದರು. 
ಅದನ್ನೀಗ ಮರಳಿ ಕೊಡಬೇಕಾದೀತಲ್ಲ ಎ೦ಬ ವ್ಯಥೆ, ಪ್ರಾಣವನ್ನೇ ಕೊಡುವಷ್ಟು 
ಅಪ್ರೀತಿಯ ವಿಷಯವಾಗಿತ್ತು. ಅದನ್ನು ಮಾಡಲು ಹಚ್ಚಿ ತನ್ನ ಪ್ರತಿಷ್ಠೆ, ದರ್ಪ, 
ಮರ್ಯಾದೆ ಎಲ್ಲವನ್ನು ಈ ಗೌಡ ಮಣ್ಣುಗೆಡವಿದನಲ್ಲ! ಅವನಿಗೆ ತಕ್ಕ ಮಂಗಳಾರತಿ 
ಮಾಡಬೇಕೆಂದು, ಗೌಡರನ್ನು ಚಾವಡಿಗೆ ಕರೆಸಿದರು. ಪುತಳಾಬಾಯಿಯ ಹೆಣವನ್ನು 
ಚಕ್ಕಡಿಯಲ್ಲಿ ಹೇರಿಸಿ, ಊರು ದಾಟಿಸಿದ ಮೇಲೆಯೇ ಬರುವುದಾಗಿ ಗೌಡರಿಂದ 
ಉತ್ತರ ಬಂದದ್ದರಿಂದಂತೂ ಫೌಜದಾರರ ಪಿತ್ತ ಇನ್ನೂ ನೆತ್ತಿಗೇರಿತು. 

ಊರನ್ನೇ ಸುಟ್ಟುಬಿಡುವಷ್ಟು ಸಿಟ್ಟು ಬಂತು ಫೌಜದಾರರಿಗೆ. ಗೌಡನಿಗೂ 
ದಾದಾನಿಗೂ ಕೂಡಿಯೇ ಬೇಡಿ ಹಾಕಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದ 
ಮೇಲೆಯೇ ಊರು ಬಿಡುವ ನಿರ್ಧಾರ ಮಾಡಿದರು. ದಾದಾ ಅದೇ ಆಗ 
ಗೌಡರ ಮನೆಯಿಂದ ಪೋಲೀಸನ ಸಂಗಡ ಬಂದು ಚಾವಡಿಯಲ್ಲಿ ಒಂದು 
ಬದಿಗೆ ಕುಳಿತಿದ್ದ. ಅವನನ್ನು ನೋಡಿಯಂತೂ, ಫೌಜದಾರರ ಮನಸ್ಸಿನ ತೂಕವೇ 
ತಪ್ಪಿತು. “ಅರೇ ಏ ಖೂನಿ ಆರೋಪಿಕೋ ಬೇಡಿ ಡಾಲೋ” ಎಂದು ಕುಳಿತಲ್ಲಿಯೇ 
ಪೋಲೀಸನಿಗೆ ಆಜ್ಞೆ ಮಾಡಿದರು. 

ಪೋಲೀಸ ಇನ್ನೇನು ಅವರ ಆಜ್ಞೆಯನ್ನು ನೆರವೇರಿಸುವುದರಲ್ಲಿದ್ದ. ಅಷ್ಟರಲ್ಲಿ 
ಗೌಡರು ಚಾವಡಿಗೆ ಬಂದರು. ಅವರನ್ನು ನೋಡಿದ ಫೌಜದಾರರು ಬೇಟೆಯನ್ನು 
ಕಂಡ, ಹಸಿದ ಹುಲಿಯಂತಾದರು, ಕೆಂಗಣ್ಣುಗಳಿಂದ ಅವರನ್ನು ನೋಡುತ್ತ 
“ನಮ್ಮ ಹುಕುಂ ಅಂದರ ಏನಂತ ತಿಳಿದೀರಿ ಗೌಡರ? ಖೊಟ್ಟಿ ಮರಣ 
ರಿಜಿಸ್ಪರ ಬರದು ಬರದು, ಯಾರೂ ಕೇಳಾವರಿಲ್ಲ ಅಂತ ತಿಳಿಕೊಂಡೀರೇನು? 
ತೋರಸತೀನಿ ನಿಮಗೂ ಒಂದ ಕೈ. ಅರೇ ಇಸ್ಮಾಯಿಲ್‌ ಪಾಟೀಲಕೋ ಅರೆಸ್ಟ್‌ 
ಕರೋ" ಎಂದು ಮುಖ ತಿರುಗಿಸಿ ಗುಡಾರದ ಒಳಗೆ ಹೋದರು. 

ಇಸ್ಮಾಯಿಲನಿಗೆ ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಗೌಡರ 
ಮುಂದೆ ಬಂದು ನಿಂತ. 

“ನಾನೂ ಪೋಲೀಸ ಪಾಟೀಲ ಅದೀನಿ. ಸರಕಾರೀ ನೌಕರ. ನನ್ನ 
ಕೆಲಸದಿಂದ ಸಸ್ಪೆಂಡ ಮಾಡೂತನಾ ನಿಮ್ಮ ಅಪ್ಪ ಬಂದರೂ ಬೇಡೀ 
ಹಾಕಗೊಡಾಕಿಲ್ಲ” ಅಪಮಾನ ತಡಯದಾಗಿ ಗೌಡರು ಸಿಟ್ಟಿನಿ೦ದ ಗರ್ಜಿಸಿದರು. 

ಫೌಜದಾರರು ಈ ಮಾತು ಕೇಳಿ ಕುಳಿತ ಸ್ಥಳದಿ೦ದಲೇ “ಉಸುಕೂ 
ಸಸ್ಪಂಡ್‌ ಹವಾನೆ ಕಿಯಾ ಹೈ; ಬೇಡಿ ಡಾಲೋ ಉಸುಕೂ” ಎಂದು 
ಜೇರಿಕೊಂಡರು. 


ಗ್ರಾಮಾಯಣ ೧೬೩ 


ಗೌಡರು ಉರಿಯುತ್ತಲೇ ನಿಂತಿದ್ದರು. ಇಸ್ಮಾಯಿಲನು ಅವರ ಮೈಮೇಲೆ 
ಹೋಗಲು ಧೈರ್ಯವಾಗದೆ ಮಿಕಿಮಿಕಿ ನೋಡುತ್ತ ನಿಂತ. ಅವನ ಸಹಾಯಕ್ಕೆ 
ಇನ್ನಿಬ್ಬರು ಪೋಲೀಸರು ಧಾವಿಸಿ ಬ೦ದರು. ಗೌಡರಿಗೂ ಅವರಿಗೂ ಕೈಗೆ 
ಕೈಹತ್ತಿ ಆ ಗೊಂದಲದಲ್ಲಿ ಗೌಡರು ಕೆಳಗೆಬಿದ್ದರು. ಅಲ್ಲಿಯೇ ಇದನ್ನೆಲ್ಲ ನೋಡುತ್ತ 
ಕುಳಿತಿದ್ದ ದಾದಾ ಎದ್ದು ಗೌಡರ ಸಹಾಯಕ್ಕೆ ಬರುತ್ತಲೇ ಅವನ ಹಿಂದಿನಿಂದ 
ಇನ್ನೊಬ್ಬ ಪೋಲೀಸ ಬ೦ದು ಅವನ ಕೈಹಿಡಿದು ಜಗ್ಗಿದನು. 

ದಾದಾ ಹೊರಳಿದವನೇ ಅವನ ಕೆನ್ನೆಗೊಂದು ಏಟು ಬಿಟ್ಟ. ಆ ರಭಸಕ್ಕೆ 
ಪೋಲೀಸ ಕಣ್ಣು ಮುಚ್ಚಿ ನೆಲಕ್ಕೇ ಕುಳಿತನು. ದಾದಾ ಅವನತ್ತ ನೋಡದೇ, 
ಗೌಡರಿಗೆ ತೆಕ್ಕೆ ಬಿದ್ದು ಹಿಡಿದ ಪೋಲೀಸನ ಟೊಂಕಕ್ಕೆ ಕೈಹಾಕಿ ಕ್ಷಣಾರ್ಧದಲ್ಲಿ 
ಎತ್ತಿ ನೆಲಕ್ಕೆ ಅಪ್ಪಳಿಸಿದನು. ಇನ್ನೊಬ್ಬ ಪೋಲೀಸ ಗಾಬರಿಯಾಗಿ ಗುಡಾರದೊಳಗೇ 
ನುಗ್ಗಿದನು. ಈ ಪ್ರಸಂಗದ ಅರಿವಾಗಿ ಫೌಜದಾರರು ಮೂಲೆಯಲ್ಲಿದ್ದ ಬಂದೂಕಿಗೆ 
ಕೈಹಾಕಿದರು. ಹೊರಗೆ ಗುದುಮುರಿಗೆ ಹಾಕುತ್ತಿದ್ದ ದಾದಾ ಈಗಾಗಲೇ ಗುಡಾರದ 
ಹತ್ತಿರ ಹತ್ತಿರಕ್ಕೆ ಬಂದವನು. ಎತ್ತಿದ ಬಂದೂಕನ್ನು ನೋಡಿ, ಫೌಜದಾರರ ಕೈಗೆ 
ಏಟು ಬಿಟ್ಟನು. ಬೀಸಿದ ಹೊಡತಕ್ಕೆ ಬಂದೂಕು ನೆಲಕ್ಕೆ ಬಿತ್ತು. ಬಾಗಿ ಅದನ್ನು 
ಎತ್ತಬೇಕೆಂಬ ಹವಣಿಕೆಯಲ್ಲಿ ಫೌಜದಾರರಿರುವಾಗ ದದಾ ಅವರಿಗೇ ತೆಕ್ಕೆ ಬಿದ್ದ. 
ಫೌಜದಾರರೂ ಗರಡಿಯಾಳು. ದಾದಾ ಎತ್ತಿ ಒಗೆದಾಗ, ಪೆಟ್ಟು ಹತ್ತದಂತೆ 
ನೆಲಕ್ಕೆ ಕಾಲೂರಿ ಬಿದ್ದು ಮತ್ತೆ ಬಂದೂಕಿಗಾಗಿ ಕೈಚಾಚಿದರು. “ಅಮಲು ಏರೈತಿ 
ಅವಗ, ಬಿಡ ಅವನ್ನ ದಾದಾ, ನನಗೆ ಬೇಡಿ ಹಾಕೆರ ಹಾಕಲಿ” ಎಂದು ಗೌಡರು 
ಒದರಾಡುತ್ತಿದ್ದರು. 

ಫೌಜದಾರರು ನೆಲಕ್ಕೆ ಬಿದ್ದ ಸ್ಥಳದಿಂದ ಸ್ವಲ್ಪ ಅಂತರದ ಮೇಲೆ, ಮೂಲೆಯಲ್ಲಿ 
ಇನ್ನೊಂದು ಬಂದೂಕಿದ್ದುದ್ದು ದಾದಾನ ಕಣ್ಣಿಗೆ ಬಿತ್ತು ದಾದಾ ಅದನ್ನೆತ್ತಿಕೊ೦ಡು, 
ಫೌಜದಾರರ ಬೆನ್ನಿಗೊ೦ದು ಏಟುಕೊಟ್ಟಾಗ “ಯಾ ಅಲ್ಲಾ!” ಎಂದು ಚೀರಿ 
ಫೌಜದಾರರು ಬೋರಲಾಗಿ ಬಿದ್ದರು. 

ಗುಡಾರದ ಹೊರಗಿದ್ದ ಗೌಡರು ಒಳಗೆ ಬಂದರು. ಏನೂ ಮಾಡಲು 
ತಿಳಿಯದೆ ಗುಡಾರದ ಒಳಗೆ ಗಾಬರಿಯಿ೦ದ ನಿಂತಿದ್ದ ಪೋಲೀಸ ಈಗ ಗೌಡರ 
ಮೇಲೆ ಹಾರಿದ. ದಾದಾನ ಬಂದೂಕು ಅವನ ತಲೆಗೂ ತಾಕಿತು. ಆ ಹೊಡೆತಕ್ಕೆ 
ರಕ್ತ ಸುರಿಯಶತ್ತಿತ್ತು ಅವನು ದನದಂತೆ ಚೀರುತ್ತ ಹೊರಗೋಡಿದ. ದಾದಾನಿಂದ 
ಹೊಡೆತ ತಿಂದ ಮೊದಲಿನ ಪೋಲೀಸ ಓಡಿಹೋಗಿದ್ದ. ಅವನೀಗ ವಾಡೆಯ 
ಕಡೆಯಿಂದ ಪಡದಯ್ಯ, ಬಾಪೂಸಾಹೇಬರೊಡನೆ ಓಡಿ ಬರುತ್ತಿದ್ದ. ಆದರೆ 


೧೬೪ ಗ್ರಾಮಾಯಣ 


ತಲೆಯಿಂದ ರಕ್ತ ಸುರಿಯುತ್ತ ಬಂದ ಪೋಲೀಸನನ್ನು ನೋಡಿ ಅವರೆಲ್ಲ 
ಗಾಬರಿಗೊಂಡರು. 

ಗುಡಾರದ ಒಳಗೇ ಫೌಜದಾರರೊಬ್ಬರೇ. ಅವರ ಸ್ಥಿತಿಯೋ 
ಶೋಚನೀಯವಾಗಿತ್ತು. ಬಾಯಿಗೆ ಬಂದ ಹೆಸರನ್ನುಚ್ಚರಿಸುತ್ತ ಅಸಂಬದ್ಧವಾಗಿ 
ಪೋಲೀಸರನ್ನು ಕರೆಯುತ್ತಿದ್ದರು. ಬೆನ್ನಿಗೆ ಬಿದ್ದ ಪೆಟ್ಟಿನಿಂದ ಚೇತರಿಸಿಕೊಂಡು 
ಬಂದೂಕಿಗೆ ಕೈಚಾಚಬೇಕೆನ್ನುವಷ್ಟರಲ್ಲಿ, ದಾದಾ ಅವರ ಕೈಗೆ ಇನ್ನೊಂದು ಏಟು 
ಕೊಟ್ಟು, ಆ ಬಂದೂಕನ್ನೂ ತೆಗೆದುಕೊಂಡು ಚಾವಡಿಯ ಕಟ್ಟೆಗೆ ಹಾರಿ ಬಂದು 
ನಿಂತುಕೊಂಡ. ಕೈಯಲ್ಲಿ ಎರಡು ಬಂದೂಕುಗಳನ್ನು ಹಿಡಿದುಕೊಂಡು ಕೃತಾ೦ತನ 
ಆವೇಶದಲ್ಲಿ ನಿಂತ ಅವನನ್ನು ನೋಡಿದೊಡನೆಯೇ ಪಡದಪ್ಪನವರು ಹಿಂದಿರುಗಿ 
ಓಡಿಬಿಟ್ಟರು. ಬಾಪೂಸಾಹೇಬ ಅವನನ್ನು ನೋಡಿರಲಿಲ್ಲ. ಆದರೆ ಪೋಲೀಸರು 
ಓಡಿ ಬಂದ ಕೂಡಲೆ ದಿಕ್ಕು ತಿಳಿಯದೆ ನಿಂತಲ್ಲಿಯೇ ನಿಂತುಕೊಂಡಿದ್ದ. 
ಬಾಳಾಚಾರ್ಕರ ಮನೆಗೆ ಹೋದ ಆಡ್ಲೀ ಕೇಶವರಾಯ ಇದಾವುದೂ ಅರಿಯದೆ, 
ಚಾವಡಿಯ ಇನ್ನೊಂದು ಮಗ್ಗುಲಿನಿಂದ ಬರುತ್ತಿರುವುದನ್ನು ನೋಡಿ, ಕೂಡಿದ 
ಜನರು “ಎಪ್ಪಾ ಮುಂದ ಹೋಗಬ್ಯಾಡಿ, ಸಾಯತೀರಿ” ಎಂದು ಚೀರಿದರು. 
ಕೇಶವರಾಯ ಇದನ್ನು ಕೇಳಿ ದಿಕ್ಕು ತಿಳಿಯದೆ ಅವರತ್ತ ಓಡಿದನು. ಚಾವಡಿಯ 
ಹೊರಗೆ ನೆರೆದ ಜನಸಮಹದಲ್ಲಿ ಕೋಲಾಹಲವೆದ್ದಿತು. 

ನೆಲಕ್ಕೆ ಬಿದ್ದ ಫೌಜದಾರರನ್ನು ಉಪಚರಿಸಲು ಕೂಡಾ ಚಾವಡಿಯಲ್ಲಿ 
ಯಾರೂ ಉಳಿದಿರಲಿಲ್ಲ. ಅವರ ಪರಿಸ್ಥಿತಿಯನ್ನು ನೋಡಿ ಗೌಡರಿಗೆ ನಗೆ 
ಬಂದಿತು. ಆದರೂ ಅದನ್ನು ತೋರಗೊಡದೆ “ರಾವಸಾಬ ಪೆಟ್ಟು ಬಾಳ 
ಬಿದ್ದೈತೇನಿ?” ಎಂದು ಕೇಳಿದರು. ಫೌಜದಾರರು ಉತ್ತರ ಕೊಡಲೂ ತ್ರಾಣವಿಲ್ಲದೆ 
ಬರೀ ನರಳಹತ್ತಿದರು. 

ದಾದಾನ ಗರಡಿಯಾಳುಗಳಿಗೆ ಇಷ್ಟರಲ್ಲಿ ಸುದ್ದಿ ಮುಟ್ಟಿ ಅವರೂ ಓಡಿ 
ಬಂದರು. ದಾದಾನನ್ನು ಪಾರುಮಾಡಬೇಕೆಂದು “ನಮ್ಮ ಜೋಡಿ ನಡಿ. ಆದರೆ 
ಬಂದೂಕ ಮಾತ್ರ ಬಿಡಬ್ಕಾಡ” ಎಂದು ಅವರಲ್ಲೊಬ್ಬ ಕಿವಿಯಲ್ಲಿ ಹೇಳಿದ. 
ದಾದಾ ಅದನ್ನು ಕೇಳದೆ ಒಳಗೆ ಬಂದ. 

“ಯಾಕ ಫೌಜದಾರಾ, ಖೊಟ್ಟಿ ಖಟ್ಟಿ ಹಾಕಿ ದುಡ್ಡು ತಿಂದರ ಏನಾಗತೇತಿ 
ತಿಳೀತಿಲ್ಲೋ?” ಎಂದು ಗಟ್ಟಿಸಿ ಕೇಳಿದ. ಫೌಜದಾರರು ಮಾತನಾಡಬೇಕೆಂದರೂ 
ನೋವು ಅವರನ್ನು ಬಿಡುತ್ತಿರಲಿಲ್ಲ. ದೈನ್ಯದಿಂದ ದಾದಾನನ್ನು ನೋಡಿದರು 
ಮಾತ್ರ 


ಗ್ರಾಮಾಯಣ ೧೬೫ 


“ಗೌಡರಿಗೆ ಬೇಡೀ ಹಾಕೂ ಅಂತಿದ್ದೆಲ್ಲ. ಹಾಕಸತೀಯೇನ ಬೇಡಿ 
ಇನ್ನೆಮ್ಯಾಗ9” ಮತ್ತೆ ಕೇಳಿದ ದಾದಾ. ಫೌಜದಾರರು ಈಗ ಗೌಡರ 
ಕ್ಷಮಾಯಾಚನೆಗಾಗಿಯೆಂಬಂತೆ ನೋಡಿದರು. 

ಇದೇ ಅವಕಾಶದಲ್ಲಿ ಸಂಗಪ್ಪನಿಂದ ಅನ್ಯಾಯವಾಗಿ ತಿಂದ ದುಡ್ಡನ್ನು 
ದಾದಾ ಕಕ್ಕಿಸಬೇಕಾಗಿತ್ತು. “ಸಂಗಪ್ಪನ ರೂಪಾಯಿ ಎಲ್ಲೆ ಅದಾವ? ಕೊಡತೀಯಾ 
ಅವನ್ನ?” ಎಂದು ಕೇಳಿದ. ಫೌಜದಾರರು ನರಳುತ್ತಲೆ ಕೀಲಿಕೈಯನ್ನು ಅವನೆದುರಿಗೆ 
ಒಗೆದು ಪೆಟ್ಟಿಗೆಯತ್ತ ಕೈಮಾಡಿದರು. 

ದಾದಾ ಪೆಟ್ಟಿಗೆಯಲ್ಲಿ ಕೈಹಾಕಿದಾಗ ಸಾವಿರ ರೂಪಾಯಿಗಳು ತುಂಬಿದ 
ಎರಡು ಚೀಲಗಳು ಕೈಗೆ ಸಿಕ್ಕವು. ಆದರೆ ಕೆಳಗೆ ಕಾಗದದಲ್ಲಿ ಪುಡಿಕೆ ಕಟ್ಟಿಟ್ಟ 
ನೂರು ರೂಪಾಯಿಗಳಿದ್ದವು. ಆ ಚೀಲಗಳನ್ನು ದಾದಾ ಎತ್ತಿದಾಗ, ಪ್ರಾಣ 
ಹೋದವರಂತೆ ದೈನ್ಯದಿಂದ ಫೌಜದಾರರು “ದಾದಾ ಅವು ನನ್ನ ಖಾಸಗಿ 
ರೂಪಾಯಿ” ಎಂದು ಹೇಳಿದಾಗ, ದಾದಾ ಆ ಚೀಲಗಳನ್ನು ಹಾರಿಸಿ ಅವರತ್ತ 
ಒಗೆದನು. 

ದಾದಾ ಸಂಗಪ್ಪನ ಹಣವನ್ನು ತೆಗೆದುಕೊಂಡು ಹೊರಡಲನುವಾದ. 
ಹೋಗುವ ಮುಂದೆ ಬಂದೂಕು ಎತ್ತಿ “ಇಲ್ಲಿ ನೋಡ ಫೌಜದಾರಾ. ಈ 
ಬ೦ದೂಕ ಹೋದರೆ ನಿನ್ನ ನೌಕರಿನ ಹೋಗತೈತಿ. ನೀನೂ ಮಕ್ಕಳೂಂದಿಗ್ವಾ. 
ಅದರ ಸಲುವಾಗಿ, ಈ ಬಂದೂಕು ನಿನಗೆ ಕೊಡಬೇಕನಸತೈತಿ. ಆದರ ಬಂದೂಕ 
ಕೈಗೆ ಬರಾಣಾ ಮತ್ತ ಈದ ಹುಲಿ ಹಾ೦ಗ ಏರಿಬ೦ದು ಗೌಡರಿಗೆ ಏನಾದರೂ 
ತ್ರಾಸ ಕೊಟ್ಟೀ ಅಂದರ, ಜೀವಸೈತ ನೀ ಊರು ಬಿಟ್ಟು ಹೋಗದಾ೦ಗ ಮಾಡತೇನಿ” 
ಎಂದು ಹೇಳಿದ. ಫೌಜದಾರರಿಗೆ ಏನೂ ಪ್ರತಿಕ್ರಿಯೆ ತೋರಿಸುವ ಶಕ್ತಿ ಉಳಿದಿರಲಿಲ್ಲ. 

ದಾದಾ ಗೌಡರ ಕೈಗೆ ಎರಡೂ ಬ೦ದೂಕುಗಳನ್ನು ಕೊಟ್ಟು ಫೌಜದಾರರು 
ಊರ ಸೀಮೆ ದಾಟದಮೇಲೆ ಅವನ್ನು ಅವರ ಕೈಗೆ ಕೊಡಬೇಕೆಂದು ಹೇಳಿದ. 
ಇನ್ನು ಚಾವಡಿಯ ಕಟ್ಟೆಯನ್ನಿಳಿಯುವವನಿದ್ದ, ಅಷ್ಟರಲ್ಲಿ ಚಾವಡಿಯ ಹತ್ತಿರವೇ 
ಗಾಡಿಯನ್ನು ತರುಬಿಸಿ, ಯಶವ೦ತರಾಯರು ಕೆಳಗಿಳಿದರು. ದಾದಾನನ್ನು 
ಕೂಡಿಕೊಂಡೇ ಚಾವಡಿಯ ಕಟ್ಟೆಯನ್ನೇರಿ ಒಳಗೆ ಬಂದರು. 

ಆದರೆ ಚಾವಡಿಯಲ್ಲಿ ಕಂಡ ದೃಶ್ಯ ಅವರನ್ನು ದಂಗುಬಡಿಸಿತು. ಫೌಜದಾರರ 
ಮುಖ ಹುಚ್ಚು ಹುಚ್ಚಾಗಿತ್ತು. ಅಲ್ಲದೆ ಆಗಾಗ ನೋವಿನಿ೦ದ ಆ ಮುಖವನ್ನು 
ಹಿಂಡುತ್ತಿದ್ದರು. ಗೌಡರು ಶಾ೦ತರಾಗಿದ್ದರೂ ವಾಡಿಕೆಯ ಗಾಂಭೀರ್ಯ ಅವರ 
ಮುಖದಲ್ಲಿರಲಿಲ್ಲ. ಎಂದೂ ಸಡಿಲವಾಗದ ರುಮಾಲ ಈಗ ಅಸ್ತವ್ಯಸ್ತವಾಗಿತ್ತು. 


೧೬೬ ಗ್ರಾಮಾಯಣ 


ನಡಿಗೆಯಲ್ಲಿ ಆತುರ ಎದ್ದು ಕಾಣುವಂತಿತ್ತು ಏನೋ ಅನಾಹುತವಾಗಿರಬೇಕೆಂದು 
ಯಶವಂತರಾಯರು ಕೂಡಲೆ ಊಹಿಸಿದರು. 

"ಬರ್ರಿ ಬರ್ರಿ, ಈಗ ಬ೦ದಿರಾ?' ಎಂದು ಕೇಳುತ್ತ ಗೌಡರು ಅವರನ್ನು 
ಸ್ವಾಗತಿಸಿದರು. “ಯಾವಾಗ ಬಂದಿರಿ ಪಾಟೀಲರ?” ಎಂದು ಔಪಚಾರಿಕವಾಗಿ 
ಮಾತ್ರ ಕೇಳಿ ಫೌಜದಾರರು ಅವರ ದೃಷ್ಟಿಯನ್ನು ತಪ್ಪಿಸಲೆಂದು ಮುಖ 
ತಿರುಗಿಸಿದರು. ಯಶವಂತರಾಯರು ಗುಡಾರದ ಮೇಲೆ ಬಂದು 
ಕುಳಿತುಕೊಂಡೊಡನೆ, ದಾದಾ, ತಾನು ಮನೆಗೆ ಹೋಗಿ ನ್ಯಾಹರಿಯ ವ್ಯವಸ್ಥೆ 
ಮಾಡುವದಾಗಿ ತಿಳಿಸಿದ. ಆದರೆ ಅಷ್ಟರಲ್ಲಿಯೇ ಗೌಡರು ಯಶವಂತರಾಯರಿಗೆ 
“ಪಾಟೀಲರ ನೀವು ವಾಡೆಕ್ಕ ಹೋದರ ಪಾಡಾಗಕಿಲ್ಲ? ಪುತಳಾಬಾಯಿ ಅಕ್ಕಾ 
ಅವರ ಹೆಣಾ ದವಾಖಾನೆಗೆ ಕಳಿಸಿಬಿಟ್ಟೀತಿ. ವಾಡೇದಾಗ ಬಾಪೂಸಾಬರು 
ದುಕ್ಕದಾಗ ಕುಳಿತಾರು. ಅಲ್ಲೇ ತಾವು ಹೋದರ ಎಲ್ಲಾ ಹಕೀಕತ್ತು ತಿಳಿತೈತಿ.” 
ಎಂದು ಸೂಚಿಸಿದರು. 

“ಹೆಣಾ ದವಾಖಾನಿಗೆ ಕಳಿಸಿದಿರ? ದುರ್ಮರಣ ಆಗೈತೇನು?” 
ಯಶವಂತರಾಯರ ದನಿ ಈ ಪ್ರಶ್ನೆಯನ್ನು ಕೇಳುವಾಗ ಭಯದಿಂದ ನಡುಗುತ್ತಿತ್ತು. 

“ಯಾಕ, ನಿಮಗ ಬಾಪೂ ಸಾಹೇಬ್ರು ಏನೂ ತಿಳಿಸೇ ಇಲ್ಲೇನು? ಏನಂತ 
ಪತ್ರಾ ಬರೆದಾರ ಹಾಗಾರ?” ಗೌಡರು ಕೇಳಿದರು. 

“ಊರಾಗ ಕಾಲರಾ ಪಿಡುಗು ಫೈಲಾಸೇತಿ. ಪುತಳಾಬಾಯಿ ಕಾಲರಾ 
ಬಂದ ಪೋತಿ ಅಂದಳು. ಮುಂದಿನ ವ್ಯವಸ್ಥಾ ಮಾಡಾಕ ಲಗೂನ ಬರಬೇಕು, 
ಅ೦ತ ಪತ್ರಾ ಕಳಿಸಿದ್ದ. ಆದರೆ ನಿಮ್ಮ ಮಾತು ಕೇಳಿದರೆ ಪ್ರಕರಣ ನಿರಾಳಾನ, 
ಕಾಣತೈತಿ.” ಯಶವಂತರಾಯರು ಏನೂ ತಿಳಿಯದವರಾಗಿ ನುಡಿದರು. 

“ನಿರಾಳಾ ಇಲ್ಲ ಏನಿಲ್ಲ. ಈ ಗುನ್ನೇದಾಗ ನಾವು ನಿರಂಬಳ ಇರಬೇಕೂ 
ಅಂತ ದವಾಖಾನೆಗೆ ಹೆಣಾ ಕಳಿಸಿತು. ಪುತಳಾಬಾಯಿ ಉರ್ಲಹಾಕಿಕೊಂಡು, 
ಆತ್ಮಹತ್ಯಾ ಮಾಡಿಕೊ೦ಡಿರಬೇಕೂ ಒಂದು, ಇಲ್ಲಾಂದ್ರ ಉರ್ಲಹಾಕಿ ಇನ್ನೊಬ್ಬರು 
ಖೂನಿ ಆರ ಮಾಡಿರಬೇಕು ಅಂತ ಸಂಶೇ ಬಂದು, ಹಾಗ ಮಾಡಿದಿವಿ. 
ಆತ್ಮಹತ್ಯಾ ಮಾಡಿಕೊಂಡಿದ್ದ ಇದ್ದರ ಎಲ್ಲಾರಿಗೂ ನಿಶ್ಲಿಂತಿ,” ಗೌಡರು ಆದ 
ಪ್ರಕರಣವನ್ನು ಸ್ವಲ್ಪದರಲ್ಲಿ ವಿವರಿಸಿದರು. 

ಇದನ್ನೆಲ್ಲ ಕೆಳೆ ಮೊದಮೊದಲು ಗೊಂದಲದಲ್ಲಿ ಬಿದ್ದರೂ ಕೂಡ, ಆಮೇಲೆ 
ಅವರಿಗೆ ತಮ್ಮ ಕರ್ತವ್ಯದ ಅರಿವಾಗತೊಡಗಿತು. ಬಾಪೂಸಾಹೇಬ ಪತ್ರದಲ್ಲಿ 
ಬರೆದು ತಿಳಿಸಿದ್ದಕ್ಕೂ ಇಲ್ಲಿಯ ಪರಿಸ್ಥಿತಿಗೂ ಮಹದಂತರವಿತ್ತು. ಆದರೆ ಇದನ್ನೆಲ್ಲಾ 


ಗ್ರಾಮಾಯಣ ೧೬೭ 


ಪರಿಶೋಧಿಸಿ ಪರಿಸ್ಥಿತಿಯನ್ನು ಒಂದು ನೆಲೆಗೆ ತಂದು ಮುಟ್ಟಿಸುವುದು, ಹಿರಿಯರಾದ 
ಅವರದೇ ಕರ್ತವ್ಯವಾಗಿತ್ತು ಅಂತೆಯೇ “ಹೀಂಗ? ಆಗಲಿ, ವಾಡೆಕ ಹೋಗಿ 
ಬರತನ ದಾದಾ, ನ್ಯಾಹರೀ ಏನು ಬ್ಯಾಡ, ನೀ ಅದರ ಉಸಾಬರಿಗೆ ಬೀಳಬ್ಕಾಡ”, 
ಎಂದು ದಾದಾನಿಗೆ ಹೇಳಿ ಎದ್ದರು. 

ಅಷ್ಟರಲ್ಲಿ, ಯಶವಂತರಾಯರು ಊರಿಗೆ ಬಂದ ಸುದ್ದಿ ಮುಟ್ಟಿ 
ಬಾಪೂಸಾಹೇಬ ಚಾವಡಿಯ ಕಡೆಗೇ ಅವರನ್ನು ಕಾಣಲು ಬ೦ದ, ಮಾವ 
ಅಳಿಯರಲ್ಲಿ ನಮಸ್ಕಾರ ಚಮತ್ವಾರಗಳಾಗಿ ಪಿಸುದನಿಯಲ್ಲಿಯೇ ಮಾತುಕತೆಗಳು 
ನಡೆದವು. ತಲೆ ಕೆಳಗೆ ಮಾಡಿ ಬಾಪೂ ಸಾಹೇಬ ಹೇಳಿದ್ದು ಯಶವಂತರಾಯರಿಗೆ 
ಕೇಳಿಸಿತೋ ಇಲ್ಲವೋ! ಸ್ವಲ್ಲ ಹೊತ್ತಾದ ಮೇಲೆ ಇಬ್ಬರೂ ವಾಡೆಯ ಕಡೆಗೆ 
ನಡೆದರು. ದಾದಾ ಗೌಡರ ಜೊತೆಯಲ್ಲಿ ಗೌಡರ ಮನೆಗೆ ನಡೆದ. ಇದನ್ನೆಲ್ಲ 
ನೋಡಿದ ಮೇಲೆ, ಚಾವಡಿಯ ಸಮೀಪದ ಸಂದಿಗೊಂದಿಗಳಲ್ಲಿ ಅಡಗಿಕೊಂಡು 
ನಿಂತಿದ್ದ ಆಡ್ಲೀ, ಕೇಶವರಾಯ ಮತ್ತು ಇನ್ನುಳಿದ ಮೂವರೂ ಪೋಲೀಸರು 
ಧೈರ್ಯದಿಂದ ಚಾವಡಿಗೆ ಬಂದರು. 

ತಾವು ಪಾದಳ್ಳಿಯನ್ನು ಬಿಟ್ಟು ಹೊರಟ ಮೇಲೆ, ಮೂರೇ ದಿನಗಳಲ್ಲಿ 
ನಡೆದ ಅದ್ಭುತ ಘಟನೆಗಳ ವಿವರಗಳು, ಯಶವಂತರಾಯರಿಗೆ ಒಂದೊಂದಾಗಿ, 
ಬಾಪೂಸಾಹೇಬನಿ೦ದ, ಯಮುನಾನಿಂದ, ವಾಡೆಯಲ್ಲಿ ಇನ್ನಿತರ ಆಳು 
ಹೋಳುಗಳಿಂದ ತಿಳಿದುಬಂದುವು. ದಾದಾನ ಮೇಲೆ ನಾನಾನ ಕೊಲೆಯ 
ಸುಳ್ಳು ಆರೋಪ ಬಂದದ್ದೇ, ಪುತಳಾಬಾಯಿಯ ಆತ್ಮಹತ್ಯೆಗೆ ಕಾರಣವಾಯಿತು 
ಎಂಬ ಮಾತನ್ನು ಚಿಮಣಾ ತಿಳಿಸಿದಳು. ಆದರೆ ಬಾಪೂ ಸಾಹೇಬ ಮಾತ್ರ, 
ಚಿಮಣಾಳನ್ನು ಮಠಕ್ಕೆ ಅಟ್ಟಿದ್ದರಿಂದ ಪುತಳಾಬಾಯಿ ಮನಸ್ಸಿಗೆ ಹಚ್ಚಿಕೊಂಡು 
ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂದು ಸೂಚಿಸಿದ. ಯಶವಂತರಾಯರಿಗೆ 
ಈ ವಿವರಗಳಿಂದ ಬಲವಾದ ಆಘಾತವಾದಂತಾಯಿತು. ಜಾಗೀರದಾರರಂಥ 
ಗೌರವಯುಕ್ತವಾದ ಮನೆತನದಲ್ಲಿ ಆತ್ಮಹತ್ಯೆಯಂಥ ಅಪಮಾನಕಾರಕ ಘಟನೆ 
ನಡೆದದ್ದರಿ೦ದ ಅವರಿಗೆ ಸಂಕಟವಾಯಿತು. ಅಪ್ರತ್ಯಕ್ಷವಾಗಿಯಾದರೂ ಆಗಲಿ, 
ತಮ್ಮ ಅಳಿಯ ಅದಕ್ಕೆ ಕಾರಣವಾದನಲ್ಲ ಎಂದು ನಾಚಿಕೆಯೂ ಆಯಿತು. 
ಅಂತೆಯೇ ಬಾಪೂಸಾಹೇಬ ಎಷ್ಟು ಹೇಳಿದರೂ ಊಟವನ್ನೇ ಮಾಡಲಿಲ್ಲ. 
ಅವರ ಮನಸ್ಸು ಈ ದುರ್ಫಟನೆಗಳ ಕಾರಣ ಪರಂಪರೆಯನ್ನು ಅಳೆಯುವುದಕ್ಕೆ 
ತೊಡಗಿತ್ತು. ಚಿಮಣಾಳನ್ನು ಮಠದಿಂದ ಕರೆಸಿಕೊಳ್ಳುವ ಇಚ್ಛೆಯನ್ನು 
ಯಶವಂತರಾಯರು ವ್ಯಕ್ತಪಡಿಸಿದಾಗ ಬಾಪೂಸಾಹೇಬ “ಅದು ಬ್ಯಾಡ, ಆಕಿ 


೧೬೮ ಗ್ರಾಮಾಯಣ 


ಇಲ್ಲೆ ಬರಲಿಕ್ಕೆ ಒಪ್ಪಲಿಕ್ಕಿಲ್ಲ. ಒಪ್ಪಿದರೂ ಈಗ, ಇಲ್ಲೇ ಆಕಿ ಕೆಲಸ ಏನದ?” 
ಎಂದು ಕಟುವಾಗಿ ಕೇಳಿದ. 

“ಹಾಗಾದರ, ನಾನ ಮಠಕ್ಕ ಹೋಗಿ ಆಕೀಗೆ ಸಮಾಧಾನ 
ಮಾಡಬೇಕಾಗತದ. ಪರದೇಶೀ ಹುಡುಗಿ; ಸತ್ತವರ ಮಕ್ಕಳು ಇದ್ದವರ ಕೈಯಾಗ. 
ನೀನೆ ಹೇಳಿದಿ, ಪುತಳಾ ಆಕೀದಶಿಂದ ಆತ್ಮಹತ್ಯಾ ಮಾಡಿಕೊಂಡಳು ಅಂತ. 
ಅದಕ್ಕ ನಾ ಹೋದರ ಪಡದಪ್ಪನವರದು ಹರಕತ್ತು ಇಲ್ಲ ಹೌದಲ್ಲೊ?” ಎಂದು 
ಯಶವಂತರಾಯರೂ ಅಷ್ಟೇ ನಿರ್ಧಾರದಿಂದ ಉತ್ತರವಿತ್ತರು. 

“ಪಡದಪ್ಪನವರ್ನ ಇಲ್ಲಿಗೆ ಕರೆಕಳಿಸಿದರ ನೆಟ್ಟಗಾಗಲಿಕ್ಕಿಲ್ಲ” ಎಂದು ಬಾಪೂ 
ಸಾಹೇಬ, ಆಳಿನ ಸಂಗಡ ಪಡದಪ್ಪನವರಿಗೆ ಬರಲು ಹೇಳಿಕಳಿಸಿದ. 

“ಆ ಪಡದಪ್ಪನ ಕಾಲಾಗ ಈ ವಾಡೇದೊಳಗ ಎರಡು ಜೀವ ಹೋದವು. 
ಆದರೂ ಅವನ ಗೆಳೆತನ ಬಿಟ್ಟಿಲ್ಲ ನೀನು. ಯಾಕದು ಅವನ ಸಲಿಗಿ?” 
ಯಶವಂತರಾಯರು ಮನಸ್ಸು ತಡೆಯಲಾರದೆ ಕೇಳಿದರು. 

ಬಾಪೂಸಹೇಬನನ್ನೂ ಈ ಸಮಸ್ಯೆ ಕಾಡುತ್ತಿತ್ತು ಈ ಪ್ರಶ್ನೆ ಸಾವಿರ ಸಲ 
ಅವರ ಮನಸ್ಸನ್ನು ಚುಚ್ಚಿತ್ತು. ಆ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ, ಕೊನೆಗೆ, 
ಪಡದಪ್ಪನ ಸ್ನೇಹವನ್ನು ಬಿಟ್ಟರೆ ತನಗೆ ಗತಿಯೇ ಇಲ್ಲ ಎಂಬ ನಿರ್ಣಯಕ್ಕೆ 
ಅವನು ಬಂದಿದ್ದ. ಪಾಪದ ಘಟನೆಗಳಲ್ಲಿ ಒಂಟಿತನ ಎಂದಿಗೂ ಸಲ್ಲದು. 
ಮೇಲಾಗಿ ಪಡದಪ್ಪನ ಸ್ನೇಹದಲ್ಲಿ ಸಾವಿರ ಲಾಭಗಳ ಆಸೆಯಿತ್ತು. ಆದರೆ ಈ 
ಮಾತನ್ನು ಮಾವನ ಮುಂದೆ ಒಪ್ಪಿಕೊಳ್ಳುವುದು ಹೇಡಿತನವಾದೀತೆಂದು ಅವನಿಗೆ 
ಗಾಬರಿ. ಆದರೆ ಕೇಳಿದ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡಬೇಕೆಂದು “ಅವನ 
ಸಲಿಗಿ ಏನು ಸುಟ್ಟಿತು? ನಾಕು ಮಂದಿ ಸೋಟರು ಅವನ ಕೈಯಾಗ ಇದ್ದಾರ. 
ಅಮಲದಾರರೊಳಗ ವಜನ ಅದ, ಅವನ ವರ್ಮಾ ಕಟಗೊಂಡರ, ನಾಳೆ ಈ 
ಊರಾಗ ನಿಂತು ನೀರ ಕುಡೀದ್ದಾಂಗ ಮಾಡ್ಕಾನು ಅಂತ ಅವನ ಜೋಡೀ 
ಮಾರೀ ಕೆಡಿಸಿಗೊಂಡಿಲ್ಲ” ಎಂದು ಜಾಣತನದ ಉತ್ತರವನ್ನೇ ಕೊಟ್ಟ 

“ಅವನ ಜೋಡೀ ನೀ ಮಾರೀ ಕೆಡಿಸಿಗೊಂಡಿಲ್ಲ ಖರೆ, ಅದರ ಹೆಸರು 
ಕೆಡಿಸಿಗೊಂಡಿ. ಮೊದಲ ಊರಾಗ ನಾಕ ಜನರಿಗೆ ಬೇಕಾದವ ಆಗಿದ್ದಿ ಈಗ 
ಪುತಳಾ ಕೈಬಿಟ್ಟು ಹೋದಳು. ಇನ್ನ ಇಲ್ಲೆ ನಿಂತ ನೀರ ಕುಡಿಯುವುದು ಸಾಧ್ಯ 
ಆದೀತ? ಊರವರು ಲಕ್ಷ್ಮೀಬಾಯಿನ್ನ ಕರಸೋ ವಿಚಾರ ನಡೆಸಿದ್ದರು. ಈಗಂತೂ 
ಅಕಿ ತಾನಾಗೇ ಬರಬಹದು” ಯಶವಂತರಾಯರು ಎಚ್ಚರಿಕೆ ಕೊಡುವ ದನಿಯಲ್ಲಿ 
ನುಡಿದರು. 


ಗ್ರಾಮಾಯಣ ೧೬೯ 


“ಲಕ್ಷ್ಮೀಬಾಯಿ ಈಗ ಬಂದರೂ ಯಾರ ಕೇಳತಾರು? ಪಡದಪ್ಪ 
ಇರೂತನಾ, ಈ ಊರಾಗ ಯಾರ ಆಟಾನೂ ನಡಿಯೂದುಲ್ಲ” ಬಾಪೂಸಾಹೇಬ 
ನಿರ್ಲಕ್ಷ್ಯತನದಿ೦ದಲೇ ಹೇಳಿದ. 

ಯಶವಂತರಾಯರಿಗೆ ಈ ಮಾತು ರುಚಿಸಲಿಲ್ಲ. ಬಾಪೂಸಾಹೇಬ 
ಸಂಪೂರ್ಣ ಹಾದಿಬಿಟ್ಟಿರುವನೆಂದು ಅವರಿಗೆ ಮನವರಿಕೆಯಾಯಿತು. ಪಡದಪ್ಪನ 
ಬಗ್ಗೆ ಅವನಿಗಿರುವ ಅವಾಸ್ತವ ಗೌರವವನ್ನು ಕಂಡು ಅವರಿಗೆ ಹೇಸಿಕೆಯೆನಿಸಿತು. 
ಪುತಳಾಬಾಯಿ ಸತ್ತಮೇಲೂ ಬಾಪೂಸಾಹೇಬ ತಾನೇ ಇನ್ನು ಜಾಗೀರದಾರ 
ಎಂಬಂತೆ ಮಾತಾಡುತ್ತಿರುವನಲ್ಲ! ಬರಬರುತ್ತ ಇಬ್ಬರಲ್ಲಿಯೂ ಮಾತು 
ಬಿರುಸಾದವು. ಅಳಿಯ ಮಾವರಲ್ಲಿ ಎಂದಿನಿಂದಲೂ ಸೌಹಾರ್ದ ಕಡಿಮೆಯೇ. 
ಅದರಲ್ಲಿ ಇತ್ತೀಚೆಗೆ ನಡೆದ ಬಾಪೂಸಾಹೇಬನ ಅವಿವೇಕಗಳನ್ನು ಕೇಳಿಕೇಳಿ 
ಯಶವಂತರಾಯನ ಮನ ರೋಸಿಹೋಗಿತ್ತು ಮನೆತನದ ಗೌರವ ಅವರಿಗೆ 
ಪ್ರಾಣಕ್ಕಿಂತ ಅಮೂಲ್ಯವಾಗಿತ್ತು. ಬಾಪೂಸಾಹೇಬನಿಗೋ ಅದಾವುದರ ಲಕ್ಷ್ಯವೇ 
ಇಲ್ಲ. ಮೇಲಾಗಿ ತನ್ನ ವ್ಯವಹಾರದಲ್ಲಿ ಕೈಹಾಕವುದು ಅವನಿಗೆ ಸೇರುತ್ತಿರಲಿಲ್ಲ. 
ಈ ಎಲ್ಲ ಕಾರಣಗಳಿಂದ ಇಬ್ಬರಲ್ಲಿಯೂ ಹುದುಗಿದ್ದ ಕಹಿ ಈಗ ಮಾತಿನಲ್ಲಿ 
ವ್ಯಕ್ತವಾಗತೊಡಗಿತು. ಯಶವ೦ತರಾಯ ನಿಷ್ಠುರಮನುಷ್ಯ ಚಿಮಣಾಳ ಅಪಮಾನ, 
ನಾನಾನ ಕೊಲೆ, ಫೌಜದಾರರ ಆಗಮನ, ದಾದಾನ ಮೇಲೆ ಸುಳ್ಳು ಆರೋಪ, 
ಗೌಡರು ಹಾಗ ಬಾಪೂಸಾಹೇಬರಲ್ಲಾದ ವಿರಸ, ಪುತಳಾಬಾಯಿಯ ಆತ್ಮಹತ್ಯೆ 
ಇವೆಲ್ಲವುಗಳ ಬಗ್ಗೆಯೂ ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆ ಕೇಳುತ್ತ ಬಾಪೂಸಾಹೇಬನ 
ಸತ್ತ್ವವನ್ನೇ ಒರೆಗೆ ಹಚ್ಚಿ ನೋಡತೊಡಗಿದರು. ಬಾಪೂಸಾಹೇಬ ತಾನಾಗಿಯೇ 
ಯಾವ ತಪ್ಪು ಮಾಡದಿದ್ದರೂ, ತಪ್ಪುಗಾರರ ಜೊತೆಗೆ ಸ್ನೇಹ ಮಾಡಿದ್ದೂ 
ತಪ್ಪೆಂದೇ ಅವರ ವಾದ. ಅಲ್ಲಿ ಇಲ್ಲಿ ಚುಚ್ಚಿ ಮತ್ತೆ ಪಡದಪ್ಪನ ಸ್ನೇಹದ ಮಾತಿಗೇ 
ಬಂತು. 

“ನೀವು ಏನ ಹೇಳ್ರಿ, ಪಡದಪ್ಪನ ಸ್ನೇಹ ಇದ್ದರ, ನಾಳೆ ಪ್ರಸಂಗ ಬಿದ್ದಾಗ 
ನನಗ ಸಹಾಯ ಸಿಗೋ ಆಶಾ ಆದ.” ಬಾಪೂಸಾಹೇಬನೂ ಹಟದಿಂದಲೇ 
ಹೇಳಿದ. 

ಈ ಮಾತಿಗೂ ಯಶವಂತರಾಯರು ಒಪ್ಪಿಗೆ ಕೊಡಲಿಲ್ಲ. ಅವರ ಅಭಿಪ್ರಾಯ 
ದೃಢವಾಗಿತ್ತು. ಪಡದಪ್ಪ ಎಷ್ಟೇ ಬಲಶಾಲಿಯಾಗಿದ್ದರೂ ಅವನ ಪಕ್ಷವೇ 
ಅನ್ಯಾಯದ್ದು. ಅವನ ಜೊತೆಗೆ ಸ್ನೇಹ ಮಾಡುವದೆಂದರೆ ವೇತಾಳವನ್ನು 
ವಶಪಡಿಸಿಕೊಂಡಂತೆ, ಮಂತ್ರಶಕ್ತಿ ಜೀವಂತವಾಗಿರುವವರೆಗೆ ಆಡಿದ ಮಾತನ್ನು 


೧೭೦ ಗ್ರಾಮಾಯಣ 


ಈಡೇರಿಸಿ ಕೊಡುವ ವೇತಾಳ, ಮಂತ್ರದ ಬಲ ಕುಗ್ಗಿದೊಡನೆ ವಶಪಡಿಸಿ 
ಕೊ೦ಡವನನ್ನೇ ನಾಶಗೊಳಿಸುವಂತೆ ಪಾಪದ ಸಹವಾಸದ ಫಲ 

“ಪ್ರಸಂಗ ಬಂದಾಗ ಪಡದಪ್ಪನ ಸಹಾಯ ನಿನಗ ಇರತದ ಅನ್ನೋ 
ಭ್ರಮಾಬ್ಯಾಡ. ಅದು ನಿನ್ನ ಹಾಳ ಮಾಡಲಿಕ್ಕೆ ಮಾತ್ರ ಸಹಾಯ ಆದೀತು. ನನ್ನ 
ಮಾತು ಕೇಳೋ ಮನಸಿಲ್ಲದಿದ್ದರ ಹೇಳೋ ಗರಜು ನನಗೂ ಇಲ್ಲ” ಎಂದು 
ಸಿಟ್ಟನಿಂದ ಹೇಳಿ, ಏನು ಮಾಡಲೂ ತಿಳಿಯದೆ ಕೆಳಗಿಟ್ಟ ರುಮಾಲನ್ನು 
ವೇಗವೇಗವಾಗಿ ತಲೆಗೆ ಸುತ್ತಿಕೊಳ್ಳಲಾರ೦ಭಿಸಿದರು. ಅವರ ದನಿ ಸಿಟ್ಟಿನಿಂದ 
ಸಂತಪ್ಪವಾಗಿತ್ತು. ಮಾತು ಈ ಮಟ್ಟಕ್ಕೆ ಬರಬಹುದೆಂದು ಬಾಪೂಸಾಹೇಬನಿಗೂ 
ಅನಿಸಿರಲಿಲ್ಲ. ಪಡದಪ್ಪನ ಸ್ನೇಹ ಬಿಡುವ ವಚನ ಕೊಡುವವರೆಗೆ ಮಾವನ 
ಕೋಪವಿಳಿಯುವ ಲಕ್ಷಣಗಳಿರಲಿಲ್ಲ. ಅವರಿಗೆ ಯಾವ ಉತ್ತರವನ್ನು ಹೇಳಿದರೂ 
ಇರುಕಿನಲ್ಲಿ ಸಿಗುವ ಸಂಭವವಿತ್ತು. ಅಂತೆಯೇ ವಿಷಯವನ್ನು ಬದಲಿಸಲೆಂದು 
“ನಾಳೆ ತಿಳೀರಿ, ಲಕ್ಷ್ಮೀಬಾಯಿ ಅಕ್ಕಾ ಅವರು ಬಂದು ಆಸ್ತಿ ಕಬಜಾ ಕೇಳಿದರ 
ನಮಗ ನಾಕು ಜನರ ಬೆಂಬಲ ಸಿಗೋ ಹಾಗೆ, ಊರಾಗ ಜನರನ 
ಕಾಯಕೊಳ್ಳಬೇಕಲ್ಲಾ?” ಎಂದು ತನ್ನ ಮುಂದಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದ. 

“ಈ ವಾಡೇ ಲಕ್ಷ್ಮೀಬಾಯಿಗೇ ಸಲ್ಲತಕ್ಕದ್ದು. ಆಕಿ ಮನೆತನದ ಆಸ್ತಿ, 
ಅವರು ಕೇಳೋ ಮೊದಲೇ ಕರೆಸಿಕೊಟ್ಟು, ಮರ್ಯಾದಿಯಿಂದ ನೀನು ನಿನ್ನ 
ಊರಿಗೆ ಹೋಗು ಅಂತ ನಾ ಹೇಳವಾ. ಇದು ನನ್ನ ಅಂತಃಕರಣದ ಮಾತು. 
ಪುತಳಾ ಜೀವ೦ತ ಇದ್ದಾಗಿನ ಮಾತು ಬ್ಯಾರೆ. ಆಕಿ ಪಾಲಿಗೆ ಈ ಮನೆತನದ 
ಅರ್ಧಾ ಆಸ್ತಿ ಬರತಿತ್ತು. ಆಗ ನಿನಗ ಈ ಅಸ್ಥಿ ಉಪಭೋಗ ಮಾಡೋ ಹಕ್ಕು 
ಇತ್ತು ಈಗ ಅ ಮಾತು ಕೇಳಬ್ಕಾಡಾ. ಸುಮ್ಮನ ಲಕ್ಷ್ಮೀಬಾಯಿಗೆ ಪತ್ರಾ ಬರಿ. 
ಇಲ್ಲಾ ನನಗೆ ಹೇಳಿದರ ನಾನ ಬರೆಸಿ ಹಾಕತೇನಿ” ಎಂದು ಯಶವಂತರಾಯರು 
ನಿಷ್ಠುರತೆಯಿ೦ದ ನುಡಿದರು. 

ಈ ಮಾತು ಬಾಪೂಸಾಹೇಬನಿಗೆ ಅನಿರೀಕ್ಷಿತವಾದ ಪೆಟ್ಟಾಗಿತ್ತು. 
ಅನಾಯಾಸವಾಗಿ ಕೈಗೆ ಬಂದ ದೊಡ್ಡ ಆಸ್ತಿಯನ್ನು ಬಿಟ್ಟುಬಿಡುವುದೆಂದರೆ 
ಅವನ ಲೋಭಿ ಜೀವಕ್ಕೆ ಒಗ್ಗದ ವಿಷಯವಾಗಿತ್ತು. ಇಂಥ ಮಾತು ಹೇಳುವ 
ಮಾವನಿಗೆ ಏನು ಉತ್ತರಕೊಡಬೇಕೆಂಬ ವಿಚಾರದಲ್ಲಿ ಅವನಿರುವಾಗ 
ಪಡದಪ್ಪನವರು ಅಳ್ಲಿ ಕಾಲಿಟ್ಟರು. 

“ಏನೋ ಅಳ್ಯಾ ಮಾವಂದಿರೊಳಗ ಮನೆತನದ ಮಾತು ಕತಿ ನಡದ್ದಾಂಗ 
ಕಾಣತಾವು. ಅಂದಮ್ಯಾಗ ನಮ್ಮದೇನು ಇಲ್ಲಿ ಕೆಲಸಾ? ಮತ್ತ ಬರತೀನಿ” ಎಂದು 


ಗ್ರಾಮಾಯಣ ೧೭೧ 


ಔಪಚಾರಿಕವಾಗಿ ನುಡಿದರು. 

“ಇದ ಮಾತುಕತಿಗ೦ತ ನಿಮ್ಮನ್ನ ಕರೆಸಿದ್ದು. ಬರಿ” ಎಂದು ಬಾಪೂಸಾಹೇಬ 
ಅವರನ್ನು ಕರೆದು, ಕುಳ್ಳಿರಹೇಳಿ ತಾನು ಒಳಗೆ ನಡೆದ. ಮಾವನ ನ್ಯಾಯನಿಷ್ಯುರತೆಯ 
ತೋಫಿನ ಬಾಯಿಗೆ ಬಲಿಯಾಗುವ ಮನಸ್ಸು ಅವನಿಗಿರಲಿಲ್ಲ. 

ಪಡದಪ್ಪನವರು ದಿಂಬಿಗೆ ಆತು ಉಚ್ಚಾಸನದಲ್ಲಿ ಕುಳಿತು, ಶಾಟಿಯಿಂದ 
ಗಾಳಿ ಹಾಕಿಕೊಳ್ಳುತ್ತ “ಅ೦ತೂ ನೀವು ಬಂದಿರಿ ಪಾಟೀಲರ. ನಮ್ಮ ಚಿಂತಿ 
ದೂರ ಆದ್ದಾಂಗಾತು” ಎಂದು ಹೇಳಿದರು. 

“ಸ್ವಾಮಿಗೋಳಿಗೆಲ್ಲಾ ಚಿಂತೀ ಕಾಟ ಎಲ್ಲೆತಿರಿ? ಅದೆಲ್ಲ ನಮ್ದಾಂಗ 
ಸಂಸಾರದಾಗ ಒದ್ದ್ಯಾಡೋ ನರಮನಸ್ಕಾರಿಗೆ” ಎಂದು ಯಶವಂತರಾಯರು 
ನುಡಿದಾಗ, ಅವರಿಗರಿಯದಂತೆಯೇ ಅವರ ದನಿಯಲ್ಲಿ ವ್ಯಂಗ್ಯ ಮೂಡಿತ್ತು. 

“ಸ್ವಾಮಿ, ಸನ್ಯಾಸಿ, ೦ತರಾರಾದರೇನು ಪಾಟೀಲರ. ಶಿವನ 
ಮಾಯಾಜಾಲದಿಂದ ಪಾರಾಗೂತನಾ ಚಿಂತಿ ಗಂಟ ಬಿದ್ದದ್ದ ಅಲ್ರೇ?” ಎಂದು 
ವೈರಾಗ್ಯದ ಔದಾಸೀನ್ಯದಿಂದ ಪಡದಪ್ಪನವರು ಗ೦ಭೀರವಾಗಿ ಉತ್ತರವಿತ್ತರು. 

“ಅದಿರಲಿ, ನಾ ಅಂದ ಊರಿಗೆ ಹೋದ ಮ್ಯಾಗ, ದಾದಾ ಭಾರೀ 
ಭಾರೀ ಗೊಂದಲ ಎಬ್ಬಿಸಿಬಿಟ್ಟನಂತಲ್ಲಾ?” ಯಶವಂತರಾಯರು ತಿಳಿದುಕೊಳ್ಳುವ 
ಕುತೂಹಲದಿಂದಲೆಂಬಂತೆ ಕೇಳಿದರು. 

ಪಡದಪ್ಪನವರು ಆಸನವನ್ನು ಬದಲಿಸಿದರು. ಹೊಸ ಮಾತಿಗೆ ಹೊಸ 
ಆರ್ವಿರ್ಭಾವ; ಹೊಸ ಠೀವಿ ಎಂಬ ತತ್ತ್ವವನ್ನು ಅವರು ಮರೆತಿರಲಿಲ್ಲ. 

“ಏನ ಹೇಳಬೇಕ್ರಿ ಅವನ ಪುಂಡಾಟಿಕಿ? ಚಿಮಣಾ ಸಣ್ಣ ಹುಡುಗಿ. 
ತಿಳೀದ. ಎಲ್ಲೋ ಏನೋ ಕಾಲಜಾರಿ ಬಿದ್ದಿದ್ದಾಳಾದೀತು. ಆ ಪಾಪದ ಹೊರಿ 
ನನ್ನ ಮ್ಯಾಗ ಹೇರಲಾಕ ಬಂದಾ. ಶಿವನ ಆಟ, ಇದೂ ಒಂದು ನನ್ನ ಪರೀಕ್ಷಾ 
ಮಾಡತಾನ ಅಪ್ಪ ಅಂತ, ಆಗಲೆಪಾ ಅಂತಾ ಹೇಳಿದೆ. ತೆಲೀಕೆಟ್ಟು ಒದರ್ಕಾಡೋ 
ಮನಸ್ಕಾಗ ಸಾರಾಸಾರ ಬುದ್ಧಿ ಇದ್ದೀತರೆ? ಸಿಟ್ಟು ಅನ್ನೂದು ಮನಸ್ಕಾನ 
ಸುಟ್ಟು ಬೂದಿ ಮಾಡೂ ಕಿಡಿ. ಮಟದಾಗ ಚಿಮಣಾನ್ನ ಬಿಟ್ಟು ಹೋಗೂ 
ಅಂದೆ” ಸಾಭಿನಯವಾಗಿ ಸ್ವಾಮಿಗಳು ಹೇಳಿದರು. 

“ಈಗ ಆಕಿ ನೆಟ್ಟಗ ಆದಾಳಲ್ಲ?” 

“ಏನ ಹೇಳಲಿ ಯಶವಂತರಾಯರ?9 ಅದೊಂದು ಹುಚ್ಚಿ ತಂಗೀ, ನಿನ್ನ 
ಮನ್ಯಾಗ ಅದೀಯಂತ ಆರಾಮ ಇರೂ ಅಂತ ಹೇಳಿದೆ. ನಾಕ ಜನರ ಕಡೆಯಿಂದ 
ಹೇಳಿಸಿದೆ. ಮುಳು ಮುಳು ಅಂತ ಊಟಾ ಬಿಟ್ಟು ಮಲಗಿಬಿಟ್ಟಾಳಿ ಪುತಳಾಬಾಯಿ 


೧೭೨ ಗ್ರಾಮಾಯಣ 


ಸತ್ತ ಸುದ್ದಿ ಕೇಳಿದ ಮ್ಯಾಗಂತೂ ಆಕಿ ಸ್ಥಿತೀ ನೋಡಕ್ಕೆ ಆಗಾಣಿಲ್ಲರಿ. 
ಮಾತಾಡಿಸಿದವರಿಗಂತೂ, ಕವಕ್ಕನ ಏನರೆ ಬಾಯಿಗೆ ಬಂದ್ದಾಗ ಅಂತಾಳು. 
ಇದೂ ಶಿವನ ಆಟ ಅಲೆ?” ಎಂದು ಸ್ವಾಮಿಗಳು ನುಡಿದು ನಿಟ್ಟುಸಿರು ಬಿಟ್ಟರು. 

“ಬಸರ ಹೆಣಮಗಳು, ಹೀಗ ಊಟಾ ಬಿಟ್ಟ ಮಲಗಿದರ ಗತಿ ಏನು? 
ನಾನ ಮಠದ ತನಾ ಬಂದು ಆಕೀನ್ನ ಮಾತಾಡಿಸಿ ಸಮಾಧಾನ ಹೇಳಿದರ 
ನೆಟ್ಟಗಾಗಕಿಲ್ಲ?” ಯಶವಂತರಾಯರು ಅಂತಃಕರಣ ತುಂಬಿ ಕೇಳಿದಾಗ, 
ಪಡದಪ್ಪನವರಿಗೆ ಇಲ್ಲವೆನ್ನಲಾಗಲಿಲ್ಲ. 

“ನಿಮ್ಮ ಇಚ್ಛಾ, ನಿಮ್ಮ ಹುಡುಗಿ, ನೀವು ಬೇಕಾರ ಆಕಿನ್ನ ಕರಕೊಂಡು 
ಬಂದು ಆಕಿ ತೆಲಿಗೆ ಏರಿದ ದುಕ್ಕ ಇಳಿಯೂ ಹಾಗ ಉಪಾಯ ಮಾಡಸತಿದ್ದರ 
ಮಾಡಿಸರಿ, ನಾ ಈ ವಿಷಯದಾಗ ಏನೂ ಹೇಳೂದು ಜಡಾ ಆಗೈತಿ. ಒಂದ 
ಅಂದರ ಹೆಚ್ಚು ಎರಡ ಅಂದರ ಕಮ್ಮಿ ನೀವು ಹಿರ್ಕಾರು, ಏನ ಮಾತಾಡಿದರೂ 
ನಡೀತೈತಿ. ಮುಖ್ಯ ಪರದೇಶಿ ಹುಡಿಗಿ, ಎಲ್ಲಾದರೂ ನಕ್ಕೊಂತ ಇರಲಿ ಅಂತ 
ನಿಮಗ ಅನಸೂ ಹಾಗ ನಮಗೂ ಅನಸತೈತಿ. ಆದರ ಏನ ಮಾಡೂದು 
ಹೇಳಿ” ಸ್ವಾಮಿಗಳ ಕ೦ಠವೂ ತಾತ್ಪೂರ್ತಿಕವಾಗಿ ಗದ್ಗಿತವಾಗಿತ್ತು. 

“ಏನೂ ಮಾಡಬ್ಯಾಡಿ, ಆಕೀನೂ ನನ್ನ ಮಗಳ ಅಂತ ನಾ ತಿಳೀತೇನು. 
ನನ್ನ ಜೋಡೀ ನಮ್ಮ ಊರಿಗೆ ಕರಕೊಂಡು ಹೋಗಬೇಕೂಂತ ಮಾಡೀನು.” 

ಯಶವಂತರಾಯರ ಈ ಉತ್ತರದಿಂದ ಪಡದಪ್ಪನವರಿಗೆ ಅಲೌಕಿಕ 
ಸಮಾಧಾನವೆನಿಸಿತು. “ನಿಮ್ಮ ಅಂತಃಕರಣಾನ ದೊಡ್ಡದರೀ. ಕರೇ ಅಂದರೂ 
ಬಡವರ ತಂದಿ ನೀವ” ಎಂದು ಅವರನ್ನು ಹೊಗಳಲೂ ಹಿಂದುಮುಂದು 
ನೋಡಲಿಲ್ಲ. 

ಒಂದು ಸಮಸ್ಯೆ ಆಡುತ್ತಲೆ ಬಗೆಹರಿದಂತಾಗಿ ಇಬ್ಬರೂ 
ಸಮಾಧಾನವೆನಿಸಿದ್ದರಿಂದ ಕ್ಷಣಹೊತ್ತು ಇಬ್ಬರೂ ಸುಮ್ಮನಾದರು. ಆದರೆ 
ಯಶವಂತರಾಯರು ಸ್ವಭಾವತಃ ವಾಚಾಳಿಯಾಗಿದ್ದರಿಂದ ಬಹಳ ಹೊತ್ತು 
ಸುಮ್ಮನೆ ಕೂಡಲಾಗಲಿಲ್ಲ. ಮತ್ತೆ ಹರಟೆ ಪ್ರಾರಂಭವಾಯಿತು. ಮಾತು ಈಗ 
ಊರ ವಿಷಯಕ್ಕೆ ತಿರುಗಿತು. ಫೌಜದಾರರ ಆಗಮನದಿಂದ ಪಾದಳ್ಳಿಯಲ್ಲಿ 
ಉಂಟಾದ ಕೋಲಾಹಲವನ್ನು, ಗೌಡರ ಬಗ್ಗೆ ದೂಷಿತ ವಾರ್ತೆಗಳನ್ನು ಅವರು 
ಹರಡಬೇಕಾಗಿತ್ತು. ದಾದಾನಂಥ ಪುಂಡರನ್ನು ಕೂಡಿಕೊಂಡು ಗೌಡರು ದರ್ಪದ 
ಆಳಿಕೆಯನ್ನೇ ನಡೆಸುತ್ತಿರುವರೆಂದು ಅವರ ಅಭಿಪ್ರಾಯವಾಗಿತ್ತು ಪುತಳಾಬಾಯಿಯ 
ಮರಣದ ನಂತರ ಬಾಪೂಸಾಹೇಬನನ್ನು ಊರು ಬಿಟ್ಟು ಓಡಿಸುವ ಹಂಚಿಕೆಯಲ್ಲಿ 


ಗ್ರಾಮಾಯಣ ೧೭೩ 


ಅವರಿದ್ದಾರೆಂದು ಸೂಚಿಸಲು ಮರೆಯಲಿಲ್ಲ. 

“ಇಲ್ಲಿ ನೋಡ್ರಿ ಪಾಟೀಲರ. ನಾ ಜೀವ೦ತ ಇರೂತನಾ, ಇವರು 
ತಿಪ್ಪರಲಾಗಾ ಒಗೀಲಿ, ಬಾಪೂಸಾಬರು ಊರು ಬಿಟ್ಟು ನಾಯೇನು 
ಹೋಗಗೊಡಾಣಿಲ್ಲ” ಎಂದು ಪ್ರತಿಜ್ಞೆಗೈಯುವವರಂತೆ ಜೋರಿನಿಂದಲೇ 
ಹೇಳಿದರು. 

“ಹೌದು ಸ್ಟಾಮೇರ, ಗೆಳೆತನದಾಗ ನೀವು ಹೀಗನ್ನೂದ ವಾಜಿಮಿ. ಅದರ 
ಬಿಳೀಗಡ್ಡದ ನಮಗೆಲ್ಲಾ, ಇವಾ ತನ್ನ ಊರಾಗ ಮರ್ಯಾದಿಯಿಂದ ಬಾಳೇ 
ಮಾಡಲಿ ಅನಸತೈತಿ. ಬಡವರ ತಂದೀನ ಆಗಬೇಕಾಗಿದ್ದರ ತನ್ನ ಊರಾಗ 
ಆಗಲಿ, ಇಲ್ಲಿ ಬಡವರ ಕಲ್ಯಾಣ ನೋಡಕೊಳ್ಳಲಾಕ ನೀವದೀರಲ್ಲಾ” ಎಂದು 
ಯಶವಂತರಾಯರು ಅದೇ ನಿರ್ಧಾರದಿಂದ ಹೇಳಿದರು. 

ಪಡದಪ್ಪನವರು ಒಳಗಿಂದೊಳಗೇ ಗಾಬರಿಯಾದರು. ಮುದುಕನ 
ಹಟಮಾರಿತನ ಅವರಿಗೂ ಸಿಟ್ಟು ತರಿಸಿತ್ತು ಆದರೆ ಅದನ್ನು ಅದುಮಿಟ್ಟುಕೊಂಡು 
ಮೃದುವಾಗಿಯೇ ಮನವೊಲಿಸಲು ಪ್ರಯತ್ನಿಸಿದರು. 

“ನೀವು ಹಚ್ಚಿದ ಗಿಡಾ ನೀವ ಕಿತ್ತೂದು ನೆಟ್ಟಗರೇ? ಈ ಜಾಗೀರಿ 
ಭೂಮಿ ಕಬಜಾ ತೊಗೊಂಡವರೂ ನೀವ ಬಾಪೂಸಾಬರನ್ನ ತಂದು ಇಲ್ಲಿ 
ಇಟ್ಟಾವರೂ ನೀವ. ಈಗ ನಡಕ ನಮ್ಮನ್ನೆಲ್ಲ ಕೈಬಿಟ್ಟು ಹೋಗೂ ಅಂತ 
ಹೇಳತೀರೆಲ್ಲ? ಪುತಳಾಬಾಯೇರು ಹೋದರೂ ವಾಡೇ ಹೋಗಿಲ್ಲ; ನಾವೂ, 
ನೀವೂ ರೈತರು ಹೋಗಿಲ್ಲ. ಲಕ್ಷ್ಮೀಬಾಯಿ ಬಂದರ ಯಾವ ರೈತ 
ಮಾತಾಡಸತಾನಂತಿರಿ? ಬಾಪೂಸಾಬರು ಮನಸು ಮಾಡಿದರ, ಇಂದ ಈ 
ಊರ ರಾಜಾ ಆಗಬಹುದು. ಬಡಜನರೆಲ್ಲಾ ಅವರ ಬೆನ್ನಮ್ಯಾಗ ಆದಾರ. 
ಆಗಲಾರದ ನಾಕು ಜನಾ ಚಿಟಕಿ ಮುರಕೊಂತ ಕೂತಿದ್ದಾವು. ಅವರಿಗ್ಯಾಕ 
ಒಳಗಾಗಬೇಕು.” 

ಯಶವಂತರಾಯರಿಗೆ ಈ ಮಾತು ಬೆಳೆಸುವ ಇಚ್ಛೆ ಇರಲಿಲ್ಲ. ಪಡದಪ್ಪನವರ 
ಬಗ್ಗೆ ಅವರು ಹೇಳಿದ ಮಾತುಗಳು, ಪ್ರತ್ಯಕ್ಷದರ್ಶನದಿ೦ದ ಹೆಚ್ಚು ನಿಜವಾಗುವಂತಿತ್ತು 
ಅಂತಲೇ ವಿಷಯ ಬದಲಿಸಿ “ಅದೆಲ್ಲಾ ಬಾಪೂಸಾಹೇಬಗ ಸಂಬಂಧಿಸಿದ 
ಮಾತು. ಅದರಾಗ ನಾವ್ಯಾಕ ತಲೀ ಹಾಕಬೇಕು. ಈಗ ಚಿಮಣಾನ್ನ ವಾಡೇಕ 
ಕೊಟ್ಟ ಕಳಸತೀರ್ಕೋ, ಇಲ್ಲಾ ನಾನ ಮಠದ ತನಕಾ ಬಂದು ಕರಕೊಂಡ 
ಹೋಗಬೇಕಾಗತದೊ9” ಎಂದು ಕೇಳಿದರು. ಪಡದಪ್ಪನವರಿಗೆ ಈ 
ವಿಷಯಾಂತರದ ಅರ್ಥವಾಯಿತು. ಮುದುಕ ಒಳಗ೦ಂಟಿನವನೆಂಬುದೂ 


೧೭೪ ಗ್ರಾಮಾಯಣ 


ತಿಳಿಯಿತು. “ನಾ ಹೋಗಿ ಆಕೀಗೆ ನೀವು ಹೇಳಿದ ಮಾತು ತಿಳಿಸಿತೀನಿ. ಒಪ್ಪಿ 
ಬಂದರ ನೆಟ್ಟಗಾತು. ಇಲ್ಲಾಂದ್ರ ನೀವ ಬರಬೇಕಾದೀತು” ಎಂದು ನುಡಿದರು. 

ಅಷ್ಟರಲ್ಲಿ ಬಾಪೂಸಾಹೇಬ ಸ್ನಾನ ಮುಗಿಸಿ ಹೊರಗೆ ಬಂದ. ಪಡದಪ್ಪನವರು 
ಆಗ ಹೊರಟು ನಿಂತಿದ್ದರು. ಆದರೂ ಬಾಪೂಸಾಹೇಬನನ್ನು ಕಾಣದೆ 
ಹೋರಡುವಂತಿರಲಿಲ್ಲ. ಯಶವಂತರಾಯರು ಸ್ನಾನಕ್ಕೆ ಒಳಗೆ ಹೋಗುವ 
ತನಕ ದಾರಿ ಕಾಯಬೇಕಾಯಿತು. 

ಯಶವಂತರಾಯರು ಚಿಮಣಾಳನ್ನು ಕಾಣುವದು ಪಡದಪ್ಪನವರಿಗೆ ಸರಿ 
ಬ೦ದಿರಲಿಲ್ಲ. ಅವಳ ಸ್ಥಿತಿ ನೋಡಿ ಕನಿಕರ ಉಕ್ಕಿ ಬ೦ದು ಆ ಮುದುಕ ತಮ್ಮ 
ಗತ್ತುಗಾರಿಕೆಗಳನ್ನೆಲ್ಲ ಹೊರಗೆಳೆಯಬಹುದೆಂಬ ಭೀತಿ. ಆದ್ದರಿಂದ ಅವರ ಕಣ್ಣಿಗೆ 
ಚಿಮಣಾ ಬೀಳದಂತೆ ಎಲ್ಲಿಯಾದರೂ ಕಳಿಸಿಬಿಡಬೇಕೆಂದು ಇಬ್ಬರಲ್ಲಿಯೂ 
ಒಪ್ಪಂದವಾಯಿತು. ಕೆಂಚನಿಗೆ ಈ ಮಾತು ತಿಳಿಸಿ, ಯಶವಂತರಾಯ 
ಬರುವದರಲ್ಲಿಯೇ ಕೆಲಸ ಮುಗಿಸಿಬಿಡಬೇಕೆಂದು, ಪಡದಪ್ಪನವರು ಮಠದತ್ತ 
ಆತುರದಿಂದ ಹೆಜ್ಜೆ ಹಾಕಿದರು. 


೧೬ 


ಫೌಜದಾರರು ಕ್ಯಾಂಪು ಕಿತ್ತಿದರೂ ಪಾದಳ್ಳಿ ಶಾ೦ತವಾಗುವ ಲಕ್ಷಣಗಳೇನೂ 
ತೋರಲಿಲ್ಲ. ಎರಡು ದಿನಗಳ ಹಿಂದೆ ಹುಟ್ಟಿದ ಕಾಲರಾ ಬೇನೆ ಈಗ ಉಗ್ರ 
ಸ್ವರೂಪವನ್ನು ತಾಳಿತು. ಪ್ರಾರಂಭದಲ್ಲಿ ವಾಡೆಯ ಜೋಳ ತಿಂದ ನೆವದಿಂದ 
ಕೆಲ ಜನರು ಮರಣ ಹೊಂದಿದರು. ಆದರೆ ಮುಂದೆ ಕಾಲರಾ ಒಳ್ಳೆಯ 
ಸ್ಥಿತಿವಂತ ಮನೆತನದವರನ್ನೂ ಬೆನ್ನಟ್ಟಿತು. ಬೆಳಗಾದೊಡನೆಯ ಎಲ್ಲರೂ 
ಯಾವುದೊ ಭಯಾನಕ ವಾರ್ತೆಯನ್ನೂ ಕೇಳುವುದಕ್ಕೆ ಆತುರರಾಗಿರುತ್ತಿದ್ದರು. 
ಇರುಳಿನಲ್ಲಿ ಕಾಲರಾ ಯಾರಾರನ್ನು ಸೆಳೆದುಕೊಂಡು ಹೋಗಿರುವದೋ 
ಬಲ್ಲವರಾರು? ಇಂದು ಅವರಿಗೆ, ನಾಳೆ ಮತ್ತೊಬ್ಬರಿಗೆ, ನಮ್ಮ ಸರದಿ 
ಯಾವಾಗಲೋ ಏನೋ ಎಂದು ಜನರೆಲ್ಲ ಹೌಹಾರಿದರು. ಕಾಲರಾ ಮರಣಗಳ 
ವರದಿಯನ್ನು ಮೇಲಧಿಕಾರಿಗಳಿಗೆ ಕಳಿಸುತ್ತ ಕಾಲರಾದಿಂದ ನಿಧನ ಹೊಂದಿದವರ 
ಮನೆಗಳಿಗೆ ಹೋಗಿ ಸಮಾಧಾನಕ್ಕಾಗಿ ಅದೇ ಅದೇ ಮಾತುಗಳನ್ನು ಹೇಳುತ್ತ 
ಗೌಡರು ಹಣ್ಣಾದರು. ಸತ್ತವರ ವಾರಸದಾರರನ್ನು ಕರೆಸಿ, ವಾರಸಾ ಮಾಡುವ 
ಬಗ್ಗೆ ವರದಿ ಕೊಡಲು ತಪ್ಪಿದರೆ ದಂಡ ಬೀಳುವದೆಂದು, ಅವರ ಕರ್ತವ್ಯದ 


ಗ್ರಾಮಾಯಣ ೧೭೫ 


ನೆನಪು ಮಾಡಿಕೊಡುವುದು ಕುಲಕರ್ಣಿ ಶೇಷಪ್ಪನಿಗೆ ಬಿಡಲಾರದ ಕರ್ತವ್ಯವೆನೆಸಿತು. 
ಸತ್ತವರಿಗಾಗಿ ಗೋರಿಗಳನ್ನು ಅಗಿಯುವದು ಗರಡಿಮನೆಯ ಗಿಡಗಳ 
ಕೆಲಸವಾಯಿತು. ಸುತ್ತಲಿನ ದೇವರುಗಳೆಲ್ಲರಿಗೆ ನೀರು ಹಾಕಿಸಿ, ಕುರಿ ಕಡಿದು 
ದೇವಿಯ ಕ್ರೋಧವನ್ನು ಶಾ೦ತಗೊಳಿಸುವುದು ಅಗತ್ಯವೆಂದು ಅದಕ್ಕಾಗಿ ಅಂಬಲಿಗೆ 
ಜೋಳ ಎತ್ತುವ ಕೆಲಸದಲ್ಲಿ ಬಾಪೂಸಾಹೇಬನ ಹುಲಬ್ಯಾಟಿ ಹಳಬರ ಮುಖ್ಯಸ್ಥ 
ದಳವಾಯಿ ತಿಪ್ಪ, ಹಾಗೂ ಅವರ ಸಂಗಡಿಗರು ನಿರತರಾಗಿದ್ದರು. 

ಅಂತೂ ಊರಲ್ಲಿ ಹಬ್ಬಿದ ಕಾಲರಾ ಎಲ್ಲರನ್ನೂ ಒಂದಿಲ್ಲೊಂದು 
ರೀತಿಯಿಂದ ದುಡಿಯುವದರಲ್ಲಿ ತೊಡಗುವಂತೆ ಮಾಡಿತ್ತು ಉತ್ಸವವೇ ಇರಲಿ, 
ಯುದ್ಧವೇ ಇರಲಿ, ಪಿಡುಗೇ ಇರಲಿ ಒ೦ದು ಸಾರ್ವಜನಿಕ ಕಾರಣ ಜನರಲ್ಲಿ 
ಅದ್ಭುತ ಕಾರ್ಯಶಕ್ತಿಯನ್ನುಂಟು ಮಾಡುತ್ತದೆ. ಈಗಲೂ ಅದೇ ಸ್ಥಿತಿಯಾಗಿತ್ತು. 
ಪಡದಪ್ಪನವರು ಊರಲ್ಲಿದ್ದಿದ್ದರೆ ತಮ್ಮ ಅನುಯಾಯಿಗಳನ್ನು ಸಾವಿನ ದವಡೆಯಿಂದ 
ಪಾರುಮಾಡಲು ಅವರು ಅದ್ಭುತ ಪ್ರಯತ್ನವನ್ನು ಮಾಡುತ್ತಿದ್ದರು. ಸರಕಾರಿ 
ಡಾಕ್ಟರರನ್ನು ಕರೆತರಲು ಊರು ಬಿಟ್ಟು ಹೋದವರು ಮರಳಿ ಬಂದಿರಲಿಲ್ಲ. 
ಚಿಮಣಾಳನ್ನು ಬೇರೆ ತಮ್ಮ ಸಂಗಡ ಕರೆದೊಯ್ದಿದ್ದರು. ಅವಳನ್ನು ತಮ್ಮ 
ಶಿಷ್ಯಮಗನೊಬ್ಬನಲ್ಲಿ ಇಟ್ಟು, ಡಾಕ್ಟರರನ್ನು ಕರೆದುಕೊ೦ಡು ಬರುತ್ತೇನೆಂದು 
ಹೋದವರು ಇನ್ನೂ ಯಾಕೆ ಬರಲಿಕ್ಕಿಲ್ಲ ಎಂದು ಕೆಂಚನಿಗೆ ಒಡೆಯಲಾರದ 
ಒಗಟಾಯಿತು. ಮಠಕ್ಕೆ ಗೋಳಿಡುತ್ತ ಬರುವ ಜನರಿಗೆಲ್ಲ, “ಅಪ್ಪಾ ಅವರು 
ಇಂದು ಬರತಾರು; ಡಾಗದಾರನ್ನ ಕರತರತಾರು” ಎಂದು ಹೇಳಿ ಹೇಳಿ ಅವನಿಗೇ 
ಆ ಮಾತು ಬಾಯಿಪಾಠವಾಗಿತ್ತು. ಕಾಲರಾ ಹೆಚ್ಚಾದಂತೆಲ್ಲ, ಮಠದಲ್ಲಿ ದಿನನಿತ್ಯ 
ಸೇರುವ ತೀರ್ಥದ ಭಕ್ತರು ಈಗ ಬರದಂತಾಗಿದ್ದರು. ಅವರೆಲ್ಲ ಮನೆಹಿಡಿದದ್ದರಿಂದ 
ಈಗ ಕೆಂಚನೊಬ್ಬನೇ ಮಠದಲ್ಲಿರುವುದು ಈಗ ಅನಿವಾರ್ಯವಾಗಿತ್ತು. 
ಗಾಂಜಾಭಕ್ತರು ಮಠದತ್ತ ಸುಳಿಯದಂತಾದದ್ದು ಅವನಿಗೆ ಇನ್ನೂ ಹೆಚ್ಚಿನ 
ಬೇಸರವನ್ನುಂಟುಮಾಡಿತ್ತು. "ತೀರ್ಥ”ದ ಸಲುವಾಗಿ ಮನೆಮಾರು ತೊರೆದು 
ಸನ್ಯಾಸಿಯಾದ ಈ ವೀರ ವೈರಾಗ್ಯಶಾಲಿಗೂ ಈ ಏಕಾಕಿತನ ಬೇಸರವನ್ನು 
ತಂದಿತ್ತು. ದಿನವೂ ಪಡದಪ್ಪನವರ ದಾರಿ ಕಾಯುತ್ತ. ಕಾಲರಾದಿಂದ 
ಮರಣಹೊಂದಿದವರ ಲೆಕ್ಕಹಾಕುತ್ತ ಕೆಂಚ ವೇಳೆ ಕಳೆಯಶತ್ತಿದ. 

ಎರಡು ವಾರಗಳು ಗತಿಸಿದರೂ ಪಡದಪ್ಪನವರ ಸುದ್ದಿಯೂ ಇಲ್ಲ. 
ಅವರು ಕರೆದುಕೊ೦ಡು ಬರಬೇಕಾದ ಡಾಕ್ಟರರ ಸುಳುವೂ ಇಲ್ಲ. ಈ ಅವಧಿಯಲ್ಲಿ 
ಸಾವಿರ ಸಂಖ್ಯೆಯಲ್ಲಿ ಒಂದು ನೂರು ಜನ ಆಗಲೆ ಶಿವನ ಪಾದ ಸೇರಿ 


೧೭೬ ಗ್ರಾಮಾಯಣ 


ಮುಕ್ತರಾಗಿದ್ದರು. ವಾರಕ್ಕೊಮ್ಮೆ ವಾಡೆಯಿ೦ದ, ಕುರಿಕಡಿಸಿ ಗ್ರಾಮದೇವತೆಗಳಿಗೆಲ್ಲ 
ಅಂಬಲಿದಾನದ ಎಡೆ ತೋರಿಸಿದ್ದರೂ, ದುರಗವ್ವನ ಕೋಪ ಶಾಂತವಾದ 
ಲಕ್ಷಣಗಳು ಕಂಡುಬರಲಿಲ್ಲ. ಯಾವದೋ ಹಿಂದಿನ ಸಾಲವನ್ನು ಒಮ್ಮೆಲೆ 
ತೀರಿಸಿಕೊಳ್ಳಬೇಕೆಂಬ ಹಟದಿ೦ದಲೋ ಏನೋ ಸಾವು ಪ್ರತಿಯೊಬ್ಬರ ಮನೆಯ 
ಹೊಸ್ತಿಲ ಮೇಲೆಯೂ ಕುಳಿತು ತನ್ನ ಬಲಿಯನ್ನು ಕೇಳುತ್ತಿತ್ತು ಬಾಳಾಚಾರ್ಯರ 
ಮನೆಯಲ್ಲಿ ಅವರ ತಮ್ಮನ ಮಗ ಗೋಪಾಲಚಾರಿ ಮಠದಿಂದ ಮನೆಗೆ 
ಹೋದವನು ತಿರುಗಿ ಮಠದ ಕಟ್ಟೆಯನ್ನು ಹತ್ತಲಿಲ್ಲ. ಒಂದೇ ದಿನದಲ್ಲಿ ವೈಕುಂಠಕ್ಕೆ 
ನಡೆದನು. ಅದೇ ಸಂಜೆಗೆ ಅವರ ಕಕ್ಕ ಮುಪ್ಪಿನ ಮುದುಕರಾದ ಹಣಮಂತಾಚಾರಿ 
ಕಾಲರಾ ಬೇನೆಗೆ ತುತ್ತಾಗಿದ್ದರು. 

ಈ ಪಿಡುಗಿನ ಉತ್ಸವದಲ್ಲಿ ಬಾಳಾಚಾರ್ಯರಿಗೂ ಕೆಲಸವಿತ್ತು; ಮೈತುಂಬ 
ಮನ ತುಂಬ ಕೆಲಸವಿತ್ತು. ನೀರು ಕಾಯಿಸಿ ಕುಡಿಯಿರಿ, ಚಕ್ರಾಣಿ ಬೇರನ್ನು 
ತೇಯ್ದು ಮಜ್ಜಿಗೆಯಲ್ಲಿ ಕೂಡಿಸಿ ಕುಡಿಸಿ ಎಂದು ಸಲಹೆ ಹೇಳುತ್ತ ಅವರು 
ವೈದ್ಯರಾಗಿದ್ದರು. ಸತ್ತವರ ಮನೆಗಳಿಗೆಲ್ಲ ಹೋಗಿ ಧೈರ್ಯ ಹೇಳುವ ಕೆಲಸವೂ 
ಅವರ ಪಾಲಿಗೇ ಬಿದ್ದಿತ್ತು ಈಗ ಮನೆಯಲ್ಲಿ ಕಾಲರಾ ಪೀಡಿತ ಮಗನನ್ನು 
ಉಳಿಸಿಕೊಡದ ಚಕ್ರಾಣಿ ಬೇರನ್ನು ಊರಿನ ಜನರಿಗೆ ತೇಯ್ದುಕುಡಿಸುವ ಕೆಲಸವನ್ನು 
ಅವರು ಬಿಡಲಿಲ್ಲ. ಅ ಬೇರಿನ ಅಂತಃಶಕ್ತಿಯಲ್ಲಿಯ ಅವರ ವಿಶ್ವಾಸ 
ಹಾರಿಹೋಗಲಿಲ್ಲ. ತಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗುವವೆಂದು ಅವರಿಗೆ ಗೊತ್ತಿತ್ತು 
ಬ್ರಹ್ಮಲಿಖತದ ಮುಂದೆ ಯಾರ ಆಟವೂ ನಡೆಯಲಾರದು, ಕರ್ಮಫಲದಂತೆ 
ವಿಧಿ ನಡೆಸುವ ಸತ್ತ್ವಪರೀಕ್ಷೆ ಯಾರಿಗೂ ಬಿಟ್ಟಿದ್ದಲ್ಲ ಎಂಬ ಸತ್ಯ ಅವರಿಗೆ 
ಮನವರಿಕೆಯಾಗಿತ್ತು ತಾವು ಧನ್ವಂತರಿಯೂ ಅಲ್ಲ, ತಮ್ಮ ಚಕ್ರಾಣಿ ಬೇರು 
ಸಂಜೀವಿನಿಯೂ ಅಲ್ಲ ಎಂಬ ಮಾತೂ ಅವರಿಗೆ ತಿಳಿದಿತ್ತು ಆದರೆ ಇದರಲ್ಲಿಯೂ 
ಉಳಿಯ ಬೇಕಾದ ಜೀವಗಳಿದ್ದರೆ? ತಮ್ಮ ಪ್ರಯತ್ನಗಳಲ್ಲಿ ಒಂದಾದರೂ 
ಸಫಲವಾಗುವಂತಿದ್ದರೆ? ಅಂದಮೇಲೆ ಪ್ರಯತ್ನವನ್ನೇಕೆ ಬಿಡಬೇಕು? ಸಾವು 
ಎಲ್ಲವನ್ನೂ ನುಂಗಲು ಬಾಯಿ ತೆರೆದಿದ್ದರೂ. ಉಳಿಯಲೆಳಸುವ ಅದಮ್ಯವಾದ 
ಜೀವಸಾಧನೆಯಂತೆ ಆ ಬೇರು ಅವರಿಗೆ ಕಂಡಿತ್ತು. ಅಂತೇ ಮನೆಯಲ್ಲಿಯ 
ಸಾಣೆಕಲ್ಲು ಸವೆದುಹೋಗುವವರೆಗೆ, ಆ ಬೇರನ್ನು ತಿಕ್ಕಿಯೇ ತಿಕ್ಕಿದರು. 

ಈಗ ಸಾವು ಅವರ ಮನೆಯಲ್ಲಿಯೂ ತನ್ನ ಬಲಿಯನ್ನು ಕೇಳಿತ್ತು. 
ಚಕ್ರಾಣಿ ಬೇರಿನ ಬೇಡಿಕೆಯನ್ನು ಅದು ಮನ್ನಿಸಿರಲಿಲ್ಲ. ಅವರ ತಮ್ಮನ ಮಗ 
ಸಾವಿಗೀಡಾಗಲೇ ಬೇಕಾಯಿತು. ಆಚಾರ್ಯರಿಗೆ ಅದು ತಮ್ಮ ಸತ್ತ್ವಪರೀಕ್ಷೆಯೇ 


ಗ್ರಾಮಾಯಣ ೧೭೭ 


ಎಂದೆನಿಸಿತು. ಸಾವು ನೋವಿನ ಅನುಭವ ತನಗಾಗದೆ ಇನ್ನೊಬ್ಬರ ನೋವಿಗೆ 
ತಮ್ಮ ಹೃದಯ ಹೇಗೆ ಸ್ಪಂದಿಸಬೇಕು. ಮಗನ ಹೆಣವನ್ನು ನೋಡಿ ಆಚಾರ್ಯರ 
ಪತ್ನಿ ಮೌನವಾಗಿಯೇ ಕಣ್ಣೀರು ಸುರಿಸಿದರು ಎಂದೆನಿಸಿತು. ಗಂಡನ ನಿಷ್ಠುರ 
ಮೌನವನ್ನು ನೋಡಿ ದನಿತೆಗೆಯುವ ಧೈರ್ಯ ಅವರಿಗಾಗಲಿಲ್ಲ. ಆಚಾರ್ಯರಿಗೆ 
ಈ ಸೂಕ್ಷ್ಮದ ಅರಿವಾಯಿತು. ಊರ ಜನರಿಗೆ ಹೇಳುವ ಸಮಾಧಾನದ ನಾಲ್ಕು 
ಮಾತುಗಳನ್ನೇ ತಮ್ಮ ಪತ್ನಿಗೂ ಹೇಳಿ, ಆಚಾರ್ಯರು ಅಂತ್ಯಸಂಸ್ಕಾರಕ್ಕೆ ಸ್ವತಃ 
ತಾವು ಹೋಗದೆ, ಚಕ್ರಾಣಿಬೇರನ್ನು ತೇಯುತ್ತ ಕುಳಿತುಬಿಟ್ಟರು. ಬೇರು ಕಣ 
ಕಣವಾಗಿ ಸವೆಯುತ್ತ ನೀರಿನಲ್ಲಿ ಕರಗುತ್ತ ಪ್ರತಿಕ್ಷಣದ ಸಾವನ್ನು ಅನುಭವಿಸುತ್ತಿತ್ತು 
ಅದೇ ಜೀವನವೇನೋ, ಎಂದು ಅಚಾರ್ಕರಿಗೆ ಆ ಕ್ಷಣಕ್ಕೆ ಅನಿಸದಿರಲಿಲ್ಲ. 

“ಕಲ್ಲೆದೆ ಹಾರುವ' ಎಂದು ಆಚಾರ್ಯರ ಈ ವರ್ತನವನ್ನು ಕೆಲವರು 
ತೆಗಳಿದರು. ಆದರೆ ಆಚಾರ್ಕರ ಕಿವಿಗೆ ಅದು ಮುಟ್ಟರಲೇ ಇಲ್ಲ. ಗೋಪಾಲಕೃಷ್ಣನ 
ಗುಡಿಯಲ್ಲಿ ಕುಳಿತು ಬೇರನ್ನು ತೇಯುತ್ತ ನಿರಂತರವಾಗಿ ಔಷಧ ಹಂಚುವದೊಂದೇ 
ಈಗ ಅವರಿಗೆ ಕೆಲಸವಾಯಿತು. ಕಲ್ಲೆದೆಯೋ, ನೊಂದೆದೆಯೋ, ಜನರು ಅವರು 
ಕೊಡುವ ಔಷಧವನ್ನು ಸ್ವೀಕರಿಸುವದನ್ನೇನೂ ಬಿಡಲಿಲ್ಲ. ಆಚಾರ್ಯರ ಸಹಾನುಭೂತಿ 
ಔಷಧವಾಗಿ ಹರಿಯುತ್ತಿತ್ತು ಅವರ ಮಗ ತೀರಿಕೊಂಡ ಸಂಜೆಯೂ ಆಚಾರ್ಕರು 
ಗುಡಿಯ ಕಟ್ಟೆಯ ಮೇಲೆಯೇ ಇದ್ದರು. ಊರು ಉರಿಯುತ್ತಿರುವಾಗ ಸತ್ತವರಿಗಿ೦ತ 
ಇದ್ದವರಿಗಾಗಿ ದುಡಿಯುವವ ನಿಜವಾಗಿ ದೊಡ್ಡ ಮನುಷ್ಯ ಎಂದು ಜನರು 
ಚಕ್ರಾಣಿಬೇರಿನ ಮಜ್ಜಿಗೆ ತೆಗೆದುಕೊ೦ಡು ಅವರ ಉಪಕಾರ ಸ್ಮರಿಸುತ್ತ ಹೋದರು. 
ಆಚಾರ್ಯರ ಬೇರು ಕರಗಹತ್ತಿತ್ತು ಹೊತ್ತು ಮುಳುಗಿತು. ಔಷಧಕ್ಕಾಗಿ ನಡೆದ 
ಜನಸಮೂಹ ಕರಗಿತ್ತು. ಆಚಾರ್ಯರು ಎದ್ದು ಗುಡಿಯ ಕಟ್ಟಿಯನ್ನಿಳಿದರು. 
ಸಾಣಿಕಲ್ಲನ್ನು ಬಗಲಲ್ಲಿ ಹಿಡಿದುಕೊಂಡು ಹೊದ್ದ ಧೋತರವನ್ನು ಸಾವರಿಸಿಕೊಂಡು 
ಆಚಾರ್ಯರು ಮನೆಯತ್ತ ಹೊರಳಿದರು. ಗುಡಿಯಿಂದ ಸ್ವಲ್ಪ ದೂರದಲ್ಲಿ ಮಾದಿಗರ 
ಮಲ್ಲಿ ದುಃಖಿಸುತ್ತಲೇ ನಿಂತಿದ್ದಳು. ಕಾರಣ ಯಾರೂ ಕೇಳಬೇಕಾಗಿರಲಿಲ್ಲ. 
ಆಚಾರ್ಯರು ಕಣ್ಣು ಸನ್ನೆಯಿಂದಲೇ ಅವಳನ್ನು ಮಾತಾಡಿಸಿದರು. 

“ಯಪ್ಪಾ ಚನ್ನ್ಯಾಗ ಹಿಂದಕ ಮುಂದಕ ಆಗಾಕ ಹತ್ತೇತರಿ! ಬೇರ 
ಉಳದಿದ್ದರ ಜರಾ ಕೊಡಿರಿ” ಎಂದು ಅಂಗಲಾಚಿ ಬೇಡಿಕೊಂಡಳು. 

“ಬೇರ? ಇಕಾ ಒಬ್ಬರಿಗೆ ಸಾಲೂವಷ್ಟು ಮಾತ್ರ ಉಳದದ ನೋಡವಾ. 
ತೊಗೋ” ಎಂದು ಹೇಳಿ ಅವಳ ಕೈಯಲ್ಲಿ ಬೇರನ್ನಿತ್ತು ಆಚಾರ್ಯರು ಮುಂದೆ 
ಸಾಗಿದರು. ತಮ್ಮಲ್ಲಿಯ ಚಕ್ರಾಣಿ ಬೇರಿನ ಸಂಗ್ರಹ ತೀರಿಹೋದದ್ದರಿ೦ದ ಮುಂದೆ 


೧೭೮ ಗ್ರಾಮಾಯಣ 


ಏನು ಮಾಡಬೇಕೆಂದು ಅವರಿಗೆ ಯೋಚನೆಯಾಗಿತ್ತು ಯಾವ ಉಪಾಯವೂ 
ಅವರಿಗೆ ಹೊಳೆಯಲಿಲ್ಲ. ಆಚಾರ್ಕರಿಗೆ ತಡೆಯಲಾರದ ನೋವುಂಟಾಗಿತ್ತು. 
ಅಷ್ಟರಲ್ಲಿ ಅವರ ಕಡೆಗೇ ವಾಲೀಕಾರ ನಿಂಗ ಧಾವಿಸಿ ಬಂದನು. ಅವನ ಮುಖ 
ಹೌಹಾರಿ ಹೋಗಿತ್ತು “ಎಪ್ಪಾ, ಆಚಾರೆಪ್ಟ ಗಾತ ಆತೋ ಎಪ್ಪಾ ಗೌಡರ್ರೀ...” 
ಎಂದವನೇ ನಿಂಗ ದನಿ ತೆಗೆದು ಅಳಲಾರಂಭಿಸಿದ. 

“ಈಗ ಆಗೂದೆಲ್ಲ ಘಾತಪಾತನ, ಹೇಳು ನಿಂಗಾ ಏನಾಗೇದ ಹೇಳು 
ಗೌಡರಿಗೆ?” ಎಂದು ಘೋರ ಭವಿಷ್ಯವನ್ನು ಊಹಿಸಿಯೇ ಆಚಾರ್ಕರು ಕೇಳಿದರು. 

“ಆಗೋದೇನರಿ, ಹಿಂದಕ ಮುಂದಕ” ಎಂದಿಷ್ಟು ಹೇಳಿ ಮುಂದೆ 
ಮಾತನಾಡಲಾಗದೆ, ಬಿಕ್ಕಿಬಿಕ್ಕಿ ಅಳುತ್ತ ನಿಂಗ ಒಲ್ಲಿಯ ಸೆರಗಿನಿಂದ 
ಕಣ್ಣೊರೆಸಿಕೊಳ್ಳಹತ್ತಿದ. 

ಆಚಾರ್ಯರು ಅವನಿಗೇನೂ ಉತ್ತರ ಕೊಡಲಿಲ್ಲ. ಅಂತು ಸಾವು ಈಗ 
ಗೌಡರ ಮನೆಬಾಗಿಲಿಗೆ ಬಂದಿತ್ತು. ಊರಿನ ಸತ್ತ್ವಪರೀಕ್ಷೆಯ ಕಾಲ ಇನ್ನೂ 
ಮುಗಿದಿಲ್ಲವೇ? ಆಚಾರ್ಯರಿಗೆ ಗೌಡರು ಅಂದು ರಾತ್ರಿ ತಮ್ಮ ಮನೆತನದ 
ಮರ್ಯಾದೆಯನ್ನುಳಿಸಬೇಕೆಂದು ಕೇಳಿ ಕೊಂಡ ಮಾತು ದೈವವಾಣಿಯಂತೆ 
ಅರ್ಥಪೂರ್ಣವಾದದ್ದೆಂದೆನಿಸಿತು. ಕಾಲರಾದಿಂದ ಈ ಮೊದಲು ಸತ್ತ 
ಹೊಲಗೇರಿಯ ಬಾಳ್ಕಾನನ್ನು ಗೌಡರೇ ಮೊದಲು ನೋಡಿದವರು. ಅಂದಿನಿಂದ 
ಅವರ ನಡವಳಿಯೇ ಬದಲಾಗಿತ್ತು. ಸಾವು ಆಗಲೇ ತನ್ನ ನೆರಳನ್ನು ಅವರ 
ಮೇಲೆ ಬೀಸಿರಬೇಕು. ಇಲ್ಲದಿದ್ದರೆ ಮೂರು ದಿನಗಳಲ್ಲಿ ಅಂಥ ಬದಲಾವಣೆ 
ಸಾಧ್ಯವೇ? ವಜಕ್ಕಿಂತ ಕಠೋರವಾಗಿ ದರ್ಪದಿಂದ ಮೀಸೆ ತಿರುವುತ್ತ ಊರಲ್ಲೆಲ್ಲ 
ತಿರುಗಾಡುತ್ತಿದ್ದ ಗೌಡರು ಅಂದು ರಾತ್ರಿ ಬೆಣ್ಣೆಗಿ೦ತ ಮೃದುವಾಗಿದ್ದರು; ಪಾದಳ್ಳಿಯ 
ಇಡೀ ಜೀವನ ಕ್ರಮವೇ ಬದಲಾಗಬೇಕೆಂದು ದೈವಸಂಕಲ್ಲವಿರಬೇಕು. 

ಬಾಳಾಚಾರ್ಯರಿಗೂ ಗೌಡರಿಗೂ ಸಮಸುಮಾರು ಒಂದೇ ವಯಸ್ಸು. 
ಹುಡುಗತನದಿಂದಲೂ ಒಂದೇ ಕಡೆಗೆ ಬೆಳೆದು ತೀರ ಪರಿಚಿತರಾಗಿದ್ದರು. 
ಊರ ಕಾರಣಕ್ಕಾಗಿ ಕೆಲವು ಸಾರೆ ಇಬ್ಬರಲ್ಲಿಯೂ ತೀರ ದ್ವೇಷಕೂಡ ಹುಟ್ಟಿತ್ತು. 
ಒಮ್ಮೆ ಯಾವುದೋ ಕಲಹದಲ್ಲಿ ಗೌಡರು ತಮ್ಮ ಅಪಮಾನ ಮಾಡಿದರೆಂದು 
ಆಚಾರ್ಯರು ಗೌಡರ ಮನೆಯಿದ್ದ ಓಣಿಯಲ್ಲಾಗಲಿ, ಚಾವಡಿಯ ಮುಂದಿನ 
ಬೀದಿಯಾಗಲಿ, ಇಡೀ ಒ೦ದು ವರ್ಷ ತಪ್ಪಿಕೂಡ ಹಾಯ್ದಿರಲಿಲ್ಲ. ಆದರೆ ಇಂಥ 
ತೀವ್ರವಾದ ದ್ವೇಷ ಕೂಡ ಇಬ್ಬರಲ್ಲಿಯ ಪರಿಚಯವನ್ನು ಹೆಚ್ಚು ಆಳವಾಗಿಸಿತ್ತು 

ಅಂಥ ಗೌಡರು ಈಗ ಅಸನ್ನ ಮರಣರಾಗಿದ್ದಾರೆ. ಅರವತ್ತು ವರ್ಷಗಳ 


ಗ್ರಾಮಾಯಣ ೧೭೯ 


ಜೀವನಾನುಭವದಲ್ಲಿ, ತಪ್ಪಿಕೂಡ ಅವರ ಬಾಯಿಂದ ಸಾವಿನ ಮಾತನ್ನು ಆಚಾರ್ಯರು 
ಕೇಳಿರಲಿಲ್ಲ. ಗೌಡರ ದೇಹ ವಜ್ರದೇಹ. ಅವರು ಊರಲ್ಲಿ ನಡೆಯುತ್ತಿದ್ದರೆ 
ಪಾದಳ್ಳಿಯ ಕೋಟೆಯೇ ನಡೆದಂತಾಗುತ್ತಿತ್ತು ಇಂಥವರಿಗೆ ಕೊನೆ ಇರಬಹುದೆಂಬ 
ಕಲ್ಪನೆ ಕೂಡ ಬರುವುದು ಯಾರಿಗೂ ಶಕ್ಯವಿರಲಿಲ್ಲ, ಹೊಳೆ, ದೇವಾಲಯ, 
ಅಗಸೆ, ಚಾವಡಿಗಳಂತೆಯೇ ಗೌಡರೂ ನಿತ್ಯ ಕಾಣುವ ವಸ್ತುಗಳಲ್ಲೊಬ್ಬರಾಗಿದ್ದರು. 
ಚಾವಡಿಯ ಕಟ್ಟೆಯ ಮೇಲೋ, ಊರ ಮುಂದಿನ ತೋಟದಲ್ಲೋ, 
ದೇವಾಲಯದಲ್ಲೋ ದಿನನಿತ್ಯ ಎಲ್ಲರಿಗೂ ಅವರ ಗುಡುಗಿನಂತಹ ದನಿ 
ಕೇಳಲೇಬೇಕು. 

ಅಂಥ ಗೌಡರಿಗೂ ಈಗ ಕೊನೆಗಾಲ ಬಂದಿತ್ತು. ಆದರೆ ಈಗ ತಾವೇನೂ 
ಮಾಡುವಂತಿರಲಿಲ್ಲ. ದೈವಪರೀಕ್ಷೆಯೆಂಬಂತೆ ಇದ್ದ ಬೇರೂ ತೀರಿಹೋಗಿತ್ತು 
ಅದೊಂದು ಕೊನೆಯ ಚೂರಾದರೂ ಉಳಿದಿದ್ದರೆ ಗೌಡರನ್ನು 
ಉಳಿಸಿಕೊಳ್ಳಬಹುದಾಗಿತ್ತೇನೋ! ಇದೇ ನೋವಿನ ವಿಚಾರಗಳಲ್ಲಿಯೇ ಮುಳುಗಿ 
ಆಚಾರ್ಯರು ಗೌಡರ ಮನೆಯತ್ತ ಸಾಗಿದರು. 

ಗೌಡರ ಮನೆಯ ಸುತ್ತಲೂ ಊರಿಗೂರೇ ಕೂಡಿದ್ದರೂ ಮನೆ ಸ್ಫಶಾನದಷ್ಟು 
ಶಾಂತವಾಗಿತ್ತು ಯಾರೊಬ್ಬರ ಮುಖದ ಮೇಲೆಯೂ ಕಳೆ ಇರಲಿಲ್ಲ. ಆಚಾರ್ಯರು 
ಬರುತ್ತಲೇ ಕೂಡಿದೆಲ್ಲರಿಗೂ ದುಃಖ ಉಕ್ಕಿತೇನೋ, ಅಲ್ಲಲ್ಲಿ ಬಿಕ್ಕಿದ ದನಿ 
ಕೇಳಬ೦ದಿತು. ಮೌನವಾಗಿಯೇ ಆಚಾರ್ಯರಿಗೆ ಜನರು ದಾರಿಬಿಟ್ಟರು. ದೇವರನ್ನು 
ನೆನೆಯುತ್ತ ಆಚಾರ್ಕರು ಒಳಗೆ ಸಾಗಿದರು. 

ಆಚಾರ್ಯರು ಕ೦ಬಕ್ಕಾತು ಕೂತು ಸುತ್ತಲೂ ಕಣ್ಣಾಡಿಸಿದರು. ಗೌಡರ 
ಹಾಸಿಗೆಯ ಹತ್ತರ ಗೌಡರ ಪತ್ನಿ ಪಾರ್ವತೆವ್ವ ತನ್ನ ಇಬ್ಬರೂ ಮಕ್ಕಳನ್ನೂ 
ತಬ್ಬಿಕೊಂಡು ಕುಳಿತಿದ್ದಳು. ಹಿರಿಯ ಮಗ ಹದಿನಾಲ್ಕು ವರ್ಷದವ, ಚಿಕ್ಕವನು 
ಎ೦ಟು ವರ್ಷದವ. ಗೌಡರ ಹನ್ನೆರಡು ಮಕ್ಕಳಲ್ಲಿ ಬದುಕಿ ಉಳಿದವರು ಇವರಿಬ್ಬರೇ. 
ಗೌಡರ ಮರಣವಾರ್ತೆ ಮನೆಯಲ್ಲೆಲ್ಲ ವ್ಯಾಪಿಸಿದಂತಿತ್ತು ಧಾಬೆಯಲ್ಲಿಯ ದನಗಳು 
ಕೂಡ ಮೆಲುಕಾಡಿಸುವದನ್ನು ಬಿಟ್ಟು ತಮ್ಮ ಸಂಕಟವನ್ನು ತೋಡಿಕೊಳ್ಳುತ್ತವೆಯೋ 
ಏನೋ ಎಂಬಂತೆ ಮುಸುಗರೆಯುತ್ತ ಕಿವಿಚಾಚಿ, ಕಣ್ಣು ಹೊರಳಿಸಿ ನೆರೆದ 
ಜನರತ್ತ ನೋಡುತ್ತ ನಿಂತಿದ್ದವು. 

ಸ್ಪಲ್ಪ ಹೊತ್ತು ಮೌನವೇ ರಾಜ್ಯವಾಳಿತು. ಗೌಡರು ಮಕ್ಕಳ ಕಡೆಗೊಮ್ಮೆ 
ದೃಷ್ಟಿ ಬೀರಿದರು. “ಆಚಾರೆಪ್ಪ ಈ ಮಕ್ಕಳು ಪರದೇಶಿ ಆಕ್ತಾವ೦ತ ಕಾಳಜಿ ಏನು 


ಅಬ 
ಇಲ್ಲ, ಸತ್ತವರ ಮಕ್ಕಳು ಇದ್ದವರ ಕೈಯಾಗಲ್ಲ?” ಎಂದು ಏನೋ 


೧೧. 


೧೮೦ ಗ್ರಾಮಾಯಣ 


ಹೇಳಬೇಕೆಂದಿದ್ದರು. ಆದರೆ ಪಾರ್ವತೆವ್ವ ಗಾಬರಿಯಿ೦ದ, ಅವರ ಬಾಯಿಗೆ 
ಕೈಹಿಡಿದು, ಆಚಾರ್ಯರ ಕಡೆಗೆ ತಿರುಗಿ “ಹೀಗ ಮಾತಾಡಾಕ ಹತ್ಯಾರ ನೋಡ್ರಿ. 
ದುರಗವ್ಪನ ಬ್ಯಾನಿ ಬಂದವರು ಉಳದೂಲ್ಲ ಅಂತ ಗಾಬರಿ ಆಗ್ಯಾರರಿ, ಆಚಾರೆಪ್ಪಾ 
ಊರಿಗೇ ಬೇರು ತೇದು ಕೊಟ್ಟು ನೂರಾರು ಮಂದಿನ್ನ ಉಳಿಸೀರಿ. ಜೀವಾ 
ಉಳಸರಿ ಅಂತ ಹೇಳೂದು ಬಿಟ್ಟುಗೊಟ್ಟು, ಈಗ ಅ೦ದರಲ್ಲಾ, ಅಂತಾ ವಾಗತ್ಯದ 
ಮಾತಾಡಿ ನನ್ನ ಎದೀ ಬಡೀತಾರೋ ಎಪ್ಪಾ? ಎನ್ನುತ್ತ ಗೌಡರು ಹೇಳದಿದ್ದ 
ಮಾತನ್ನು ತಾನು ಹೇಳಿ, ದುಃಖ ಉಕ್ಕಿ ಬ೦ದು ಅತ್ತುಬಿಟ್ಟಳು. 

ಆಚಾರ್ಯರಿಗೆ ಎಲ್ಲ ಅರ್ಥವಾಯಿತು. ಈ ಸಮಸ್ಯೆಯನ್ನು ಅವರು 
ಈ ಮೊದಲೇ ನಿರೀಕ್ಷಿಸಿದ್ದರು. ಈ ರೀತಿಯ ಅ೦ತಃಕರಣದ ಸಂಕಟಕ್ಕೆ ಅವರೆಂದೂ 
ಸಿಕ್ಕಿಬಿದ್ದಿರಲಿಲ್ಲ. ಗೌಡತಿ ಪಾರ್ವತೆವ್ಟನ ಮಾತಿಗೆ ಉತ್ತರ ಕೊಡಲು ಅವರಿಗೆ 
ಬಾಯಿ ಬರಲಿಲ್ಲ. ತಮ್ಮಲಿದ್ದ ಚಕ್ರಾಣಿ ಬೇರಿನ ಸಂಗಹವೆಲ್ಲ ತೀರಿಹೋಗಿ, 
ಸವೆಯುತ್ತ ಬ೦ದ ಕೊನೆಯ ಚೂರನ್ನು ಮಾದರ ಚೆನ್ನನಿಗೆಂದು ಮಲ್ಲಿಯ 
ಕೈಯಲ್ಲಿ ಕೊಟ್ಟು ಬಂದಿದ್ದರು. ಸಂಜೀವಿನಿ ಶಕ್ತಿಯೆಲ್ಲ ಆ ಕೊನೆಯ ಚೂರಿನಲ್ಲಿಯೇ 
ಇರಬೇಕು. ಸ್ವಲ್ಪ ಹೊತ್ತು ಮುಂಚೆಯೇ ತಿಳಿದಿದ್ದರೆ ಅದರಿಂದ ಗೌಡರ ಪ್ರಾಣ 
ಉಳಿಯಬಹುದಾಗಿತ್ತೇನೋ! ಈಗ ಗೌಡರ ಪ್ರಾಣವನ್ನು ಉಳಿಸಿಬೇಕಾಗಿದ್ದರೆ 
ಕೊಟ್ಟ ಔಷಧವನ್ನು ಮರಳಿ ತರಿಸಬೇಕು. ಆದರೆ ಚನ್ನ ಔಷಧವಿಲ್ಲದೆ ಸತ್ತರೆ? 
ಆ ಪಾಪ ತಮ್ಮನ್ನು ಸುತ್ತಿಕೊಳ್ಳದಿರದು. ಈಗೋ ಗೌಡತಿ ಅಲ್ಲರಿದು ಜೀವ 
ಉಳಿಸಿರೆಂದು ಕೇಳಿಕೊಳ್ಳುತ್ತಿದ್ದಾಳೆ. ಗೌಡರು ತಮಗೆ ಆಪ್ತ ಸ್ನೇಹಿತರು. ಅವರ 
ಕೊನೆಗಾಲದಲ್ಲಿ ನೆರವಾಗದಿದ್ದರೆ ಹೇಗೆ? ಈ ಧರ್ಮಸಂಕಟ ಆಚಾರ್ಯರನ್ನು 
ನೂರು ಪರಿಯಾಗಿ ಹಿಂಸಿಸಿತು. ಸುಮ್ಮನೆ ಶೂನ್ಯದೃಷ್ಟಿಯಿ೦ದ ಸುತ್ತುಮುತ್ತು 
ನೋಡುತ್ತ ಕುಳಿತು ಬಿಟ್ಟರು. 

ಗೌಡರು ಕಾಣಲೆಂದು ಕೆಲಜನರು ಒಳಗೇ ಬ೦ದರು. ಅವರನ್ನು ನೋಡಿದ 
ಆಚಾರ್ಯರು “ಇಲ್ಲಿ ನೋಡಿ, ಗೌಡರ ಸ್ಥಿತಿ ನೋಡಿದಿರೆಲ್ಲ, ಇನ್ನು ಮನೀ ದಾರಿ 
ಹಿಡೀರಿ. ಇದು ಅಸಾಧ್ಯ ಸುಂಕರೋಗ ಭಾಳೊತ್ತು ನಿಲ್ಲಬ್ಯಾಡ್ರಿ” ಎಂದು 
ಬಂದವರಿಗೆಲ್ಲ ಹೇಳಹತ್ತಿದರು. ಆದರೆ ಇದು ಪಾರ್ವತೆವ್ವನಿಗೆ ಸಹನವಾಗಲಿಲ್ಲ. 

“ಆಚಾರೆಪ್ಪ ನೀನ ಹೀಗ ಜನರ ಕಾಲಾಗ ಹಾವು ಬಿಟ್ಟರ ಜನಾ ಬದಕು 
ಬಗಿಹ್ಯಾಗ? ಗೌಡರಿಗೆ ಅಗಸುದ್ದೆ ತರಸೂ ಹಾದೀ ಹೇಳಬಾರದ” ಎಂದು 
ಅಕ್ಕಸದಿಂದಲೇ ನುಡಿದಳು. 

“ತಂಗೀ, ಕಾಯಾವನೂ ಅವನ ಕೊಲ್ಲಾವನೂ ಅವನ. ಅವನ ಕೃಪಾ 


ಗ್ರಾಮಾಯಣ ೧೮೧ 


ಒಂದಿದ್ದರ ಬೆಂಕಿಯೊಳಗ ನಿಂತರೂ ಭಯಾ ಇಲ್ಲ. ಯಾವ ಧನ್ವಂತರಿ ಬಂದರೂ 
ದೇವರ ಸಂಕಲ್ಪದ ವಿರುದ್ಧ ಅವನ ಆಟೇನು ನಡಿಯೂದಿಲ್ಲ. ನೀನೂ ತಿಳಿದಾಕೀನ 
ಇದ್ದೀದಿ. ಔಷಧದ ಬೇರು ಇದ್ದರ, ಅದನ್ನು ತೇದು ಹಾಕದ ಹೀ೦ಗ ಮಬ್ಬು 
ಹಿಡಿದು ಕೂಡತಿದ್ದನೇ ನಾನು?” ಎಂದು ಹೇಳಿ ಆಚಾರ್ಯರು ನಿಟ್ಟುಸಿರು ಬಿಟ್ಟರು. 

“ಬೇರು ಇದ್ದದ್ದು ಈಗೆಲ್ಲ ಮಟಾಮಾಯ ಆತು ಆಚಾರೆಪ್ಪ?” ಗೌಡತಿ 
ಸಂಶಯದಿಂದಲೇ ಕೇಳಿದಳು. ಇಡೀ ದಿನವೆಲ್ಲ ಗೋಪಾಲಕೃಷ್ಣನ ಗುಡಿಯಲ್ಲಿ 
ಆಚಾರ್ಯರು ಔಷಧ ಹಂಚಿದ ವಿಷಯ ಅವಳಿಗೂ ತಿಳಿದಿತ್ತು. 

“ಒಬ್ಬರಿಗೆ ಹಾಕುವಷ್ಟೇ ಉಳಿದಿತ್ತು ಇದ ಈಗ ಮಾದರ ಚನ್ನಗ ಮಾರಿಬ್ಬಾನಿ 
ಬಂತು ಅಂತ ಸುದ್ದಿ ಕೇಳಿದೆ. ಅದನ್ನ ಅ೦ವಗ ಕೊಟ್ಟು ಕಳಿಸಿ ಬರಿಗೈಯಿಂದ 
ನಿಂತಮ್ಯಾಲ ಇಲ್ಲೀ ಸುದ್ದಿ ತಿಳೀತು” ಆಚಾರ್ಯರು ನಡೆದ ಸಂಗತಿಯನ್ನೆಲ್ಲ 
ವಿವರಿಸಿದರು. 

“ಹೇಗೋ ಮಲ್ಲಾ ಮಾದರ ಕೇರಿಗೆ ಹೋಗಿ, ಚನ್ನ್ಯಾನ ಮನ್ಯಾಗ ಆ 
ಬೇರು ಇಸುಕೊಂಡು ಬಾ. ಗೌಡರಿಗೆ ಬೇಕಾಗೇತೆ೦ತ ಹೇಳು” ಎಂದು ಪಾರ್ವತೆವ್ವ 
ಆತುರದಿಂದ ಆಜ್ಞೆ ಮಾಡಿದಳು. ಅದನ್ನು ಕೇಳಿದವರೇ ಗೌಡರು ಕ್ಷೀಣ ಸ್ವರದಿ೦ದ, 
“ಹೋಗಬ್ಯಾಡಲೇ ಮಲ್ಲಾ ನನಗೇನು ಬದಕೋ ಆಸೇವಿಲ್ಲ. ಸಾಯೋಕಿನ್ನಾ 
ಮೊದಲ, ಆ ಬಡವನ್ನ ಜೀವಾ ಹೊಡೆದು ತರೋ ಬೇರು ನನಗೆ ಬ್ಯಾಡ, 
ಅದೊಂದು ಪಾಪ ಮಾಡಿ ಮತ್ತ ಯಾವ ನರಕಕ್ಕ ಹೋಗಲಿ!” ಎಂದು 
ಕೂಗಿಕೊಂಡರು. ಇಷ್ಟು ಮಾತಾಡಿದ್ದೇ ದಣಿವಾಯತೇನೋ, ಕೈಕಾಲಿಗೆ ಬಲವಾದ 
ಒರಟು ಬಂದು ಮತ್ತೊಮ್ಮೆ ವಾಂತಿ ಮಾಡಿಕೊಂಡರು. 

ಮಲ್ಲ ಹೋಗುತ್ತಿದ್ದವನು ತಡೆದು ನಿಂತ. ಅವನಿಗೆ ಇನ್ನೊಮ್ಮೆ 
ಹೇಳಬೇಕೆಂದಿದ್ದ ಪಾರ್ವತೆವ್ವ ಗೌಡರು ವಾಂತಿಮಾಡಿಕೊಂಡಿದ್ದನ್ನು ನೋಡಿ, 
ಅತ್ತಕಡೆಗೆ ಲಕ್ಷ್ಯ ಹಾಕಬೇಕಾಯಿತು. ಆಚಾರ್ಯರು ಮೂಕಶೋಕದಿಂದ 
ಮರಗಟ್ಟಿದಂತಾಗಿದ್ದರು. ಅದೇ ಕಾಲಕ್ಕೆ ವಾಡೆಯಿಂದ ಯಶವಂತರಾಯ 
ಪಾಟೀಲರು ಗೌಡರನ್ನು ಕಾಣಲು ಆತುರದಿಂದ ಧಾವಿಸಿ ಬಂದರು. ಇನ್ನೂ 
ಕುಳಿತುಕೊಳ್ಳುವ ಮೊದಲೇ ಬಗಲಬಂಡಿಯ ಕಿಸೆಯೊಳಗಿಂದ ಒಂದು ಕಪ್ಪುರದ 
ತುಣುಕನ್ನು ಹೊರತೆಗೆದು, “ಇದನ್ನು ಬಿಸಿನೀರಾಗ ಹಾಕಿ ಕುಡಿಸರಿ” ಎಂದು 
ಹೇಳುತ್ತ ಪಾರ್ವತೆವ್ವನ ಕೈಗಿತ್ತರು. 

ಪಾರ್ವತೆವ್ವನಿಗೆ ಆ ತುಣುಕು ಸಂಜೀವಿನಿಯಂತೆ ಕಂಡಿತು. ಆಳಿಗೆ ಹೇಳಿ 
ಬಿಸಿ ನೀರು ತರಿಸುವಷ್ಟು ಅವಕಾಶ ಅವಳ ಆತುರ ಮನಸಿಗಿರಲಿಲ್ಲ. ತಾನೇ 
ಓಡಿ ಹೋಗಿ, ನೀರು ತಂದು ಕುಡಿಸುವದಾಗಿ ನಿರ್ಧರಿಸಿ ಒಮ್ಮೆಲೇ ಮೇಲೆದ್ದಳು. 


೧೮೨ ಗ್ರಾಮಾಯಣ 


“ಯಶವಂ೦ತರಾವ, ನೀವು ಬಂದಿರಿ ನೆಟ್ಟಗಾತು. ಸಾಯೋ ಮುಕ್ಕಟ, 
ಎಲ್ಲಾರ ಕ್ಷಮಾ ಕೇಳಿಕೋಬೇಕಂತ ಹೇಳಕಳಿಸಿದ್ದೆ. ಬಾಪೂಸಾಬರು ಎಲ್ಕದಾರು? 
ಶೇಷಪ್ಪ ಬರಲಿಲ್ಲ” ಎಂದು ದೀನವಾಗಿ ಕೇಳಿದರು ಗೌಡರು. 

“ಆಯಾಸ ಮಾಡಿಕೋಬ್ಯಾಡಿ. ಎಲ್ಲಾರೂ ಬರತಾರ” ಪಾಟೀಲರು 
ನುಡಿದರು. 

“ಬರತಾರ, ನಾ ಸತ್ತ ಮ್ಯಾಗ, ಬಾಯಿ ಹೋಗೂದರಾಗ ಬಂದಿದ್ದರ 
ಈಟು ಮಾತರ ಹೇಳಿಕೋತಿದ್ದೆ. ಎಲ್ಲಾರ ಕ್ಷಮಾ ಕೇಳಿಕೊಂತಿದ್ದೆ.” 

“ಅ೦ಥಾ ತಪ್ಪ ನಿಮ್ಮಿಂದೇನೂ ಆಗಿಲ್ಲ. ತಿರುಗಿ ಕೇಳಿದರ, ಅವರ ನಿಮ್ಮ 
ಕ್ಷಮಾ ಕೇಳಿಕೊಳ್ಳೋದು ರಾಸ” ಯಶವಂತರಾಯರು ಸಮಾಧಾನ ಮಾಡಲು 
ಪ್ರಯತ್ನಿಸಿದರು. 

“ಯಶವಂತರಾವ, ಮಾತು ಬೆಳಿಸಬ್ಯಾಡಿ. ಅವರಿಗೆ ವಿಶ್ರಾಂತಿಯ ಅಗತ್ಯ 
ಭಾಳ ಅದ” ಎಂದು ಬಾಳಾಚಾರ್ಕರು ಯಶವಂತರಾಯರಿಗೆ ಬಿನ್ನವಿಸಿಕೊಂಡರು. 

ಅ ಮಾತು ಗೌಡರ ಕಿವಿಗೂ ಬಿತ್ತು ಗೌಡರು ವಿಚಿತ್ರವಾದ ನಗೆಯೊಂದನ್ನು 
ಬೀರಿ ಆಚಾರ್ಯರ ಕಡೆಗೆ ಕಣ್ಣು ಹೊರಳಿಸಿ ; ಸಾವಕಾಶವಾಗಿಯೇ “ಆಚಾರೆಪ್ಪಾ, 
ಮುತ್ತಿನಂತಾ ಮಾತು ಹೇಳಿದಿ ನೋಡು. ಇನ್ನೂ ಕಾಯಮ್‌ ಆರಾಮಾ 
ತೊಗೋಂತೀನಿ, ನಾಯೇನು ಬಾಳ ಹೊತ್ತು ಮಾತಾಡಕ ಊಳೂದುಲ್ಲ. 
ಇಗಾ, ಇವು ನನ್ನ ಮಕ್ಕಳು. ನಿಮ್ಮೆಲ್ಲರ ಉಡ್ಕಾಗ ಹಾಕೀನಿ. ಅಂದ ಹೇಳಿದ್ದೆ. 
ಗೌಡರ ಮನೆತನದ ಮಾನಾ ಮರ್ಯಾದಿ ಎಲ್ಲಾ ನಿಮ್ಮೂವ; ಅವನ್ನ ಕಾಯಬೇಕು. 
ನನ್ನ ತಪ್ಪೆಲ್ಲಾ ಮಾಫ್‌ ಮಾಡಬೇಕು” ಇಷ್ಟು ಹೇಳಿ ಗೌಡರು ಮತ್ತೊಮ್ಮೆ 
ಕೈಮುಗಿದರು. ಆದರೆ ದಣಿವಿನಿಂದ ಮುಗಿದಂತೆಯೇ ಕೈಗೆ ಒರಟು ಬಂದು, 
ಮೈಯೆಲ್ಲ ಹಿಂಡಿದಂತಾಗಿ ನರಳಿದರು. ಮಲಗಿದ್ದಲ್ಲಿಯೇ ಮತ್ತೆ ವಾಂತಿ- 
ಭ್ರಾಂತಿಗಾರಂಭವಾಯಿತು. 

ಅಷ್ಟರಲ್ಲಿ ಪಾರ್ವತೆವ್ವ ಒಳಗಿನಿಂದ ಧಾವಿಸಿ ಬಂದು, ಕಪ್ಪುರದ ನೀರು 
ಹಾಕಬೇಕೆಂದು, ಬಾಯಿ ತೆರೆಯಲು ಕೇಳಿಕೊಂಡಾಗ, ಗೌಡರು ಹಲ್ಲುಕಚ್ಚಿದರು. 
ಅವರು ಬಾಯಿ ತೆರೆಯಲಿಲ್ಲ. ಪಾರ್ವತೆವ್ಪನಿಗೆ ಪರಿಸ್ಥಿತಿಯ ಅರಿವಾಗಿ, ಎದೆಎದೆ 
ಬಡಿದುಕೊಳ್ಳುತ್ತ. “ಅಯ್ಯೋ ನನ್ನ ಕುಂಕುಮ ಧೋರಿ, ಕೈಬಳಿ ಒಡೆದು ಕೈಬಿಟ್ಟು 
ಹೋದ್ಯಾ?” ಎಂದು ದನಿ ತೆಗೆದು ಜೋರಾಗಿ ಅಳಲಾರಂಭಿಸಿದಳು. ಈ 
ರಂಭಾಟಕ್ಕೆ ಹೆದರಿ ಗೌಡರ ಚಿಕ್ಕಮಗ ಚಿಳ್ಳನೆ ಜೀರಿ ಒಳಗೋಡಿಹೋದ. 

ಬಾಳಾಚಾರ್ಯರು ಎದ್ದುಬಂದು ಗೌಡರ ನಾಡೀ ಹಿಡಿದು ನೋಡಿದರು. 


ಗ್ರಾಮಾಯಣ ೧೮೩ 


ಇನ್ನೂ ಏನೋ ಮಾತನಾಡಬೇಕೆನ್ನುತ್ತಿರುವಾಗಲೇ ಗೌಡರ ಜೀವ ಹಾರಿ ಹೋಗಿತ್ತು 
ಬಾಳಾಚಾರ್ಕರು ಗೌಡಿತಿಯ ಕಡೆಗೆ ತಿರುಗಿ “ತಂಗೀ ಅತ್ತರೇನು ಸತ್ತವರು 
ಬರೂದುಲ್ಲ. ನಿನ್ನ ಹತ್ತು ಮಕ್ಕಳು ನಿನ್ನ ಕಣ್ಣೆದುರ ಸತ್ತಾಗ ಹೀ೦ಗ ಅತ್ತು 
ಅವರನ್ನು ಬದುಕಿಸಿಕೊಂಡಿದ್ದೇನು. ಇಂದು ಗೌಡರು, ನಾಳೆ ನಾವು, ನಿನ್ನಂಥಾ 
ತಿಳುವಳಿಕಿದ್ದ ಹೆಣಮಗಳು ಹೀ೦ಗ ಅಳಬಾರದು. ಊರ ಗೌಡತಿ, ಊರಿಗೆ 
ಸಮಾಧಾನ ಹೇಳೋದು ಬಿಟ್ಟು ಹೀಂಗ ಅಳಬಾರದು” ಧೈರ್ಯದ, ಸಮಾಧಾನದ 
ನಾಲ್ಕು ಮಾತು ಹೇಳಿ, ಅಲ್ಲಿಂದ ಯಶವಂತರಾಯರೊಡನೆ ಹೊರಬಿದ್ದರು. 

ಆಚಾರ್ಯರು ಹೊರಗೆ ಕಾಲಿಟ್ಟಾಗ, ಗೌಡರ ಅಂತ್ಯದರ್ಶನಕ್ಕಾಗಿ ಗುಂಪು 
ಗುಂಪಾಗಿ ಕೂಡಿದ ಜನಸಮೂಹವನ್ನು ಅವರು ಎದುರಿಸಬೇಕಾಯಿತು. 
ಪಾದಳ್ಳಿಯ ಊರಿಗೂರೇ ಅಲ್ಲಿ ನೆರೆದಿತ್ತು ಆಚಾರ್ಯರಿಗೆ ಅವರನ್ನು ನೋಡಿ 
ಅಂತಃಕರಣ ಉಕ್ಕಿಬಂದರೂ, ಅವರೊಂದಿಗೆ ಏನು ಮಾತನಾಡಲಾಗಲಿಲ್ಲ. 
ಸಮಾಧಾನದ ಗಿಳಿಪಾಠವನ್ನು ಅವರೆದುರು ಉಚ್ಚರಿಸಲು ಮನಸ್ಸು ಬರಲಿಲ್ಲ. 
ಪಿಡುಗು ಸಾವಿನ ಮೆರವಣಿಗೆಯನ್ನೇ ಹೊರಡಿಸಿದ್ದಾಗ ಯಾರಿಗೆ ಯಾರು 
ಸಮಾಧಾನ ಹೇಳಬೇಕು? ಆಚಾರ್ಯರ ಕಣ್ಣಿಗೆ ಪ್ರತಿಯೊಬ್ಬರೂ ಸಾವಿನ 
ಮುದ್ರೆಯನ್ನು ಧರಿಸಿದವರಂತೆಯೇ ಕಾಣುತ್ತಿದ್ದರು. ಅಲ್ಲಿ ನಿಲ್ಲಲೂ ಕೂಡ 
ಆಗದೆ, ತಲೆ ತಗ್ಗಿಸಿಕೊಂಡು ಆಚಾರ್ಯರು ಮುಂದೆ ಸಾಗಿದರು, ಅವರಿಗಾಗಿ 
ಕ್ಷಣಹೊತ್ತು ತಡೆದು ನಿಂತ ಜನ, ನುಗ್ಗಿ ಬರುವ ಪ್ರವಾಹದಂತೆ ಗೋಳಿಡುತ್ತ 
ಗೌಡರ ಮನೆಯನ್ನು ಹೊಕ್ಕಿತು. 

ಗೌಡರು ತೀರಿಕೊಂಡ ದಿನ ಇಪ್ಪತ್ತೆರಡು ಜನರು ಕಾಲರಾ ಬೇನೆಯಿಂದ 
ಮರಣಹೊಂದಿದ್ದರು. ಗರಡೀ ಮನೆಯ ಗರಡಿಗಳಿಗೆ, ಇಷ್ಟು ಹೊಸ ಗೋರಿಗಳನ್ನು 
ಒಮ್ಮೆಲೆ ಅಗೆಯುವುದು ಅಸಾಧ್ಯವಾಗಿ, ಹಳೆಯ ಗೋರಿಗಳನ್ನೇ ಅಗಿದು, 
ಒಳಗಿನ ಅಸ್ಥಿಪ೦ಜರವನ್ನು ಹೊರಗೆ ಬೀಸಾಡಿ, ಅದರಲ್ಲಿ ಹೆಣವನ್ನಿಟ್ಟು 
ಮಣ್ಣುಕೊಡುವ ಒಳದಾರಿಯನ್ನು ಅವಲಂಬಿಸಬೇಕಾಯಿತು. ರಾತ್ರಿ ಎಂಟು 
ಗಂಟೆಯ ಹೊತ್ತಿಗೆ ಮಠದಲ್ಲಿ ನೋಡುವವರಿಲ್ಲದೆ ಸತ್ತುಬಿದ್ದಿದ್ದ ಕೆಂಚನ ಹೆಣವನ್ನು 
ಹೊತ್ತು ತಂದಾಗ ಗೌಡರು ತೀರಿಕೊಂಡ ಸುದ್ದಿ ಬಂತು. ಇನ್ನು ಗೌಡರಿಗಾಗಿ 
ಗರಸಿನ ನೆಲದಲ್ಲಿ ಹೊಸ ಗೋರಿಯೊಂದನ್ನು ಅಗಿಯುವ ಕೆಲಸ ಗಂಟುಬಿದ್ದಿತಲ್ಲ, 
ಎಂದು ಕೆಲವು ಗರಡಿಯಾಳುಗಳು ಅಸಮಾಧಾನಪಟ್ಟುಕೊಂಡರು. 

“ಮಾರಾಯ ಗೌಡ, ಇದ್ದಾಗೂ ಕಾಡಿದಾ ಸತ್ತಾಗೂ ಕಾಡಿದ” ಎಂದು 
ಹಿರೇ ಕುರುಬ ನಿಂಗನಾಡಿದ ಮಾತು. ಕೆಂಚನ ಹೆಣವನ್ನು ಗೋರಿಯಲ್ಲಿ 


೧೮೪ ಗ್ರಾಮಾಯಣ 


ಕೂಡಿಸುತ್ತಿದ್ದ ದಾದಾನ ಕಿವಿಗೆ ಬಿತ್ತು. “ಸತ್ತರೂ ಕಾಡೂದನ್ನ ಬಿಡದ ಅದ್ಯಾವ 
ಗೌಡ ಸತ್ತವಂತಲೇ?” ಎಂದು ಅವನು ಕೇಳಿದ. ಹೆಣಕ್ಕೆ ಮಣ್ಣು ಮುಚ್ಚುತ್ತ 
ನಿಂತ ನಿಂಗನೇ ಮತ್ತೆ ಹೇಳಬೇಕಾಯಿತು. 

ಶಂಕರಪ್ಪಗೌಡರು ಸತ್ತರೆ೦ಬ ಸುದ್ದಿಯನ್ನು ಕೇಳಿದೊಡನೇ ದಾದಾ ಬಿಟ್ಟ 
ಕೆಲಸವನ್ನು ಬಿಟ್ಟು, ಕುಣಿಯ ಮೇಲೆ ಬಂದು ಕುಳಿತ. ಅವನ ಅ೦ತಃಕರಣಕ್ಕೇ 
ಬರೆಯಿಟ್ಟಂತಾಗಿತ್ತು. ನಾನಾಕಾಕಾ ಸತ್ತ ದುಃಖಕ್ಕಿಂತ ಈ ದುಃಖ ಅವನಿಗೆ 
ಹೆಚ್ಚಿದನಾಗಿ ಪರಿಣಮಿಸಿತು. ಕುಳಿತಲ್ಲಿಯೇ ನಿಟ್ಟುಸಿರುಬಿಟ್ಟು ಬಿಕ್ಕಿಬಿಕ್ಕಿ ಅಳಹತ್ತಿದ. 

“ಮಕಮೀಸಿ ಬಂದರೂ ಸಣ್ಣ ಹುಡುಗರಾಂಗ ಅಳತೀಯೇನಲೇ ಪ್ಯಾಲಿ? 
ಆ ಗೌಡೇನ ನಿನ್ನ ಕಾಕಾನ, ಮಾಮಾನ, ಹಿರಿಚಿಗಪ್ಪನ ಮಮ್ಮಗನ? 
ಅಳಾಕೇನಾತಲೇ?” ಎಂದು ನಿಂಗ ಕೆಣಕಿದ ಮಾತು ಕೂಡ ದಾದಾನಿಗೆ 
ಕೇಳಿಸಿರಲಿಲ್ಲ. ಅವನು ಸುಮ್ಮನೆ ಶೂನ್ಯಮನಸ್ಸನಾಗಿ ಕುಳಿತುಬಿಟ್ಟ 

ದಾದಾನ ದುಃಖದ ಕಾರಣ ಕೇಳುವುದಕ್ಕಾಗಲಿ, ಅವನಿಗೆ ಸಮಾಧಾನದ 
ನಾಲ್ಕು ಮಾತು ಹೇಳುವುದಕ್ಕಾಗಲಿ ಅವನ ಗೆಳೆಯರಿಗೆ ಅವಕಾಶವಿರಲಿಲ್ಲ. 
ಇನ್ನೂಎರಡು ಹೆಣಗಳಿಗೆ ಮಣ್ಣು ಕೊಡುವ ಕೆಲಸ ಅವರಿಗಾಗಿ ಕಾದಿತ್ತು. 
ಅವರಲ್ಲಿ ನಾಲ್ವರು ತಟ್ಟನೇ ಇನ್ನೊಂದು ಹೆಣ ತರಲು ಹೊರಟರು. ಉಳಿದ 
ಮೂವರು ಹಳೆಯ ಗೋರಿಯೊಂದನ್ನು ಅಗಿಯಲು ಪ್ರಾರಂಭಿಸಿದರು. 

ಮಲ-ಕಾರಿಕೆಗಳ ಮಡುವಿನಲ್ಲಿ ಹೊರಳಾಡುತ್ತಿದ್ದ ಕೆಂಚನ ಹೆಣವನ್ನು 
ಹೊತ್ತು ತರುವುದು ಅತಿ ಪ್ರಯಾಸದ್ದಾಗಿ ಪರಿಣಮಿಸಿತ್ತು. ಅಂತೆಯೇ ಆಗ 
ಹೆಣವನ್ನು ತರಲು ಹೋದವರು ಈಗ ಆ ಕೆಲಸಕ್ಕೆ ಬೇರೆಯವರನ್ನು ಹಚ್ಚಿ 
ತಾವೀಗ ಗೋರಿಯನ್ನು ಅಗಿಯುವ ಕೆಲಸಕ್ಕೆ ಕೈ ಹಾಕಿದ್ದರು. ಗುದ್ದಲಿ ಏಟು 
ಒಂದೇ ಸವನೆ ಬೀಳುತ್ತಿತ್ತು. ಕಲ್ದೋ, ಲೋಹದ ಚೂರೋ, ಅಸ್ನಿಪಂಜರವೋ 
ತಾಕಿದಾಗಷ್ಟು ವಿಚಿತ್ರ ರೀತಿಯ ಸಪ್ಪಳವಾಗುತ್ತಿತ್ತು. ಇಲ್ಲದಿದ್ದರೆ ತಾಳಬದ್ಧವಾಗಿ 
ಮಂದವಾದ ಗುದ್ದಲಿಯ ಹೊಡೆತವಷ್ಟೇ ಕೇಳಿಸಬೇಕು. ಗೋರಿಯನ್ನು 
ತಾಳಬದ್ಧವಾಗಿ ಮಂದವಾದ ಗುದ್ದಲಿಯ ಹೊಡೆತವಷ್ಟೇ ಕೇಳಿಸಬೇಕು. 
ಗೋರಿಯನ್ನು ಅಗಿಯುತ್ತ ಅವರು ಕೆಂಚನ ಬದಲಾಗಿ ಪಡದಪ್ಪನೇ ಸತ್ತಿದ್ದರೆ 
ಏನಾಗಬಹುದಿತ್ತೆಂಬುದರ ಬಗ್ಗೆ ಊಹಾವಿಲಾಸದಲ್ಲಿ ತೊಡಗಿದ್ದರು. ಪಡದಪ್ಪ 
ಸತ್ತಿದ್ದರೆ ಊರಿಗೂರೇ ಅಂತ್ಯದರ್ಶನಕ್ಕೆ ಬರಬಹುದಾಗಿತ್ತು. ಅದರೆ ಕೆಂಚ 
ದಿಕ್ಕಿಲ್ಲದ ಬಡವ, ಮನೆ-ಮಾರು ತೊರೆದ ಬಿಕನಾಶಿ, ಅಂತೆಯೇ ಹೊರುವುದಕ್ಕೂ 
ದಿಕ್ಕು ಕಾಣದೆ ಅವನ ಹೆಣ ಸಂಜೆಯವರೆಗೆ ಕೊಳೆಯುತ್ತ ಬಿದ್ದಿತ್ತು ಬಡವರೇನು, 


ಗ್ರಾಮಾಯಣ ೧೮೫ 


ಶ್ರೀಮ೦ತರೇನು, ಸತ್ತರೆ ಅವರ ಮಣ್ಣಿಗೆ ಎಲ್ಲರೂ ಬರಬೇಕೆಂಬುದು ನಿಂಗನ 
ವಾದ, ಅದಕ್ಕೆ ಅವನ ಗೆಳೆಯ ರಾಮ, “ಯಾರ ಮುಂದ ಹೇಳತೀಲೆ ಮಾತು? 
ಈಗ ಹಳೇ ಗೋರಿ ಅಗದು ಒಂದೇನು, ಎರಡೇನು ಹೆಣಾ ಇಟ್ಟು ಮುಚ್ಚತೀವಿ. 
ಗೌಡನ ಹೆಣಕ್ಕ ಮಾತ್ರ, ಹೊಸಾಗೋರಿ ಅಗದು ತಗೀತಿವಿಲ್ಲೊ? ದೊಡ್ಡವರು, 
ಸತ್ತರೂ ದೊಡ್ಡವರ” ಎಂದೇ ಹೇಳಿ ನಿಂಗನ ಬಾಯಿ ಮುಚ್ಚಿಸಿದ. ದಾದಾನ 
ಕಿವಿಗೂ ಈ ಮಾತು ಬಿದ್ದು, ಆ ಕ್ಷಣಕ್ಕೆ ಅವನಿಗೆ ಅದು ಸರಿಯೆನಿಸಿತು. 
ಶಂಕರಪ್ಪಗೌಡರ ದೊಡ್ಡತನದ ಚಿತ್ರ ಅವನ ಕಣ್ಣಿಗೆ ಕಟ್ಟಿತು. 

ಹಿಲಾಲಿನ ಬೆಳಕಿನಲ್ಲಿ ಗೋರಿಗಳನ್ನು ಅಗಿಯುವ ಕೆಲಸ ಒಂದೇ ಸವನೆ 
ನಡೆದಿತ್ತು. ಅಸ್ಥಿಪಂಜರದ ಬಿಡಿ ಬಿಡಿ ಭಾಗಗಳನ್ನು ಹೊರಗೆ ಎಸೆಯುತ್ತಿರುವಾಗ 
ರಾಮನ ಕೈಗೆ ಒಂದು ತಲೆಬುರುಡೆ ಸಿಕ್ಕಿತು. 

“ಎಲೇ ನಿಂಗಾ, ಇದು ನೋಡಲೇ ಒಳ್ಳೇ ದೊಡ್ಡ ಮನಶ್ಕಾನ ತಲೆ 
ಬುರುಡಿ ಕಾಣತೈತಿ” ಎಂದು ಒದರಿಕೊಂಡ. 

“ದೊಡ್ಡಮನಸ್ಯಾಂದು ಅಂತ ಅದರ ಮ್ಯಾಗ ಬರದುಗಿರಿತೈತೇನಲೇ 
ಮಳ್ಳ) ಸತ್ತತಲಿ ಬುರಡಿ ಮ್ಯಾಗಿಂದ ಮನಸ್ಕಾನ ಅಳೆಯಾವ ಕಾಣತೀದಿ 
ನೀನು” ಎಂದು ನಿಂಗ ಉತ್ತರವಿತ್ತ. 

“ನೋಡೇರ ನೋಡಲೇ ತಲಿ ಬುರಡಿ ಅಳತೀನ. ಇಂವಾ ಬುದುಕಿದ್ದದಾಗ 
ಹಮಚೌಕ ಹದನಾರ ಮಳದ ರುಮಾಲ ಸುತ್ತಿತಿರಬೇಕು. ಈಟು ದೊಡ್ಡ ತೆಲೀ 
ಇದ್ದವರು ಈಗ ಯಾರು ಇದ್ದಾರಾದೀತಪಾ?” ಎಂದು ರಾಮ ಆಶ್ಚರ್ಯವನ್ನು 
ವ್ಯಕ್ತಗೊಳಿಸಿದ. 

“ಹೊರಾಕ ನಾಕ ಮಂದೇನು ಸಾಕಿರಾಕಿಲ್ಲ. ಈಗಿನಂಪಾಗ ಆಗೂ 
ಯಾವದರ ಬ್ಯಾನಿಗೀನೀ ಬ೦ದಿದ್ದರ ಇವನ್ನ ಹೊತ್ತವರ ನಡಾನ ಮುರದಿತ್ತೋ 
ಏನೋ!” ಎಂದು ನಿಂಗ ನಗೆಯಾಡಿ ಕೈಯೊಳಗಿದ್ದ ಎಲುಬುಗಳನ್ನು ಬಿಸಾಡಿದ. 

ಈ ಅಗೆಯುವ ಸಪ್ಪಳದ ಹಿನ್ನೆಲೆಯಲ್ಲಿಯೇ ದಾದಾನ ವಿಚಾರಚಕ್ರ 
ಸಾಗಿತು. ಗೌಡರ ಮರಣದ ವಾರ್ತೆಯನ್ನು ಕೇಳಿ ಅವನ ಕಾರ್ಯೋತ್ಸಾಹವೇ 
ಅಡಗಿಹೋಗಿತ್ತು. 

ಸರಿರಾತ್ರಿಯ ಹೊತ್ತಿಗೆ ಗೌಡರ ಹೆಣವೊಂದು ಬಿಟ್ಟು ಉಳಿದ ಹೆಣಗಳು 
ಮಣ್ಣುಕ೦ಡವು. ಬೆಳಗಿನಿಂದ ಒಂದೇ ಸವನೇ ಗೋರಿಗಳನ್ನು ಅಗೆದಗೆದು, 
ದಣಿದು ಹೆಣವಾಗಿದ್ದ ಗರಡಿಮನೆಯ ಗುಡಿಗಳು ಒಮ್ಮೆ ಉಶೈೆಂದು ನಿಟ್ಟುಸಿರು 
ಬಿಟ್ಟರು. ಇನ್ನು ಮೇಲೆ ಮನೆಗೆ ಹೋಗೆ ಮಲಗಿಕೊಳ್ಳುವಷ್ಟು ತಾಳ್ಮೆಯೂ 


೧೮೬ ಗ್ರಾಮಾಯಣ 


ಅವರಲ್ಲಿ ಇರಲಿಲ್ಲ. ಗುದ್ದಲಿಗಳನ್ನೇ ತಲೆದಿಂಬಿಗಿಟ್ಟುಕೊಂಡು, ಗೋರ್ಯಾಳದಲ್ಲಿಯೇ 
ಸುಖನಿದ್ರೆಯಲ್ಲಿ ಪವಡಿಸಿದರು. ಮಧ್ಯರಾತ್ರಿಯ ತಂಗಾಳಿಯ ಚಳಿ 
ತೀಕ್ಷ್ಮಣವಾಗಿದ್ದರೂ ಅವರ ನಿದ್ದೆಗೇನು ಆತಂಕವಾಗಲಿಲ್ಲ. ಸಾವಿನ ದುಃಖವೆಲ್ಲ 
ಮರೆಗೆ ಸೇರಿದಂತಾಗಿತ್ತು ರಾತ್ರಿ ಸಮಾಧಾನವಾದಂತೆ ತಂಪಾಗಿತ್ತು. ಉಳಿದವರು 
ಮಲಗಿದರೂ ದಾದಾನಿಗೆ ನಿದ್ದೆ ಬರಲಿಲ್ಲ. ಮತ್ತೆ ಮತ್ತೆ ಶ೦ಕರೆಪ್ಪಗೌಡರ ದನಿ, 
ರೂಪ ಅವನ ನೆನಪಿನಲ್ಲಿ ತೇಲಿಬರುತ್ತಿದ್ದವು. ವ್ಯಕ್ಷಪಡಿಸಲಾಗದ ವೇದನೆಯೊಂದು 
ಅವನ ಮೈಮನಸ್ಸುಗಳನ್ನು ಒಂದೇ ಸವನೆ ಗಾಸಿಗೊಳಿಸುತ್ತಿತ್ತು. ತನ್ನ ಸಂಗಡಿಗರೆಲ್ಲ 
ನಿದ್ದೆ ಹೋದ ಮೇಲೆ, ಅವನೆದ್ದು ಊರೊಳಗೆ ಗೌಡರ ಮನೆಯ ಕಡೆಗೆ 
ನಡೆದ. ಆದರೆ ಅಲ್ಲಿಯೋ ದುಃಖ ಆಕ್ರೋಶಗಳು ಮಹಾಪೂರವಾಗಿ 
ಹರಿಯುತ್ತಿದ್ದವು. ದೂರದಿ೦ದಲೇ ಅದನ್ನು ಕ೦ಡು ಊಹಿಸಿದ ಅವನಿಗೆ ಒಳಗೆ 
ಅಡಿಯಿಡಲು ಧೈರ್ಯವಾಗಲಿಲ್ಲ. ಹಾಗೆಯೇ ತಿರುಗಿ ಗೋರ್ಯಾಳಕ್ಕೆ ಬಂದು, 
ಮನಸ್ಸಿನ ದುಃಖವನ್ನೆಲ್ಲ ಮರೆತು ಬಿಡಲು, ಗೌಡರಿಗಾಗಿ ಹೊಸ ಗೋರಿಯನ್ನು 
ಅಗೆಯತೊಡಗಿದ. ದಾದಾನಿಗೆ ಮೈಮೇಲೆ ಆವೇಶ ಬಂದಂತಾಗಿತ್ತು. 
ಶಂಕರೆಪ್ಪಗೌಡರಿಗೆ ತಾನು ಮಾಡಬಹುದಾದ ಪತ್ಯುಪಕಾರವೆ೦ದರೆ ಇದೇ ಒಂದು, 
ಎಂದು ಅವನಿಗನಿಸಿತ್ತು ಅಂತಲೇ ಯಾವ ದಣಿವನ್ನೂ ಲೆಕ್ಕಿಸದೆ ಭೂಮಿಯನ್ನು 
ಅಗೆಯಶತ್ತಿದ. ಗರಸಿನ ಕಠಿಣ ನೆಲ ಗುದ್ದಲಿಯೇಟಿಗೆ ಒಮ್ಮೆಲೇ ಹಣಿಯುತ್ತಿರಲಿಲ್ಲ. 
ಆದರೆ ದಾದಾನ ಹಟ ನೆಲದ ಬಿರುಸಿಗಿ೦ತ ಹೆಚ್ಚು ಬಿರುಸಾಗಿತ್ತು. ಅವನು 
ಅಗೆಯುವುದನ್ನು ಮುಗಿಸಿದಾಗ ಆಗಲೆ ಬೆಳಕು ಹರಿದಿತ್ತು. 

ಮರುದಿನ ಅಪರಾಹ್ನದ ವೇಳೆಗೆ ಗೌಡರ ದೇಹ, ಪಾದಳ್ಳಿಯ ಜನರೆಲ್ಲರ 
ಸಹಾನುಭೂತಿಗಳೊಡನೆ ಅಂತ್ಯಸಂಸ್ಕಾರವನ್ನು ಕಂಡಿತು. 

* 3% 3% ಬ್ಬ 

ಪಾದಳ್ಳಿಯಲ್ಲಿ ಕಾಲರಾ ಬೇನೆಯಿಂದ ತೀರಿಕೊಂಡವರಲ್ಲಿ ಗೌಡರದೇ 
ಕೊನೆಯ ನಂಬರು. ಮರುದಿನ ಹೊಸದಾಗಿ ಊರಲ್ಲಿ ಯಾರಿಗೂ ಕಾಲರಾ 
ಬರಲಿಲ್ಲ. ಮೊದಲು ಬ೦ದವರಾರೂ ಸಾಯಲಿಲ್ಲ. ಬಾಳಾಚಾರ್ಯರ ಬೇರಿನ 
ಮಹಾತ್ಮೆಯೇ ಇರಬೇಕೆಂದು ಕೆಲವರು ಆಡಿಕೊಂಡರು. ಅಂತೂ ಕಾಲರಾ 
ತನ್ನ ವಿರಾಟ ದರ್ಶವನ್ನು ತೋರಿಸಿ ಊರು ಬಿಟ್ಟಿತು. ಆದರೆ ಪಾದಳ್ಳಿಯ 
ಜೀವನವೆಲ್ಲ ಏನಾಗಿತ್ತೆಂಬುದರ ಅರಿವೇ ಒಬ್ಬರಿಗೂ ಇರಲಿಲ್ಲ. ಪಿಡುಗು ಹೊರಟು 
ಹೋಗಿ ಊರು ಶಾಂತವಾದ ಮೇಲೆ ನೋಡಿದಾಗ ಅಲ್ಲಿ ಉಳಿದದ್ದೇನು? 
ದಂಡು ಹೊಕ್ಕು ತಾಂಡವವಾಡಿದಂತೆ ಊರಿನ ಜೀವನವೆಲ್ಲ ಉದ್ದಸ್ತವಾಗಿತ್ತು. 


ಗ್ರಾಮಾಯಣ ೧೮೭ 


ಊರಿಗೇ ಕೋಟೆಯಾಗಿ ಕಾಯುತ್ತಿದ್ದ ಗೌಡರು ಇಲ್ಲದಂತಾಗಿದ್ದರು. ಕೆಲವು 
ಜನರೊಡನೆ ಕೆಲವು ಸಮಸ್ಯೆಗಳೂ ಸತ್ತುಹೋಗಿದ್ದವು ನಿಜ. ಆದರೆ ಈ 
ಪ್ರಳಯದಲ್ಲಿಯೇ ಕೆಲ ಹೊಸ ಸಮಸ್ಯೆಗಳೂ ಹುಟ್ಟಿಕೊಂಡಿದ್ದವು. ಇನ್ನು ಅವುಗಳ 
ವಿಚಾರಕ್ಕಾಗಿ ಮತ್ತೆ ಬದುಕಿನ ನಿರಂತರವಾದ ಕಲಹ ಪ್ರಾರ೦ಭವಾಗಬೇಕಾಗಿತ್ತು 


ಇ ಟಬ ಜಟ 


೧೮೮ ಗ್ರಾಮಾಯಣ 


ಭಾಗ ೨ 
೧೭ 


ಕಾಲರಾ ಪಿಡುಗಿನಿಂದ ಪಾದಳ್ಳಿಯ ಸಾರ್ವಜನಿಕ ಜೀವನಕ್ಕೆ ಬಲವಾದ 
ಆಘಾತ ಉಂಟಾಗಿತ್ತು. ಪುತಳಾಬಾಯಿಯ ಮರಣದಿಂದ ಜಾಗೀರದಾರರ 
ವಾಡೆ ಯಜಮಾನರಿಲ್ಲದಂತಾಗಿತ್ತು. ಗೌಡರ ಮರಣದಿಂದ ಅವರ ಮನೆತನ 
ನಡುನೀರಿನಲ್ಲಿ ಕೈಬಿಟ್ಟಂತಾಗಿತ್ತು ಈ ಎರಡೂ ಮರಣಗಳ ಫಲವಾಗಿಯೇ 
ಹೊಸದಾದ ಮಹತ್ತ್ವದ ಸಮಸ್ಯೆಗಳು ಹುಟ್ಟಿಕೊಂಡವು. ಅವುಗಳನ್ನು ಬಗೆಹರಿಸದೆ 
ಪಾದಳ್ಳಿಯ ಜೀವನ ಮುಂದೆ ಸಾಗುವಂತಿರಲಿಲ್ಲ. ಬಾಳಾಚಾರ್ಕರ ತಲೆಯಮೇಲೆ 
ಮತ್ತೊಂದು ದೊಡ್ಡ ಜವಾಬ್ದಾರಿ ಬಂದು ಬಿದ್ದಂತಾಗಿತ್ತು. ಮೊಟ್ಟಮೊದಲು 
ಜಾಗೀರದಾರರ ಮನೆತನದ ವ್ಯವಸ್ಥೆಯಾಗಬೇಕಾಗಿತ್ತು. ಲಕ್ಷ್ಮೀಬಾಯಿಯನ್ನು 
ಕರೆಸಿ ವಾಡೆಯನ್ನು ಅವರ ಪಾಲಿಗೆ ಒಪ್ಪಿಸಿಕೊಟ್ಟು, ಬಾಪೂಸಾಹೇಬನನ್ನು 
ಊರುಬಿಟ್ಟು ಕಳಿಸಬೇಕಾಗಿತ್ತು. ಆದರೆ ಈ ಅವಧಿಯಲ್ಲಿಯೇ ಎಲ್ಲಿ ಗೌಡರ 
ಮನೆತನದ ವಾರಸಾ ಪ್ರಕರಣವೂ ತಲೆಯೆತ್ತುವದೋ ಎಂದು ಅವರಿಗೆ ದೂರದ 
ಚಿ೦ತೆಯುಂಟಾಗಿತ್ತು. ಸಾಯುವಾಗ ಗೌಡರು ಹೇಳಿದ ಮಾತನ್ನು ಅವರು 
ನಡೆಸಲೇಬೇಕಾಗಿತ್ತು. ಆ ಪ್ರಕಾರ ರೈತರೆಲ್ಲರಿಗೂ ಅವರು ಗೌಡರ ಸಂದೇಶವನ್ನು 
ಮುಟ್ಟಿಸಿದ್ದರು, ಗೌಡರ ಮನೆತನದ ಮರ್ಯಾದೆಯನ್ನು ಪಾದಳ್ಳಿಯ 
ಮರ್ಯಾದೆಯಂತೆ, ಗೌರವದಿಂದ ನಡೆಸಿಕೊಂಡು ಬರುತ್ತೇವೆಂದು ಅವರೂ 
ಪ್ರತಿಜ್ಞೆವಾಡಿದ್ದರು, ಆದರೆ ದುಷ್ಟಶಕ್ತಿಗಳು ಮರೆಂರುಲ್ಲಿಂಯೇ 
ಸೂತ್ರಗಳನ್ನಾಡಿಸುತ್ತಿದ್ದರೆ? 

ಬಾಳಾಚಾರ್ಯರ ಸಂಶಯ ಬಹುಬೇಗನೇ ನಿಜವಾಯಿತು. ಗೌಡರು ಸತ್ತು 
ಒಂದು ವಾರವಾಗಿರಬೇಕು. ಒಂದು ದಿನ ಪಡದಯ್ಯನವರು, ಲಿಂಗಪ್ಪನನ್ನು 
ಕರೆದುಕೊಂಡೇ ಪಾದಳ್ಳಿಗೆ ಕಾಲಿಟ್ಟರು. ಪುತಳಾಬಾಯಿ ಸತ್ತು ಅಂದಿಗೆ ಒಂದು 
ತಿಂಗಳಾಗಿತ್ತು. ಬಾಪೂಸಾಹೇಬ ಇವರಿಬ್ಬರನ್ನೂ ಎದುರುಗೊಂಡು 
ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದ. ಊರಿಗೆಲ್ಲ ಈ ಸುದ್ದಿ ತಿಳಿಯಬೇಕೆಂದೇ 


ಗ್ರಾಮಾಯಣ ೧೮೯ 


ಅವರು ಮಸಲತ್ತು ಮಾಡಿದ್ದರು. ಆ ಮೆರವಣಿಗೆಯ ವಿಶೇಷವೆಂದರೆ ಕುಲಕರ್ಣಿ 
ಶೇಷಪ್ಪನೂ ಅದರಲ್ಲಿ ಭಾಗವಹಿಸಿದ್ದ. ಬಾಪೂಸಾಹೇಬ ಲಿ೦ಗಪ್ಪನನ್ನು ತನ್ನ 
ವಾಡೆಯಲ್ಲಿ ಇರಿಸಿಕೊಳ್ಳಬೇಕೆಂದು ಆಗ್ರಹಪಟ್ಟರೂ ಸ್ವಾಮಿಗಳು ಕೇಳಲಿಲ್ಲ. 
ಅವನು ಮಠದಲ್ಲಿಯೇ ಇರುವದು ಯೋಗ್ಯವೆಂದು ಅವರ ಖಂಡಿತವಾದ 
ಅಭಿಪ್ರಾಯವಾಗಿತ್ತು. 

ಬಾಳಾಚಾರ್ಕರ ಕಣ್ಣಿಗೆ ಈ ದೃಶ್ಯವೆಲ್ಲ ಬಿದ್ದು, ಅವರಿಗೆ ಈ ಎಲ್ಲ ಪರಿಸ್ಥಿತಿಯ 
ಅರ್ಥವಾಯಿತು. ಲಿಂಗಪ್ಪನನ್ನು ಬಾಪೂಸಾಹೇಬ ಸ್ವಾಗತಿಸಿದ ಸಂಗತಿ ಅವರ 
ದೃಷ್ಟಿಯಲ್ಲಿ ಅರ್ಥಪೂರ್ಣವಾಗಿತ್ತು ಅನರ್ಥಪೂರ್ಣವೂ ಆಗಿತ್ತು ಹೆಣದ ಮೇಲೆ 
ಹೊಂಚು ಹಾಕಿ ಕೂಡುವ ಹದ್ದು ಕಾಗೆಗಳಂತೆ, ಬಾಪೂಸಾಹೇಬ, ಪಡದಯ್ಯನವರ 
ಚೆಲ್ಲಾಟ ಅವರಿಗೆ ಕಂಡಿತು. ಇನ್ನು ತಡಮಾಡಿದರೆ ಕೆಲಸ ಕೈಮೀರವದೆಂದೆಣಿಸಿ, 
ಅಂದೇ ರಾತ್ರಿ, ಲಕ್ಷ್ಮೀಬಾಯಿಯನ್ನು ಕರೆತರಲು ಲಕ್ಷ್ಮಣನನ್ನು ಪತ್ರಕೊಟ್ಟು 
ಇಂದುಪುರಿಗೆ ಅಟ್ಟಿದರು. 

ಲಕ್ಷ್ಮೀಬಾಯಿಗೆ ಪಾದಳ್ಳಿಗೆ ಬರಲು ಮೊದಮೊದಲು ಅನುಮಾನವಾಯಿತು. 
ಹಿಂದಿನ ಅನುಭವವನ್ನು ಅವಳೆಂದೂ ಮರೆಯುವಂತಿಲ್ಲ. ಈಗಲೂ ಅದೇ 
ರೀತಿಯ ಅಪಮಾನ ತನಗಾಗಿ ಸಿದ್ಧವಾಗಿದ್ದರೆ, ಎ೦ದು ಹೆದರಿಕೆ ಉ೦ಟಾಯಿತು. 
ಆದರೆ ರಾಜಪುರೋಜಹಿತರಿಂದ ಕರೆಬ೦ದದ್ದರಿ೦ದ ಇಂಥ ಅನುಮಾನಕ್ಕೆ ಆಸ್ಪದ 
ಉಳಿಯಲಿಲ್ಲ. ಮರುದಿನ ಸಾಯಂಕಾಲವೇ ಲಕ್ಷ್ಮೀಬಾಯಿ ಪಾದಳ್ಳಿಗೆ ಬಂದಳು. 
ಅವಳು ತನ್ನ ಪರಿವಾರದೊಡನೆ ನದಿಯ ಆಚೆಯ ದಂಡೆಗೆ ಬಂದಿರುವಳೆಂಬ 
ಸುದ್ದಿ ಮುಟ್ಟಿತು. ಕೂಡಲೆ ಬಾಳಾಚಾರ್ಯರು ದಾದಾ ಹಾಗೂ ಇನ್ನಿತರ ಗರಡೀ 
ಮನೆಯ ಆಳುಗಳೊಡನೆ ಹೋಗಿ ಲಕ್ಷ್ಮೀಬಾಯಿಯನ್ನು ಸ್ಟಾಗತಿಸಿ ಕರೆತಂದರು. 

ಈ ಸುದ್ದಿ ಪಾದಳ್ಳಿಯ ತು೦ಬ ವ್ಯಾಪಿಸಲು ತಡವೇನೂ ಅಗಲಿಲ್ಲ. 
ಜಾಗೀರದಾರರ ಮನೆತನ ಮತ್ತೊಮ್ಮೆ ಜನರ ಕುತೂಹಲ ಕೇ೦ದ್ರವಾಯಿತು. 
ಲಕ್ಷ್ಮೀಬಾಯಿ ವಾಡೆಗೆ ಹೊರಡಬೇಕೆಂದಾಗ ಮತ್ತೆ ಮೊದಲಿನ ಪರಸ್ಥಿತಿಯೇ 
ಪ್ರಾಪ್ತವಾಯಿತು. ಬಾಪೂಸಾಹೇಬ ಅವರನ್ನು ವಾಡೆಯಲ್ಲಿ ಕಾಲಿಡಗೊಡಲಿಲ್ಲ. 
ವಾಡೆಯ ತಲೆಬಾಗಿಲು ಮುಚ್ಚಿದ್ದು ತೆರೆಯಲೇ ಇಲ್ಲ. ಅಪಮಾನದಿಂದ ಕುದಿಯುತ್ತ 
ಲಕ್ಷ್ಮೀಬಾಯಿ ತಿರುಗಬೇಕಾಯಿತು. ಆದರೆ ರಾತ್ರಿಯಾಗಿದ್ದರಿಂದ ತಿರುಗಿ 
ಇಂದುಪುರಿಗೆ ಅವರು ಹೋಗುವಂತಿರಲಿಲ್ಲ. ಅದಕ್ಕಾಗಿ ಲಕ್ಷ್ಮೀಬಾಯಿಗೆ 
ಉಳಿದುಕೊಳ್ಳಲು ಬಾಳಾಚಾರ್ಯರು ತಮ್ಮ ಮನೆಯ ಒಂದು ಭಾಗದಲ್ಲಿ ವ್ಯವಸ್ಥೆ 
ಮಾಡಿಕೊಡಬೇಕಾಯಿತು. 


೧೯೦ ಗ್ರಾಮಾಯಣ 


ಜಾಗೀರದಾರರ ಆಸ್ತಿಗೆ ಸೇರಿದ ಭೂಮಿಯೆಲ್ಲ ಇನ್ನೂ ಲಕ್ಷ್ಮೀಬಾಯಿಯ 
ಖಾತೆಗೆ ಇದ್ದಂತೆ ಸರಕಾರಿ ಲೆಕ್ಕದಿ೦ದ ಕಂಡುಬರುತ್ತಿತ್ತು ಆದರೆ ಬಾಪೂಸಾಹೇಬ 
ಜಾಗೀರದಾರರ ಎಲ್ಲ ಭೂಮಿಯನ್ನೂ ಇಪ್ಪತ್ತು ವರ್ಷಗಳ ಕೌಲು ಕರಾರಿನಿಂದ 
ಹಿಡಿದಿರುವನು ಎಂಬುದಾಗಿ, ಕುಲಕರ್ಣಿ ಶೇಷಪ್ಪನ ಸಹಾಯದಿಂದ ಸರಕಾರಿ 
ಕಾಗದಪತ್ರಗಳಲ್ಲಿ ಉಲ್ಲೇಖಿಸಿದ್ದು ಬೆಳಕಿಗೆ ಬರಲು ಬಹಳ ದಿನ ಹಿಡಿಯಲಿಲ್ಲ. 
ಲಕ್ಷ್ಮೀಬಾಯಿ ಬಂದ ದಾರಿಯಿಂದ ನಿರಾಶಳಾಗಿ ತಿರುಗಿ ಹೋಗಬೇಕಾಯಿತು. 

ಅದರಂತೆಯೇ ಇನ್ನೂ ಒಂದು ರಹಸ್ಯ ಬಯಲಿಗೆ ಬಂದಿತು. ಶಂಕರಪ್ಪ 
ಗೌಡರ ವಾರಸಾ, ಅವರ ಹಿರಿಯ ಮಗ ಲಿಂಗಪ್ಪ ಶಂಕರಪ್ಪ ಪಾಟೀಲ ಇವರ 
ಹೆಸರಿನಲ್ಲಿ ಮಾಡಿದ್ದೂ ಕಂಡುಬ೦ತು. ಗೌಡರ ಮನೆತನಕ್ಕಿಲ್ಲದ ಐನೂರು 
ಎಕರೆ ಭೂಮಿಯಲ್ಲಿ, ಇನ್ನೂರು ಎಕರೆ ಸ್ವಂತ ಸಾಗುವಳಿಗೆಂದು ಇದ್ದು, ಉಳಿದ 
ಭೂಮಿಯನ್ನು ರೈತರು ಪಾಲಿನಿಂದ ಸಾಗಿಸಿದ್ದರು. ಈ ರೈತರು ಶಂಕರಪ್ಪ 
ಗೌಡರ ಒಕ್ಕಲಾಗಿ ಇಪ್ಪತ್ತೈದು ವರ್ಷಗಳವರೆಗೆ ಭೂಮಿಯನ್ನು ಸಾಗು ಮಾಡುತ್ತ 
ಬಂದವರಾಗಿದ್ದರು. ಪಡದಪ್ಪ ಶೇಷಪ್ಪ ಹಾಗೂ ಬಾಪೂಸಾಹೇಬರು ಈ ರೈತರನ್ನು 
ಕರೆಸಿ, ಲಿ೦ಗಪ್ಪನ ಹೆಸರಿನಲ್ಲಿ ಕಬುಲಾಯತಿ ಬರೆದುಕೊಡಲು ಮನವೊಲಿಸಿದರು. 
ಇಲ್ಲದಿದ್ದರೆ ಭೂಮಿಯನ್ನು ಅವರಿಂದ ಕಿತ್ತುಕೊಳ್ಳುವುದಾಗಿ ಗದರಿಸಿದರು. ಆದರೆ 
ರೈತರು ಅದಕ್ಕೆ ಹಣಿಯಲಿಲ್ಲ. ಅವರಿಗಿನ್ನೂ ಗೌಡರ ಮನೆತನದ ಮೇಲಿನ ನಿಷ್ಠೆ 
ಕಡಿಮೆಯಾಗಿರಲಿಲ್ಲ. ಪಿಡುಗಿಗೆ ತುತ್ತಾಗಿ ಮರಣ ಹೊ೦ದಿದ ಗೌಡರ ಮನೆಯವರ 
ಬಗ್ಗೆ ಅವರಿಗೆ ಅಪಾರವಾದ ಸಹಾನುಭೂತಿಯಿತ್ತು ಮೇಲಾಗಿ ಸಾಯುವುದಕ್ಕಿಂತ 
ಮೊದಲು ಗೌಡರು ಹೇಳಿದ ಮಾತು ಇನ್ನೂ ಅವರ ಹೃದಯದಲ್ಲಿ ನಿನದಿಸುತ್ತಿದ್ದವು. 
ತಮ್ಮಿಂದ ಇಂಥ ಕೆಲಸ ಸಾಧ್ಯವಿಲ್ಲವೆಂದು ಅವರು ನಿಷ್ಠುರರಾಗಿ ಹೇಳಿಬಿಟ್ಟರು. 

ಗೌಡರು ಸ್ವಂತ ಸಾಗುವಳಿಗೆಂದು ಇಟ್ಟುಕೊಂಡಿದ್ದ ಭೂಮಿಯಲ್ಲಿ, ನದಿ 
ಮುಳುಗಿದ ಭಾಗದಲ್ಲಿ ಬೆಳೆ ಚೆನ್ನಾಗಿ ಬ೦ದಿತ್ತು. ಆ ಭೂಮಿಗಳಲ್ಲಿಯ ಬೆಳೆಯ 
ಕಬಜಾ ಪಡೆಯಲು, ಪಡದಪ್ಪ ಬಾಪೂಸಾಹೇಬರ ಸಂಯುಕ್ತದಳವು 
ಸನ್ನದ್ಧವಾಯಿತು. ರಾಜಕಾರಣದಿಂದ ಕಾರ್ಯ ಸಾಧಿಸುವಂತಾಗಲು ಸುಪ್ತವಾಗಿದ್ದ 
ಪಶುತ್ವ ಪ್ರಕಟವಾಯಿತು. ಕೆಲವೇ ವಾರಗಳ ಹಿಂದೆ ದಾಳಿಯಿಟ್ಟದ್ದ ಕಾಲರಾ 
ಪಿಡುಗಿನಲ್ಲಿ ತಂದೆ-ತಾಯಿ ಅಣ್ಣ-ತಮ್ಮ ಹೆಂಡತಿ ಹೀಗೆ ಒಬ್ಬರಿಲ್ಲ ಒಬ್ಬರನ್ನು 
ಕಳೆದುಕೊಂಡು ಮನೆತನವೇ ಮುರಿದುಹೋದ ದುಃಖದಿಂದ ಶೂನ್ಯಮನಸ್ಕತೆ 
ಉಂಟಾಗಿತ್ತು. ಯಾರೊಬ್ಬರಿಗೂ ತಾತ್ಪೂರ್ತಿಕವಾಗಿ ಜೀವನದಲ್ಲಿಯ ಉತ್ಸಾಹ 
ಉಳಿದಿರಲಿಲ್ಲ. ಮರಣದ ದುಃಖ ಎಲ್ಲರಲ್ಲಿಯೂ ಒಂದು ಬೇಸರವನ್ನು ಹುಟ್ಟಿಸಿತ್ತು 


ಗ್ರಾಮಾಯಣ ೧೯೧ 


ಆ ಬೇಸರನ್ನು ಕಳೆದುಕೊಳ್ಳಲು, ಲೂಟಿ ಮಾಡಿ, ಬೆಳೆದು ನಿಂತ ಬೆಳೆಯನ್ನು 
ಕೊಯ್ದು ತರುವ ಉಬ್ಬಿನಲ್ಲಿ ಕಾಟಕರು-ಹೊಲೆಯರು ಕುಡುಗೋಲು ಮಸೆಯ 
ಹತ್ತಿದರು. ಪಿಡುಗಿನ ದುಃಖ ಜನರಲ್ಲಿಯ ಮನುಷ್ಯತ್ವದ ಬೇರನ್ನೇ ಕೊಯ್ಬಿತ್ತು. 
ಈಗ ಉಳಿದದ್ದು ಹಚ್ಚಹಸಿರು ಪಶುತ್ವ ಮಾತ್ರ. ಎಲ್ಲವನ್ನೂ ಕಳೆದುಕೊಂಡು 
ಬರಿದಾದ ಹೃದಯ ಉರಿದೆದ್ದಿತ್ತು ಪಡದಪ್ಪನಂಥವರು ಅದಕ್ಕೆ ತುಪ್ಪ ಸುರಿಯಲು 
ಸಿದ್ಧರಾಗಿ ನಿಂತಿದ್ದರು. 

ಬಾಳಾಚಾರ್ಕರು ವಾತಾವರಣದ ಹಿ೦ದೆ ಹರಡುತ್ತಿದ್ದ ಈ ದಾವಾಗ್ನಿಯನ್ನು 
ಊಹಿಸಿದರು. ಸೂಕ್ಷ್ಮವಾಗಿ ಆಡುತ್ತಿದ್ದ ಹೊಗೆ ಅವರ ಮೂಗಿಗೆ ತಾಕದೆ 
ಇರಲಿಲ್ಲ. ಇಂಥ ಹೊತ್ತಿನಲ್ಲಿ ಸುಮ್ಮನಿರುವುದು ಅವರಿಗೆ ಸರಿಯೆನಿಸಲಿಲ್ಲ. ಈ 
ಎಲ್ಲ ಅನರ್ಥಗಳಿಗೂ ಶೇಷಪ್ಪ ಕಾರಣ ಪುರುಷನೆಂದು ಅವರಿಗೆ ಗೊತ್ತಿತ್ತು 
ಅಂತೆಯೇ ತಡಮಾಡದೆ ಅವನ ಮನೆಗೆ ಹೋಗಿ ಅವನನ್ನು ಕಾಣಬಯಸಿದರು. 
ಶೇಷಪ್ಪ ಮನೆಯಲ್ಲಿಯೇ ಇದ್ದ. ಬಾಳಾಚಾರ್ಕರನ್ನು ಕಂಡೊಡನೆ ಅವರನ್ನು 
ಸ್ವಾಗತಿಸಿ ಕರೆದು “ಓಹೋ ಏನು ಆಚಾರ್ಯರು ಈಗ ದಯಮಾಡಿಸಿದಿರಿ9” 
ಎಂದು ಕುಶಲಪ್ರಶ್ನೆಯನ್ನೂ ಮಾಡಿದ. 

“ಹಿಂಗ, ಊರಗಾರಿಕಿ ಕೆಲಸ ಮೈಮ್ಯಾಲೆ ಬಂದಾಗ, ಊರ ಕುಲಕರ್ಣಿ 
ನಿನ್ನ ಕಡೆಗೆ ಬರದ ಹ್ಯಾಂಗ ನಡದೀತಪಾ? ಮತ್ತೇನೋ ಕಾಯಕಾ ನಡೆಸೀದೆಲ್ಲ!” 
ಆಚಾರ್ಯರು ಬಂದ ಕಾರಣವನ್ನು ಸಾಕಷ್ಟು ನೇರವಾಗಿಯೇ ಹೇಳಿದರು. 

ಶೇಷಪ್ಪ ಇದನ್ನು ಊಹಿಸಿಯೇ ಇದ್ದ. ಆದ್ದರಿಂದಲೇ ಸ್ವಲ್ಪವೂ 
ವಚಲಿತನಾಗದೆ, ನಶ್ಯದ ಚಿಟಿಕೆಯನ್ನೇರಿಸಿ, “ಎಲ್ಲೀ ಕಾಯಕ ಆಚಾರ. ಊರ 
ಪಂಚರು ನೀವು ಇರೋಮುಂದ ನಮ್ಮ ಹಿರೇತನಕ್ಕ ಬೆಂಕೀ ಹಚ್ಚಿದರ ಸೈ. 
ಇನ್ನೇನರೆಪಾ, ತಂದೀ ವಾರಸಾ ಮಗಗ ಆಗಬೇಕಾದದ್ದು ನ್ಯಾಯ ಅಂತ 
ಕಾಯದೇನ ಹೇಳತದ. ತಂದೀ ಆಸ್ತಿ ಮಗನದು. ಅದನ್ನ ಅವಾ ತೊಗೋತೀನಿ 
ಅ೦ತ ಹೇಳಿದರ ಕಾಯದೇ ಪ್ರಕಾರ ಅವಗೆಷ್ಟು ಬರಬೇಕೂ ಅಷ್ಟು ಕೊಡಸೋದು 
ನಮ್ಮ ಧರ್ಮ. ರೀತೀ ಪ್ರಕಾರ ಪಾರ್ವತೆವ್ವ ತನ್ನ ಭೂಮಿಯೊಳಗ ೧/೩ 
ಪಾಲು ಲಿಂಗಪ್ಪಗ ಕೊಡಬೇಕು. ಖರೇವಂದ್ರ ನೀವ ಆಕೀಗೆ ಈ ಮಾತು ತಿಳಿಸಿ 
ಹೇಳಬೇಕು. ನನ್ನ ಮಾತು ಆಕಿ ಕೇಳತಿದ್ದರ, ಇದ ಸ್ಪಷ್ಟವಾಗಿ ಆಕೀಗೆ ಹೇಳಬಿಡತಿದ್ದೆ. 
ಇದರಾಗ ಅಂಥ ಅನ್ಯಾಯ ನಿಮಗೇನು ಕಂಡಿತರೆಪಾ?” ಎಂದು ಸಾಕಷ್ಟು 
ಕೊಂಕು ಬೆರೆಸಿಯೇ ಕೇಳಿದ. 

“ಮಾತು ಕಲೀಬೇಕು ನೋಡೋ ನಿನ್ನಿಂದನ! ಅಲ್ಲೋ ಶೇಷಪ್ಪ, ಆ 


೧೯೨ ಗ್ರಾಮಾಯಣ 


ಲಿಂಗಪ್ಪ, ಶಂಕರಪುನ ಮಗನ ಅ೦ಬೋವರ್ದಾಂಗ ಮಾತಾಡಿತೀಯಲ್ಲಾ? ಗೌಡ 
ತನ್ನ ಹೆಣತಿಗೆ ಸೋಡಾಚೀಟಿ ಕೊಟ್ಟ ಎಷ್ಟೋ ದಿನದ ಮ್ಯಾಲೆ ಲಿಂಗಪ್ಪ 
ಹುಟ್ಟಿದ. ಇದು ಗೊತ್ತಿದ್ದೂ, ಗೊತ್ತಿಲ್ಲದವನ್ನಾಂಗ ನನಗ ತಿಳಿಸಿ ಹೇಳತೀಯಲಾ?” 

“ಅದೂ ಖರೇ ಅನ್ರಿ ಆಚಾರ! ಅದರ ಕಾಯದೇದ್ದೊಂದು ಗೊಂದಲ 
ಇರತದ ನೋಡ್ರಿ. ಜನನ ರಜಿಸ್ಪರದ ಉತಾರ ತಂದು ಹಾಜರ ಮಾಡಿ, 
ವಾರಸಾ ಮಾಡಿಕೊಳ್ಳಲಿಕ್ಕೆ ವರದಿಕೊಟ್ಟಾಗ ನನ್ನ ಬಾಯಿ ಕಟ್ಟತದ ನೋಡಿ” 
ಎ೦ದು ಶೇಷಪ್ಪ ಮತ್ತೆ ವಾದಿಸಿದ. 

“ಜನನ ರಜಿಸ್ಟರದ ಉತಾರ ನಿನ್ನ ಬಾಯಿ ಕಟ್ಟಿಲ್ಲ. ಅವನ ಸಲುವಾಗಿ 
ಬಾಪೂ ಸಾಹೇಬ ಕೊಟ್ಟ ದುಡ್ಡು ನಿನ್ನ ಬಾಯಿ ಕಟ್ಟೇದ. ಇಕಾ, ನೀ ನಮ್ಮವಾ 
ಅ೦ತ ಒಂದು ಮಾತು ಹೇಳಲಿಕ್ಕೆ ಬ೦ದೀನಿ. ಈಗ ಹುಟ್ಟಿದ ನ್ಯಾಯಾನ 
ಸಾಕಾಗೇದ. ಈಗ ಮತ್ತೊಂದು ಕಿತಬೀ ಎಬ್ಬಿಸಬ್ಯಾಡಾ. ಗೌಡರ ಮನೆತನಾ 
ಈಗ ಆಧಾರ ತಪ್ಪಿತು ಅಂತ, ಸುಡೂ ಮನೀ ಗಳಾ ಹಿರಿಯೋ ಕೆಲಸ 
ಒಳ್ಳೆದಲ್ಲ” ಬಾಳಾಚಾರ್ಯರ ಮಾತಿನಲ್ಲಿ ಅಂತಃಕರಣದ ವೇದನೆಯಿತ್ತು 

ಬಾಳಾಚಾರ್ಯರ ವಾಗ್ಧಾಣಗಳಿಂದ ಕುಲಕರ್ಣಿ ಶೇಷಪ್ಪ ನಿರುತ್ತರನಾದ. 
ಅವನಿಗೇನು ಪಾದಳ್ಳಿಯಲ್ಲಿ ಅರಾಜಕತೆ ಹುಟ್ಟಬಹುದೆಂಬುದರ ಬಗ್ಗೆ 
ನೋವಾಗಿರಲಿಲ್ಲ. ಆದರೆ ತಾನು ಬಾಪೂಸಾಹೇಬನಿಂದ ದುಡ್ಡು ತಿಂದಿರುವ 
ಮಾತನ್ನು ಕೇಳಿ ನಿರುತ್ತರನಾದ. ಈ ರಹಸ್ಯಸ್ಫೋಟ ಅನಿರೀಕ್ಷಿತವಾಗಿತ್ತು. 
ಆದ್ದರಿಂದಲೇ ಅವನು ಅವಾಕ್ಕಾದ. ಆದರೆ ತಾನು ಇದಕ್ಕೆ ಸುಮ್ಮನಿದ್ದರೆ, ಆಚಾರ್ಯರು 
ಆ ಮೌನಕ್ಕೆ ವಿಪರೀತ ಅರ್ಥ ಕಲ್ಪಿಸಿ ಅದನ್ನು ನಿಜವೆಂದೇ ಎಲ್ಲಿ ಸಾಧಿಸುವರೋ 
ಎಂದು ಹೆದರಿದ. ಅಂತಲೇ ಹುಚ್ಚುನಗೆ ತಂದುಕೊಂಡು “ಆಚಾರ ಈಗ ಆ 
ಬಾಪೂಸಾಹೇಬ ನಾನಾನ ದುರ್ಮರಣ ಆದಾಗಿನ ಬಾಪೂಸಹೇಬ ಅಲ್ಲ ಅಂವಾ 
ಈಗ, ಫೌಜದಾರ-ಮಾಮಲೇದಾರರನ್ನು ಕಿಸೇದೊಳಗ ಇಟಗೊ೦ಡ ಪಡದಪ್ಪನ 
ಶಿಷ್ಯಾ ಇಂಥಾವಾ ನನ್ನಂಥ ಒಕ್ಕೊಡೋ ಕುಲಕರ್ಣಿೀಗೆ ಕೈ ಸಡಲು ಬಿಡತಾನಂತ 
ತಿಳಿದೀರೇನು? ಅಲ್ಲಾ, ಕಾಣಾಕಾಣಾ ನನ್ನ ಮ್ಯಾಲೆ ಅಪವಾದಾ ಹೊರಸಲಿಕ್ಕೆ 
ಬರತೀರೆಲ್ಲ?” ಎಂದು ಹೇಳಿ ಪ್ರಶ್ನಾರ್ಥಕ ದೃಷ್ಟಿಯಿಂದ ಆಚಾರ್ಯರನ್ನು ನೋಡಿದನು. 

“ಇದೆಲ್ಲ ಘಂಟತನದ ಮಾತು ಬಿಟ್ಟುಬಿಡು ಶೇಷಪ್ಪ ಪಡದಪ್ಪ ಹಾರ್ಕಾಡುದು 
ನೀ ಅವನ ಬಾಲಾಗಸಿ ಆಗಿದ್ದರಿಂದ. ಬಾಪೂಸಾಹೇಬ ಅವನ ಶಿಷ್ಯಾ ಆದದ್ದು. 
ನಿನ್ನ ಬೆಂಬಲ ಪಡದಪ್ಪಗ ಅದ ಅಂತ. ಲಿಂಗಪ್ಪಗ ಗೌಡಕಿ ಕೊಡಿಸಿ, ನೀ 
ಸ್ವತಂತ್ರ ಆಗಬೇಕೂ ಅಂತ ಈ ಆಟಾ ನೀ ಹೂಡಿದಿ. ನೋಡು ವಿಚಾರ 


ಗ್ರಾಮಾಯಣ ೧೯೩ 


ಮಾಡು ಬಾಪೂಸಾಹೇಬನ ರೊಕ್ಕ, ಈ ಪಡದಪ್ಪನ ಲೆಕ್ಕ ಎಲ್ಲಾ ವ್ಯರ್ಥ ಆಗೋ 
ಕಾಲ ಬಂದೀತು.” 

ಬಾಳಾಚಾರ್ಕರು ಎಚ್ಚರಿಕೆಯನ್ನು ಉಸುರಿದರು. ಆದರೆ ಶೇಷಪ್ಪ ತುಟಿ 
ಬಿಗಿದುಕೊಂಡು ಹಟದಿ೦ದಲೇ ಸುಮನೆ ಕುಳಿತ. ಮಾತು ಬೆಳಿಸಿದರೆ ಆಚಾರ್ಯರ 
ವಾದಕ್ಕೀಡಾಗಿ ಸೋಲುವಂತಾಗುತ್ತಿತ್ತು. ತನ್ನ ರಾಜಕಾರಣದ ಪ್ರಯತ್ನಗಳೆಲ್ಲ 
ಫಲವಾಗಲು ಒಳ್ಳೆಯ ಸಂಧಿ ದೊರಕಿದಂತಾಗಿತ್ತು ಅಂಥದರಲ್ಲಿ ಆಚಾರ್ಯರ 
ಮಾತು ಕೇಳಿಕೊಂಡು ಸುಮ್ಮನಿರುವದು ಅವನ ಮನಸಿಗೆ ಬಂದಿರಲಿಲ್ಲ. 

ಅಚಾರ್ಕರಿಗೆ ಈ ಮೌನದ, ಈ ಬಿಗುಮಾನದ ಅರ್ಥವಾಯಿತು. ಶೇಷಪ್ಪನ 
ಮಾತಿನಲ್ಲಿ “ನನ್ನ ದಾರಿಗೆ ನೀವು ಬರಬಾರದು' ಎ೦ಬ ಮಾತಿನ ಅರ್ಥವನ್ನು 
ಅವರು ಕಂಡುಕೊಂಡಿದ್ದರು. ಆದ್ದರಿ೦ದಲೇ ಹೆಚ್ಚು ಮಾತಾಡಲು ಬಯಸದೆ, 
“ಬರತೀನಿ ಶೇಷಪ್ಟಾ” ಎಂದಿಷ್ಟೇ ಹೇಳಿ ಅಲ್ಲಿಂದ ಹೊರಬಿದ್ದರು. 


೧೮ 


ಭಾರತಹುಣ್ಣಿಮೆಯ ತುಂಬಿದ ಬೆಳುದಿಂಗಳಿನ ರಾತ್ರಿ. ದಾದಾ ಹೊಲದಲ್ಲಿ 
ಜೋಳದ ಇಕ್ಕಲ, ಗೋದಿಯ ಹುಲ್ಲು, ಕಡಲೆಯ ಚಟ್ಟ ಇವುಗಳ ಸಮೀಪದಲ್ಲಿ 
ಕುಳಿತು ಅಕಾಶವನ್ನು ನೋಡುತ್ತಿದ್ದ. ಅವನು ಹೊತ್ತ ದಪ್ಪವಾದ ಕಂಬಳಿಯ 
ಮುಸುಕಿನೊಳಗಿ೦ದಲೂ ಚಳಿಗಾಲದ ಗಾಳಿ ಮೈನಡುಗಿಸುತ್ತಿತ್ತು ರಾತ್ರಿಯ 
ಹೊತ್ತು ನಿದ್ದೆಯನ್ನು ಬಿಟ್ಟು ಹೊಲವನ್ನು ಕಾಯಬೇಕಾದ್ದರಿ೦ದ ಅವನ ಮನಸ್ಸು 
ಅನೇಕ ವಿಚಾರಗಳಲ್ಲಿ ದಂಗಾಗಿತ್ತು ಒಮ್ಮೆ ತುಂಬಿದ ಚಂದ್ರಾಮನನ್ನು ನೋಡುತ್ತಿದ್ದ 
ಒಮ್ಮೆ ದಿಗ೦ತವನ್ನೆಲ್ಲ ವ್ಯಾಪಿಸಿ, ತುಳುಕಿ ಹೊಲದ ಮೈದಡವುತ್ತಿದ್ದ ಬೆಳದಿಂಗಳನ್ನು 
ಸಾವಕಾಶವಾಗಿ ಪರೀಕ್ಷಿಸುತ್ತಿದ್ದ. ನೆಲಕ್ಕೆ ನೆಲವೇ ಬೆಳುದಿಂಗಳ ಮಾಯೆಯಲ್ಲಿ 
ನಿದ್ದೆ ಹೋದಂತಿತ್ತು ಕಾರಣವಿಲ್ಲದೆ ಅವನ ಮನಸ್ಸು ಅಂದು ನಾನಾಕಾಕಾ 
ಸತ್ತದಿನ ತಾನೂ ಅಜರಾಣಿಯ ಹನುಮಂತ ದೇವರ ಗುಡಿಯಲ್ಲಿ ಏಕಾಕಿಯಾಗಿ 
ನಸುಕಿನ ಮುಗಿಲನ್ನು ನೋಡಿದ್ದನ್ನು ನೆನೆಯಿತು. ಅ೦ದು ಆಕಾಶದಲ್ಲಿ ನಕ್ಷತ್ರಗಳು 
ಹೊಳೆಯುತ್ತಿದ್ದವು. ಆದರೆ ಅವೆಲ್ಲ ಇಂದು ಬೆಳುದಿಂಗಳ ಕಡಲಿನಲ್ಲಿ ಮುಳುಗಿ 
ಹೋಗಿದ್ದವು. ಕೂತು ಕೂತು ದಾದಾನಿಗೆ ಬೇಸರಾಯಿತು. ಒಂದು ದೊಡ್ಡಾಟದ 
ಹಾಡನ್ನು ತುಟಿಯಲ್ಲಿಯೇ ಗುಣಗುಣಿಸುತ್ತ ಜೋಳದ ಇಕ್ಕಲದ ಕಡೆಗೆ ಹೋದ. 
ಬೆಳ್ಳಗೆ ನೀರು ತು೦ಬಿದ ಮಡುವಿನಲ್ಲಿ ಕಪ್ಪುಬಣ್ಣದ ಎಮ್ಮೆಯೊ೦ದು ಮಲಗಿದಂತೆ, 


೧೯೪ ಗ್ರಾಮಾಯಣ 


ಆ ಇಕ್ಕಲದ ನೆರಳು ಬಿದ್ದ ಭಾಗ ಅವನಿಗೆ ಕಂಡಿತು. ಅಲ್ಲಿ ಹೋಗಿ ಸುಮ್ಮನೆ 
ನಿಂತುಬಿಟ್ಟ 

ಈ ಅನುಭವವೆಲ್ಲ ಅವನಿಗೆ ತೀರ ಹೊಸತು. ಗರಡೀ ಮನೆಬಿಟ್ಟು 
ರಾತ್ರಿಯಲ್ಲಿ ಏಕಾಕಿಯಾಗಿ ಹೊಲದಲ್ಲಿ ನಿಲ್ಲುವ ಪ್ರಸಂಗ ಹಿಂದೆ ಎಂದೂ 
ಅವನಿಗೆ ಬಂದಿರಲಿಲ್ಲ. ಸುಗ್ಗಿಯ ಕಾಲದಲ್ಲಿ ನಾನಾಕಾಕಾ, ಅವನಿಲ್ಲದಿದ್ದರೆ 
ಲಕ್ಷ್ಮಣ ಹೊಲದ ಕಾವಲಿಗಾಗಿ ನಿಲ್ಲುತ್ತಿದ್ದರು. ಲಕ್ಷ್ಮೀಬಾಯಿಯನ್ನು ಕಳಿಸಿಬರಲು 
ಲಕ್ಷ್ಮಣ ಇಂದುಪುರಕ್ಕೆ ಹೋದನೆಂದು, ಆ ಕೆಲಸ ಈಗ ದಾದಾನ ಪಾಲಿಗೆ 
ಬಿದ್ದಿತ್ತು ಈ ಹೊಲ ಬಾಪೂಸಾಹೇಬನಿಂದ ನಾನಾ ಲಾವಣಿಗೆ ಹಿಡಿದಿದ್ದ. 
ಅವನು ತೀರಿಕೊ೦ಡನ೦ತರ ಲಕ್ಷ್ಮಣನಿಗೆ ಪಂಚರು ಈ ಹೊಲವನ್ನು ಒಪ್ಪಿಸಿದ್ದರು. 
ಸುಗ್ಗಿಯ ತಲೆಯ ಮೇಲೆ, ಚಿಮಣಾಳನ್ನು ಮುಂದೆ ಮಾಡಿ. ಬಾಪೂಸಾಹೇಬ 
ಹೊಲದಲ್ಲಿಯ ಪೀಕನ್ನೆಲ್ಲ ತಾನೇ ಒಯ್ಯಲು ಹೊಂಚು ಹಾಕಿದ ಸುದ್ದಿ ಲಕ್ಷ್ಮಣನಿಗೆ 
ತಿಳಿದಿತ್ತು ತಾನು ಊರಲಿಲ್ಲದಾಗ, ನದಿಯ ಬುಡದ ಹೊಲದಲ್ಲಿ ವರ್ಷ ಬೆಳೆದ 
ಗಂಜಿ, ಬಾಪೂಸಾಹೇಬನ ಪಾಲಾಗಬಾರದೆ೦ಬ ಮುಂದಾಲೋಚನೆಯಿಂದ 
ಲಕ್ಷ್ಮಣ ಜೋಳವನ್ನು ಕಿತ್ತಿ ಇಕ್ಕಲು ಹಾಕಿದ್ದನು. ಅದರಂತೆ ಬೇರೆ ಹೊಲಗಳಲ್ಲಿ 
ಬೆಳೆದ ಗೋದಿ, ಕಡಲೆಗಳು ಒತ್ತಟ್ಟಿಗಿದ್ದರೆ ಕಾವರಿಗೆ ಒಳ್ಳೆಯದೆಂದು, ಇದೇ 
ಹೊಲದಲ್ಲಿ ಕಣ ಮಾಡುವ ಸ್ಥಳದಲ್ಲಿ ತ೦ದು ಒಟ್ಟಿದ್ದನು. ಊರಿಗೆ ಹೊರಡುವಾಗ 
“ದಾದಾ ಹೊಲದ ಮ್ಯಾಗ ನಜರ ಇರಲಿ. ನಾ ತಿರುಗಿ ಬರೂಮಟ ಗರಡೀಮನಿಗೆ 
ಹೋಗಬ್ಯಾಡ. ಹೊತ್ತು ಮುಳುಗಿ ಹೊತ್ತು ಹೊಂಡೂತನಾ, ಹೊಲಾ ಬಿಟ್ಟು 
ಎಲ್ಲ್ಯೂ ಹೋಗಬ್ಯಾಡ” ಎಂದು ತಾಕೀತು ಮಾಡಿದ್ದನು. ಆದರೆ ಈ ರೀತಿ 
ಕಾವಲು ನಿಲ್ಲುವ ಕಾರಣವನ್ನು ಮಾತ್ರ ಬೇಕೆಂತಲೇ ದಾದಾನಿಗೆ ತಿಳಿಸಿರಲಿಲ್ಲ. 
ದಾದಾನಿಗೂ ಆಗ ಕಾರಣವನ್ನು ಹೇಳಬೇಕೆಂದು ಹೊಳೆದಿರಲಿಲ್ಲ. ತಂದೆಯ 
ಮಾತಿನಂತೆ ಹೊಲದಲ್ಲಿ ಬಂದು ಕಾವಲು ನಿಂತಿದ್ದ ಅಷ್ಟೇ. 

ದಾದಾ ಜೋಳದ ಇಕ್ಕಲುಗಳನ್ನೆಲ್ಲ ಸುತ್ತುಹಾಕಿ, ಕಣ ಮಾಡುವ ಸ್ಥಳದ 
ಹತ್ತಿರ ಬಂದು ಕಡಲೆಯ ಚಟ್ಟದ ಬದಿಗೆ ಬಂದು ಕೂತನು. ಒಲೆಯಲ್ಲಿ 
ಹೂತ್ತಿದ್ದ ಕುಳ್ಳಿಗೆ ಗಾಳಿಮಾಡಿ ಬೆಂಕಿ ಹತ್ತಿದ್ದು ಕಂಡು ಬಂತು. ಸುಮ್ಮನೆ ಕುಳಿತು 
ಮಾಡುವದಾದರೂ ಏನು? ಕಡಲೆಯ ಚಟ್ಟದಲ್ಲಿ ಒಂದು ಹಿಡಿ ಸುಟ್ಟು ಹುರಿಬಡ್ಡಿ 
ತಿನ್ನುತ್ತ ಕುಳಿತರಾಯಿತೆಂದು, ಚಟ್ಟವನ್ನು ಸುಟ್ಟು ಒಂದೊದೇ ಬುಡ್ಡಿಯನ್ನು 
ಸುಲಿದು ಕಡಲೆಯ ಕಾಳನ್ನು ಮೆಲುಕಾಡಿಸುತ್ತ ಕುಳಿತುಕೊಂಡನು. ಚಂದ್ರ 
ಆಗಲೇ ನೆತ್ತಿಯ ಮೇಲೇರಿದ್ದನು. ದಾದಾನ ಮನಸ್ಸೂ ಈ ತಿನ್ನುವ ಕೆಲಸದಿಂದ 


ಗ್ರಾಮಾಯಣ ೧೯೫ 


ಅರ್ಧ ತನ್ನ ಬೇಸರವನ್ನು ಕಳೆದುಕೊಂಡಿತ್ತು. ಅಷ್ಟರಲ್ಲಿ ಒಮ್ಮೆಲೇ ಹಿಂತಿರುಗಿ 
ನೋಡಿದ. ದೂರದಲ್ಲಿ ಯಾರೋ ಗುಜುಗುಜು ಮಾತಾಡಿದಂತೆ ಕೇಳಿಸಿತು. 
ಆದರೆ ಗಾಳಿಯ ದಿಕ್ಕು ಒಮ್ಮೆಲೇ ಬದಲಾದ್ದರಿ೦ದಲೋ ಏನೋ, ಅದು ಕೇಳಿ 
ಮತ್ತೆ ಅಡಗಿತು. ಕಣ್ಣಿಗೆ ಯಾರೂ ಕಾಣಲಿಲ್ಲ ಇಂಥ ಸರಿರಾತ್ರಿಯಲ್ಲಿ, ಊರುಬಿಟ್ಟು 
ಎರಡು ಮೈಲು ಅಂತರವಿರುವ ಈ ಸ್ಥಳಕ್ಕೆ ಯಾರು ಬಂದಾರು ಎಂದು ನಕ್ಕು 
ಮತ್ತೆ ಕಡಲೆಯ ಬುಡ್ಡಿಯನ್ನು ಸುಲಿದು ತಿನ್ನುವುದರಲ್ಲಿ ಮಗ್ನನಾದನು. 

ಮುಂದೆ ಕೆಲನಿಮಿಷಗಳು ಕಳೆದಿರಬಹುದು. ಮತ್ತೆ ಅದೇ ಸಪ್ಪಳ ಈ 
ಸಾರೆ ಕಾಲಹೆಜ್ಜಿಯ ಸಪ್ಪಳದೊಂದಿಗೆ ಕೂಡಿಕೊಂಡು ದಕ್ಷಿಣ ದಿಕ್ಕಿಗಿರುವ ಹಳ್ಳದಿಂದ 
ಕೇಳಿಬಂತು. ದಾದಾ ಆ ಕಡೆಗೆ ನಿಟ್ಟಿಸಿ ನೋಡಹತ್ತಿದ. ಕಾವಲುಗಾರನ ಭಯ 
ಅವನಲ್ಲಿಯೂ ತುಂಬಿತ್ತು. ಮೂವರು ಆ ಹಳ್ಳದಿಂದ ತಾನು ಕುಳಿತಲ್ಲಿಗೆ 
ಬರುತ್ತಿದ್ದುದು, ಚಂದನ ಬೆಳಕಿನಲ್ಲಿ ಅವರು ಹೊತ್ತ ಕ೦ಬಳಿಗಳಿ೦ದ ಕಂಡುಬಂದಿತು. 
ಕಡಲೆಯ ಚಟ್ಟವನ್ನು ಕದ್ದುಕೊ೦ಡು ಹೋಗಲು ಯಾರಾದರೂ ಬಂದಿರುವರೆಂದೇ 
ಅವನ ತರ್ಕ. ಬರಲಿ, ತನ್ನ ಚಪಗೊಡ್ಡಿಯ ಸವಿಯನ್ನು ಅವರಿಗೆ 
ತೋರಿಸುವೆನೆಂದುಕೊಂಡು, ದಾದಾ ಚಪಗೊಡ್ಡಿಯನ್ನು ಕೈಯಿಂದ ಸವರಿ 
ಅವರು ಬರುವುದನ್ನೇ ಕಾಯುತ್ತ ಕುಳಿತುಕೊ೦ಡ. ತಾನು ಅವರ ಕಣ್ಣಿಗೆ ಬೀಳದಿರಲಿ 
ಎಂದುಕೊಂಡು ಗೋದಿಯ ಹುಲ್ಲಿನ ಮರೆಗೆ ಅಡಗಿಕೊಂಡ ಆಗ೦ತುಕತ್ರಯರು 
ನೇರವಾಗಿ ಅಲ್ಲಿಗೇ ಬಂದರು. ಅಲ್ಲಿ ನಿಂತು ಅತ್ತಿತ್ತ ನೋಡಿದರು. “ದಾದಾ 
ಇಲ್ಲಿ ಇಲ್ಲ ಕಾಣತತಿ” ಎಂದೊಬ್ಬ ನುಡಿದ. 

“ಹಾಗಾರ ನೆಟ್ಟಗಾತಲೇ” ಇನ್ನೊಬ್ಬನು ದ್ವನಿ ತೆಗೆದ. 

“ಇರದ ಎಲ್ಲೆ ಹೋಗತಾನೋಗ? ಇಕ್ಕಲದ ಹತ್ತರ ಮನಕೊಂಡಿರಬೇಕು?” 
ಇನ್ನೊಬ್ಬ ಎಚ್ಚರಿಗೆ ಕೊಟ್ಟ. 

ಉಸಿರಾಡಿಸಿದರೆ ತಾನು ಅಲ್ಲಿದ್ದದು ಅವರಿಗೆ ತಿಳಿಯಬಹುದೆಂದು, ದಾದಾ 
ಉಸಿರು ಬಿಗಿ ಹಿಡಿದು, ಬೇಟೆಗಾಗಿ ಜಪ್ಪಿಸಿ ಕುಳಿತ ಹುಲಿಯಂತೆ ಕಣ್ಣು ಪಿಳುಕಿಸದೆ 
ಅವರನ್ನು ನೋಡುತ್ತ ಕುಳಿತಿದ್ದ. 

ಆ ಮೂವರಲ್ಲಿ ಒಬ್ಬನು ಗೋದಿಯ ಹುಲ್ಲಿನ ಗುಂಪಿಯ ಸುತ್ತುಹಾಯ್ದು 
ದಾದಾನ ಹಿಂದೆ ಬಂದು ನಿಂತಾಗ ದಾದಾ ಹೊರಳಿದವನೇ ಅವನಿಗೆ “ಯಾರ 
ನೀನು” ಎಂದು ಗುಡುಗು ಹಾಕಿ ಕೇಳಿದ. 

ಆ ವ್ಯಕ್ತಿ ಚಪ್ಲಾಳ ಹೊಡೆದು. ಬಯಲೆಲ್ಲ ವ್ಯಾಪಿಸುವಂತೆ ಗಟ್ಟಿಯಾಗಿ 
ನಗುತ್ತ “ಮಿಕಾ ಇಲ್ಲೆ ಕುಂತೈತಿ ಬರ್ರೆಪೋ” ಎಂದು ಕೂಗಿಕೊಂಡ. ಅವನ 


೧೯೬ ಗ್ರಾಮಾಯಣ 


ಸಂಗಡಿಗರೂ ಅಲ್ಲಿಗೆ ಬ೦ದರು. ಅವನು ಗಟ್ಟಿಯಾಗಿ ಕೂಗಿದಾಗಲೇ ದಾದಾನಿಗೆ 
ಅವನ ದನಿಯ ಗುರುತು ಹತ್ತಿತ್ತು ಆಗ ತಾನೂ ನಗುತ್ತ ಎದ್ದು ನಿಂತು, “ಈ 
ಕಂಬಳಿ ಮುಸುಕು ಹಾಕ್ಕೊಂಡು ತುಡುಗಿಗೆ ಹೊರಟವರ್ದಾಂಗ ಹೀಗ್ಯಾಕ 
ಹೊ೦ಟೀರಲೇ ಮಕ್ಕಳ್ತ್ಯಾ” ಎಂದು ಕೇಳಿದ. 

“ತುಡುಗಿಗೆ ಹೊ೦ಟವರ ಸಂಗಾಟ ನಾವು ಸೇರಿ ಹೊಂಟಿವಿಂತ, ಅವರ 
ಹಾಗ ಗೊಂಗಡೀ ಹೊತ್ತೀವು. ತಿಳೀತೇನ್‌ ದಾದಾ?” ಎಂದು ಹಿರೇ ಕುರುಬನಿಂಗ 
ದಾದಾನ ಬೆನ್ನು ತಟ್ಟಿ ಹೇಳಿದ. 

ದಾದಾನಿಗೆ ಏನೂ ತಿಳಿದಿರಲಿಲ್ಲ. ಆದರೆ ಇವರ ಚೇಷ್ಟೆ, ಸರಿ ರಾತ್ರಿಯಲ್ಲಿ 
ಇವರು ಹೊರಟಿದ್ದು. ಅವರ ಕ೦ಬಳಿ ಮುಸುಕಿನ ವೇಷ, ಇವರಾಡಿದ ತುಡುಗಿನ 
ಸುದ್ದಿ ಅವನಲ್ಲಿಯೂ ಕುತೂಹಲವನ್ನು ಕೆರಳಿಸಿದವು. “ಏನ ಹೇಳಬಾರದ 
ಗಡಾನ?” ಎಂದು ಆತುರದಿಂದ ಕೇಳಿದ. 

“ನೋಡ ದಾದಾ, ಇಂದ ಊರಿಗೆ ಊರ ಗೌಡರ ಹೊಲಾ ಲೂಟಿ 
ಮಾಡಲಾಕ ಹೊಂಟೈತಿ. ಪಡದಪ್ಪನೋರು ಈಟೆಲ್ಲ ಮಂದಿನ್ನ ಗೂಳೇ ಹಾಕಿ, 
ಹೊಲದಾಗಿನ ಬದಕ ಕಳವ ಮಾಡಲಾಕ ಕಳಿಸ್ಕಾರು” ಎಂದು ನಿಂಗ 
ಪರಿಸ್ಥಿತಿಯನ್ನು ನಿವೇದಿಸಿದ. 

ಅಂದಿನ ಸಂಜೆಯೇ ಪಡದಪ್ಪನವರು ಹುಲಿಬ್ಬಾಟಿ ಹಳಬರನ್ನು ಮನೆಮನೆಗೆ 
ಕಳಿಸಿ ಜನರನ್ನೆಲ್ಲ ವಾಡೆಗೆ ಕರೆಸಿಕೊಂಡಿದ್ದರು. ಅವರಿಗೆಲ್ಲ “ಲಿಂಗಪ್ಪಗೌಡರು 
ಇನ್ನ ಮ್ಯಾಗ ಊರ ಗೌಡರಾಕ್ಕಾರು. ಅವರ ಬೂಮ್ಯಾಗ ಬೆಳೆದ ಬದುಕು 
ಅವರದು. ಅದನ್ನ ಪಾರ್ವತೆವ್ವನೋರು ಸುಸೂತ್ರ ಕೊಡಾಣಿಲ್ಲ. ಅಂತ ನೀವೆಲ್ಲ 
ಹೋಗಿ ಆ ಬದಕ ತಂದು ಲಿಂಗಪ್ಪಗೌಡರಿಗೆ ಮುಟ್ಟಿಸಬೇಕು” ಎಂದು ಹೇಳಿದ್ದರು. 

“ನಮ್ಮನ್ನೂ ವಾಡೇಕ್ಕ ಕರೆಸಿದ್ದರೇನಪಾ” ನಿಂಗ ಮುಂದುವರಿಸಿದ. “ಇಂತಾ 
ದಗದ ನಮ್ಮ ಕೈಲೆ ಆಗಾಣಿಲ್ಲ ಅಂತ ನಾವು ಹೇಳಿದರ ಬಾಪೂಸಾಬರು 
ಏನಂದರಂದೀ, “ಎಲೇ ಮಕ್ಕಳ್ರ್ಯಾ, ತಾಲೀಮಖಾನೆ ಕಟ್ಟಿಸಿಕೊಟ್ಟ ಉಪಕಾರ 
ಹೀಗ ತೀರಸತೀರ್ಕಾ? ದಾದಾನ ಮಾತ ಕೇಳಿ ನೀವೆಲ್ಲ ಕುಣಿದರ ಕೇಳೂದಿಲ್ಲ 
ಊರ ಜನಾನ, ನಮ್ಮ ಹಿಂದ ಇರೋವಾಗ ನೀವು ಅಡ್ಡ ಜಗ್ಗತೀರ್ಯಾ? ಅನ್ನಾಣಾ 
ವಾದಿಸ್ಕಾಟ ಯಾಕ ಅಂತ ಆಗಲಿ ಧನ್ಯಾರ ಅಂತ ಹೇಳಿ, ಗೊಂಗಡೀ ತೆಲೀಗೆ 
ಹಾಕಿ ಊರ ಹಿಂಡ ಜನರ ಸಂಗಾಟ ನಾವೂ ಹೊಂಟಿವೇನಪಾ, ದಾರ್ಯಾಗ 
ಹಳ್ಳದ ಹಂತ್ಕಾಕ ಒಬ್ಬೊಬ್ಬರ ಜಾರಿಕೊಂಡು ಹಳ್ಳಗು೦ಟ ಇಲ್ಲೀತನಾ ಬ೦ದೀವು. 
ನಿನಗ ಈ ಮಜಕೂರ ತಿಳಿಸಬೇಕಂತ ಬಂದರ ನೀನು ಮಿಕಾ ಅಡಗಿಕೊಂಡು 


ಗ್ರಾಮಾಯಣ ೧೯೭ 


ಕುಂತ ಹಾಗ ಕುಂತು, ನಮ್ಮನ್ನು ಜಡೀಬೇಕ೦ತ ಮಾಡಿದ್ದಿ” ಇಷ್ಟು ಹೇಳಿ ನಗುತ್ತ 
ನಿಂತ. 

ಈ ಸುದ್ದಿಯನ್ನು ಕೇಳಿಯೇ ದಾದಾನಿಗೆ ಸಿಡಿಲು ಬಡಿದಂತಾಗಿತ್ತು. 
ಒಮ್ಮೆಲೇ ಭಾವನೆಗಳ ಗೊಂದಲದಲ್ಲಿ ಏನು ಮಾಡಬೇಕೆಂಬುದೂ 
ತಿಳಿಯದಂತಾಯಿತು. ಈ ಮಾತನ್ನು ನಂಬುವದೂ ಕೂಡ ಕಠಿಣವೆನಿಸಿತು. 
ಅಂತೆಯೇ ಇನ್ನೊಮ್ಮೆ ಖಾತ್ರಿ ಮಾಡಿಕೊಳ್ಳಬೇಕೆಂದು ನಿಂಗನಿಗೆ “ಅಲ್ಲೋ 
ನಿಂಗಾ, ಊರ ಜನಾ ಗೌಡರ ಹೊಲಾ ಲೂಟಿ ಮಾಡಲಾಕ ಕರೇನ ಹೊ೦ಟಾರ?” 
ಎ೦ದು ವಿಸ್ಮಯ, ಕಾತರ ಬೆರೆತ ದನಿಯಲ್ಲಿ ಕೇಳಿದ. 

“ಈಗ ಗೌಡರ ಹೊಲಕ್ಕ ಹೋಗಿ ನೋಡಿದರ ಎಲ್ಲಾ ತಾನ ತಿಳೀತತಲ್ಲ” 
ಎ೦ದು ನಿಂಗ ಉತ್ತರವಿತ್ತ. 

ದಾದಾನ ಮುಖ ಸಿಟ್ಟಿನಿಂದ ಕೆಂಪಾದದ್ದು ಆ ಬೆಳದಿಂಗಳಿನಲ್ಲಿ ಸ್ಪಷ್ಟವಾಗಿ 
ಕಾಣುತ್ತಿತು. ಮೂಗಿನ ಹೊರಳೆಗಳನ್ನು ಬೇಯಿಸುವಷ್ಟು ಉಸಿರು ಬಿಗಿಯಾಗಿತ್ತು 
ತುಟಿಗಳು ನಡುಗುತ್ತಿದ್ದವು. 

“ಈಗ ನಾನು ಅಲ್ಲಿಗೇ ಹೊಂಟೆ. ಹ್ಯಾಗ ಲೂಟೀ ಮಾಡತಾರೋ 
ಒಂದ ಕೈ ನೋಡೇ ಬಿಡತೇನಿ. ನಿಂಗಾ, ನಾ ಬರೂ ಮಟಾ ಈ ಹೊಲದ 
ಕಾವಲ ನಿನ್ನ ತಲೀಮ್ಕಾಗ” ಎಂದವನೇ ದಾದಾ ಚಪಗೊಡ್ಡಿಯನ್ನು ತೆಗೆದುಕೊಂಡು 
ರಭಸದಿಂದ ಹೊರಟ. 

“ಲೇ ದಾದಾ, ಅಲ್ಲೆ ಮುನ್ನೂರು ನಾನೂರು ಜನ ಕೂಡೈತಲೇ. ಕಾಟಕರು, 
ಹೊಲ್ಯಾರು ಕುರುಬರು, ಕುಲಕ್ಕೂಂದು ಜಾತೀ ಜನಾ-ಮನೀಗೊಂದು 
ಇಸಮಿನ್ಹಾಂಗ ಬ೦ದು ಸೇರ್ಕಾರಲೇ. ನೀ ಏನು ಮಾಡಾವ ಮಗನ ಆ ಜನದ 
ಹಿಂಡಿನ್ಯಾಗ ಹೊಕ್ಕು? ನೀ ಇಲ್ಲಿಂದ ಹೋದದ್ದು ನೋಡಿ, ಆ ಜನಾ ನಿನ್ನ 
ಹೊಲಾ ಹೊಕ್ಕರಂದರೆ, ಈ ನಿನ್ನ ಇಕ್ಕಲ. ಚಟ್ಟಾ, ಹುಲ್ಲು ಮನಶ್ಯಾಗ ಒಂದೊಂದು 
ಹಿಡೀ ಸೈತ ಬರಾಕಿಲ್ಲ. ನಿನ್ನ ಹೊಲಾ ಸುಸೂತ್ರ ಉಳಿದರ ಸಾಕೂ ಅಂತ 
ನಿನಗೆ ಹೇಳಾಕ ಬಂದರ, ನೀನ ಹೊಲಾ ಬಿಟ್ಟು ಹೊಂಡತೀಯಲ್ಲ? ಮಳ್ಳ 
ಸುಮಾಕ ಕೂಡ” ಎಂದು ನಿಂಗ ಹಿರಿತನದ ಗಾಂಭೀರ್ಯದಿಂದ ದಾದಾನಿಗೆ 
ಉಪದೇಶಿಸಿದ. 

ಅವನ ಕೈಹಿಡಿದು ಜಗ್ಗಿದ. 

ಆದರೆ ದಾದಾ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನ ರಕ್ತ 
ಸಿಟ್ಟಿನಿಂದ ಕುದಿಯುತ್ತಿತ್ತು ಆತುರದಿಂದ ಅವನ ಕಾಲಿಗೆ ರೆಕ್ಕೆ ಬಂದಂತಾಗಿದ್ದವು. 


೧೯೮ ಗ್ರಾಮಾಯಣ 


“ನಿಂಗಾ ಬಿಡ ಕೈ. ಸುಮಾಕ ತಡೀಬ್ಕಾಡ. ನನ್ನ ಹೊಲಾ ಹಾಳ 
ಮಾಡತಾರ? ನೋಡೀಯಂತ, ಏನ ಮಾಡತೀನನ್ನೂದು. ಹೇಣತೀ ಗುಳ 
ದಾಳಿ ಹರಕೊಂಡ ಬರೂ ಭ೦ಟರ್ಯಾರದೀರಿ, ಅವರು ನನ್ನ ಹೊಲದಾಗ ಕಾಲ 
ಹಾಕರಿ ಅಂತ ಸಾರಿ ಹೇಳ ಬರಾಕ ಹೊಂಟೇನು. ನನ್ನ ತಡೀಬ್ಯಾಡ” ಎಂದು 
ಚೀರಿಕೊಂಡವನೇ ದಾದಾ ಗೌಡರ ಹೊಲದ ಕಡೆಗೆ ಓಟ ಬಿಟ್ಟ 

ಒಂದೇ ಓಟಕ್ಕೆ ದಾದಾ ಗೌಡರ ಹೊಲಕ್ಕೆ ಬ೦ದು ಮುಟ್ಟಿದ್ದ. ನದಿ 
ಮುಳುಗುತ್ತಿದ್ದ ಈ ಭೂಮಿ ಅಂದರೆ ಶಂಕರಪ್ಪಗೌಡರಿಗೆ ಬಹಳ ಜೀವ. ತಮ್ಮ 
ಎಲ್ಲ ಶ್ರಮವನ್ನೂ ಅದಕ್ಕೆ ಮೀಸಲಿಡುತ್ತಿದ್ದರು. ಗೊಬ್ಬರ ಗುಡೆ ಹಾಕಿ, ಭೂಮಿ 
ಕಸುವು ಮಾಡಿ ಸಾಗುವಳಿ ಮಾಡಿದ್ದರಿಂದ ತೆಂಗಿನಕಾಯಷ್ಟು ದೊಡ್ಡದಾದ 
ತೆನೆಗಳನ್ನು ಹೊರತ್ತು ಜೋಳದ ಬೆಳೆ ಬಿಗಿದು ನಿಂತಿತ್ತು. ದೀರ್ಥ ಪ್ರಯತ್ನದಲ್ಲಿ 
ಫಲವನ್ನು ಕಂಡು ಹಣ್ಣಾದ ಮನಸ್ಸು ಅತೃಪ್ತಿಯಲ್ಲಿ ತೂಗುವಂತೆ, ತೆನೆಯ 
ಭಾರದಿಂದ ಬೆಳೆ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಬೆಳದಿಂಗಳ ಮಾಯೆಯಲ್ಲಿ, 
ಗಾಳಿಯ ಉಯ್ಯಾಲೆಯಲ್ಲಿ ಹೊಲದ ಬೆಳೆ ಜೀವಂತವಾಗಿ ಕಾಣುತ್ತಿತ್ತು ಬೀಜದಿಂದ 
ಹಿಡಿದು ತೆನೆಯವರೆಗೆ ಮನುಸ್ಕನ ಪ್ರಿಯವಾದ ಕರಸ್ಪರ್ಶ ತಾಗಿದ್ದರಿಂದಲೋ 
ಏನೋ, ಮನುಷ್ಯನ ಸಹಾನುಭೂತಿಯನ್ನು ಬಯಸುವಂತಿತ್ತು ಆ ಬೆಳೆ. ವಾರಸಾ 
ತಂಟೆಯ ಮೂಲಕ ಜೋಳವನ್ನು ಕೊಯ್ಯಲು ಆಳುಗಳು ಬಾರದೆ, ದಿನ 
ಮೀರಿದ್ದರಿಂದ ಬೆಳೆ ಇನ್ನೂ ಸೊಕ್ಕ ಬಲಿತಿತ್ತು. ಆದರೆ ದಿನ ಮುಗಿದದ್ದರಿ೦ದಲೇ 
ಕೆಲವು ಕಡೆಗೆ ದಂಟು ಮುರಿದು ತೆನೆಗಳು ನೆಲಕ್ಕೆ ಬಾಗಿದ್ದವು. ದಾದಾನಿಗೆ 
ಯಾಕೋ ಏನೋ ಈ ದೃಶ್ಯವನ್ನು ನೋಡಿ ಕಣ್ಣಲ್ಲಿ ನೀರು ತುಳುಕಿತು. 

ಗೊಂಗಡಿ ಹೊತ್ತ ಜನರು, ಹೊಲದ ಆಚೆಯ ಬದಿಯಿಂದ ನುಗ್ಗಿ ಕೈಗೆ 
ಸಿಕ್ಕ ತೆನೆಗಳನ್ನು ಮುರಿದು, ಗೊ೦ಗಡಿಯ ಮೂಲೆಗಳಲ್ಲಿ ತುಂಬುವುದರಲ್ಲಿ 
ನಿರತರಾಗಿದ್ದರು. ಈ ರೀತಿ ಬಳುಕುವ ತೆನೆಗಳನ್ನು ಮುರಿಯುವದು, ಜನರ 
ಗೋಣು ಮುರಿದು, ಚೆಲ್ಲುವ ದೃಶ್ಯದಂತೆ ದಾದಾನಿಗೆ ದ್ವೇಷ ಹುಟ್ಟಿಸಿತು. ನೋಡುತ್ತ 
ನಿಲ್ಲುವ ತಾಳ್ಮೆಯೂ ದಾದಾನಿಗೆ ಉಳಿಯಲಿಲ್ಲ. ವೇಗವಾಗಿ ಜೋಳದ ನಿಲುವಿನಲ್ಲಿ 
ನುಗ್ಗಿ, ತೆನೆಗಳ ಚಂಡಿಯಾಡುತ್ತಿದ್ದವರಲ್ಲಿ ಒಬ್ಬನ ಹಿಂದೆ ಹೋಗಿ, ತನ್ನ 
ಚಪಗೊಡ್ಲಿಯಿ೦ದ ಅವನ ಮೇಲೆ ಪ್ರಹಾರ ಮಾಡಿದ. ಕೊಡಲಿಯ ಗಾಯದಿಂದ 
ಅವನೋ ಚಿಟ್ಟನೇ ಚೀರಿದ. ಅದನ್ನು ಕೇಳಿ ಸಮೀಪದ ಜನರು ಓಡಿ ಬಂದು, 
ಅವನ ಗಾಯ, ಹರಿಯುವ ರಕ್ತ ಇವನ್ನೆಲ್ಲ ನೋಡಿ, ಮೈಮೇಲಿನ ಗೊ೦ಗಡಿಯ 
ಪರಿವೆಯಿಲ್ಲದೆ ದಾರಿ ಸಿಕ್ಕತ್ತ ಓಡಿದರು. ಅವರು ದೆಸೆಬಾಯಿ ಬಿಡುತ್ತ "ಗಾತಾತರಲೇ' 


ಗ್ರಾಮಾಯಣ ೧೯೯ 


ಎಂದು ಚೀರುತ್ತ ಓಡುವದನ್ನು ನೋಡಿ ಇನ್ನು ಕೆಲವರು ಗಾಬರಿಯಿಂದ 
ಅವರ ಹಿಂದೆಯೇ ಓಡಿದರು. ಆ ಮೇಲೆ ದಾದಾ ಅಲ್ಲಿ ನಿಲ್ಲದೆ, ಹೊಲದ 
ಇನ್ನೊಂದು ಭಾಗಕ್ಕೆ ಓಡಿ ಬ೦ದು, ಅಲ್ಲಿಯ ನಾಲ್ಕಾರು ಜನರನ್ನು ಹಿಡಿದು 
“ಹಾಂ' ಎಂದು ಗರ್ಜಿಸಿದ. ಅನಿರೀಕ್ಷಿತವಾಗಿ ಬಂದ ವಿಪತ್ತಿನಿಂದ ಅವರು 
ಸ್ತಂಭೀಭೂತರಾಗಿರುವಾಗಲೆ, ಅವರಲ್ಲೊಬ್ಬನ ಮೇಲೆ ದಾದಾನ ಚಪಗೊಡ್ಡಿ 
ಎರಗಿತು. ಗಾಬರಿಯಿಂದ ಅಲ್ಲಿದ್ದವರೆಲ್ಲ ನೆಲಕ್ಕೆ ಬಿದ್ದು ಹೊಟ್ಟೆ ಹೊಸೆಯುತ್ತ. 
ಹೊಲದ ಸೀಮೆಯನ್ನು ದಾಟದ ಮೇಲೆ ಆಳಾಗಿ ಎದ್ದು ನಿಂತು, ಹೊಲದ 
ಕಡೆಗೆ ಮುಖ ಕೂಡ ತಿರುಗಿಸದೆ ಓಡಿಯೇ ಓಡಿದರು. 

ದಾರಿಯ ಮೇಲಿದ್ದ ಒಡ್ಡಿನ ಮೇಲೆ ಬೇವಿನ ಗಿಡದ ಬುಡದಲ್ಲಿ ಲಿಂಗಪ್ಪ 
ಪಡದಯ್ಯ, ಬಾಪೂಸಾಹೇಬ ಇವರು ಹಾಸಿದ ಕ೦ಬಳಿಯ ಮೇಲೆ ಚಕ್ಕಂದದಲ್ಲಿ 
ಕುಳಿತಿದ್ದರು. ಈ ತ್ರಿಮೂರ್ತಿಗಳ ಮಹಿಮಾತಿಶಯಗಳನ್ನು ಹೊಗಳುತ್ತ ಅವರಿಗೆ 
ಎಕ್ಕೆಯ ಎಲೆಗಳ ಬತ್ತಿಗಳನ್ನು ಕಟ್ಟಿಕೊಡುವುದರಲ್ಲಿ ನಿರತರಾದ ಭಕ್ತಾದಿಗಳಿಗೆ, 
ಓಡಿಬರುವ ಜನ ಕಂಡಿತು. ಅವರೂ ನಡುಗಲಾರಂಭಿಸಿದರು. 

ಅದನ್ನು ನೋಡಿ ಈ ತ್ರಿಮೂರ್ತಿಗಳಿಗೆ ತಮ್ಮ ಸೈನ್ಯ ಸೋತುಬಂದಷ್ಟು 
ದುಃಖವಾಯಿತು. ಜನರನ್ನು ತಡೆದು ಹುರಿದುಂಬಿಸಿ, ಪುನಃ ಬೆಳೆಯ ಲೂಟಿಗೆ 
ತಿರುಗಿಸಲು ಪ್ರಯತ್ನಿಸುವ ಸಾಮರ್ಥ್ಯ ಲಿಂಗಪ್ಪನಿಗಿರಲಿಲ್ಲ. ಸ್ವತಃ ಪಡದಯ್ಯನವರೇ 
ಈ ಸಾಹಸ ಮಾಡಲು ಎದ್ದು ನಿಂತರು ಈ ಹೊತ್ತಿಗೆ ದಾರಿಯ ಮೇಲಿನ 
ಒಡ್ಡಿನ ಸಮೀಪಕ್ಕೇ ಮತ್ತೆ ಕೆಲವರು ಓಡಿಬಂದರು. ಅವರಲ್ಲೊಬ್ಬನನ್ನು ತಡೆದು, 
“ಹೀಗ್ಯಾಕ ಕುರಿ ಹಿಂಡು ಓಡಿದಂಗಾಗ ಓಡತೀರಲೇ ಮಕ್ಕಳಿರಾ?” ಎಂದು 
ಪಡದಯ್ಯನವರು ಮೂದಲಿಸುತ್ತ ಕೇಳಿದರು. 

ಆ ಮನುಷ್ಯ ಗಾಬರಿಯಿಂದ ನಡುಗಹತ್ತಿದ. ಒಮ್ಮೆಲೇ ಅವನ ಬಾಯಿಂದ 
ಮಾತು ಬರಲಿಲ್ಲ. ಆದರೆ ಪಡದಯ್ಯನವರು ಗಟ್ಟಿಯಾಗಿ ಕೈ ಹಿಡಿದದ್ದರಿಂದ 
ಓಡಿ ಹೋಗುವಂತೆಯೂ ಇರಲಿಲ್ಲ. ಅವನ ಬಾಯಿ ಬಿಚ್ಚಲು ಪಡದಯ್ಯನವರು 
ಇನ್ನೂ ಮೂರು ನಾಲ್ಕು ಸಲ ಗದರಿಸಬೇಕಾಯಿತು. ಆಗ ಅವರ ದನಿಯ 
ಮೇಲಿಂದ ಅವರು ಪಡದಪ್ಪನವರೆಂದು ಅವನಿಗೆ ಗೊತ್ತಾಯಿತು. 

“ಛೇ ಅದೇನ ಹೇಳೂ ಮಾತ ಅಲ್ಲ ತಗೀರಿ ಅಪ್ಪಾ ಅವರ, ಕಂಡವರೆಲ್ಲ 
ಅಷ್ಟೇ ಎದೀ ಒಡಕೊಂಡು ಬಿದ್ದಾರು. ಶ೦ಕರಪ್ಪಗೌಡರ ದೆವ್ವ ಬಿಚ್ಚಗತ್ತಿ ಹಿಡಿದು 
ತೆನೀಗೆ ಕೈ ಹಚ್ಚಿದವರನ್ನು ಕತ್ತರಿಸಿ ಒಗಿಲಾಕ ಹತ್ತೈತಿ” ಎ೦ದಿಷ್ಟು ಹೇಳಿದವನೇ, 
ತೇಕುತ್ತಿದ್ದರೂ ಬೀಳುವ ಎಚ್ಚರವಿಲ್ಲದೇ ಓಡಿಹೋದರು. 


೨೦೦ ಗ್ರಾಮಾಯಣ 


ಪಡದಪ್ಪನವರಿಗೆ ಭೂತಪಿಶಾಚಗಳಲ್ಲಿ ವಿಶ್ವಾಸ ಬಹಳ. ಹಿ೦ದಕ್ಕೊಮ್ಮೆ 
ಬಾಳಾಚಾರ್ಕರ ಪಾರುಪತ್ಕ ಮಾಡಿಸಲು ಒಬ್ಬ ಮಾಂತ್ರಿಕನನ್ನು ಅವರು ಭೆಟ್ಟಯಾಗಿ 
ವೇತಾಳನ್ನು ವಶಪಡಿಸಿ ಕೊಡಲು ಕೇಳಿಕೊಂಡಿದ್ದರು. ಅವರು ಹೇಳಿದ ವಿಧಿಗಳೆಲ್ಲ 
ಭೀಕರವಾಗಿದ್ದವು. ಸ್ಮಶಾನದಲ್ಲಿ ಬಾಣಂತಿಯ ಬಲಗೈ-ಎಲುಬನ್ನು ತಂದು 
ಹಸಿಮಾಂಸದಿಂದ ಹೋಮಮಾಡಬೇಕು. ಸಾಧ್ಯವಾಗುವ ಮೊದಲೇ ವೇತಾಳ 
ಬಂದು ಹೋಮವನ್ನು ಕೆಡಿಸಲು ನಾನಾರೂಪಗಳಿಂದ ಹೆದರಿಸಲು ಪ್ರಯತ್ನಿಸಿದಾಗ 
ಅದಕ್ಕೆ ಹೆದರಬಾರದು. ಹೀಗೆಯೇ ಸತತ ಪ್ರಯತ್ನ ಮಾಡಿದ ಮೇಲೆ ವೇತಾಳ 
ವಶವಾಗಿ ದಾಸನಾಗುವದು ಎಂದೇನೇನೋ ಅವನು ಹೇಳಿದ್ದ. ಆದರೆ ಅವನು 
ಹೇಳಿದ ಕತೆಯೆಲ್ಲ ಪಡದಯ್ಯನವರ ಮೇಲೆ ಭಯಾನಕವಾದ 
ಪರಿಣಾಮವನ್ನುಂಟುಮಾಡಿತ್ತು ಬಾಳಾಚಾರ್ಯರಿಗೂ ಮಂತ್ರ ತಂತ್ರಗಳಲ್ಲಿ 
ಗತಿಯಿತ್ತೆಂದು ಪಡದಪ್ಪನವರಿಗೆ ಗೊತ್ತಿತ್ತು. ಇಲ್ಲದಿದ್ದರೆ ಮುಂದಿನ ಪರಿಣಾಮ 
ಭೀಕರವಾಗಬಹುದೆಂದು ಆ ಆಚಾರಿ ಶೇಷಪ್ಪನಿಗೇಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದ? 

ಇವೆಲ್ಲ ಕಾರಣಗಳಿಂದ ಪಡದಪ್ಪನವರ ಮನಸಿನಲ್ಲಿ ಭೀತಿ ಘಟಸರ್ಪದ 
ಮರಿಯಾಗಿ ಮಲಗಿತ್ತು ಮಧ್ಯರಾತ್ರಿಯ ನಿಗೂಢ ಮೌನ, ನಿರ್ಜನತೆಯ ಮಾಯೆ, 
ಅಪರಾಧದ ಭೀತಿ, ಇವೆಲ್ಲ ರೂಪುಗೊಂಡು ದಂತಕತೆಯೊಂದನ್ನು ಉಸುರಿದಂತೆ, 
ಆ ಓಡಿ ಬಂದ ಮನುಷ್ಯ ದೆವ್ವದ ಕತೆಯನ್ನು ಹೇಳಿ ಹೋದಾಗ ನಂಬದಿರುವದು 
ಹೇಗೆ? ದೆವ್ವವಿಲ್ಲದಿದ್ದರೆ ಒಬ್ಬ ಮನುಷ್ಯ ಮುನ್ನೂರು ನಾನೂರು ಜನರನ್ನು 
ಬೆದರಿಸಿ ಓಡಿಸುವದು ಸಾಧ್ಯವೇ? ಬಾಳಾಚಾರಿಯೇ ತನ್ನ ಮಂತ್ರಬಲದಿಂದ 
ಪಿಶಾಚಿಗಳನ್ನು ಸೃಷ್ಟಿಮಾಡಿ ಗೌಡರ ಹೊಲದ ಕಾವಲಿಗೆ ಕಳಿಸಿರಬೇಕು, ಹೆದರಿದ 
ಕಣ್ಣಿಗೆ ಮೋಟುಮರವೂ ದೆವ್ವಾಗಿ ಕಾಣುವಂತೆ, ಪಡದಪ್ಪನವರಿಗೆ ಈ ದೆವ್ವದ 
ಕತೆ ನಿಜವೆನಿಸಿತು. ಶುಭ್ರವಾದ ವಿಭೂತಿಯನ್ನು ಧರಿಸಿಕೊಂಡು, ಮೀಸೆ ಕುಣಿಸುತ್ತ, 
ಬೆಳದಿ೦ಗಳ ಬೆಳಿನಲ್ಲಿ ಬಿಚ್ಚುಗತ್ತಿಯನ್ನು ರುಳಪಿಸುತ್ತ ತಿರುಗಾಡುವ ಗೌಡರ 
ಚಿತ್ರ ಅವರ ಕಣ್ಣೆದುರು ಕುಣಿಯಪತ್ತಿತು. 

ಓಡಿಹೋಗುವಾಗ ಪಡದಪ್ಪನವರಿಗೆ ಭೂತದ ಬುರುಡೆ ಉರುಳಿಸಿದ 
ಮನುಷ್ಯನಿಗೆ ಪಡದಪ್ಪನವರು ತನ್ನ ಮಾತನ್ನು ನಂಬಬಹುದೆಂದು ಕನಸು 
ಮನಸ್ಸಿನಲ್ಲಿಯೂ ಅನಿಸಿರಲಿಲ್ಲ. ಮನುಷ್ಯರು ಬಂದು ಅಡ್ಡಿ ಮಾಡಿದ್ದರಿಂದ 
ಹೆದರಿ ಓಡುತ್ತದ್ದೇವೆ೦ದ ಹೇಳದರೆ ಹೇಡಿತನವಾದೀತೆಂದು ಬಗೆದು, ಅವನು 
ಈ ದೆವ್ವದ ಕತೆಯನ್ನು ಸೃಷ್ಟಿಸಿ ಹೇಳಿದ್ದ. ಆದರೆ ಕಾಡಿನ ನಿರ್ಜನತೆಯಲಿ, 
ಭೂತಪಿಶಾಚಿಗಳ ಅಗಾಧಶಕ್ತಿಗಳ ಬಗೆಗೆ ನಂಬಿಗೆಯಿದ್ದ ಪಡದಯ್ಯನವರು 


ಗ್ರಾಮಾಯಣ ೨೦೧ 


ಅದನ್ನು ಕೂಡಲೇ ನಂಬಿದರು. ಅವರ ಕೈಕಾಲು ನಡುಗುತ್ತಿದ್ದವು. ಅಂಥ 
ತಂಗಾಳಿಯಲ್ಲಿಯೂ ಹಣೆಯ ಮೇಲೆ ಭಯದ ತಣ್ಣಗಿನ ಬೆವರುಹನಿಗಳು 
ಸಾಲುಗಟ್ಟಿದ್ದವು. ಅವುಗಳನ್ನು ಒರೆಸುತ್ತ “ಲಿಂಗಪ್ಪ ಬಾಪೂಸಾಬರ ಏಳ್ರಿ 
ಹೋಗೂನು. ಇಲದಿರಕ ಆ ದೆವ್ವ ಇಲ್ಲೇ ಓಡಿಬ೦ದೀತು” ಎಂದು ವಿಕಾರವಾಗಿ 
ಕೂಗಿ ಹೇಳಿ, ಅವಸರದಿಂದ ಓಡುವ ಜನರ ಬೆನ್ನು ಬಿಡದೆ ತಾವೂ ಓಡಿದರು. 

ಶಂಕರಪ್ಪಗೌಡರ ಭೂತ ಬಿಚ್ಚುಗತ್ತಿ ಹಿಡಿದು ಹೊಲವನ್ನು 
ಕಾಯುತ್ತಿರುವುದೆಂಬ ಕತೆ ಕಲ್ಪನೆಯ ಕೈಕಾಲು ಮೂಡಿಸಿಕೊಂಡು ಪಾದಳ್ಳಿಯ 
ಮನೆ ಮನೆಗೂ ಮುಟ್ಟಿತು. ಈ ಭೂತ ಹೊಲದಲ್ಲಿ ಕಾವಲಿದ್ದು ಯಾರನ್ನೂ 
ಅಲ್ಲಿ ಕಾಲು ಹಾಕಗೊಡುವದಿಲ್ಲವೆಂದು ಸ್ವತಃ ಪಡದಪ್ಪನವರೇ ಹೇಳಿದರೆಂದು 
ಒಬ್ಬನು ಹೇಳಿಬಿಟ್ಟ ಇನ್ನೊಬ್ಬನಂತೂ ಸ್ವಂತ ಅನುಭವವನ್ನೇ ಬಣ್ಣಗೊಟ್ಟು 
ಹೇಳಿದ. ತಾನು ತೆನೆಗಳನ್ನು ಮುರಿಯುತ್ತಿದ್ದಾಗ, ದೆವ್ವ ತನ್ನ ಕ೦ಬಳಿಯನ್ನು 
ಹಿಡಿದು ಜಗ್ಗಿದ್ದು, ತಾನು ಧೈರ್ಯದಿಂದ ಕೊಸರಿಕೊಂಡದ್ದು, ಆಗ ಅದು 
ಒದ್ದು ನೆಲಕ್ಕೆ ಕೆಡವಿದಾಗ ಬಿದ್ದದ್ದರಿ೦ದ ಈಗಲೂ ಬೆನ್ನೆಲುಬು ನೋಯುತ್ತಿರುವದು, 
ಮುಂತಾದ ಸಂಗತಿಗಳೆಲ್ಲ ಅವನ ಬಾಯಲ್ಲಿ ಜೀವಂತ ಸತ್ಯವನ್ನು ಪಡೆದವು. 
ಚಪಗೊಡಲಿಯ ಹೊಡೆತದಿಂದ ಕಾಲಿಗೆ ಗಾಯವಾಗಿ ಬಿದ್ದ ಕೆಂಚನ ಮಗ 
ರಾಮ, “ಮೈ ಮ್ಯಾಗ ಎಚ್ಚರ ಬಂದಾಗ, ಪುಣ್ಯವಂತ ದಾದಾ ಬಂದು ಹೆಗಲಮ್ಯಾಗ 
ಕುಂಡರಿಸಿಕೊಂಡು ಮನೀಗೆ ತಂದು ಹಾಕಿದ. ಗಾಯದೆಣ್ಣೀ ತಂದು, ಅಳ್ಳೀ 
ತೋಯಿಸಿ ಕಾಲಿಗೆ ಕಟ್ಟದ. ಆ ಮಾರಾಯನ ಪುಣ್ಯೇದಿಂದ ದೆವ್ವನ ಕೈಯಾಗಿಂದ 
ಪಾರಾಗಿ ಉಳದ್ದಿ” ಎಂದು ಕಣ್ಣೀರು ತಂದುಕೊಂಡು ಹೇಳುತ್ತಿದ್ದ. 

ದಾದಾ ಚಪಗೊಡ್ಡಿ ಹಿಡಿದುಕೊಂಡು ಲೂಟಿಮಾಡುತ್ತಿದ್ದವರನ್ನು ಬೆದರಿಸಿದ 
ಎಂದು ಕೆಲವರು ಹೇಳಿದಿರೂ ಅದನ್ನು ನಂಬುವವರೇ ಇರಲಿಲ್ಲ. ಸ್ವತಃ ದಾದಾನೇ 
ಬಂದು ಹೇಳಿದ್ದರೂ ಯಾರೂ ನಂಬುತ್ತಿರಲಿಲ್ಲ. ಗೌಡರ ಭೂತ ದಾದಾನಂತೆ 
ಕಂಡಿರಬೇಕು ಎಂದೇ ಅವರು, ಹೇಳದವರಿಗೇ ತಿರುಗಿ ಸಮಾಧಾನ ಹೇಳುತ್ತಿದ್ದರು. 
ಇದಕ್ಕೆ ಬಲವಾದ ಕಾರಣವೂ ಇತ್ತು ಗಾಯಗೊಂಡ ರಾಮನನ್ನು ಮನೆಗೆ 
ತಂದು ಹಾಕಿದವನು ದಾದಾ. ಜನರ ಗೊಂಗಡಿಗಳನ್ನೆಲ್ಲ ಅವರವರ ಮನೆಗೊಯ್ದು 
ಮುಟ್ಟಸಿದವನೂ ಅವನೇ. ಮೇಲಾಗಿ ಆ ರಾತ್ರಿ ಅವನು ತನ್ನ ಹೊಲದಲ್ಲಿ 
ಕಾವಲು ಮಾಡುತ್ತಿದ್ದ. ಅಂದಮೇಲೆ ಒಬ್ಬನೇ ಹೇಗೆ ಹೋಗಿ ಎದುರಿಸುವದು 
ಸಾಧ್ಯ? ಒದರಾಟ ಕೂಗಾಟ ಕೇಳಿದ ಮೇಲೆ ಹೋಗಿ, ನೊಂದವರನ್ನು ಅವನು 
ಉಪಚರಿಸಿರಬೇಕು. ಗೌಡರ ಭೂತ ಹೊಲವನ್ನು ಕಾಯ್ದದ್ದೇ ನಿಜ, ಎಂದು 


೨೦೨ ಗ್ರಾಮಾಯಣ 


ಊರಲ್ಲಿ ಎಲ್ಲರೂ ನಂಬಿದರು. ನಿಜಸ೦ಗತಿಯನ್ನು, ಪಾರ್ವತೆವ್ವ ಬಾಳಾಚಾರ್ಕರು 
ಹಾಗೂ ದಾದಾನ ಗೆಳೆಯರಲ್ಲಿ ಮೂವರು ಮಾತ್ರ ಅರಿತಿದ್ದರು. 

ದೆವ್ವದ ಕತೆ ಸುಳ್ಳೇ ಇರಲಿ, ಸತ್ಯವೇ ಇರಲಿ, ಆದ ಪರಿಣಾಮ 
ಒಳ್ಳೆಯದಾಯಿತು. ಆ ರಾತ್ರಿ ಗೌಡರ ಹೊಲವನ್ನು ಲೂಟಿಮಾಡುವ ಯೋಜನೆ 
ವಿಫಲವಾದದ್ದರಿಂದ, ಬಲಪ್ರಯೋಗದಿಂದ ಭೂಮಿಯ ಕಬಜಾ ಪಡೆಯುವ 
ವಿಚಾರವೇ ಹಾರಿಹೋಯಿತು. ಗೌಡರ ಭೂತದ ಕಾಟ ತಮಗೂ 
ಅಂಟಿಕೊಂಡೀತೆಂಬ ಭೀತಿಯಿಂದ ಗೌಡರ ಆಸಿಗೆ ಕೈ ಹಚ್ಚುವ ಧೈರ್ಯ 
ಯಾರಲ್ಲಿಯೂ ಉಳಿಯಲಿಲ್ಲ ಬರಗಾಲದಿಂದ ಕಂಗೆಟ್ಟ ಈ ಸ್ಥಿತಿಯಲ್ಲಿ 
ಪಡದಪ್ಪನವರ ಯೋಜನೆ ಜನರಿಗೆ ಸವಿಯಾಗಿಯೇ ಕಂಡಿತ್ತು ಕೈಗೆ ಸಿಕ್ಕಷ್ಟು 
ಕಾಳು, ಬೇಸರ ಕಳೆಯಲು ಒಂದು ಹುರುಪಿನಕೆಲಸ ಇವು ಯಾರಿಗೆ ಬೇಡ? 
ಆದರೆ ಪಡದಪ್ಪನವರ ಯೋಜನೆ ಫಲಿಸಲೇಬಾರೆದೆಂದು ವಿಧಿಯ ಸಂಕಲವಿತ್ತೋ 
ಏನೋ! ಜನರು ಲೂಟಿಗೆ ಸಿದ್ದರಾದದ್ದು ಪಡದಪುನವರು ತೋರಿಸಿದ ಆಮಿಷದ 
ಲೋಜಕ್ಕಾಗಿ, ಆದರೆ ಆಗಲೂ ತಾವುಮಾಡುತ್ತಿದ್ದು ಪಾಪ ಎ೦ದು ಅವರ 
ಮನಸ್ಸಿನಲ್ಲಿ ಕುದಿಯುತ್ತಿತ್ತು ಹೋಗದಿದ್ದರೆ ಊರಿಗೇ ವಾಳಿಯಾಗಬಹುದೆಂಬ 
ಭೀತಿಯಿತ್ತು. ಅಂತೆಯೇ ಊರಿಗಾದದ್ದು ನಮಗೂ ಆಗುತ್ತದೆಂಬ ಹಚ್ಚು 
ಧೈರ್ಯವನ್ನು ನಂಬಿ ಅವರು ಲೂಟಿಗೆ ಹೋಗಿದ್ದರು. ಆದ್ದರಿಂದಲೇ ಅಲ್ಲಿ 
ದಾದಾ ಬಂದು ತಮ್ಮನ್ನೆಲ್ಲ ಏಕಾಕಿಯಾಗಿ ಎದುರಿಸಿ ಓಡಿಸಿದ್ದು ಅವರಿಗೆ 
ಭೂತಲೀಲೆಯಾಗಿ-ತಮ್ಮ ಪಾಪಕ್ಕೆ ತಕ್ಕ ಶಿಕ್ಷ ಎಂದೆನಿಸಿತು. ದಾದಾ ಎದುರಿಸಿದಾಗ 
ಆ ನೂರಾರು ಜನರಲ್ಲಿ ಕೆಲವರಾದರೂ ಅವನನ್ನು ಎದುರಿಸಬಹುದಾಗಿತ್ತು. 
ಆದರೆ ಯಾರ ಹೊಣೆಯೂ ಅಲ್ಲದ ಈ ಕೆಲಸದ ಪಾಪ ಅವರನ್ನು ತಡೆದಿತ್ತು. 

ದಾದಾ ಒಬ್ಬನೇ ನಿಂತು ತಮ್ಮ ಹೊಲವನ್ನು ರಕ್ಷಿಸಿದನೆಂಬ ಸುದ್ದಿಯನ್ನು 
ಕೇಳಿ ಗೌಡಿತಿ ಪಾರ್ವತೆವ್ವನಿಗೆ ಅವನ ವಿಷಯವಾಗಿ ಆದರ, ಅಭಿಮಾನ, 
ಮಮತೆ ಉಕ್ಕಿಬಂದವು. ಹುಣ್ಣಿಮೆಯ ಮರುದಿನ, ತನ್ನ ಕೃತಜ್ಞತೆಯನ್ನು 
ವ್ಯಕ್ತಪಡಿಸಲು ಗೌಡಿತಿಯಿಂದ ದದಾನಿಗೆ ಕರೆ ಹೋಯಿತು. ಏನು ಅರಿಯದ 
ಹಸುಗೂಸಿನಂತೆ ದಾದಾ ವಿಸ್ಮಯದ ನಗೆಯನ್ನು ಸೂಚಿಸುತ್ತ ಅವಳ ಕಾಲಿಗೆರಗಿದ. 
ಪಾರ್ವತೆವ್ವ ತುಂಬಿಬ೦ದ ಕಂಠದಿಂದ “ನನ್ನಿಬ್ಬರು ಮಕ್ಕಳ ಜತೀಲೇ ನೀ ಒಬ್ಬ 
ಮಗಾ ಆದಿ. ಇಂದಿನಿಂದ ನೀ ತಾಯಿಲ್ಲದ ಪರದೇಶ್ಯಂತ ತಿಳೀಬ್ಯಾಡ ದಾದಾ. 
ನಿನಗ ಅನುವು-ಆಪತ್ತು ಬಂದರ ಸಧಿಯಿಂದ ಬೇಡಿ ಇಸಗೋಬೇಕು ಆಂ” 
ಎಂದು ಹೇಳಿದಳು. 


ಗ್ರಾಮಾಯಣ ೨೦೩ 


ಅವಳ ಅಂತಃಕರಣದ ಈ ಮಾತುಗಳನ್ನು ಕೇಳಿ ದಾದಾನ ಹೃದಯವ 
ಉಕ್ಕಿಬ೦ತು. ಕಣ್ಣೀರು ಉಕ್ಕಿಬ೦ದವು. ಭಕ್ತಿಯಿಂದ ಅವಳ ಕಾಲಿಗೆರಗಿ “ಯವ್ವಾ, 
ನಿನ್ನ ಹರಕೀ ಬಲ ಇರಲೀ, ನಿನ ಮಗಾ, ಪರಸಂಗ ಬಿದ್ದಾಗ ನಿನ್ನ ಕೈಯಾಗಿನ 
ಕಲ್ಲ ಅಂತ ತಿಳಕೋ ಯವ್ವಾ” ಎಂದು ಹೇಳಿ ಕಣ್ಣೀರೊರೆಸಿಕೊಂಡು ಗೌಡರ 
ಮನೆಯಿಂದ ಹೊರಬಿದ್ದನು. 

ಪಡದಪ್ಪನ ಪುಡಾಂಟಿಕ ಈ ಮಟ್ಟಕ್ಕೆ ಮುಟ್ಟಬಹುದೆಂದು 
ಬಾಳಾಚಾರ್ಯರಿಗನಿಸಿರಲಿಲ್ಲ. ಬಹಳವಾದರೆ ಲಿಂಗಪ್ಪ ಭೂಮಿಯ ಕಬಜಾ 
ಪಡೆಯಲು ಬಹಿರಂಗವಾಗಿ ಬಂದಾಗ, ಅವರಿಗೂ ಗೌಡರ ಪಕ್ಷದವರಿಗೂ 
ಕೈಗೆ ಕೈ ಹತ್ತಿ ಕಲಹವಾಗಬಹುದೆಂದು ಅವರು ನಿರೀಕ್ಷಿಸಿದ್ದರು. ಆದರೆ ಸರಿ 
ರಾತ್ರಿಯಲ್ಲಿ ತುಂಬಿದ ಬೆಳೆಯನ್ನು ಕೊಯ್ಯಲು ಮನಸ್ಸು ಮಾಡಿದ್ದು, ನೀಚತನದ 
ಪರಮಾವಧಿಯೆನಿಸಿ ಇನ್ನು ಮೇಲೆ ಪಾದಳ್ಳಿಯ ಪುಣ್ಯ ತೀರಿತೆಂದೆನಿಸಿತು. 
ಇಲ್ಲಿಯವರೆಗೆ ತುಂಬಿದ ಬೆಳೆಗೆ ಯಾರೂ ಕೈಹಚ್ಚಿರಲಿಲ್ಲ. ಈಗ ಅದೂ 
ನಡೆದುಹೋಯಿತು. 

ಆ ಲಟಿ ನಡೆದಾಗ ದಾದಾ ಒಬ್ಬನೇ ಎಲ್ಲರನ್ನೂ ಎದುರಿಸಿ ಅನಾಹುತವನ್ನು 
ತಪ್ಪಿಸಿದನೆಂದು ಕೇಳಿ ಅವರಿಗೆ ಸಂತೋಷವಾಯಿತು. ದುಷ್ಟಶಕ್ತಿಗಳ ಈ ಸಂಕ್ರಮಣ 
ಕಾಲದಲ್ಲಿ ದಾದಾ ಒಬ್ಬನೇ ಆಸೆಯ ಕಿರಣವಾಗಿ ಕಂಡ. ಅವನ ಧೈರ್ಯ- 
ಸಾಹಸಗಳು, ಮುಳುಗಬಹುದಾದ ಪುಣ್ಯವನ್ನು ರಕ್ಷಿಸಬಹುದೆಂದು ಅವರಿಗೆ 
ತೋರಿತು. ಅಂತೆಯೇ ದಾದಾನನ್ನು ಮನೆತನಕ ಕರೆಸಿಕೊಂಡು ಅವನ ಬೆನ್ನ 
ಮೇಲೆ ಕೈಯಾಡಿಸಿ, ಮೆಚ್ಚುಗೆ ಸೂಚಿಸಿ ಆಶೀರ್ವದಿಸಿದರು. ಅಂದಿನಿಂದ ಗೌಡರ 
ಪಕ್ಷದ ಜನರಿಗೂ ಕೂಡ ದಾದಾನ ಧೈರ್ಯ ಸಾಹಸಗಳು ಮೆಚ್ಚಿಗೆಯಾದವು. 

ಕೆಲದಿನಗಳು ಕಳೆದನಂತರ ಪಡದಪ್ಪನವರ ಕಿವಿಗೂ ದಾದಾನ ಈ 
ಸಾಹಸದ ಕತೆ ಮುಟ್ಟಿತು. ಶಂಕರಪ್ಪಗೌಡರ ಭೂತದ ಬದಲಾಗಿ, ದಾದಾ ಈಗ 
ಅವರ ಮನಸ್ಸನ್ನು ಕಾಡಹತ್ತಿದ. ತಮ್ಮ ಯೋಜನೆಗಳಿಗೆಲ್ಲ ದಾದಾ 
ವಿಘ್ನವಾಗಿರುವಂತೆ ಕಂಡಿತು. ತಮ್ಮ ದಾರಿಯಿಂದ ಈ ಮುಳ್ಳನ್ನು 
ತೆಗೆದೊಗೆಯದಿದ್ದರೆ, ತಮ್ಮ ಪ್ರಸ್ಥ ಊರಲ್ಲಿ ಬೆಳೆಯಲಾರದೆಂದು ಅವರಿಗನಿಸಿತು. 
ಸೊಕ್ಕಿನಿಂದ ಮುನ್ನುಗ್ಗುವ ಸ್ವಭಾವದ ಈ ದಾದಾನನ್ನು ಯಾವದಾದರೂ ಪೇಚಿನಲ್ಲಿ 
ಸಿಲುಕಿಸಿ, ಮೈ ಮೆತ್ತಗಾಗುವಂತೆ ಮಾಡಬೇಕೆಂಬ ವಿಚಾರ ಹಗಲು ರಾತ್ರಿ 
ಅವರ ಮನವನ್ನು ಕದಡಶತ್ತಿತು. 

ಲಕ್ಷ್ಮೀಬಾಯಿ ತಿರುಗಿ ಪಾದಳ್ಳಿಗೆ ಬರಲೊಪ್ಪವುದಿಲ್ಲ. ಅಂದ ಮೇಲೆ 


೨೦೪ ಗ್ರಾಮಾಯಣ 


ಬಾಪೂಸಾಹೇಬನೇ ಅನಿರ್ಬ೦ಧವಾಗಿ ಜಾಗೀರು ನಡೆಸುತ್ತಾನೆ; ಪಡದಪ್ಪನ 
ವರ್ಚಸ್ಸು ನಿರಾತಂಕವಾಗಿ ಬೆಳೆಯುತ್ತದೆ; ಲಿಂಗಪ್ಪ ಗೌಡನಾಗಿ ಬೇರೂರಿ ಹೊಸ 
ಅಮಲು ನಡೆಸುತ್ತಾನೆ. ಈ ಅನಿಷ್ಟತ್ರಯದಿಂದ ಪಾದಳ್ಳಿಯ ಜೀವನ 
ಮೂರಾಬಟ್ಟೆಯಾಗದೆ ಉಳಿಯುವುದಿಲ್ಲ. ಇದೆಲ್ಲದರ ನೈತಿಕ ಹೊಣೆ ತಮ್ಮದೆಂದು 
ಬಾಳಾಚಾರ್ಕರ ಭಾವನೆ. ಅದಕ್ಕಾಗಿ ಈ ಸಮಸ್ಯೆಗಳನ್ನು ನಿವಾರಿಸಲು ಅವರು 
ಏನಾದರೊಂದು ಉಪಾಯವನ್ನು ಹೂಡಲೇಬೇಕಾಗಿತ್ತು. ತಟ್ಟನೆ ಅವರಿಗೆ 
ಯಶವಂತರಾಯರ ನೆನಪಾಯಿತು. 

ಲಕ್ಷ್ಮಣನನ್ನು ಅಜರಾಣಿಗೆ ಕಳಿಸಿ ಯಶವಂತರಾಯರನ್ನು ಕರೆಸಬೇಕೆಂದು 
ಬಾಳಾಚಾರ್ಯರ ಯೋಚನೆ. ಜೈನರ ಜಿನ್ನಪ್ಪ ಆ “ಅಪೇಶಿ' ಲಕ್ಷ್ಮಣನನ್ನು ಕಳಿಸಿದರೆ 
ಕೆಲಸವಾಗುವುದಿಲ್ಲವೆಂದು ಸೂಚಿಸಿದ. ಆದರೆ ಲಕ್ಷ್ಮಣನನ್ನು ಬಿಟ್ಟರೆ ಬೇರಾರನ್ನೂ 
ಕಳಿಸುವಂತಿರಲಿಲ್ಲ. ಈಗ೦ತೂ ಲಕ್ಷ್ಮಣ ಹೋಗಲಿ, ಕೆಲಸವಾಗದಿದ್ದರೆ, 
ಹೋಳೀಹುಳಣ್ಣಿಮೆಂಯಾದ ಮಾಲೆ ದಾದಾನನ್ನು ಕಳಿಸಬೇಕೆಂದು 
ನಿರ್ಣಯವಾಯಿತು. ಲಕ್ಷ್ಮಣ ಅಜರಾಣಿಗೆ ಹೋದವನು ಮರುದಿನವೇ ತಿರುಗಿ 
ಬ೦ದ. ಅಜರಾಣಿಯಲ್ಲಿ ಕಾಲರಾ ಪಿಡುಗು ಹಬ್ಬಿರುವುದೆಂದೂ ಅದರ ಅಬ್ಬರ 
ಕಡಿಮೆಯಾದ ಮೇಲೆ ಯಶವಂತರಾಯರು ಬರುತ್ತಾರೆಂದೂ ತಿಳಿಸಿದ. “ನಾ 
ಮಧ್ದ ಹೇಳಿದ್ದಿಲ್ಲರೇ, ಆ ಅಪೇಶಿ ಲಕ್ಷ್ಮಣನ್ನ ಕಳಿಸಬ್ಯಾಡ್ರಿ ಅಂತ” ಎಂದು 
ಜೈನರ ಜಿನ್ನಪ್ಪ ರಾಗವೆಳೆದ. ಮುಂದೇನು ಮಾಡಬೇಕೆಂಬ ಯೋಚನೆಯಲ್ಲಿ 
ಬಾಳಾಚಾರ್ಯರು ಮಗ್ನರಾದರು. 

ಪಾರ್ವತೆವ್ವನ ಪಕ್ಷಪಾತಿಗಳಿಗೆ ಅಘಾತವಾಗುವಂಥ ಇನ್ನೊಂದು 
ಉದ್ದಿಯೂ ಅಂದೇ ಬಂದಿತು. ಲಿಂಗಪುನ ವಾರಸಾದ ವಿರುದ್ಧ ಪಾರ್ವತೆವ್ವ 
ಒಂದು ತಕರಾರೀ ಅರ್ಜಿಯನ್ನು ಕೊಟ್ಟಿದ್ದಳು. ಮಾಮಲೇದಾರರು ಅದನ್ನು 
ಕಿತ್ತಿಹಾಕಿ, ಲಿಂಗಪ್ಪ ಶ೦ಕರಪ್ಪಗೌಡರ ಮಗನಾದ್ದರಿಂದ, ವಾರಸುದಾರನೆಂದು 
ಅವನ ಹೆಸರು ಹಚ್ಚಲು ಹುಕುಮ ಕೊಟ್ಟಿರುವರೆಂದು ಲಿಂಗಪ್ಪನ ಪರವಾಗಿ 
ಸಕ್ಕರೆ ಹಂಚುವುದು ನಡೆಯಿತು. ಊರಲ್ಲೆಲ್ಲ ಹೊಸದೊಂದು ಕೋಲಾಹಲ 
ಪ್ರಾರಂಭವಾಯಿತು. ಯಾವುದೋ ಊರಿನ ಇನ್ನೊಬ್ಬ ಮನುಷ್ಯ ಪಾದಳ್ಳಿಯ 
ಗೌಡನಾಗಿ ಬರುವದು ಹಿತಕರವಾಗಿರಲಿಲ್ಲ. 

ಅಂದು ಸಾಯಂಕಾಲ ಎಂದಿನಂತೆ ಬಾಳಾಚಾರ್ಕರು ದೇವರ ದರ್ಶನಕ್ಕೆಂದು 
ಹೋಗಿದ್ದರು, ದೇವರ ದರ್ಶನವಾದ ಮೆಲೆ ಅಲ್ಲಿಯೇ ಕಟ್ಟೆಯ ಮೇಲೆ ಕ್ಷಣಹೊತ್ತು 
ಕೂಡುವದು ವಾಡಿಕೆ. ಆಗ ಅಲ್ಲಿಗೆ ಬಾಪೂಸಾಹೇಬ ಹಾಗೂ ಲಿಂಗಪ್ಪ ಇವರಿಬ್ಬರೂ 


ಗ್ರಾಮಾಯಣ ೨೦೫ 


ಅವರು ಕುಳಿತ ಸ್ಥಳಕ್ಕೇ ಬಂದು ವಿನಯದಿಂದ ನಮಸ್ಕರಿಸಿದರು. ಬಾಳಾಚಾರ್ಯರು 
ಅವರಿಗೆ ಪ್ರತಿ ನಮಸ್ಕಾರ ಸಲ್ಲಿಸಿ ಕುಳಿತುಕೊಳ್ಳಲು ಸೂಚಿಸಿದರು. ಶೇಷಪ್ಪನೂ 
ಮಾತಾಡಿಕೊಂಡಂತೆ ಇವರಿದ್ದಲ್ಲಿಗೇ ಬಂದು ಕಟ್ಟೆಯ ಮೇಲೆ ಕುಳಿತು ಆಚಾರ್ಕರಿಗೆ 
ನಶ್ಯವನ್ನು ನೀಡಿದ. 

ಲಿಂಗಪ್ಪನು ಸಕ್ಕರೆಯ ಪೊಟ್ಟಣವನ್ನು ಆಚಾರ್ಯರ ಮುಂದಿಟ್ಟು, “ವಾರಸಾ 
ತಕರಾರೀ ಅರ್ಜಿ ಪ್ರಕರಣ ಮುಗೀತರಿ. ನನ್ನ ಹೆಸರ ವಾರಸಾ ರಿಜಿಸ್ಪರದಾಗ 
ಹಚ್ಚಾಕ ಹುಕುಮು ಆಗೇತಿ. ಅದಕ್ಕೆ ಸಕ್ಕರಿ ತಂದೀನಿ, ತೊಗೊಳಿ” ಎಂದು 
ಅವಾಸ್ತವ ವಿನಯದಿಂದ ಸೂಚಿಸಿದ. 

ಈ ಅನಿರೀಕ್ಷಿತವಾದ ವಿನಯದಿಂದ ಆಚಾರ್ಕರಿಗೆ ಈ ಮೊದಲೇ ಸಂಶಯ 
ಬಂದಿತ್ತು. ವಿನಯದ ತೆರೆಯ ಹಿಂದೆ ನಡೆದ ನಾಟಕವನ್ನು ಅವರೂ 
ತಿಳಿದುಕೊಳ್ಳಬೇಕಾಗಿತ್ತು. ಅದೀಗ ತಿಳಿದಂತಾಯಿತು. ಸಕ್ಕರೆಯ ಪೊಟ್ಟಣವನ್ನು 
ಕಣ್ಣಿಂದಕೂಡ ನೋಡದೆ, “ಮಾಮಲೇದಾರನ ಹುಕುಮು ಹೌದಲ್ಲೊ? ಅಪೀಲ 
ಮಾಡಿದರ ಟಿಕಾಸತನದ ಏನೋ ಶೇಷಪ್ಲಾ?” ಎಂದು ಶೇಷಪ್ಪನ ಕಡೆ ತಿರುಗಿ 
ಕೇಳಿದರು. 

ಶೇಷಪ್ಪನಿಗೆ ಒಮ್ಮೆಲೆ ಏನು ಉತ್ತರ ಕೊಡಬೇಕೆಂಬುದು ತಿಳಿಯಲಿಲ್ಲ. 
ಆಚಾರ್ಕರ ಧೂರ್ತತನದ ಬಲೆಗೆ ಸಿಗದಂತೆ, ಯಾವಾಗಲೂ ಮೈಗೆ ಎಣ್ಣೆಯನ್ನು 
ಸವರಿಕೊಂಡಂತೆ ಜಾರಬೇಕಾಗಿತ್ತು ಆದ್ದರಿಂದ ನೇರವಾಗಿ ಉತ್ತರವೀಯದೆ 
“ಖರೆಕ್ಕ ಸಾವಿಲ್ಲ ಆಚಾರ ನ್ಯಾಯ ಇದ್ದ ಪಕ್ಷಕ್ಕೆ ಜಯಾ ಸಿಗಲಿಕ್ಕೆ ಬೇಕಲ್ಲ?” 
ಎಂದು ವೇದಾಂತ ಓದಿ, ಒಂದು ಚಿಟಿಕೆ ನಶ್ಯವೇರಿಸಿದ. 

“ಹೌದಲ್ಲೋ? ಲಿಂಗಪುನ ವಾರಸಾ ನಿನಗ ನ್ಯಾಯದ್ದು ಅಂತ ಅನಸತದ. 
ನಾನು ಪಾರ್ವತೆವ್ವನ ಪಕ್ಷದವ, ನನಗ ಅನ್ಯಾಯದ್ದು ಅಂತ ಅನಸತದ. ನಿಮ್ಮ 
ಪಕ್ಷಕ್ಕೆ ಗೆಲವು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತ ನಾನು ಸಕ್ಕರೀ ತೊಗೊಳ್ಳೋದಿಲ್ಲ” 
ಎ೦ದು ಅಚಾರ್ಯರು ನಿಷ್ಠುರವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದರು. 

ಆಚಾರ್ಯರು ಗುಡಿಯಿಂದ ಮನೆಗೆ ಹೊರಟಾಗ ಆಗಲೇ ಕತ್ತಲಾಗಿತು. 
ವಿಚಾರ ಮಗ್ಗರಾಗಿಯೇ ಮನೆಗೆ ನಡೆದರು. ಗೌಡರ ಮರಣದ ದೃಶ್ಯ ಅವರ 
ಕಣ್ಣು ತುಂಬಿತ್ತು, “ನಮ್ಮ ಮನೆತನದ ಮರ್ಯಾದಿ, ಆಚಾರೆಪ್ಪಾ, ನಿನ್ನ ಉಡ್ಯಾಗ” 
ಎ೦ಬ ಮಾತು ಕಿವಿಯಲ್ಲಿ ನಿನದಿಸುತ್ತಿದ್ದವು. ಪಾದಳ್ಳಿಯ ಭವಿತವ್ಯ ಮನಸ್ಸನ್ನು 
ತುಂಬಿತ್ತು. ಮನೆಗೆ ಬಂದು ದೇವರಿಗೆ ಮಂಗಳಾರತಿ ಮಾಡಿದರು. ದೇವರ 
ಮೂರ್ತಿಯ ಪೀಠಪ್ರಭಾವಳಿಯ ಹಿಂದಿನಿಂದ ಇಲಿಯೊಂದು ನುಸುಳಿ ಬಂದು 


೨೦೬ ಗ್ರಾಮಾಯಣ 


ನಂದಾದೀಪದ ಎಣ್ಣೆಗೆ ಬಾಯಿ ಹಾಕಿತು. ಇದನ್ನು ನೋಡಿ ಆಚಾರ್ಯರ ಮಂಗಳಾರತಿ 
ಮಾಡುವ ಕೈ ನಡುಗಿತು. 


೧೯ 


ಅನಾವೃಷ್ಟಿಯಿ೦ದುಂಟಾದ ಭೀಕರ ಪರಿಸ್ಥಿತಿ, ಕಾಲರಾ ದಾಳಿಯಿಟ್ಟ 
ಪರಿಣಾಮವಾಗಿ ಅನೇಕರು ಮರಣಹೊಂದಿದ್ದು- ಈ ಕಾರಣದಿಂದ, ಪಾದಳ್ಳಿಯಲ್ಲಿ 
ಈ ಸಾರೆ ಹೋಳೀಹುಣ್ಣಿಮೆಯ ಉತ್ಸಾಹವೆಲ್ಲ ಅಡಗಿಹೋಗಿತ್ತು. ಯಾರೂ 
ಲಕ್ಷ್ಯವೀಯದ ಬಡ ಅತಿಥಿಯಂತೆ, ಕಾಮನಹಬ್ಬ ಬಂದರೂ ಅದನ್ನು 
ಕೇಳುವವರಿರಲಿಲ್ಲ. ಅಗಸೆಯ ಮುಂದೆ ಕಾಮದಹನಕ್ಕಾಗಿ ಕಳವಿನಿಂದ 
ತಂದೊಟ್ಟಿದ, ಪರ್ವತಪ್ರಾಯವಾದ ಕುಳ್ಳಿನ ರಾಶಿ ಈಗ ಕಾಣುತ್ತಿರಲಿಲ್ಲ. ಏನೋ, 
ದನ ಕಾಯುವ ಹುಡುಗರು ಬೊಬ್ಬೆ ಇಡುತ್ತ ತಮ್ಮ ನೆರೆಹೊರೆಯ ಹೆಂಗಸರು 
ಒಡಕು ಗೋಡಿಗೆ ಹಚ್ಚಿದ ಕುಳ್ಳುಗಳನ್ನು ಕದ್ದು, ಬೈಸಿಕೊಂಡು, ತಂದುಹಾಕಿದ 
ಕುಳ್ಳಿನ ರಾಶಿ ಒಂದು ಮೊಟ್ಟೆ ತುಂಬುವಷ್ಟು ಕೂಡ ಇರಲಿಲ್ಲ. ಊರ ಅಗಸೆಯಲ್ಲಿ 
ಕಾಟ್ಬವರಿಗೆ ಈ ಉತ್ಸಾಹದ ಅಭಾವ ತಟ್ಟನೆ ಹೊಳೆಯುವಂತಿತ್ತು. 
ಕಾಮನಹಬ್ಬದ ಹಿ೦ದಿನ ರಾತ್ರಿ, ಪಡದಪ್ಪನವರ ಮಠದಲ್ಲಿ ನಿತ್ಯದಂತೆ 
ಗಾಂಜೀ ಭಕ್ತರ ಮೇಳವು ತೀರ್ಥಪ್ರಾಶನಕ್ಕಾಗಿ ಕೂಡಿತ್ತು. ಮಠದಲ್ಲಿ 
ಪಡದಪ್ಪನವರಾಗಲಿ, ಲಿಂಗಪ್ಪನಾಗಲಿ ಕಾಣುತ್ತಿರಲಿಲ್ಲ. ಕೆಂಚನಿದ್ದಿದ್ದರೆ ಮಠದಲ್ಲಿ 
ಸೇರುವ ಸಭೆಗಳಿಗೆ ವಿಶೇಷ ಕಳೆ ಬರಬಹುದಾಗಿತ್ತು. ಊರಲ್ಲಿ ಯಾರು ಸತ್ತರೂ 
ತಮಗೇನು ಎನ್ನುವ ಅನಾಸಕ್ತರಿಗೂ ಕೂಡ, ಕೆಂಚನ ವಿಯೋಗದಿಂದ ಮಠ 
ಮೂಕವಾಯಿತೆಂಬ ಭಾವನೆ ಬಂದಿತ್ತು. ಮಠದಲ್ಲಿ ಈಗ ಸೇರಿದವರು ಕಾಟಕರು 
ಹಾಗೂ ಹೊಲೆಯರು. ಮಠದಲ್ಲಿ ಯಾರೂ ಯಜಮಾನರು ಇರಲಿಲ್ಲ. 
ಹೊತ್ತುಗಳೆಯುವದಕ್ಕೆಂದು ಆ ಮಾತು ಈ ಮಾತು ಆಡಬೇಕಾಗಿತ್ತು ಹೊಲೆಯರ 
ರುದ್ರ ತಾನು ಹಿಂದೆ ಕುಂಬಾರ ತುಳಜಪ್ಪನ ಕುಳ್ಳುಬಾನವನ್ನೊಡೆದು ಮೂವತ್ತು 
ಮೊಟ್ಟೆ ಕುಳ್ಳು ಕದ್ದ ಪರಾಕ್ರಮವನ್ನು ನೆನೆದುಕೊಂಡು, “ಈ ವರಸ ಕಾಮಣ್ಣನ 
ಬೆಂಕೀ ಕೊಡೊ ಪರಸಂಗನ ತಪ್ಪಧಾಂಗ ಕಾಣತೈತಿ” ಎ೦ದು ನಿಟ್ಟುಸಿರಿನ 
ಬದಲು ತಂಬಾಕದ ಚಿಲುಮೆನ್ನು ಜಗ್ಗಿ ಹೊಗೆಬಿಡುತ್ತ ಹೇಳಿದ. ಆ ಹೊಗೆ 
ಅವನ ಮನೋವ್ಯಥೆಯಿಂದ ಸ್ನಿಗ್ಗವಾಯಿತು. 
ಅಗಸೆಯ ಮುಂದಿನ ಊರ ದೊಡ್ಡ ಕಾಮಣ್ಣನಿಗೆ ಸರಿರಾತಿಗೆ ಬೆಂಕಿ 


ಗ್ರಾಮಾಯಣ ೨೦೭ 


ಹಚ್ಚುವದು ನಡೆದುಬಂದ ಸಂಪ್ರದಾಯ. ಅದಕ್ಕೂ ಮೊದಲು ಹೊಲಗೇರಿಯಲ್ಲಿಯ 
ಕಾಮನಿಗೆ ಬೆಂಕಿಹಚ್ಚಿ ಆ ಬೆಂಕಿಯನ್ನು ತಂದಮೆಲೆ ಅಗಸೆಯ ಮುಂದಿನ 
ಕಾಮದಹನ ನಡೆಯಬೇಕು. ಜಾಗೀರದಾರ, ದೇಶಪಾಂಡೆ, ಗೌಡ-ಕುಲಕರ್ಣಿ 
ಮೊದಲಾದ ವತನದಾರರ ಮನೆಗಳಿಗೆ ಹಲಗೆಯವರು ಹೋಗಿ, ಕರೆದು, 
ಅವರೆಲ್ಲ ಚಾವಡಿಯಲ್ಲಿ ಸಮ್ಮಿಲಿತರಾದ ಮೇಲೆ, ಹುಲಿಬ್ಯಾಟಿ ಹಳಬರು 
ಬೆಂಕಿಯನ್ನು ತರಲು, ಹಲಗೆಯವರೊಡನೆ ಹೊಲಗೇರಿಗೆ ದಿಗ್ವಿಜಯ 
ಮಾಡುತ್ತಿದ್ದರು. ಹೊಲಗೇರಿಯಲ್ಲಿ ಮತ್ತೊಂದು ಮೋಜಿನ ಕಲಹ ನಡೆಯಬೇಕು. 
ಹಳಬರು ಅಲ್ಲಿಯ ಬೆಂಕಿಗೆ ಕೈ ಹಾಕಿದಾಗ, ಹೊಲೆಯರು ಅದನ್ನು ಒಯ್ಯಗೊಡದೆ. 
ಅವರ ಕೈಗಳ ಮೇಲೆ ಸತ್ತ ದನಗಳ ಎಲುಬುಗಳನ್ನು ತೂರುತ್ತಿದ್ದರು. ಎಲುಬುಗಳ 
ಸಂತತ ವರ್ಷದಲ್ಲಿಯೂ ಲಿಸ್ಸನ್ನದೆ, ಬೆಂಕಿಗೆ ಕೈಹಾಕಿ ಅದನ್ನೊಯ್ಯುವ ಸಾಹಸದಲ್ಲಿ 
ನಚಿಕೇತನಂತೆ ಖ್ಯಾತಿಪಡೆದ ತಳವಾರ ಮಲ್ಲನಿಗೆ ರುದ್ರನ ಮಾತು 
ಅಹನೀಯವೆನಿಸಿತು. 

“ಯಾಕಲೇ ರುದ್ರ್ಯಾ, ಕಾಮಣ್ಣ ಸುಡದಟು ಕೈ ಸೋತು ಕುಂತಿಲ್ಲ ನಾವು. 
ನಾಳೆ ಬೆಳಗಾದರ ಬಂತು ಹುಣ್ಣಿವಿ. ನೋಡೀಯಂತ ಬೆಂಕೀ ಒಯ್ಯೂ 
ಚಮತಾನರೇ. ಬೆಂಕಿ ಕೊಡೂದಾಗಾಣಿಲ್ಲ ಅಂತ ಯಾವ ಮಾತಿನ 
ಮ್ಯಾಗಿಂದಹೇಳತೀಯಲೇ?” ಎಂದು ಸಿಟ್ಟು ಕೆಣಕಿದಂತಾಗಿ. ಮೀಸೆಯನ್ನು 
ಹುರಿ ಮಾಡಿ, ಸುತ್ತು ಮುತ್ತೂ ನೋಡಿದ. 

“ಹಾಗಲ್ರೀ ಮಲ್ಲಪ್ಪಗೌಡರ, ವರಸಾ ಕಾಮಣ್ಣಗ ದೊಡ್ಡಗೌಡರು ಬೆಂಕೀ 
ಕೊಡತಿದ್ದರು. ನೀವು ಲಡಾಯಿ ಮಾಡಿಕೊಂತ ಬೆಂಕೀ ಒಯ್ದದ್ದಕ್ಕ ಸಾರ್ತಕ 
ಆಗತಿತ್ತು. ಈ ವರಸ ಕುಳ್ಳೂ ಕೂಡಿಲ್ಲ; ಮತ್ತ ಸರಹೊತ್ತಿನ ಮಟಾ ಉಪಾಸ 
ಕುಂತು ಕಾಮಣ್ಣನ ಬೆಂಕೀ ಹಚ್ಚಾಕ ಗೌಡರೂ ಇಲ್ಲಾ, ಅದಕ್ಕ ಹಾಗ 
ಅಂದಿವ್ರೀಯಪಾ” ಎಂದು ಹೊಲೆಯರ ರುದ್ರ ಬಿನ್ನವಿಸಿಕೊಂಡ. 

“ಲೇ ಮಳ್ಳ ನನಮಗನ ಎಲ್ಲೀ ಅದೀ? ಲಿಂಗಪ್ಪಗೌಡರ ಹೆಸರೆಲೆ 
ಮಾಮಲೇದಾರರು ಗೌಡಕೀ ಬರದಬಿಟ್ಟಾರಂತ, ತಾಲೂಕಿನಿಂದ ಕಾಗದ ಬಂದೈತಿ. 
ಅದಕ್ಕ ಊರಾಗ ಸಕ್ಕರಿ ಹಂಚಲಾಕ ಅವರೂ, ಪಡದಪ್ಪನವರೂ ಕೂಡೇ 
ಹೋಗಿದಾರು. ಲಿಂಗಪ್ಪಗೌಡರು ನಾಳೆ ಗೌಡರೂ ಅಂತ ಡಂಗರಾ ಹೊಡಸೂದ. 
ಕಾಮಣ್ಣಗ ಅವರ ಕೈಯಿಂದನ ಬೆಂಕಿ ಕೊಡಸೂದು” ಎಂದು ಬಗಲಗಸಿ 
ಅಂಗಿ, ಪಾವಡದ ರುಮಾಲ ಧರಿಸಿದ ಶಿವಪುತ್ರಪ್ಪ ಬಿಳಿಗಡ್ಡದ ಮೇಲೆ ಕೈಯಾಡಿಸುತ್ತ 
ರುದ್ರನ ಆಜ್ಞಾನದ ಬಗ್ಗೆ ಛೀ ಹಾಕಿದ. 


೨೦೮ ಗ್ರಾಮಾಯಣ 


“ಲಿಂಗಪ್ಪನಂತವರು ಕಾಮಣ್ಣಗ ಬೆಂಕೀ ಹಚ್ಚೂದಾದರ ನಾವೆಲ್ಲ 
ಹೊಡಿಯೂದೇನರಿ?” ಎಂದು ದಳವಾಯಿ ತಿಪ್ಪ ತಲೆಯಲ್ಲಾಡಿಸುತ್ತ ಕೇಳಿದ. 

“ಮಗನ. ಹೋಳಿಗಿ ತುಪ್ಪಾ ಹೊಡೀಲಾಕ ಗೌಡರ ಮದಿವಿ ಅಂತ 
ತಿಳದೀ ಏನಲೇ? ಬೆಂಕಿ ಹಚ್ಚಿದ ಮ್ಯಾಗ ಊರ ಜನಾ ಎಲ್ಲಾ ಕೂಡಿ ಬೊಬ್ಬಿ 
ಹೊಡಿಯೂದು ಆಟ” ಎಂದು ತಳವಾರ ಮಲ್ಲ ವ್ಯಂಗವಾಗಿಯೇ ನುಡಿದ. 
ಶಂಕರಪ್ಪಗೌಡರಿದ್ದಾಗ, ಅವರು ಹುಣ್ಣಿಮೆಯ ರಾತ್ರಿ ಹುಲಬ್ಯಾಟಿ ಹಳಬರಿಗೆಲ್ಲ 
ಹೋಳಿಗೆಯ ಊಟ ಮಾಡಿಸುತ್ತಿದ್ದರು. ಲಿಂಗಪುನವರ ಆಳಿಕೆಯಲ್ಲಿ ಅದೇನಿಲ್ಲ 
ಎಂದು ಅವನ ಸೂಚನೆಯ ಅರ್ಥವಾಗಿತ್ತು 

“ಹಾಗಾರ ಕಾಮಣ್ಣನ ಸುಡೂದು ಗಟ್ಟಿ ಆದಹಾಗ ಆತಲ್ಲರಿ? ಅಂದಮ್ಮಾಗ 
ಸುಡೂದು ರಬ್ಬ ಆಗಾಕ ಬೇಕು. ನೂರಾರು ಮಟ್ಟ ಕುಳ್ಳು ಕೊಡಸದಿದ್ದರ 
ಅದೆಂತಾ ಸುಡೂದರಿ? ನೋಡಾಕ ಬಂದ ಜನಾ ಎಲ್ಲ ಛೀ ಅಂತ ಉಗಳಿ 
ಹೋದಾರು” ಉಪ್ಪಾರ ಮಾಳಪ್ಪ ಗೊಣಗೊಣಗುಟ್ಟಿದ. 

“ನಮ್ಮ ಹೊಲಿಗೇರಿ ಹುಡುಗೂರಿಗೆ ಹೇಳಬಾರದ ಕುಳ್ಳಿನ ಡೀಗ ತಂದು 
ಅಗಸಿ ಮುಂದಿನ ಬೈಲೆಲ್ಲಾ ತುಂಬಿ ಬಿಡತೇವು” ಎಂದು ರುದ್ರ ಹೇಳುತ್ತಿರುವದು 
ತಲೆಬಾಗಿಲಲ್ಲಿ ಬರುತ್ತಿದ್ದ ಪಡದಪ್ಪನವರ ಕಿವಿಗೂ ಬಿತ್ತು. 

“ಎಲುವಿಲ್ಲದ ನಾಲಗಿ ಅಂತ ಸಿಕ್ಕ ಮಾತ ಆಡಬ್ಯಾಡೆಲೇ! ನಿಮ್ಮ ಹೊಲಗೇರಿ 
ಜನಾ ಭಂಡರು ಅಂತ ಸುತ್ತ ಹತ್ತ ಹಳ್ಳಿಗೆಲ್ಲಾ ಡಂಗರಾ ಸಾರೈತಿ” ಎಂದು 
ಪಡದಪ್ಪನವರು ಅವನ ಬಾಯಿಕಟ್ಟಿ ಪಡಸಾಲೆಯಲ್ಲಿ ತಮಗಾಗಿ ಕಾದಿಟ್ಟ ಗದ್ದುಗೆಯ 
ಮೇಲೆ ವಿರಾಜಮಾನರಾದರು. 

“ಯಪಾ, ನಿಮ್ಮ ಕೈಯಾಗಿನ ಕಲ್ಲ ನಾವು. ಅಪ್ಪಣೇ ಕೊಡಿ, ಕಣ್ಣ ತಿರುಗೂ 
ಹಾಗ ಕುಳ್ಳಿನ ರಾಶೀ ತ೦ದು ಒಟ್ಟದಿದ್ದರ ಈ ಮಾತ ಆಡ್ರಿ” ಎಂದು ರುದ್ರ 
ನೆಲಮುಟ್ಟಿ ಶರಣುಮಾಡಿದ. 

“ಲೇ, ನಿಮ್ಮ ಕೈಯಿ೦ದ ಆಗೂ ಮಾತ ಅಲ್ಲ. ತೆನೀ ಮುರಕೊಂಡು, 
ಹೆಂಡ್ರು ಮಕ್ಕಳ ಹೊಟ್ಟಿಗೆ ಹಾಕಿ ಸುಕದ್ದೆ ಬಾಳೇ ಮಾಡೆಲೇ ಅಂತ ಹೇಳಿದರ, 
ಲಿಸಿಲಿಸಿ ಹೊಲಕ್ಕೆ ಹೋಗಿ, ಬಂದೂವಪಾ, ತೇಕ ಹತ್ತಿ ಎಡವಿ ಬಿಳ ಖಬರ 
ಇಲ್ಲದ, ಇಂತಾ ಹೇಡಿಗೋಳು ಊರಾಗಿನ ಕುಳಬಾನ ಕದ್ದು ತರತಾವ?” 
ಎ೦ದು ಪಡದಪ್ಪನವರು ದೈವೀ ತಿರಸ್ಕಾರದಿಂದ ಹೇಳಿದರು. 

“ಏನ ಮಾಡೂದತಿ ಯಪ್ಪಾ, ಊರ ಹಿಂಡಜನಾ ಕೂಡಿಸಿದ್ದಿರೀ, ಅವಕ್ಕೇನ 
ಗೊತ್ತು. ಹೊಲಾ ಚಂಡಿಯಾಡೂ ಮುಂದ ಮೈತುಂಬ ಕಣ್ಣು ಇರಬೇಕನ್ನೂದು. 


ಗ್ರಾಮಾಯಣ ೨೦೯ 


ಕೊಡ್ಲಿ ಏಟು ಬಿತ್ತೋ ಅ೦ತ ಒಂದು ಕೂಗಿತೋ ಲ್ಹೋ, ಉಳಿದವರೆಲ್ಲಾ 
ಕುರಿಹಿ೦ಡಿನ್ಹ್ದಾಗ, ಓಡಿಬಿಟ್ಟರು” ರುದ್ರ ಊರ ಜನರನ್ನೇ ಹೇಡಿಗಳೆಂದು 
ಆರೋಪಿಸುವ ದನಿಯಲ್ಲಿ ಮಾತನಾಡಿದ. 

“ಲೇ ರುದ್ರ್ಯಾ, ಉಳಿದವರು ಓಡಿದರೂ, ನೀವ್ಯಾಕ ನಿಂತು ಲೂಟಿ 
ಮಾಡಲಿಲ್ಲಲೇ?” ತಳವಾರ ಮಲ್ಲ ತಡೆಯಲಾರದೆ ಕೆಣಕಿದ. 

“ಹೊಂಡೂ ಮುಕ್ಕಟ್ಟ ಅಪನವರು ಏನ ಹೇಳಿದ್ದೆ ಕೇಳಿದ್ದಿಲ್ಲೇನ ಗೌಡರ? 
“ಮಕ್ಕಳ್ರ್ಯಾ, ನಾಕ ಮ೦ದಿಗೂಡ ಇರಬೇಕು', ಅಂತ, ಉಳಿದವರು ಓಡಿದಾಗ 
ನಾವು ನಿಂತ ಬಿಟ್ಟಿದ, ಎಲ್ಲಿ ಅಪನವರು ನಡಾ ಮುರಿತಿದ್ರೋ ಅಂತ ನಾವು 
ಓಡಬೇಕಾತು” ಎಂದು ರುದ್ರ ಎಲ್ಲರ ಬಾಯಿ ಕಟ್ಟದ. 

ಪಡದಪ್ಪನವರು ಶಿಷ್ಠನೊಬ್ಬ ಮಡಚಿಕೊಟ್ಟ ವೀಳ್ಯದೆಲೆಯನ್ನು ಬಾಯಿಗೆ 
ಹಾಕಿಕೊಂಡು “ಲೇ ರುದ್ರ್ಯಾ, ಹಾಗಾ ಇಂಡ ಒಂಡ ಕೆಳಸಾ ಮಾಡಿ, ಗೌಡರ 
ಮಣಿ ಹಿಟ್ಟಳದಾಗ ಕುಳಬಾಣ ಅದಾವು ಅವಣ್ಣೆಳ್ಳಾ ಕಡ್ಡು ತಂದು ಅಗಸಿ 
ಬೈಲಾಗ ಒಗೀರಿ” 

“ಕುಳಬಾನ ಕದಿಯಾದ ಬಂದು ಮನಿದರೋಡೇ ಮಾಡಿದರು ಅಂತ 
ಪಂಚೇತಿ ಕೂಡಸಬಾರದರೀ ಯಪ್ಪಾ. ಅದಕ ಲಿಂಗಪುನೋರು, ನೀವು, ಮತ್ತು 
ಇಲ್ಲಿ ಕುಂತಾರಲ್ಲ ಮಲ್ಲಪ್ಪಗೌಡರು ಮುಂದಾಬೇಕು. ಅಮ್ಯಾಗ ನೋಡೀರಂತ 
ನಮ್ಮ ಕಮಾಯೀನ” ಎಂದು ರುದ್ರ ಸೂಚಿಸಿದ. 

ಪಡದಪ್ಪನವರಿಗೂ ಈ ಸೂಚನೆ ಸ್ವಾಗತಾರ್ಹವೆನಿಸಿತು. ರುದ್ರನ 
ಮಾತಿನಲ್ಲಿಯ “ಮನಿದರೋಡೇ' ಎಂಬ ಶಬ್ದ ಅವರ ಗುಪ್ತ ಆಸಿಯ ಮೇಲೆ 
ಬೆಳಕು ಚೆಲ್ಲಿತು. ಕುಳ್ಳಿನ ತುಡುಗಿಗೆ ಪ್ರತಿಷ್ಠಿತರೇ ಹೊರಟರೆ, ನೂರಾರು ಉತ್ಸಾಹೀ 
ತರುಣರು ಹಿಂದಿನಿಂದ ಬರಬಹುದು. ಈ ನೆವದಿಂದ, ಹೊಲ ಲೂಟಿ 
ಮಾಡುವಾಗಿನ ಸೋಲಿನ ಮುಯ್ಯ ತೀರಿಸಿದಂತಾಗಬೇಕು. ಗೌಡರ ಭೂತ 
ಕಾವಲು ನಿಲ್ಲುತ್ತದೆಯೇ? ಆ ಬೊಬ್ಬಾಟವನ್ನು ಒಮ್ಮೆ ಒರೆಗೆ ಹಚ್ಚಿಬಿಡಬೇಕು. 
ಪಡದಪ್ಪನವರು ಇದೇ ವಿಚಾರಗಳಲ್ಲಿ ತಲ್ಲೀನರಾಗಿರುವಾಗಲೇ, ಲಿಂಗಪ್ಪ, 
ಬಾಪೂಸಾಹೇಬ, ಶೇಷಪ್ಪನವರು ಒಳಗೆ ಬ೦ದರು. ಅವರ ಆಗಮನದೊಂದಿಗೆ 
ತೀರ್ಥದ ಬಾಟಲಿಗಳೂ ಬ೦ದವು. ಶೇಷಪ್ಪ ದೂರ ಸರಿದು ಕುಳಿತ, ಉಳಿದವರು 
ತೀರ್ಥಪ್ರಾಶನದಿ೦ದ ಉತ್ಸಾಹಿತರಾದರು; ಅಮಲೇರಿತು. “ಕುಳಬಾನ ಒಡೀಬೇಕು; 
ಕಾಮಣ್ಣನ ಸುಡಬೇಕು. ಲಿಂಗಪ್ಪನವರನ ಗಾದಿಗೆ ಕೂಡಸಬೇಕು” ಎಂದು 
ಏಕಕ೦ಠದಲ್ಲಿ ಒಬ್ಬರು ಮಾತಾಡಿದ್ದನ್ನೇ ಇನ್ನೊಬ್ಬರು ಪುನರುಚ್ಚರಿಸತೊಡಗಿದರು. 


೨೧೦ ಗ್ರಾಮಾಯಣ 


ಪಡದಯ್ಯನವರ ಪರಿವಾರ ಇವೇ ಶಬ್ದಘೋಷದೊಂದಿಗೆ ಮಠದಿಂದ 
ಹೊರಬಿತ್ತು. ಕುಡಿದವರೂ, ಕುಡಿಯದಿದ್ದವರೂ ಕೂಡಿಯ ಎಚ್ಚರತಪ್ಪಿದಂತಿದ್ದರು. 
ಬೆಳುದಿಂಗಳು ಸೊಂಪಾಗಿ ಓಣಿಯಲ್ಲೆಲ್ಲ ಚಲ್ಲಿತ್ತು. ನಡುರಾತ್ರಿಯಲ್ಲಿ ತಂಗಾಳಿ 
ಬೀಸುತಿದ್ದದ್ದರಿ೦ದ ಸೆಕೆಗಾಲದಲ್ಲಿ ಹಿತಕರವಾಗಿತ್ತು ಈ ಜನಸಮೂಹ, ವಾಡೆಯ 
ಮುಂದೆ ಹಾಯ್ದು ಆಗಸಗೆ ಬಂದಿತು. ವಾಡೆಯಲ್ಲಿದ್ದ ಜನರು, ಅಗಸೆಯ 
ನೆರೆಹೊರೆಯಲ್ಲಿದ್ದ ಮನೆಗಳ ಜನರು ಈ ಹಿ೦ಡನ್ನು ಸೇರಿಕೊ೦ಡರು. ಅವರೆಲ್ಲ 
ನೇರವಾಗಿ ಗೌಡರ ಮನೆಯತ್ತ ಹೋಗದೆ, ಜನರನ್ನು ಕೂಡಿಸುತ್ತ ಉರಲ್ಲಿಯ, 
ಕಾಟಕರ ಓಣಿ, ಹೊಲಗೇರಿ, ಕರುಬ ಗೇರಿಗಳನ್ನು ತಿರುಗಾಡಿ ಕುಳ್ಳುಹೊರಲು 
ಕಂಬಳಿಗಳನ್ನು ಹೊತ್ತು ಗೌಡರ ಮನೆಯತ್ತ ಸಾಗಿದರು. ಇಷ್ಟರಲ್ಲಿ ನಾಯಿಗಳ 
ಬೊಗಳುವಿಕೆಯಿ೦ದ ಊರಲ್ಲಿ ಜನರು ಎಚ್ಚತ್ತಿದ್ದರು. 

ಪ್ರತಿ ವರ್ಷ ದೊಡ್ಡವರ ನೇತೃತ್ವದಲ್ಲಿ ಈ ಕಳವಿಗಾಗಿ, ಹತ್ತಿಪ್ಪತ್ತು ಜನರ 
ತಂಡ ಅಡ್ಡಾಡುತ್ತಿದ್ದಾಗ ಕಂಡು ಬರದ ಒಂದು ವಿಶೇಷ ಸಂಗತಿ ಈ ಜನರನ್ನು 
ಬಾಧಿಸಿತು. ಗಂಟಲು ಹರಿಯುವ ಹಾಗೆ ನಾಯಿಗಳು ಬೊಗಳುತ್ತಿದ್ದದ್ದರಿಂದ, 
ಎಚ್ಚತ್ತ ಜನರು, "ಯಾರವರು?' ಎಂದು ಕೇಳಹತ್ತಿದರು. ಈ ವರ್ಷ ಹೊಲಗಳಲ್ಲಿ 
ರಾಶಿ ಮಾಡುವ ಪ್ರಸಂಗವಿರಲಿಲ್ಲ. ಮೇಲುಭೂಮಿ ಕೂರಿಗೆ ಏರದೆ ಬಿದ್ದಿತ್ತು 
ವರ್ಷವೂ ರಾಶಿಯ ಕಾವಲುಮಾಡಬೇಕಾದ ನಾಯಿಗಳು ಕೆಲಸವಿಲ್ಲದೆ ಊರಲ್ಲಿ 
ತಿರುಗಾಡಪತ್ತಿದ್ದವು. ಹೊಲಕ್ಕೆ ಹೋಗುವ ಜನರೂ ಮನೆಯಲ್ಲಿದ್ದರು. ಹೀಗಾಗಿ 
ಹಿಂದಿನಂತೆ ಕಳವಿನ ಯಾತ್ರೆ ಸುಸೂತ್ರವಾಗಿರಲಿಲ್ಲ. ಅದರೂ ಪಡದಪ್ಪನವರು 
ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವ ಸ್ಪಭಾವದವರಲ್ಲ. ತಮ್ಮ ಹಿಂದಿರುವ ಜನರ 
ಸಂಖ್ಯಾಬಲದ ಮೇಲೆ ಅವರಿಗೆ ಅಪಾರ ವಿಶ್ವಾಸವಿತ್ತು. ಮೇಲಾಗಿ 
ಹೋಳೀಹುಣ್ಣಿಮೆಯ “ಕಾಯದೇಶೀರ' ಕಳವನ್ನು ಪ್ರತಿಬಂಧಿಸುವ 
ಮೂರ್ಪನಾದರೂ ಯಾರು) ಹಾಗೆ ಪ್ರತಿಬ೦ಧಿಸಿ ಅವನು ಸೆಗಣಿಯ ಕುಳ್ಳುಗಳನ್ನು 
ಉಳಿಸಿಕೊಳ್ಳಬೇಕೆ? ಇದೇ ವಿಚಾರದಲ್ಲಿಯೇ, ಬಾಪೂಸಾಹೇಬ, ಲಿಂಗಪ್ರ ಪಡದಪ್ಪ 
ಈ ಮೂವರೂ ಗೌಡರ ಹಿತ್ತಲದ ಬಾಗಿಲ ಸಮೀಪಕ್ಕೆ ಬಂದು ನಿಂತರು, 

ಕುಳ್ಳುಬಾನಗಳಿಗೆ ಮುತ್ತಿಗೆ ಹಾಕಲು ಪಡದಪ್ಪನವರು ಕೈಸನ್ನೆ ಮಾಡಿದ್ದೇ 
ತಡ ಅವರ ಹಿಂದೆ ಬ೦ದ ಜನರು ಹಿತ್ತಲದ ಬೇಲಿಕಿತ್ತಿ ಒಳಗೆ ನುಗ್ಗಿದರು. 
ಕುಳ್ಳುಬಾನಕ್ಕೆ ಕೈ ಹಚ್ಚುವ ಮೊದಲು, ಅರ್ಧ ಅಮಲೇರಿದ್ದರಿಂದ ಅರ್ಧ 
ಮನೆಯವರಿಗೆ ಸೂಚನೆ ಕೊಡುವ ಉದ್ದೇಶದಿಂದ ಭೀಭತ್ತವಾಗಿ ಬೊಬ್ಬೆ 
ಹೊಡೆದರು. ಅದರಿಂದ ಎಚ್ಚರಾಗಿ ಗೌಡರ ಮನೆಯವರು, ಹಿತ್ತಲದ ಬಾಗಿಲು 


ಗ್ರಾಮಾಯಣ ೨೧೧ 


ತೆಗೆದರೆ ಮನೆಯೊಳಗೆ ನುಗ್ಗಬಹುದೆ೦ದು ಪಡದಪ್ಪನವರ ಯೋಜನೆಯಾಗಿತ್ತು 
ಆ ಕೆಲಸಕ್ಕಾಗಿಯೇ ಸನ್ನದ್ಧವಾದ ಕಾದಿಟ್ಟ ದಳವೊಂದು ಪಡದಪ್ಪನವರ 
ಸಾನ್ನಿಧ್ಯದಲ್ಲಿಯೇ ನಿಂತಿತ್ತು. 

ಬೊಬ್ಬೆ ಹೊಡೆದದ್ದೇನೋ ಕೇಳಿತು. ಆದರೆ ಕುಳ್ಳಬಾನಗಳನ್ನು ಒಡೆದ 
ಸದ್ದು ಮಾತ್ರ ಕೇಳಲಿಲ್ಲ. ಅಮಲಿನಲ್ಲಿ ಅವರಿಗೇನನ್ನಿಸಿತ್ತೋ, ಆ ಜನರ ಬೊಬ್ಬೆ 
ಅಖಂಡವಾಗಿ ಮುಂದುವರಿಯಿತು. ಪಡದಪ್ಪನವರ ಕಿವಿಗಳು ಜಾಗೃತವಾದವು. 
ಅವರ ಎಲ್ಲ ಇಂದ್ರಿಯಗಲೂ ಕಿವಿಯೊಂದರಲ್ಲಿಯೇ ಕೇಂದ್ರೀಕೃತವಾಗಿದ್ದವು. 
ಬೊಬ್ಬೆಯಿ೦ದ ಎಚ್ಚತ್ತ ಗೌಡರ ಮನೆಯವರು ಬಾಗಿಲ ತೆರೆಯಬಹುದೇನೋ 
ಎಂದು ನಿರೀಕ್ಷಿಸಿದರು. ಆದರೆ ಬಾಗಿಲು ತೆರೆಯಲಿಲ್ಲ. ಇತ್ತ ಕುಳ್ಳುಬಾನಗಳನ್ನೂ 
ಒಡೆದಿಲ್ಲ. ಅತ್ತ ಬಾಗಿಲೂ ತೆರೆಯಲಿಲ್ಲ, ಆದರೆ ಜನರ ಶಂಖವಾದ್ಯ ಮಾತ್ರ 
ನಿರಂತರವಾಗಿ ನಡೆದಿತ್ತು ಪಡದಯ್ಯನವರು ಅದನ್ನೇ ಸೂಕ್ಷವಾಗಿ ಕೇಳಿದಿರು. 
ಮೊದಮೊದಲು ಆ ಬೊಬ್ಬೆಯ ದನಿಯಲ್ಲಿ ಕೇಳಿದ ಉತ್ಸಾಹ, ಕುಡಿತದ ಅಮಲು 
ಈಗ ಕೇಳುತ್ತಿರಲಿಲ್ಲ. ಅದರ ಬದಲಾಗಿ ಆ ಬೊಬ್ಬೆಯ ದನಿಯಲ್ಲಿ ಕರ್ಕಶವಾದ 
ಕರುಣರಸ ಹೊರಹೊಮ್ಮಿತು. ಕುಳ್ಳುಗಳ ಮೊಟ್ಟೆಂಯನ್ನು ಹೊತ್ತು 
ವಿಜಯೋತ್ಸಾಹದಿ೦ದ ಬರಬೇಕಾದ ಜನರ ಬದಲಾಗಿ, ಕೆಲಜನರು ತಲೆಒಡೆದು 
ರಕ್ತ ಚಿಮ್ಮುವ ರುದ್ರನನ್ನು ಹೊತ್ತುಕೊ೦ಡು ಬ೦ದರು. ಪಡದಯ್ಯನವರಿಗೆ 
ಆ ಕ್ಷಣದಲ್ಲಿ ಸಿಡಿಲುಬಡಿದಂತಾಯಿತು. ಗೌಡರ ದೆವ್ವ ಕುಳ್ಳುಬಾನವನ್ನೊಡೆದು 
ಬಂದು ಸದ್ದಿಲ್ಲದೆ ಈ ಹತ್ಕಾಕಾ೦ಡವನ್ನು ನಡೆಸಿತೇ, ಎಂದು ಆಶ್ಚರ್ಯವಾಯಿತು. 

“ಏನ್ರೆಲೇ ಇದೇನು? ಹಿಂಗ್ಯಾಕಾತು ರುದ್ರ್ಯಾನ ಹಣೇಬರಾ?” ಎಂದು 
ಹೆದರಿಕೆಯಿಂದಲೇ ಕೇಳಿದರು. 

“ಕಲ್ಲಿನ ಸುರಿಮಳೀರಿ ಎಪ್ಪಾ!” “ಕುಳಬಾನದ ಸುತ್ತ ಹತ್ತ ದಿಕ್ಕಿನಿಂದ 
ಬೀಳತಾವರಿ!” “ಕಲ್ಲ ಒಗಿಯೋ ಮನಸ್ಕಾರ ಕಾಣವಲ್ಲರರೀ!” “ಗುರಿ ಇಟ್ಟು 
ಬೀಸಿದ್ದಾಂಗ ಕಲ್ಲ ಬೀಳತಾವರಿ!” “ಒಂದೊಂದು ಕವಣಿಗಲ್ಲಿನಂತಾವರಿ!” ಒಂದು 
ಪ್ರಶ್ನೆಗೆ ಕಲ್ಲಿನ ಮಳೆ ಸುರಿದಂತೆ ಉತ್ತರಗಳ ಸುರಿಮಳೆಯಾಗಲು ಪಡದಪ್ಪನವರು 
ನಿಂತಲ್ಲಿಯೇ ದಿಜ್ಮೂಢರಾದರು. 

“ಬ್ಯಾಡ ನಡೀರೆಲೆ, ಗೌಡರ ಮನೀ ಕಾಮಣ್ಣ ಅಂವ, ಅಂದಮ್ಮಾಲ 
ಗೌಡರ ಮನಿ ಕುಳ್ಳ ಹ್ಯಾಂಗ ದಕ್ಕಾವು?” ಎಂದು ಬಾಪೂಸಾಹೇಬ ನಿರುತ್ಸಾಹದ 
ದನಿಯಲ್ಲಿಯೇ ಹೇಳಿದಾಗ ಯಾರೂ ಇಲ್ಲವೆನ್ನುವಂತಿರಲಿಲ್ಲ. ಕೆಲವರಂತೂ 
ಈಗಾಗಲೇ ಬೇಲಿಯನ್ನು ಜಿಗಿದು ಓಡಿಹೋಗಿದ್ದರು. ಗಾಯಗೊಂಡ ರುದ್ರನನ್ನು 


೨೧೨ ಗ್ರಾಮಾಯಣ 


ಹೊತ್ತು ತಂದ ಜನರು ಅವನನ್ನು ಹೊತ್ತುಕೊ೦ಡೇ ಮನೆಯ ದಾರಿ ಹಿಡಿದರು. 
ಲಿಂಗಪ್ಪ ಮಾತ್ರ ಕಲ್ಲು ಒಗೆದವರಾರು ಎ೦ಬುದನ್ನು ಪತ್ತೆ ಹಚ್ಚಲು ಏಕಾಕಿಯಾಗಿ 
ಕುಳ್ಳುಬಾನದತ್ತ ಸಾಗಿದ. ಪಾಪ ಅವನಿನ್ನೂ ತನ್ನ ಸಂಶೋಧನ ಕಾರ್ಯವನ್ನು 
ಪ್ರಾರಂಭಿಸಿರಲಿಲ್ಲ ಕೂಡ, ಆಗಲೇ ಲಿಂಬೆ ಹಣ್ಣಿನಾಕಾರದ ಬೆಣಚುಗಲ್ಲೊಂದು 
ಅವನ ಮೊಳಕಾಲ ಪರಟಿಗೇ ಎರಗಿತು. “ಅಯ್ಯೊ ಸತ್ತೆ” ಎಂದು ನೆಲಕ್ಕೇ 
ಕುಸಿದ. ಪಡದಯ್ಯನವರ ಗಂಡೆದೆ ಕೂಡ ಆ ಆರ್ತದ್ದನಿಯನ್ನು ಕೇಳಿ ನಡುಗಿತು. 
ಗೌಡರ ಮನೆಯ ದರೋಡೆಗೆ ಸಿದ್ಧನಾಗಿದ್ದ ತಳವಾರ ಮಲ್ಲ, ಲಿಂಗಪ್ಪನನ್ನು 
ಹೊತ್ತು ಮಠಕ್ಕೆ ಸಾಗಿಸಬೇಕಾಯಿತು. 

ಹುಣ್ಣಿವೆಯ ಮುನ್ನಾದಿನ ನಡೆದ ಘಟನೆ, ಮರುದಿನ ಒಂದು ರಸವತ್ತಾದ 
ಕತೆಯಾಗಿ ಹರಡಿ, ಹೋಳೀಹುಣ್ಣಿವೆಯ ಉತ್ಸವಕ್ಕೆ ಕೌತುಕದ ಓಕಳಿಯನ್ನೆರಚಿತು. 
ಕುಳ್ಳಿನ ಕಳವಿಗೆಂದು ಹೋದರೆ ಶಂಕರಪುಗೌಡರ ಭೂತ ಕಾವಲು ಮಾಡುತ್ತ. 
ಕಳ್ಳರನ್ನು ಕುಳ್ಳಿನ ಕಳವಿಗೆಂದು ಹೋದರೆ ಶಂಕರಪ್ಪಗೌಡರ ಭೂತ ಕಾವಲು 
ಮಾಡುತ್ತ ಕಳ್ಳರನ್ನು ಕಲ್ಲಿನ ಮಳೆಗರೆದು ಓಡಿಸಿತೆ೦ದು ಸುದ್ದಿ ಹಬ್ಬಿತು. ದಾದಾ 
ಮತ್ತು ಅವನ ಗರಡಿಮನೆಯ ಗೆಳೆಯರು ಮಾಳಿಗೆಯ ಮೇಲೆ ಕಾಣದಂತೆ 
ನಿಂತುಕೊಂಡು, ಕಲ್ಲೊಗೆದೆವೆಂದು ಅವರೇ ಬಂದು ಹೇಳಿದ್ದರೂ, ಅದೆಲ್ಲ 
ಕಟ್ಟುಕತೆಯೆಂದು ಕೇಳಿದವರೆಲ್ಲ ನಕ್ಕುಬಿಡಬಹುದಾಗಿತ್ತು ಶಂಕರಪುಗೌಡರ ಭೂತದ 
ವಿಷಯಕ್ಕೆ ಜನರಲ್ಲಿ ಅಷ್ಟೊಂದು ನಂಬಿಕೆ ಹುಟ್ಟಿಬಿಟ್ಟಿತ್ತು. 

ಹುಣ್ಣಿವೆಯ ದಿನ ಪಾರ್ವತೆವ್ವ ತನ್ನ ಮಗ ಶಿವಪ್ಪಗೌಡನಿಗೆ, 
ಮಧ್ಯರಾತ್ರಿಯವರೆಗೆ ಕಡ್ಡಾಯವಾಗಿ ಉಪವಾಸವಿರಲು ಹಚ್ಚಿದಳು. ವಾಡಿಕೆಯಂತೆ 
ಕುಳ್ಳಿನ ದೊಡ್ಡ ಸಂಗ್ರಹ ಕೂಡಿರಲಿಲ್ಲ. ಆದರೂ ದಾದಾ ಹಾಗೂ ಅವನ 
ಗೆಳೆಯರು ಕೂಡಿ ನಾಲ್ಕಾರು ಮೊಟ್ಟೆ ಕುಳ್ಳುಕೂಡಿಸಿ ಅಗಸೆಯ ಮುಂದೆ 
ತಂದೊಟ್ಟಿದ್ದರು. ರಾತ್ರಿ ಬಾಳಾಚಾರ್ಯರು ಕಾಮನ ಪೂಜಾವಿಧಾನವನ್ನು 
ಶಾಸ್ತೋಕ್ಷವಾಗಿ ಮುಗಿಸಿದ ಮೇಲೆ, ಜನರೆಲ್ಲ ಹಲಗೆಯೊಂದಿಗೆ ಹೊಲೆಗೇರಿಗೆ 
ಬೆಂಕಿ ತರಲು ಹೋದರು. 

ಹೊಲೆಯರ ರುದ್ರ ಹಿಂದಿನ ರಾತ್ರಿ ತಲೆ ಒಡೆದುಕೊಂಡಿದ್ದುದರಿಂದ 
ಹೊಲೆಯರೆಲ್ಲ ಸಿಟ್ಟಾಗಿದ್ದರು. ಈಗ ಬೆಂಕಿಯನ್ನು ಒಯ್ಯಲು ಬಂದವನ ತಲೆ 
ಒಡೆಯಬೇಕೆಂದು ಅವರು ಕಾದಿದ್ದರು. ಇದು ಮೊದಲೇ ಹೇಗೋ ತಿಳಿದದ್ದರಿಂದ 
ಬೆಂಕಿಯನ್ನು ಮುಂದೆ ಬಿದ್ದು ಒಯ್ಯಲು ಯಾರೂ ಸಿದ್ಧರಿರಲಿಲ್ಲ. ದಾದಾನ 
ಕೈಯಲ್ಲಿ ಉರಿಯುವ ದೀವಟಿಗೆಯಿತ್ತು. ಆ ಮಾತು ಈ ಮಾತು ಆಡುತ್ತಲೇ 


ಗ್ರಾಮಾಯಣ ೨೧೩ 


ದಾದಾ-“ಯಪ್ಪಾ ಹಾವಲೇ” ಎಂದು ಚೀರಿ ಕೈಯಲ್ಲಿಯ ದೀವಟಗೆಯನ್ನು 
ಸಮೀಪದಲ್ಲಿದ್ದ ಮುಳ್ಳಿನ ಬೇಲಿಯ ಮೇಲೆ ತೂರಿಬಿಟ್ಟ ಬೆಂಕಿಯನ್ನು ಕಾಯಲು 
ನಿಂತವರಲ್ಲಿ ಕೋಲಾಹಲವೆದ್ದಿತು. ಬೇಲಿಗೆ ಬೆಂಕಿ ಹತ್ತಬಹುದೆಂದು ಕೆಲವರು, 
ಹಾವು ಬಂದಿತೆಂದು ಕೆಲವರು ಅಂತೂ ಎಲ್ಲರೂ ದೀವಟಿಗೆ ಬಿದ್ದತ್ತ ಧಾವಿಸಿದರು. 
“ಅಲ್ಲೆ, ಅಲ್ಲೆ ಸರಸರ ಅಂತೈತಿ ನೋಡಿ” ಎಂದು ನುಡಿಯುತ್ತಲೇ ಎಲ್ಲರ ಕಣ್ಣು 
ತಪ್ಪಿಸಿ ಬೆಂಕಿಯನ್ನು ತೆಗೆದುಕೊಂಡು ಶಂಖವಾದ್ಯ ಮಾಡಿದ. “ಅಂತೂ ದಾದಾ 
ಬೆಂಕೀ ಮುಟ್ಟಿ ಪಾರಾದ” ಎಂದು ಹೇಳಿ ಹೊಲೆಯರೆಲ್ಲ ಹಲಗೆಯ 
ಮೇಳದೊಂದಿಗೆ ಅಗಸೆಗೆ ನಡೆದರು. 

ಈ ಸಾರೆ ಲಿಂಗಪ್ಪನೇ ಬೆಂಕಿ ಹಚ್ಚುವನೆಂದು ಜಂಭ ಕೊಚ್ಚಿದವರೊಬ್ಬರೂ 
ಅಲ್ಲಿರಲಿಲ್ಲ. ಅವನ ಮೊಳಕಾಲು ಇಂಥ ಹೊತ್ತಿನಲ್ಲಿಯೇ ಕೈ ಕೊಟ್ಟಿತ್ತು. 
ಶಿವಪ್ಪಗೌಡನೇ ಬೆಂಕಿ ಹಚ್ಚಿ ಸಂಪ್ರದಾಯ ಮುರಿಯದಂತೆ ನೋಡಿಕೊಂಡ, 
ಕಾಮದಹನವಾದ ಮೇಲೆ, ಶಿವಪ್ಪ ಪಾರಣೆ ತೀರಿಸುವಾಗ ಹುಲಿಬ್ಕಾಟಿ ಹಳಬರಿಗೂ 
ಊಟದ ವ್ಯವಸ್ಥೆಯನ್ನು ಪಾರ್ವತೆವ್ವ ಮಾಡಿದ್ದಳು. ಆದರೆ ಬಾಪೂಸಾಹೇಬ 
ಅವರಿಗೆ ವಾಡೆಯಲ್ಲಿಯೇ ಊಟದ ವ್ಯವಸ್ಥೆಮಾಡಿ, ಅವರಾರೂ ಗೌಡರ ಮನೆಗೆ 
ಊಟಕ್ಕೆ ಹೋಗದಂತೆ ನಿರ್ಬಂಧ ಹಾಕಿದ, ಹುಲಿಬ್ಯಾಟಿ ಹಳಬರು ಬಾರದ್ದರಿಂದ 
ಅವರ ಪಾಲಿನ ಅಡಿಗೆ ಹೊಲೆಯರಿಗೆ ಮೀಸಲಾಯಿತು. ಹೊಲೆಗೇರಿಗೆ ಊಟದ 
ಕರೆ ಹೋದಾಗ ಆಗಲೇ ಮಧ್ಯರಾತ್ರಿ ಮೀರಿ ಹೋಗಿತ್ತು ಅದರೂ ಹೊಲೆಯರೆಲ್ಲ 
ಚಿಕ್ಕದೊಡ್ಡವರೆನ್ನದೆ, ಪರ್ಕಾಣ ಹಿಡಿದುಕೊಂಡು ಗೌಡರ ಮನೆಯಬಾಗಿಲಿನಿಂದ 
ಹೋಳಿಗೆ ಹಾಕಿಸಿಕೊಂಡು ತೃಪ್ತರಾಗಿ ನಡೆದರು. 

ಮರುದಿನ ಬೆಳಕು ಹರಿಯುತ್ತಲೇ ಓಕಳಿ; ತರುಣರ ಸುಪ್ತಚೇತನಕ್ಕೆ ನೆರೆ 
ಬರುವ ಕಾಲ, ಹುಡುಗರೆಲ್ಲ ಕತ್ತೆಗಳ ಸವಾರಿ ಮಾಡಿದರು. ಎದುರಿಗೆ ಬಂದವರನ್ನು 
ಶಂಖವಾದ್ಯದಿಂದ ಸ್ವಾಗತಿಸಿ, ಬಟ್ಟೆಗಳ ಮೇಲೆಲ್ಲ ಶಗಣಿರಾಡಿಯನ್ನು ತೂರಿ 
ಅಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಪಾದಳ್ಳಿಯಲ್ಲಿ ಈ ಒಂದು ದಿನ 
ಮಾತ್ರ, ಸಣ್ಣವರು ದೊಡ್ಡವರೆನ್ನುವ ತಾರತಮ್ಯ, ಗೌರವ-ಮರ್ಯಾದೆಗಳು 
ಶಗಣಿರಾಡಿಯಲ್ಲಿ ಮುಳುಗಿರುತ್ತವೆ. ಹೊತ್ತೇರಿದಂತೆ ದೊಡ್ಡವರನ್ನೇ ಹಿಡಿದು 
ಕತ್ತೆಯ ಮೇಲೆ ಕೂಡಿಸಿ, ಹರಕು ಮೊಚ್ಚೆಗಳ ಮಾಲೆಯನ್ನು ಹಾಕಿ, ತಿಪ್ಪೆಯಲ್ಲಿ 
ಬಿದ್ದ ಹರಕು ಮೊರ-ಬುಟ್ಟಿಗಳ ಛತ್ರ ಚಾಮರಗಳ ಅಪೂರ್ವವೈಭವದೊಂದಿಗೆ 
ಅವರ ಮೆರವಣಿಗೆಗಾರಂಭವಾಯಿತು. ಶಂಖವಾದ್ಯದ ದನಿ ಗೋಪುರವಾಗಿ 
ಏರುತ್ತಿತ್ತು. ಅಷ್ಟರಲ್ಲಿ ನದಿಗೆ ಸ್ನಾನಕ್ಕೆ ಹೊರಟ ಬಾಳಚಾರ್ಯರ ಮೇಲೆಯೇ 


೨೧೪ ಗ್ರಾಮಾಯಣ 


ತರುಣರ ಕಣ್ಣು ಬೀಳಬೇಕೇ? ಆ ತ೦ಡದಲ್ಲಿಯ ಒಬ್ಬ ಉಂಡಾಡಿ-ವರ್ಷದುದ್ದಕ್ಕೂ 
ಹೋಲಿಹುಣ್ಣಿಮೆಯ ವೇಷ ಹಾಗೂ ಭಾವಲಹರಿಗಳಲ್ಲಿಯೇ ಬಾಳು ಕಳೆಯುವ 
ಒಬ್ಬ ಆಚಾರ್ಯರ ಮಗ-ಅವರ ಹತ್ತಿರ ಬಂದು ವಿನಯದ ಸೋಗಿನಿಂದ “ಆಚಾರ, 
ತಮಗೂ ಅಷ್ಟು ಸ೦ಸ್ಕಾರ ಆಗಬೇಕು ಅಂತ ನಮ್ಮದೆಲ್ಲಾ ಅಪೇಕ್ಷಾ” ಎಂದು 
ನಗುನಗುತ್ತಲೆ ಹೇಳಿದ. ಬಾಳಾಚಾರ್ಯರಿಗೆ ಈ ಗುಂಪನ್ನು ನೋಡಿಯೇ ತಮ್ಮ 
ಹುಡುಗತನ ಮರುಕಳಿಶಿ ಬಂದಿತೇನೋ! “ಊರಾಗ ಇಪ್ಟೆಲ್ಲಾ ದೊಡ್ಡ ಜನರು- 
ಕುಲಕರ್ಣಿ ಶೇಷಪ್ಪ-ಜಾಗೀರದಾರರು ಇವರೆಲ್ಲ ಇರೋ ಮುಂದ, ನನ್ನಂಥ 
ಬಡಬ್ರಾಹ್ಮಣಗ ಯಾಕ್ರೋ ಈ ಮರ್ಯಾದೀ? ಅವರನ್ನು ಕೂಡಸರೆಪಾ, 
ಅವರ ಹಿಂದಿನಿಂದ ಗುಣ ಗಾನ ಮಾಡೋ ಭಟ್ಟಂಗಿಯಾಗಿ ಬರತೀನಿ, ಆತಿಲ್ಲೋ” 
ಎ೦ದು ಆಚಾರ್ಯರು ನಗುತ್ತಲೇ ಉತ್ತರವಿತ್ತರು. ತರುಣರ ತಂಡ ದೊಡ್ಡದಾಗಿ 
ನಕ್ಕು ಮತ್ತೊಮ್ಮೆ ಬೊಬ್ಬೆ ಹೊಡೆದು ಶೇಷಪ್ಪನ ಮನೆಬಾಗಿಲಿಗೆ ಬ೦ದು ನಿಂತಿತು. 

ಶೇಷಪ್ಪನ ಮನೆಯ ಬಾಗಿಲು ಹಾಕಿತ್ತು. ಶೇಷಪ್ಪ ಮುಂದಾಗುವದನ್ನೆಲ್ಲ 
ಊಹಿಸಿಯೇ ಒಳಚಿಲಕ ಹಾಕಿಕೊಂಡು ಅಡಗಿ ಕುಳಿತಿದ್ದ. ತರುಣರು ಬೊಬ್ಬೆ 
ಹೊಡೆದೂ ಬಾಗಿಲು ತೆರೆಸಲು ವ್ಯರ್ಥ ಪ್ರಯತ್ನ ಮಾಡಿದರು. ಆದರೆ ಕೋಟೆ 
ದುರ್ಭೇದ್ಯವಾಗಿತ್ತು ಈ ಮುತ್ತಿಗೆಗೆ ಸರಿಯುವಂತಿರಲಿಲ್ಲ. ಶಂಖವಾದ್ಯದ ರಭಸ 
ಹೆಚ್ಚಾದಾಗ, “ಮನ್ಯಾಗ ಅವರಿಲ್ರ್ಯೊ ರಂಡೇ ಗ೦ಡರ್ರ್ಯಾ! ಸುಮ್ಮನ ನಿಂತ 
ಕೇಳಲಿಕ್ಕೇನ ಧಾಡೇ?” ಎಂದು ಯಜಮಾನತಿ ಒಳಗಿನಿಂದಲೇ ಆರ್ಭಟಿಸಿದಳು. 

ಹುಡುಗರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. 
ಬಾಳಾಚಾರ್ಕರೇ ಅವರಿಗೆ ಕ್ಷಣಹೊತ್ತು ಸುಮ್ಮನಿರಲು ಸನ್ನೆ ಮಾಡಿದರು. ತಾವೇ 
ಮುಂದೆ ಬಂದು ಮೆತ್ತಗಿನ ದನಿಯಲ್ಲಿ “ತುಳಸಕ್ಕ ಸ್ವಲ್ಪ ಬಾಗಲಾ 
ತಗೀತೀಯೇನವಾ?” ಎಂದು ಕೂಗಿದರು. 

“ಅವರು ಮನ್ಯಾಗ ಇಲ್ಲಲ್ಲ ಆಚಾರ” ಎಂದು ಮತ್ತೆ ಬಿಗುಮಾನದ 
ಉತ್ತರ. 

“ನಾ ಒಬ್ಬಾನವ ಒಳಗ ಬಂದು ನೋಡಿಕೊಂಡು ಹೋಗತೀನವಾ. 
ಶೇಷಪ್ಪ ಇದ್ದಿಲ್ಲಾ ಅಂದರ ಇವರೆಲ್ಲ ಸುಮ್ಮಗ ಹೋಗತಾರ” ಎಂದು 
ಬಾಳಾಚಾರ್ಯರು ನುಡಿಯಲು ತುಳಸಕ್ಕ ನಿರೂಪಾಯಳಾಗಿ ಬಾಗಿಲು ತೆರೆದಳು. 
ಬಾಳಾಚಾರ್ಯರು ಒಳಗೆ ಹೋಗಿ ಉಪಜ್ಞಾನದಿಂದಲೋ ಏನೋ, ಜೋಳದ 
ಕಣಿಜದಲ್ಲೇ ಹಣಿಕೆ ಹಾಕಿದರು. ಶೇಷಪ್ಪ ಅದರಲ್ಲಿ ಅಡಗಿಕೊಂಡಿರಬಹುದೆಂಬ 
ಅವರ ಅನುಭವಪೂರ್ಣ ತರ್ಕ ಸುಳ್ಳಾಗಲಿಲ್ಲ. ಅವನ ತಲೆಯ ಮೇಲಿನ ಚಂಡಿಕೆಯ 


ಗ್ರಾಮಾಯಣ ೨೧೫ 


ಗಂಟಿಗೆ ಕೈಹಾಕಿ ಎತ್ತಿದರು. ಹಲ್ಲು ಕಿರಿಯುತ್ತ, ತಲೆಯ ಮೇಲೆ ಕೈಯಾಡಿಸುತ್ತ 
ನಿಂತ ಶೇಷಪ್ಪ, “ಕತ್ತಿಮ್ಯಾಲ ಕೂತು ಮೆರಿಯೂದು ಇಂದಿನ ದಿವಸ ಅದರ 
ಮರ್ಯಾದಿ. ಏನಪಾ. ಮತ್ಯಾವಾಗಾರ ಅದರ ಏನ ಮಾಡತೀಯೋ?” ಎಂದು 
ಬಾಳಾಚಾರ್ಕರು ಅಂದೊಡನೆ ಶೇಷಪ್ರ “ಜಾಗೀರದಾರ ಬಾಪೂಸಾಹೇಬ ಇದ್ದಾಗ 
ನನಗ್ಯಾಕ ಮರ್ಯಾದಿ ಆಚಾರ?” ಎಂದು ತಕರಾರು ತೆಗೆದ. 

“ಆಗಲೆಪಾ ಜಾಗೀರದಾರರು, ಪಡದಪ್ಪನವರು-ಊರಗೌಡ ಆಗತೀನಿ 
ಅಂತ ಬಂದಾನಲ್ಲ-ಆ ಲಿಂಗಪ್ಪ ಎಲ್ಲಾರಿಗೂ ತಾರತಮ್ಯದ ಪ್ರಕಾರ ಮರ್ಯಾದಿ 
ಆಗಲಿ. ಯಾರ ಬ್ಯಾಡ೦ತಾರ? ಅದರ ಕುಲಕರ್ಣಿ ನೀ ಬ೦ದರ ಅವರೆಲ್ಲಾದರೂ 
ಬರತಾರಪಾ” ಎಂದು ಆಚಾರ್ಯರು ಆಗ್ರಹಪಡಿಸಿ, ಎಂದಿಲ್ಲದ ಪ್ರೀತಿಯಿಂದ 
ಶೇಷಪ್ಪನನ್ನು ರಾಸಭಾರ ರೂಢನನ್ನಾಗಿಸಿದರು. ರೊಟ್ಟಿ ಮಾಡಿದ ಅಂಚಿನ 
ಬುಡದ ಕಪ್ಪು ಶೇಷಪ್ಪನ ಮೊದಲೇ ಕಪ್ಪಾದ ಮುಖಕ್ಕೆ ಒಪ್ಪ ಕೊಟ್ಟಿತು. ಶೇಷಪ್ಪನನ್ನು 
ಈ ಮೆರವಣಿಗೆಯಲ್ಲೊಯ್ದು ಬಾಪೂಸಾಹೇಬನನ್ನು ಕರೆತರಲು ಒಪ್ಪಿಸಿ ವಾಡೆಗೆ 
ಬಂದರು. ನಿರುಪಾಯರಾಗಿ ಬಾಪೂಸಾಹೇಬ, ಪಡದಪ್ಪ ಇಬ್ಬರೂ 
ಒಪ್ಪಲೇಬೇಕಾಯಿತು. ಅವರಿಬ್ಬರ ಜೋಡು ಮೆರವಣಿಗೆ ಅಗಸೆಯವರೆಗೆ ಬಂದಾಗ 
ಲಿಂಗಪ್ಪನೆಲ್ಲಿ ಎಂದು ಗದ್ದಲವೆದ್ದಿತು. 

“ಅವನ ಪ್ರಕೃತಿ ಬರಾಬರಿ ಇಲ್ಲ, ಕಾಲಿಗೆ ನೋವಾಗೇದ” ಎಂದು 
ಶೇಷಪ್ಪ ವಕೀಲಿ ಮಾಡಿದರೂ ನಡೆಯಲಿಲ್ಲ. ಜನ ಕೇಳಲಿಲ್ಲ. “ನಮ್ಮೂರ 
ಗೌಡರಾಗವರಪಾ ಅವರು. ಅವರ ಮರ್ಯಾದೀ ಮುಳುಗಿಸಿ ನೀನ ಎಲ್ಲಾ 
ಎತ್ತಿಹಾಕಬೇಕಂತೀಯೇನು?” ಎಂದು ಬಾಳಾಚಾರ್ಕರು ಅನ್ನುವದೇ ತಡ, ದಾದಾ 
ಮಠಕ್ಕೆ ಹೋಗಿ ಲಿಂಗಪ್ಪನನ್ನು ಹೊತ್ತುತಂದ. ಮೊದಲೇ ಕಾಲುನೋವಿನಿಂದ 
ನರಳುತ್ತಿದ್ದ ಲಿಂಗಪ್ಪ, ಮೇಲೆ ಪ್ರಖರವಾದ ಬಿಸಿಲು, ಎತ್ತ ಸರಿದರೂ ಒದೆಯಲು 
ಬರುವ ಕತ್ತೆಗಳು ಇವುಗಳಿಂದ ಮೆರವಣಿಗೆ ಅವನಿಗೆ ಸಾಕುಸಾಕಾಗಿ ಹೋಯಿತು. 

ಓಣಿಗು೦ಟ ಸಾಗಿದ ಈ ಮೆರವಣಿಗೆಯಲ್ಲಿ ಊರ ಪ್ರಮುಖಚತುಷ್ಟಯದ 
ಜೊತೆಗೆ, ದಳವಾಯಿಯೂ ತಾನೊಂದು ಕತ್ತೆಯನ್ನೇರಿ ಮುಂದೆ ಮುಂದೆ 
ಸಾಗಿದ್ದ. ಹಿಂದೆ ಊರ ಉಡಾಳರೆಲ್ಲ ಬಾಯಿ ನೋಯುವ ಪರಿವೆಯಿಲ್ಲದೆ 
ಶಂಖವಾದ್ಯದಲ್ಲಿ ನಿರತರಾಗಿದ್ದರು. ಕೆಲವು ಚಿಕ್ಕ ಹುಡುಗರ ತುಟಿಗಳಂತೂ 
ಬಾತು ಹೋಗಿದ್ದವು. ಮೇಲೆ ಬೇಸಿಗೆಯ ಬಿಸಿಲು ಸುಡುತ್ತಿತ್ತು ಸಂದಿ- 
ಗೊಂದಿಗಳಲ್ಲಿ ಹೆಂಗಸರು ನಿಂತು ಮೆರವಣಿಗೆಯನ್ನು ನೋಡಿ ನಗುತ್ತಿರುವಾಗ 
ಬಾಪೂಸಾಹೇಬನಿಗೆ ತಲೆತಗ್ಗಿಸುವಂತಾಯಿತು. ಪಡದಪ್ಪನಿಗೆ ಊರನ್ನೇ ಬಿಟ್ಟು 


೨೧೬ ಗ್ರಾಮಾಯಣ 


ಓಡಿಹೋಗಬೇಕೆನ್ನಿಸಿತು. ಲಿಂಗಪ್ಪನಿಗಂತೂ ಇದರ ಅನುಭವವೇ ಇಲ್ಲದ್ದರಿಂದ. 
ಇದಕ್ಕಿಂತ ಮರಣವೇನು ಕೇಡು ಎನ್ನಿಸಿತು. ಬಾಳಾಚಾರ್ಕರು ಮಾತ್ರ ಭಟ್ಟಂಗಿಗಳಾಗಿ 
ನಗುತ್ತ ಮೆರವಣಿಗೆಯ ಜೊತೆಗೆ ಸಾಗಿದ್ದರು. ಮುದುಕನ ಮುಖದ ಮೇಲೆ 
ಎಂದಿಲ್ಲದ ತುಂಟತನದ ನಗೆ ನಲಿಯುತ್ತಿತ್ತು 

ಕೆಲವೇ ದಿನಗಳ ಹಿಂದೆ ಊರಲ್ಲಿ ಹೋಳಿಯಾಡಿದ ದುಷ್ಕಾಳದ 
ಬೇನೆಯನ್ನು ಕಾಲರಾ ಬೇನೆಯನ್ನು, ಆಪ್ತೇಷ್ಟರ ವಿಯೋಗದ ದುಃಖವನ್ನು ಈ 
ಮೋಜಿನ ಪ್ರಸಂಗ ಸ್ವಲ್ಪವಾದರೂ ಮರೆಸಿತ್ತು ಮೇಲಾಗಿ ಈ ಸಾರೆ ಬಾಳಚಾರ್ಕರು 
ಈ ಪ್ರಮುಖರ ಗುಣಗಾನ ಮಾಡುತ್ತ ನಡೆದಿದ್ದೂ ಒಂದು ವಿಶೇಷ ಪ್ರಸಂಗವಾಗಿತ್ತು 

ಹುಣ್ಣಿಮೆಯ ಮರುದಿನವೇ ಬೇಟೆ. ಹುಲಿಬ್ಮಾಟ ಹಳಬರು, "ಕಪ್ಪು ತಿನ್ನುವ' 
ಜಾತಿಯ ತರುಣರು, ಮಧ್ಯಮ ವಯಸ್ಸಿವನರು ಮರುದಿನದ ಬೇಟೆಯ ಸಿದ್ಧತೆಯಲ್ಲಿ 
ನಿರತರಾದರು. ದಾದಾನಿಗೆ ಕುಸ್ಲಿಯಷ್ಟೇ ಪ್ರಿಯವಾದ ಇನ್ನೊಂದು ವಿಷಯವೆಂದರೆ 
ಬೇಟೆ. ಹೋಳಿಹುಣ್ಣಿಮೆ ಹಾಗೂ ಯುಗಾದಿ ಈ ಎರಡೂ ದಿನಗಳ ಬೇಟೆಯಲ್ಲಿ 
ಬೇಟೆನಾಯಿಗಳಿಗಿಂತ ವೇಗವಾಗಿ ಓಡಾಡಿದರೂ ದಣಿಯುವವನಲ್ಲ. 
ಹೋದವರ್ಷ, ಸಂಜೆಯವರೆಗೆ ಅಡವಿಯಲ್ಲೆಲ್ಲ ತಿರುಗಾಡಿದರೂ, ಒಂದೂ 
ಬೇಟೆ ಸಿಗದೆ, ರಾತ್ರಿ ಅಲ್ಲಿಯೇ ವಸ್ತಿಬಿದ್ದು ಮರುದಿನ ಸ೦ಜೆಯ ಹೊತ್ತಿಗೆ 
ಒಂದು ಮೊಲವನ್ನು ಹೊಡೆದುಕೊಂಡು ಬಂದ ಪ್ರಸಂಗವನ್ನು ದಾದಾ 
ಮರೆತಿರಲಿಲ್ಲ. ಹೋದ ವರ್ಷದ ಬೇಟೆಗೆ ವಯಸ್ಸಾದ ಜನರೇ ಹೆಚ್ಚಾಗಿ 
ಹೋಗಿದ್ದರಿಂದ ಆ ಪರಿಸ್ಥಿತಿ ಉಂಟಾಗಿತ್ತು. ಅಂತಲೇ ದಾದಾ ಈ ಸಾರೆಯ 
ಬೇಟೆಗೆ ತನ್ನ ಗೆಳೆಯರಿಗೆಲ್ಲ ಬರಲು ಕಟ್ಟಪ್ಪಣೆ ಮಾಡಿದ್ದ. ಯಾರೂ 
ತಪ್ಪಿಸುವಂತಿರಲಿಲ್ಲ. ದಾದಾನ ನಿಶ್ಚಯವೇ ಹಾಗೇ. ಅಂತೆಯೇ ಜೈನರ ಜಿನ್ನಪ್ಪನ 
ಮಗನೂ ಕೂಡ ಗೂಟನಾಮವನ್ನು ಹಣೆಯ ಮೇಲೆ ವಿರಾಜಿಸುತ್ತ ಬೇಟೆಗಾರರ 
ಜೊತೆಗೆ ನಡೆದಿದ್ದ. 

ಮರುದಿನ ನಸುಕಿನಲ್ಲಿಯೇ ಬೇಟೆಗಾರರೆಲ್ಲ ಊರು ಬಿಟ್ಟಿದ್ದರು. ಬರಗಾಲದ 
ಫಲವಾಗಿ ಹೊಲಗಳಲ್ಲಿ ಎಲ್ಲಿಯೂ ಬೆಳೆ ಇರಲಿಲ್ಲ. ಈ ಸಾರೆಯ ಬೇಟೆಯ 
ಅಭಾವಕ್ಕೆ ಅದೂ ಕಾರಣವಾಗಿತ್ತು ಎತ್ತ ನೋಡಿದರೂ ವಿಶಾಲವಾದ ಬಯಲು, 
ಬೇಸಗೆಯ ಬಿಸಿಲಿನಂತೆಯೇ ಬಯಲಾಗಿ ಹರಡಿತ್ತು ಹರದಾರಿ ದೂರ ನಡೆದರೂ 
ತಲೆಯ ಮೇಲೆ ಚೂರು ನೆರಳೂ ದೊರೆಯುವಂತಿರಲಿಲ್ಲ. ಬೇಟೆಗಾರರ ಜೊತೆಗೆ 
ಮೆಲ್ಲಗೆ ನಡೆನಡೆದೇ ನಾಯಿಗಳು ದಣಿದು ಹೋಗಿದ್ದವು. ಇಳಿ ಹೊತ್ತಿವನರೆಗೆ 
ಅಲೆದರೂ, ಒಂದು ಚಿಗರೆಯ ಹಿಂಡು ತಪ್ಪಿಕೂಡ ಎಲ್ಲಿಯೂ ಕಾಣಬರಲಿಲ್ಲ. 


ಗ್ರಾಮಾಯಣ ೨೧೭ 


ಬಿಸಿಲುಗುದುರೆಯ ಓಟವನ್ನೇ ನೋಡಿ ನೋಡಿ ಕಣ್ಣು ತಿರುಗುವಂತಾಗಿತು. 
ಹಳ್ಳ-ಕೊಳ್ಳ, ಒಡ್ಡು-ಮರೆ, ಕ೦ಟಿ-ಪೊದೆ, ಎಲ್ಲೆಲ್ಲಿಯೂ ಎಷ್ಟು ಗುಂಡ 
ಬಡಿಗೆಗಳಾಡಿದರೂ ಒಂದು ಮೊಲ ಕೂಡ ಪೊದೆಯಿಂದ 
ಹೊರಬೀಳಲಿಲ್ಲ. 

ನಡೆನಡೆದು ಬೇಟೆಗಾರರೆಲ್ಲ ದಣಿದು ಹೋಗಿದ್ದರು. ಬೇಟೆಯ ಆಸೆ 
ಸಂಜೆ ನೆರಳು ಕವಿಯತೊಡಗಿದೊಡನೆ ಬೆಳಕಿನಂತೆಯೇ ಕರಗಿಹೋಗಿತ್ತು. 
ಹಳ್ಳದ ದಂಡೆಯ ಮೇಲೆ ಕುಳಿತು, ರೊಟ್ಟಿ ತಿಂದು. ಒರತೆಯಲ್ಲಿಯ ನೀರು 
ಕುಡಿಯುತ್ತಿರುವಾಗಲೇ, ಹಾವನೂರಿನ ಬೇಟೆಗಾರರೂ ಅಲ್ಲಿಗೆ ಬಂದರು. 
ಪಾದಳ್ಳಿಯವರಂತೆಯೇ ಅವರಿಗೂ ನಿರಾಶದಾಯಕ ಅನುಭವ ಬಂದೊದಗಿತ್ತು. 
ಎರಡೂ ಊರಿನ ಬೇಟೆಯ ಪಡೆಯವರು, ಊರು ಸೀಮೆ-ಸರಾಡ ವಿಚಾರಿಸದೆ 
ಬೇಕಾದಲ್ಲಿ ಅಡ್ಡಾಡಿ ಬೇಟೆಂಖಾಡಬಾರದೇಕೆಂಬ ವಿಷಂಯುವನ್ನು 
ಚರ್ಚಿಸತೊಡಗಿದರು. 

ಕೊನೆಗೆ ನಿರ್ಣಯವಾದದ್ದು ಹೀಗೆ : ಬೇಟೆ ಯಾವ ಸೀಮೆಯಲ್ಲಿ 
ಏಳಬಹುದೋ, ಅದು ಬೇಕಾದಲ್ಲಿ ಹೋಗಲಿ, ಅದು ಆ ಸೀಮೆಯವರಿಗೇ 
ಸೇರಿದ್ದು. ಇಷ್ಟು ನಿರ್ಣಯವಾದ ಮೇಲೆ ಎರಡೂ ತಂಡದವರು ಮತ್ತೆ 
ಹುಡುಕುವದಕ್ಕೆ ನಡೆದರು. ಹೊತ್ತು ಮುಳುಗಿದ್ದರೂ ಇನ್ನೂ ಕತ್ತಲಾಗಿರಲಿಲ್ಲ. 
ಪದಳ್ಳಿಯ ಸೀಮೆಯಲ್ಲಿನ ಒಂದು ಪೊದೆಯಿಂದ ಎರಡು ಮೊಲಗಳೆದ್ದದ್ದು 
ದಾದಾನ ಕಣ್ಣಿಗೆ ಬಿತ್ತು ಬೇಟೆನಾಯಿಗಳು ಅವುಗಳನ್ನು ಬೆನ್ನಟ್ಟಲು ಮೊಲಗಳು 
ಹಾವನೂರ ಭೂಮಿಯಲ್ಲಿ ಓಡಿಹೋದವು. ಬೇಟೆನಾಯಿಗಳ ಜೊತೆಗೆ ದಾದಾ 
ಓಡಿದ. ನಾಯಿಗಳು ಅವುಗಳನ್ನು ಹಿಡಿಯಲು, ದಾದಾ ಹಿಂದಿನಿಂದ ಬಂದು 
ಮೊಲಗಳನ್ನು ಹೊಡೆದು ಕಾಲು ಕಟ್ಟ ಬಡಿಗೆಗೆ ಹಾಕಿಕೊಳ್ಳಬೇಕೆನ್ನುವಾಗ, 
ಹಾವನೂರಿನವರೂ ಅಲ್ಲಿಗೇ ಧಾವಿಸಿ ಬಂದರು “ನಮ್ಮೂರ ಹದ್ದಿನ್ಯಾಗಿನ 
ಬ್ಯಾಟಿಗೆ ನೀ ಹ್ಯಾಂಗ ಕೈ ಹಾಕಿದೇ?” ಎಂದು ಬೇಟೆಯನ್ನು ಕಸಿದುಕೊಳ್ಳಲು 
ಮುಂದೆ ಬಂದರು. 

ಬಾಯಿಗೆ ಬಾಯಿ ಹತ್ತಿ ಪ್ರಸಂಗ ವಿಕೋಪಕ್ಕೆ ಹೋಯಿತು. 
ಹಾವನೂರಿನವರು ಹತ್ತೆಂಟು ಜನ; ದಾದಾ ಒಬ್ಬನೇ. ಉಳಿದವರು ಇನ್ನೂ 
ದೂರವಿದ್ದರು. ಏಕಾಕಿಯಾಗಿಯೇ ಅವರನ್ನೆಲ್ಲ ಹಣಿಯಬಹುದೆಂಬ 
ಧೈರ್ಯವಿದ್ದರೂ ಕೈಯಲ್ಲಿಯ ಬೇಟೆಯನ್ನು ಕೆಳಗಿಡುವಂತಿರಲಿಲ್ಲ. ಈ ಪೇಚಿನಿಂದ 
ಪಾರಾಗಲು ದಾದಾ ಒಂದು ಯುಕ್ತಿ ಮಾಡಿದ. ಕೈಯಲ್ಲಿಯ ಚಿಪಕೊಡಲಿಯಿಂದ, 


೨೧೮ ಗ್ರಾಮಾಯಣ 


ಒಡ್ಡಿನ ಮೇಲೆ ಬೆಳೆದ ಜಾಲಿಯ ಕಂಟಿಯನ್ನು, ಅವರೊಡನೆ ವಾದಿಸುತ್ತಿದ್ದಂತೆಯೇ 
ಕಡಿದು ಕೈಯಲ್ಲಿ ಹಿಡಿದುಕೊಂಡ. ಮೊಲವನ್ನು ಚಪಕೊಡಲಿಯ ಕಾವಿಗೆ ಕಟ್ಟಿ 
ಎಡಗೈಯಲ್ಲಿ ಹಿಡಿದುಕೊಂಡು, ಬಲಗೈಯಿಂದ ಜಾಲಿಯ ಮಳ್ಳು ಕಂಟಿಯನ್ನೆತ್ತಿದ. 

ಬೇಟೆಯ ಈರ್ಷೈೆಯಿ೦ದ ಹಾವನೂರಿನವರೂ ಅವನ ಮೈಮೇಲೆ ಏರಿ 
ಬಂದರು. ಅವರು ಸಮೀಪ ಬಂದೊಡನೆಯೆ ದಾದಾ ಕಸುವನ್ನೆಲ್ಲ ಹಾಕಿ 
ಜಾಲಿಯ ಕಂಟಿಯಿ೦ದ ಅವರನ್ನೆಲ್ಲ ಸವರಿಬಿಟ್ಟ ಜಾಲಿಯ ಹೊಡೆತ, ಮೇಲೆ 
ಮುಳ್ಳುಗಳು ನಟ್ಟದ್ದರಿಂದ ಉಂಟಾದ ಗಾಯಗಳಿಂದ ಹಾವನೂರಿನವರು 
ಜರ್ಜರಿತರಾದರು. ದಾದಾ ಕ೦ಟಿಯನ್ನೆತ್ತಿಕೊ೦ಡೇ ಹಿ೦ಬರಿಕೆ ಹೋಗುತ್ತ ತನ್ನ 
ಜನರನ್ನು ಕೂಗಿಕೊಂಡ. 

ದಾದಾನ ಪ್ರಸಂಗಾವಧಾನದಿ೦ದ ಊರ ಮಾನ ಉಳಿಯಿತೆಂದು ಪಾದಳ್ಳಿಯ 
ಬೇಟೆಗಾರರು ಅವನನ್ನು ತಬ್ಬಿಕೊ೦ಡರು. ಬೇಟೆಯನ್ನು ಹೊತ್ತುಕೊಂಡು ಊರು 
ಸೇರಿದಾಗ ರಾತ್ರಿ ಎರಡು ತಾಸಾಗಿತ್ತು. ದಾದಾನ ಪರಾಕ್ರಮದ ಕತೆ ಊರಲ್ಲೆಲ್ಲ 
ಹಬ್ಬಿತ್ತು. ಮಠದಲ್ಲಿ ಅ೦ದು ರಾತ್ರಿ ವಾಡಿಕೆಯಂತೆ ಜನರು ಕೂಡಿದಾಗ ದಾದಾನ 
ಪರಾಕ್ರಮವೇ ಅವರ ಹರಟೆಯ ವಿಷಯವಾಗಿತ್ತು. ತಳವಾರ ಮಲ್ಲ ಕೌತುಕದಿಂದ 
ನಡೆದ ಕತೆಯನ್ನೆಲ್ಲ ವಿವರಿಸಿ ಹೇಳುತ್ತ- “ದಾದಾ ಸಾಮಾನ್ಯ ಹುಡುಗ ಅಲ್ಲ 
ತಗೀರಿ” ಎ೦ದು ಮುಕ್ತಕಂಠದಿ೦ದ ಹೊಗಳಿದ. “ಎ೦ಟು ಜನಾ ಹಾವನೂರವರು, 
ಧುತ್ತ್ಯಾನಂತವರು ಬಂದರ ಅಸಗೊಳ್ಳಲಿಲ್ಲರಿ ಅಂವಾ. ಏನು ಹೊಡಿಯಾಣರೀ 
ಅದು. ಈಟೊತ್ತಿಗೆ ಅಂದರ ಅವರೊಳಗೆ ಒಬ್ಬಾವನರೆ ಸತ್ತಿರಬೇಕು ನೋಡಿ” 
ಎಂದು ಭವಿಷ್ಯವನ್ನೂ ನುಡಿದ. 

ಪಡದಪ್ಪನವರಿಗೆ ಈ ಮಾತು ರುಚಿಸದಿದ್ದರೂ, ಈ ಪ್ರಸಂಗದಲ್ಲಿ ತಮ್ಮ 
ಕನಸು ನನಸಾಗುವ ಆಸೆ ಅವರಲ್ಲಿ ಫಲಿಸಿತು. ವಿಕಾರವಶರಾಗದೆ ಮಲ್ಲನಿಂದ 
ಬೇಟೆಯ ಎಲ್ಲ ವಿವರಗಳನ್ನೂ ಕೇಳಿಕೊಂಡರು. ತಮ್ಮ ಯಾವ ಅಭಿಪ್ರಾಯವನ್ನೂ 
ಅವರಾಗಿ ವ್ಯಕ್ತಮಾಡಲಿಲ್ಲ. ಮರುದಿನ ಬೆಳಕು ಹರಿಯುತ್ತಲೇ ಕುದುರೆ ಹತ್ತಿ 
ಅವರ ಸವಾರಿ ಹಾವನೂರಿಗೆ ಹೋಯಿತು. ಅಲ್ಲಿಯ ಪ್ರಮುಖರನ್ನು ಪತ್ಯೇಕವಾಗಿ 
ಭೆಟ್ಟಿಯಾಗಿ, ದಾದಾನ ಮೇಲೆ ಫೌಜದಾರರ ಕಡೆಗೆ ಫಿರ್ಯಾದಿ ಮಾಡಲು ಪ್ರೇರೇಪಿಸಿ 
ಬಂದರು. 

ತಿರುಗಿ ಪಾದಳ್ಳಿಗೆ ನಡೆದಾಗ ಪಡದಪ್ಪನವರು ಹಸನ್ಮುಖರಾಗಿದ್ದರು. 
ಫೌಜದಾರ ಫಕರುದ್ದೀನನಿಗೆ ದಾದಾನಿ೦ದ ಅವಮಾನದ ಸೇಡು ತೀರಿಸಿಕೊಳ್ಳಲು 
ಒಂದು ಸಂಧಿಯನ್ನೊದಗಿಸಿ ಕೊಟ್ಟರೆ, ದಾದಾ ಕನಸಿನಲ್ಲಿಯೂ ಪಾದಳ್ಳಿಯನ್ನು 


ಗ್ರಾಮಾಯಣ ೨೧೯ 


ಕಾಣಲಾರನೆಂದು ಅವರ ವಿಚಾರ. ದಾದಾ ಒಮ್ಮೆ ಜೇಲು ಕಂಡರೆ ತಾವು 
ಪಾದಳ್ಳಿಯಲ್ಲಿ ನಿರ್ಭಯವಾಗಿ ವರ್ತಿಸಬಹುದೆಂದು ಅವರ ಗುಪ್ತ ಅಸೆ, ಇದೇ 
ಎಣಿಕೆಯಲ್ಲಿ ಊರು ಸೇರಿದಾಗ ಆಗಲೇ ಮಧ್ಯಾಹ್ನವಾಗಿತ್ತು 

ಯಶವಂತರಾಯರಿಂದ, ಅಜರಾಣಿಯಲ್ಲಿ ಕಾಲರಾ ಕಡಿಮೆಯಾದ ಸುದ್ದಿ 
ಬ೦ದ ಹೊರತು, ದಾದಾ ಹೋಗಬಾರದೆಂದು ಬಾಳಾಚಾರ್ಯರು ತಿಳಿಸಿದ್ದು. 
ಹೋಳಿಹುಣ್ಣಿಮೆಯಾಗಿ ಎಂಟುದಿನಗಳಾದ ಮೇಲೆ ಅಜರಾಣಿಯಲ್ಲಿ 
ಮಾರಿಕಾಬೇನೆ ತಣ್ಣಗಾಗಿರುವ ಸುದ್ದಿ ಬಂತು. ಮರುದಿನವೇ ದಾದಾ ಅಜರಾಣಿಗೆ 
ಹೋಗಬೇಕು. ಆದರೆ ರಾತ್ರಿಯೇ ಪಾದಳ್ಳಿಗೆ ಹವಾಲ್ಬಾರ ಜಮಾಲಸಾಬರ 
ಆಗಮನವಾಯಿತು. ದಾದಾನನ್ನು ಹಿಡಿಯಲು ಅವರು ವಾರಂಟು ತಂದಿದ್ದರು. 
ಚಾವಡಿಗೆ ಬಂದಮೇಲೆ “ದಾದಾ ಊರಲ್ಲಿದ್ದಾನೆಯೇ?” ಎಂದು ಅವರು 
ಕೇಳುವ ರೀತಿಯ ಮೇಲಿಂದಲೇ ವಾಲಿಕಾರ ಮಲ್ಲನಿಗೆ ಸಂಶಯ ಬಂದಿತು. 
“ಯಾಕರಿ ಒಳೇ ದಾದಾನ್ನ ಕೇಳಾಕ ಹತ್ತೀರಿ?” ಎಂದು ಕೇಳಿದ. “ಅವಾ 
ಎಲ್ಲದಾನ ಹೇಳು ಇಲ್ಲದಿರಕ ಅವನ ಮನಿ ತೋರಿಸು. ಇಲ್ಲದ ಕಾರಬಾರ 
ಮಾಡಬ್ಯಾಡ” ಎಂದು ಹವಾಲ್ದಾರರು ಅವನನ್ನು ಜಬರಿಸಿದರು. 

ವಾಲಿಕಾರ ಮಲ್ಲಪ್ಪ ಶಂಕರಪ್ಪಗೌಡರ ಆಪ್ಪಸೇವಕನಾಗಿದ್ದ. ದಾದಾನ 
ಮೇಲೆ ಹಾವನೂರವರು ಫಿರ್ಯಾದಿ ಮಾಡಿದ್ದ ಸುದ್ದಿ ಅವನ ಕಿವಿಗೂ ಬಿದ್ದಿತ್ತು. 
ಹವಾಲ್ದಾರರಿಗೆ ಚಾವಡಿಯಲ್ಲಿಯೇ ಕೂಡಲು ಹೇಳಿ, ದಾದಾನನ್ನು ಹುಡುಕುವ 
ನೆವಮಾಡಿಕೊಂಡು ಮಲ್ಲ ಹೊರಟ. ಆದರೆ ಅವನು ಬಂದದ್ದು ಬಾಳಾಚಾರ್ಕರ 
ಮನೆಗೆ. ಅವರಿಗೆ ಎಲ್ಲ ವಿಷಯವನ್ನು ತಿಳಿಸಿದ. “ಏನು ಬೇಕಾದ್ದು ಮಾಡು, 
ಆದರ ದಾದಾ ಪೋಲೀಸರ ಕೈಗೆ ಸಿಗಬಾರದು ನೋಡು” ಎಂದು ಅವರು 
ಸೂಚಿಸಿದರು. 

ಮಲ್ಲಪ್ಪ ಅಲ್ಲಿಂದ ಪಾರ್ವತೆವ್ದನ ಮನೆಗೆ ಬಂದು ಅವಳಿಗೂ ಈ ಸುದ್ದಿ 
ತಿಳಿಸಿದ. ಪಾರ್ವತೆವ್ಹನಿಗೆ ಇದನ್ನು ಕೇಳಿ ಸಂಕಟವಾಯಿತು. ಹೆದರಿಕೆಯೂ 
ಬಂತು. ಗೌಡರು ತೀರಿಕೊಂಡ ಮೇಲೆ ದಾದಾ ಈ ಮನೆಯನ್ನು ಹಗಲು ರಾತ್ರಿ 
ಕಾಯ್ದುಕೊಂಡು ಬಂದಿದ್ದ, ಅಂಥವನ ಮೇಲೆ ಈ ಸಂಕಟ ಬರಬೇಕೇ? 
ಪಾರ್ವತೆವ್ವ ಅವಡುಗಚ್ಚಿ “ಊರು ಕಾಯೋ ಹುಡುಗನ್ನ ಕಣ್ಮರಿ ಮಾಡಲಾಕ 
ಹಂಚಿಕಿ ಹಾಕಾವ್ಯಾ ಮಡಸಗೋಳು” ಎಂದು ತನಗಾಗದವರನ್ನೆಲ್ಲ ಶಪಿಸಿದಳು. 
ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು “ದಾದಾ ಅಲ್ಲಿ ಮಾಳಿಗಿಮ್ಯಾಗ ಮಲಗಿದ್ದಾನು 
ನೋಡು ಮಲ್ಲಪ್ಪಾ. ಅವನ್ನ ಕರಕೊಂಡು ಬಾ, ಮನ್ಯಾಕೆ ಕುಂದರಂತ ಹೇಳು. 


೨೨೦ ಗ್ರಾಮಾಯಣ 


ಅನಕಾತ ಹೊರಗ ಹೋಗೂದು ಬ್ಯಾಡ” ಎಂದು ದಾದಾನನ್ನು ಮುಚ್ಚಿಡುವ 
ಉಪಾಯವನ್ನೂ ಸೂಚಿಸಿದಳು. ಏನಾದರಾಗಲಿ ದಾದಾ ಜೇಲು ಕಾಣುವ 
ಪ್ರಸಂಗ ಬರದಿರಲಿ ಶಿವನೇ ಎಂದು ಪ್ರಾರ್ಥನೆಯನ್ನೂ ಸಲ್ಲಿಸಿದಳು. 


೨೦ 


ಪಾರ್ವತೆವೃನ ಪ್ರಾರ್ಥನೆ ಫಲಿಸಿತು. ದಾದಾನ ಮನೆ, ಗರಡೀ ಮನೆ, 
ಗೌಡರ ಮನೆ, ಎಲ್ಲಿ ಶೋಧಮಾಡಿದರೂ ಹವಾಲ್ಲಾರರಿಗೆ ದಾದಾನ ಪತ್ತೆ 
ಹತ್ತಲಿಲ್ಲ. ಪಾರ್ವತೆವ್ವ ದಾದಾನನ್ನು ಅಡಿಗೆಮನೆಯಲ್ಲಿ ಮುಚ್ಚಿಡಬಹುದೆಂಬ 
ಸಂಶಯ ಪಡದಪ್ಪನವರಿಗೂ ಬರಲಿಲ್ಲ. ಹವಾಲ್ದಾರರು ಊರಲ್ಲಿ ಬಂದ ಸುದ್ದಿ 
ಹತ್ತಿ ದಾದಾ ತಲೆತಪ್ಪಿಸಿಕೊಂಡು ಓಡಿಹೋಗಿರಬಹುದೆಂಬ ನಿರ್ಣಯವೇ 
ಕೊನೆಯದಾಯಿತು. ಹೋಳಿಹುಣ್ಣಿಮೆಯಾದೊಡನೆ ದಾದಾ ಅಜರಾಣಿಗೆ 
ಹೋಗುವವನಿದ್ದ ಸಂಗತಿಯನ್ನು ಯಶವಂತರಾಯರ ಆಳಿನಿಂದ ಕೇಳಿ ತಿಳಿದ 
ಬಾಪೂಸಾಹೇಬ, ಹೇಳಿದ ಕೂಡಲೆ, ಆ ವಿಚಾರ ಮತ್ತುಷ್ಟು ಸ್ಥಿರವಾಯಿತು. 
ಹವಾಲ್ಲಾರರಿಗೆ ದಾದಾ ಸಿಕ್ಕರೆ ಕೈಬೆಚ್ಚಗಾಗಬಹುದೆಂಬ ಭರವಸೆಯಿದ್ದದ್ದರಿಂದ 
ಅವರು ಕೂಡಲೇ ಅಜರಾಣಿಗೇ ಪ್ರಯಾಣ ಬೆಳೆಸಿದರು. 

ಹವಾಲ್ದಾರರು ಅಜರಾಣಿನ್ನು ಮುಟ್ಟಿದಾಗ ಇನ್ನೂ ನಸುಕು ಹರಿದಿರಲಿಲ್ಲ. 
ಅವರು ನೇರವಾಗಿ ಪೋಲೀಸ ಪಾಟೀಲ ಯಶವಂತರಾಯರ ಮನೆಗೇ ಬಂದರು. 
ಯಶವಂತರಾಯರು ಪ್ರಾತರ್ವಿಧಿಗಳನ್ನು ತೀರಿಸಲು ಹೊರಗೆ ಹೋದವರು 
ಇನ್ನೂ ಬಂದಿರಲಿಲ್ಲ. ಹವಾಲ್ದಾರರು ಬಂದೊಡನೆ ಮನೆಯವರೆಲ್ಲ 
ಗಾಬರಿಯಾದರೂ, ಹವಾಲ್ಟಾರರ ದರ್ಪಕ್ಕೆ ಹೆದರಿ ಸುಮ್ಮನಿದ್ದರು. ತನ್ನೊಂದಿಗೆ 
ಬಂದ ಪೋಲೀಸ ಸಿಪಾಯಿಗಳನ್ನು ಅತ್ತ ಇತ್ತ ಶೋಧಕ್ಕೆ ಕಳಿಸಿ ಹವಾಲ್ಬಾರರು 
ಗೌಡರ ದಾರಿಕಾಯತೊಡಗಿದರು. 

ಯಶವಂತರಾಯರು ಬಂದನಂತರ ಅವರಿಗೆ ದಾದಾನ ಮೇಲೆ ವಾರೆಂಟು 
ಇರುವ ಸುದ್ದಿ ತಿಳಿಯಿತು. 

“ಆದರ ಅಂವಾ ಏನು ಈಚೀಕಡಸೆ ಬಂದಿಲ್ಲ ಬಿಡ್ರಿ” ಎಂದು ಅವರು 
ಮಾತು ಪ್ರಾರಂಭಿಸುತ್ತಲೇ ಹವಾಲ್ಟಾರರು, “ಅಂವಾ ಇಲ್ಲಿಗೆ ಬಂದ ಸುದ್ದಿ 
ಹತ್ತೈತಿ ಗೌಡರ! ಅವನ್ನ ಪಾರ ಮಾಡಾಕ ಸುಳ್ಳ ಹೇಳಿದರ ನಡಿಯಾಕಿಲ್ಲ” 
ಎಂದು ಎಲ್ಲ ಗೊತ್ತಿದ್ದವರಂತೆ ಗಹಗಹಿಸುತ್ತಲೇ ಹೇಳಿದರು. 


ಗ್ರಾಮಾಯಣ ೨೨೧ 


“ನಿಮಗೆ ಹೇಳಿದವರ ಸುಳ್ಳ ಹೇಳ್ಕಾರು. ಅಂವಾ ಇಲ್ಲಿ ಬಂದೇ ಇಲ್ಲ. 
ಅಂವಾ ಬಂದದ್ದ ಕರೆ ಅದರ ಅಂವನ್ನ ಹಿಡಿದುಕೊಡೂದು ನನ್ನ ಪಾಟೀಲಕಿ 
ಜವಾಬ್ದಾರೀನ ಐತೆಲ್ಲ!” ಎಂದು ಸರಳವಾಗಿ ಯಶವ೦ತರಾಯರು ಹೇಳಿದರೂ, 
ತಮ್ಮ ಮಾತಿನ ಮೇಲೆ ಹವಾಲ್ಟಾರರ ವಿಶ್ವಾಸ ಕೂಡದ್ದನ್ನು ನೋಡಿ “ಇಗಾ ನಾ 
ಅಂವನ್ನ ಮನ್ಯಾಗ ಮುಚ್ಚಿಟಗೊಂಡು ಸುಳ್ಳ ಹೇಳತೀನಿ ಅಂತ ಸಂಶೇ ಇದ್ದರ 
ನನ್ನ ಮನ್ಯಾಗ ಬೇಕಾದಲ್ಲೇ ಹುಡುಕಬಹುದು. ಬೇಕಾರ ನಿಮಗ ಸಶೇ ಬಂದ 
ಮನ್ಯಾಗ ಹುಡುಕರಿ” ಎಂದು ಯಶವಂತರಾಯರು ಸ್ಪಲ್ಪ ಸಿಟ್ಟಿನಿಂದಲೇ ನುಡಿದರು. 

“ಸ್ವಲ್ಪ ತಡೀರಿ ಗೌಡರ, ಸಂಶೇ ಬ೦ದ ಮನಿಗೋಳ ಯಾದಿ ಕೈಯಾಗ 
ಬರಲಿ ತಪಾಸಣಿ ಮಾಡೂಣಂತ. ನಾವು ಬ್ರಿಟಿಶ್‌ ಹದ್ದೀ ಪೋಲೀಸರು. ನಿಮ್ಮ 
ಸಂಸ್ಥಾನೀ ಪೋಲೀಸರ ಹಾಂಗ ಹುಂಬಗುತಿಗೆ ವ್ಯವಹಾರ ಅಲ್ಲ. ಎಲ್ಲಾ 
ಕಾಂಯಿದೇಶೀರ ಕೆಲಸ ಆಗಬೇಕು” ಎಂದು ಹವಾಲ್ದಾರರು 
ಜ೦ಭಕೊಚ್ಚಿಕೊಳ್ಳುವದನ್ನೂ ಬಿಡಲಿಲ್ಲ. 

ಅಷ್ಟರಲ್ಲಿ ಲಿಂಗಪುನ ತಂದೆಯಾದ ಶಂಕರಪ್ಪನ ಮನೆಗೆ ಹೋದ ಪೋಲೀಸ 
ಸಿಪಾಯಿ ಬಂದು ಹವಾಲ್ದಾರರಿಗೆ ಮುಜುರೆ ಹೊಡೆದ. ಹವಾಲ್ದಾರರು ಎದ್ದು 
ಅವನ ಹತ್ತಿರ ಹೋದರು. ಕಿವಿಯಲ್ಲಿ ಅವನು ಏನೇನೋ ಹೇಳಿದ್ದು ಕೇಳಿದರು. 
ಮುಗುಳುನಗೆಯಿ೦ದ ಅವರ ಮುಖ ಅರಳಿತು. ಯಶವಂತರಾಯರ ಕಡೆಗೆ 
ತಿರುಗಿ, “ಗೌಡರ ವಾರ೦ಟಿದ್ದ ಜನರು ತಲಿ ತಪ್ಪಿಸಿ ಅಡ್ಕಾಡೂದು ಸೂಳೇರ 
ಮನ್ಯಾಗ ಅನ್ನೂದು ನಮ್ಮ ಅನುಭವ ಐತಿ. ನಿಮ್ಮೂರಾಗ ಸೂಳ್ಕಾರ ಮನಿ 
ತಪಾಸ ಮಾಡಬೇಕಲ್ಲ” ಎಂದರು. 

“ಈ ಊರಾಗ ಹೊಲಿಗೇರ್ಯಾಗ ಚಂದ್ರಿ ಅಂತ ಒಬ್ಬಾಕಿ ದೇವದಾಸಿ 
ಅದಾಳ. ಮಾದಿಗ್ಗೇರಾಗ ಇನ್ನೊಬ್ಬಾಕಿ ಅದಾಳ. ನಿಮಗ ಯಾರ ಮನಿ ತಪಾಸ 
ಮಾಡುದೈತಿ ತಿಳಿಸಿದರೆ ಅತ್ತಾಗ ಹೋಗೂನು” ಎಂದು ಯಶವಂತರಾಯರು 
ಉತ್ತರವಿತ್ತರು. ಒಳಗಿಂದೊಳಗೇ ಅವರಿಗೆ ಸಂಕಟವಾಗುತ್ತಿದ್ದರೂ ಅದನ್ನು 
ತೋರಗೊಡಲಿಲ್ಲ. 

ಹವಾಲ್ದಾರರು ಗೌಡರ ಈ ಮಾತಿಗೆ ಉತ್ತರವನ್ನೇನೂ ಕೊಡಲಿಲ್ಲ. 
ಇಬ್ಬರೂ ಚಾವಡಿಗೇನೋ ಹೋದರು. ಅಲ್ಲಿಂದ ಶಂಕರಪ್ಪನ ಮನೆಯ 
ಆಳುಮಗನನ್ನು ಮುಂದೆ ಮಾಡಿಕೊಂಡು, ಹವಾಲ್ದಾರರು ಹೊಲಗೇರಿಯತ್ತ 
ಹೊರಟರು. ಗೌಡರು ತಮ್ಮ ಸಂಗಡ ಬರುವದು ಅಗತ್ಯವಿಲ್ಲವೆಂದು ಹೇಳಿದ್ದರಿಂದ 
ಯಶವಂತರಾಯರು ಚಾವಡಿಯಲ್ಲೇ ಉಳಿದರು. 


೨೨೨ ಗ್ರಾಮಾಯಣ 


ಅದೇ ಬೆಳಗಾಗಿತ್ತು. ಹೊಲೆಗೇರಿಯಲ್ಲಿ ಹೊಲೆಯರು ಆಗಲೇ ಎದ್ದು 
ಓಣಿಗಳ ಕಸಗುಡಿಸುವದರಲ್ಲಿ ತೊಡಗಿದ್ದರು. ಅದರಿಂದೆದ್ದ ಧೂಳಿಯಿಂದ 
ಮುಂದಿನ ಬೀದಿಯಲ್ಲಿ ಓಡಾಡುವ ಜನರು ಕಾಣದಂತಾಗಿದ್ದರು. ಹವಾಲ್ದಾರರ 
ಅಧಿಕಾರೀ ಮನಸ್ಸಿಗೆ ಈ ಧೂಳಿಯಿಂದ ಸಿಟ್ಟು ಬಂತೇನೋ, ಕಸಗುಡಿಸುವ 
ಒಬ್ಬ ಹೊಲೆಯನಿಗೆ, “ಏ ಕತ್ರೇ ನಿಲ್ಲು. ನಮ್ಮ ಮ್ಯಾಗ ಕಸಾ ಹಾಕತಿ ಕಾಣೂದಲ್ಲ?” 
ಎಂದು ಗುಡುಗಿದರು. 

ಬಗ್ಗಿ ಕಸಗುಡಿಸುತ್ತಿದ್ದ ಹೊಲೆಯರ ಕಂಟ್ಯಾ, ಈ ಮಾತಿಗೆ ತಲೆಯೆತ್ತಿ 
ನೋಡುತ್ತಾನೆ: ಹವಾಲ್ದಾರರು, ಪೋಲೀಸರು! ಅವರ ಮಾತಿಗೆ ಉತ್ತರವೀಯುವ 
ಧೈರ್ಯವಿಲ್ಲದೆ ಅವನು ಹೆದರಿ ಓಡಿ ಮನೆಸೇರಿದ. ದಾರಿ ತೋರಿಸಲು ಬಂದ 
ಶಂಕರಪ್ಪನ ಆಳು “ಈಗ ಓಡಿ ಹೋದನಲ್ಲರೀ, ಅವನ ಚ೦ದ್ರೀ ತಮ್ಮ ಕಂಟ್ಯಾ. 
ಅಂವಾ ಓಡಿ ಹೋದದ್ದು ಚಂದ್ರೀ ಮನೀರಿ. ಪಾದಳ್ಳೀ ಇಸಮು ಇರೂದು 
ಅದ ಮನ್ಯಾಗ” ಎಂದು ಸಂಶೋಧನದ ತನ್ನ ಕರ್ತವ್ಯವನ್ನು ಪೂರೈಸಿದ. 

ಕಂಟ್ಯಾ ಹೆದರಿ ಮನೆಯೊಳಗೆ ಓಡಿ ಹೋದದ್ದರಿಂದ ಹವಾಲ್ಲಾರರಿಗೆ 
ಶಂಕರಪ್ಪ ಕೊಟ್ಟ ಮಾಹಿತಿ ಸತ್ಯವಾದದ್ದೆಂದೆನಿಸಿತು. ಬೇಟೆ ಕೈಗೆಸಿಕ್ಕ ಸಂತೋಷವೂ 
ಆಗತೊಡಗಿತು. ಆದರೆ ಒಳಗೋಡಿದ ಕಂಟ್ಯಾ ಏನಾದರೂ ಕುತಂತ್ರ 
ಮಾಡಬಹುದಲ್ಲ! ಆದ್ದರಿಂದ ತಮ್ಮೊಂದಿಗಿದ್ದ ಇಬ್ಬರು ಪೋಲೀಸರಿಗೆ ಮನೆಯ 
ಹಿಂದಿನ ಬದಿಗೆ ಕಾವಲು ನಿಲ್ಲಹೇಳಿ, ತಾವು ಚಂದ್ರಿಯ ಮನೆ ಬಾಗಿಲಿಗೆ 
ಬಂದರ. 

ಹೊಲಗೇರಿಯಲ್ಲಿ ಪೋಲೀಸ ಅಧಿಕಾರಗಳು ಬಂದದ್ದನ್ನು ಆಗಲೇ ಕೆಲವರು 
ನೋಡಿ, ಸುದ್ದಿ ಹಬ್ಬಿಸಿದರು. ಅದರ ಫಲವಾಗಿ ಚಂದ್ರಿಯ ಮನೆಯ ಮುಂದೆ 
ಹತ್ತೆಂಟು ಜನರು ಕೂಡಿದರು. ಹವಾಲ್ದಾರರಿಗೆ ಆ ಜನರ ಗುಂಪನ್ನು ನೋಡಿ 
ಮತ್ತೆ ತಲೆ ಕೆಟ್ಟಿತು. “ಒಂದು ಹೆಜ್ಜೆ ಮುಂದ ಇಟ್ಟರ ನೋಡಿ, ಆರೋಪಿ 
ಜನರನ್ನ ಪತ್ತೆ ಮಾಡೋ ಸರಕಾರೀ ಕೆಲಸದಾಗ ಹರಕತ್ತ ಮಾಡಿದ ಗುನ್ನೇದ 
ಮ್ಯಾಗಿಂದ ನಿಮಗೆಲ್ಲಾ ಸಾಲಬೇಡಿ ಹಾಕಸಬೇಕಾದೀತು” ಎಂದು ಜಬರಿಸಿ, 
“ಏ ಕಂಟ್ಯಾ ಹೊರಗೆ ಬಾ” ಎಂದು ಕೂಗಿದರು. 

ಕಂಟ್ಯಾ ನಡುಗುತ್ತಲೇ ಹೊರಗೆ ಬಂದು ಹವಾಲ್ದಾರರಿಗೆ ಮುಜುರೆ 
ಮಾಡಿದ. ಅವನ ಕಾಲು ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಮೊದಲೇ ಒಣಗಿ ಸಂಡಿಗೆಯಾಗಿದ್ದ 
ಮುಖ ಹೆದರಿಕೆಯಿಂದ ಇನ್ನೂ ಸಂಕೋಚ ಹೊಂದಿತ್ತು ಅವನ ಹಿಂದಿನಿಂದಲೇ 
ಚ೦ದ್ರವ್ವ ಬಂದು ನಿಂತು ಹವಾಲ್ಟಾರರಿಗೆ ಮುಜುರೆ ಮಾಡಿದಳು. ಹವಾಲ್ದಾರರು 


ಗ್ರಾಮಾಯಣ ೨೨೩ 


ನೋಡಿದರು. ತಲೆಯ ಮೇಲೆ ಸೆರಗಿರಲಿಲ್ಲ; ಅಂದೇ ಎರೆದುಕೊಂಡಿದ್ದರಿಂದ 
ತಲೆಗೂದಲು ಹೆಗಲಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು. ಮೊಳಕಾಲ ಮೇಲೆ 
ಎತ್ತಿಕಟ್ಟಿದ ಸೀರೆ; ಸಾದುಗಪ್ಪು ಬಣ್ಣ, ಎಲೆ ಅಡಿಕೆಯಿಂದ ಕೆಂಪಾದ ತುಟಿ। 
ಹವಾಲ್ಲಾರರು ದುರುದುರು ನೋಡುತ್ತ “ಈಕಿ ಯಾರೋ ಕಂಟ್ಕಾ?” ಎಂದು 
ತಮ್ಮ ಅಧಿಕಾರವನ್ನುಪಯೋಗಿಸಿ ಕೇಳಿದರು. 

ಚಂದಿಗೆ ಆ ಮಾತಿನ ಅರ್ಥವಾಯಿತು. ಅವರ ನೋಟದಿಂದಲೇ ಅವರ 
ನೀರೆಷ್ಟು ಎಂಬುದರ ಅಂದಾಜು ಅವಳಿಗಾಗಿರಬೇಕು. ಅಂತಲೇ ಹವಾಲ್ದಾರರ 
ಪ್ರಶ್ನೆ ತನಗೇ ಎಂಬಂತೆ, “ದ್ಯಾವರೂ ಇಂವಾ ನಮ್ಮ ತಮ್ಮ ಕಂಟ್ಯಾರೀ. ತಿಳೀದ 
ಯಾವದಾರ ತಪ್ಪು ಮಾಡಿದ್ದರ ಹೊಟ್ಕಾಗ ಹಾಕ್ಕೊರಿ” ಎಂದು ತನ್ನ ನಡಿಗೆಯೇ 
ಒಂದು ದಾಸರಾಟದ ಭಂಗಿಯೆಂಬಂತೆ ಕೈಮುಗಿದು ಹೊರಗೆ ಬ೦ದಳು. 

“ತಿಳೀದ ತಪ್ಪು ಮಾಡವನ ಈ ಕಂಟ್ಯಾ! ಪಾದಳ್ಳೀ ಆರೋಪಿನ್ನ 
ಒಳಗಿಟಕೊಂಡು, ಮತ್ತ ನಾವು ಬರಾಣಾ ಗಸಗ್ಗನ ಒಳಗ, ಜಿಗೂತಾನು!” 
ಹವಾಲ್ಟಾರರಿಗು ಸ್ವಲ್ಪ ಆಟ ಬೇಕಾಗಿತ್ತೆನೋ, ಸಲೀಲವಾಗಿಯೇ ನುಡಿದರು. 

ಚಂದ್ರವ್ವ ಟೊಂಕದಿಂದ ತಂಬಾಕಿನ ಚಂಚಿಯನ್ನು ಬಿಚ್ಚಿದಳು. 
ಸಾವಕಾಶವಾಗಿ ಅದನ್ನು ಬಿಚ್ಚುತ್ತ “ಐ ಶಿವನ! ಪಾದಳ್ಳಿ ಆರೋಪಿ ಬೇಕಾಗೇತೇ 
ನಿಮಗ? ಯಾರ ಬ್ಯಾಡಂತಾರೀ ಸರದಾರ! ಕುಶಾಲ ಕರಕೊಂಡು ಹೋಗರಿ. 
ಆ ಆರೋಪಿ ತಂದಾಕಿ ನಾ; ಮನ್ಯಾಕೆ ಇಟಗೊಂಬಾಕಿ ನಾ. ಅದಕ್ಕೇನ 
ಗೊತ್ತಾದೀತರಿ ಇದೆಲ್ಲ! ಅದರ ಮಾರಿ ನೋಡಿದರ ನಿಮಗರ ತಿಳಿಬಾರದು?” 
ಎಂದು ಸಾಭಿನಯವಾಗಿ ನುಡಿದಳು. ಈ ಮಾತಾಡುವಾಗಿನ ಅವಳ ಚ೦ಚಲತೆ 
ತಲೆಕೆಡುವಂತಿತ್ತು. ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಕೈ ಕಣ್ಣು, ಬಾಯಿ ಎಲ್ಲ ಮಾತಿನ 
ಲಯಕ್ಕೆ ಕುಣಿಯುವಂತಿದ್ದವು. ಇಷ್ಟು ಹೇಳಿ ಒಂದು ಮುಗುಳು ನಗೆಯನ್ನು 
ಬೀರಿ, ಅಡಿಕೆಯ ಒಂದು ಹೋಳನ್ನು ಬಾಯಲ್ಲೆಸೆದು, ಎಲೆಗೆ ಸುಣ್ಣ ಹಚ್ಚುತ್ತ 
ಹವಾಲ್ಟಾರರ ತೀರ ಸಮೀಪಕ್ಕೆ ಬಂದಳು. 

ಹವಾಲ್ಲಾರರ ಮನಸ್ಸು ಆ ಕ್ಷಣಕ್ಕೆ ಎಲ್ಲವನ್ನೂ ಮರೆತಂತಿತ್ತು ಆಡಾಡುತ್ತಲೆ 
ಕೈ ಹಿಡಿದ ಕೆಲಸವಾಗಬೇಕೆಂದರೆ! ದಾದಾನಂಥ ತರುಣ ಇಂಥವಳ ಬಲೆಯಲ್ಲಿ 
ಸಿಗುವದು ಅಪರೂಪವೇನಲ್ಲ! ಹವಾಲ್ಟಾರರ ಕರಗಿದ ಮನಸ್ಸು ಅವರಿಬ್ಬರ 
ಕತೆಯ ಅದ್ಭುತರಮ್ಯತೆಯನ್ನೂ ಕೆದಕಿ ನೋಡುವಂತಿತ್ತು ಆರೋಪಿಗೆ ಆಶ್ರಯ 
ಕೊಟ್ಟವಳೆಂದು ಇವಳನ್ನು ಬೆದರಿಸಿ ಎಡತಾಕ ಹಚ್ಚಿದರೆ ಈ ಹೆಣ್ಣು ಇನ್ನೂ 
ಸಮೀಪಕ್ಕೆ ಬಂದರೆ ಬರಬಹುದು. ಆರೋಪಿಯನ್ನು ಹಿಡಿದುಕೊಟ್ಟ ಶ್ರೇಯಸ್ಸು, 


೨೨೪ ಗ್ರಾಮಾಯಣ 


ಬಾಪೂಸಾಹೇಬನು ಕೊಡಮಾಡಿರುವ ದುಡ್ಡು, ಕೈಯಳತೆಯಲ್ಲೇ ಕುಣಿಯುವ 
ಹೆಣ್ಣು ಎಲ್ಲವೂ ತನ್ನದಾಗಬಹುದು! ಆದರೆ ಅದೆಲ್ಲ ಸಾಧ್ಯವಾಗಬೇಕಾದರೆ ಇನ್ನ 
ದರ್ಪ ತೋರಿಸದಿದ್ದರೆ ಗತಿಯಿಲ್ಲ! ಮನಸ್ಸಿಲ್ಲದೆ ಮಾಡುವದಕ್ಕೆ ಕರ್ತವ್ಯವೆಂದು 
ಹೆಸರಿಲ್ಲವೇ? 

“ಆರೋಪಿನ್ನ ಮನ್ಯಾಗಿಟಕೊಂಡಾಕಿ ಅಂತ, ಧೈರ್ಯದಿಂದ ಹೇಳತೀ. 
ನಾಳೆ ಬೇಡಿ ಹಾಕಿ ಫೌಜುದಾರರ ಮುಂದ ಒಯ್ದಾಗ ಹೇಳೀಯಂತ” ಎಂದು 
ಹವಾಲ್ಲಾರರು ದರ್ಪದಿಂದಲೇ ಹೇಳಿ, ತಡೆಯಲಾರದೆ ತುಂಟತನದ ನಗೆ 
ಬೀರಿದರು. 

“ನೋಡೋ ಮಲ್ಲಪ್ಪ ಕಾಕಾ, ಹಾದೀ ಹೆಣಾ ಆಗಾವರ್ನ ಮನ್ಯಾಗ 
ಇಟಗೊಂಡರ, ಪುಣ್ಣೇ ಬರತೇತಿ ಅಂತ ನೀವೆಲ್ಲಾ ಹೇಳಿದಿರಿ. ಈಗ 
ಹವಾಲ್ದಾರಸಾಬ ಬೇಡಿ ಹಾಕತೀನಂತಾನ ನೋಡು” ಎಂದು ಚಿಂದವ್ವ ಕೂಡಿದ 
ಜನರಲ್ಲಿಯೇ ವಯೋವೃದ್ಧನಾಗಿದ್ದ ಮಲ್ಲಪ್ಪನನ್ನುದ್ದೇಶಿಸಿ ನುಡಿದಳು. 

“ಇರ್ಲಿ ತಂಗೀ, ಅಮಲ ಯಾರ ಕೈಯಾಗ ಐತಿ? ಮನಸ ಬಂದರ 
ಬೇಡೀನೂ ಹಾಕಾರು. ಇಲ್ಲದಿರಕ ಕೂರಿಗಿ ಹೊಲಾನೂ ಹಚ್ಚಿಕೊಟ್ಟಾರು. ಶಿವನ್ನ 
ನಂಬಿ ಮನಸ ನಿರಂಬಳಾಗಿಟುಗೊ೦ಡ ನಡದರಾತು” ಎಂದು ಮಲ್ಲಪ್ಪ 
ಅನುಭವವನ್ನೇ ಅನುಭಾವದ ಶೈಲಿಯಲ್ಲಿ ಹೇಳಿದ. 

“ಲೇ ಕಂಟ್ಯಾ ಏನ ನೋಡ್ತೀಲೆ ಮಗನ ಪಾದಳ್ಳಿ ಆರೋಪಿನ್ನ ತಂದು 
ಹೊರಗ ಹಾಕು” ಹವಾಲ್ದಾರರು ಆಜ್ಞೆ ಮಾಡಿದರು. 

“ಯಪ್ಪಾ ಅದೊಂದು ಮತ ಹೇಳಬ್ಯಾಡ್ರಿ ದೊಡ್ಡ ಮನೆತನದ ಜನಾ 
ಅವರು. ನಾ ಹ್ಯಾಂಗ ಮೈಮುಟ್ಟ ತರಲಾಕ ಬರತೈತಿ ಹೇಳಿ” ಕಂಟ್ಯಾ ವಿನಯವೇ 
ಮೈವೆತ್ತು ಬಂದಂತೆ ನುಡಿದ. 

“ಸರದಾರ, ಅಲ್ಲಿಂದಲ್ಲೀ ತನಾ ಆ ಆರೋಪಿನ್ನ ಹುಡುಕಲಾಕ ಅಂತ 
ಬ೦ದೀರಿ. ಎಡ್ಡ ಹೆಜ್ಜಿ ಒಳಮಟಾ ಬಂದು, ನಿಮಗ ಬೇಕಾದ ಆರೋಪಿನ್ನ 
ಕರಕೊಂಡಾ ಹೋಗಲಾಸಲ್ಲ? ನಾ ಬ್ಯಾಡಂದರ ಹೇಳಿ” ಎಂದು ಚಂದ್ರವ್ವ 
ತಂಬಾಕು ಉಗುಳಿ ನುಂಗಿದಳು. 

ಹವಾಲ್ಲಾರರಿಗೆ ಈ ಮಾತಿನಲ್ಲಿ ಸವಿಯಾದ ಔತಣ ಕಂಡಿತು. ಆದರೂ 
ತೋರಗೊಡದೆ, “ಯಾಕ, ಆರೋಪಿನ್ನ ಹಿಡಕೊಂಡು ಹೋಗಲಾಕ ಅಂಜತೇನಿ 
ಅಂತ ತಿಳಿದೀ ಏನು. ನಿಮ್ಮನ್ನೆಲ್ಲ ಸಾಲಬೇಡೀ ಹಾಕ್ಕೊಂಡು ಒಯ್ಯತೇನು, ಆಗ 
ತಿಳೀತೈತಿ” ಎ೦ದು ಜಬರಿಸಿ, ಹವಾಲ್ದಾರರು ಪೋಲೀಸರ ಸಮೇತ ಚ೦ದ್ರವ್ವನ 


ಗ್ರಾಮಾಯಣ ೨೨೫ 


ಮನೆಯನ್ನು ಹೊಕ್ಕರು. ಹೊರಗೆ ಕೂಡಿದ ಜನ ಕುತೂಹಲದಿಂದ 
ಕಾಯತೊಡಗಿತು. 

ಚ೦ದ್ರವ್ವನ ಮನೆಯೇ ಸಣ್ಣದು. ಇದ್ದ ಎರಡು ಕೋಣೆಗಳಲ್ಲಿ ದಾದಾ 
ಎಲ್ಲಿಯೂ ಕಾಣಲಿಲ್ಲ. ಹಿತ್ತಲಬಾಗಿಲು ಇರದ್ದರಿಂದ ಹಿಂದಿನಿಂದಲೂ 
ತಪ್ಪಿಸಿಕೊಂಡು ಓಡಿಹೋಗುವಂತಿರಲಿಲ್ಲ. ಎಲ್ಲ ಕಡೆಗೂ ಕಾವಲಿತ್ತು ಹವಾಲ್ದಾರರು 
ಹತಾಶರಾದರು. ಅಡುಗೆ ಮನೆಯ ಒಂದುಮೂಲೆಯಲ್ಲಿ ಚಾಪೆಯ ಮೇಲೆ 
ಒಬ್ಬ ಹೆಣ್ಣುಮಗಳು ನರಳುತ್ತ ಬಿದ್ದಿದ್ದಳು. ಹವಾಲ್ಟಾರರಿಗೆ ಸಿಟ್ಟಿಗೊಂದು ನೆವ 
ಬೇಕಾಗಿತ್ತು. ಅಂತಲೇ “ಏ ಹುಚ್ಚು ಮುಂಡೆ, ಪಾದಳ್ಳಿ ದಾದಾ ಎಲ್ಲ್ಯದಾನ” 
ಎಂದು ಅವಳನ್ನೇ ಕೇಳಿದರು. 

ಅವಳ ನರಳಾಟ ಕಡಿಮೆಯಾಗಿರಲಿಲ್ಲ. ಗಂಡಸಿನ ದನಿ ಕೇಳಿದಾಗಲಂತೂ 
ಇನ್ನೂ ಹೆಚ್ಚಾಯಿತು. “ಹೊರ್ಯಾಕ ಹೋಗರಿ, ಮದಲ ಹೊರ್ಯಾಕ ಹೋಗರಿ” 
ಎಂದು ನೋವಿನಿಂದ ಚೀರಿದಳು. 

ಹವಾಲ್ದಾರರ ಹಿಂದಿನಿಂದಲೇ ಬಂದ ಚಂದ್ರವ್ವ ಅವಳ ಹತ್ತಿರ ಬಂದು, 
“ಯಾಕಬೇ, ನೀನೂ ಇದ ಯಾಳಾಕ ಬ್ಯಾನಿ ತಿನ್ನಾಕ ಹತ್ತಿದ್ಯಾ[” ಎಂದು 
ಹವಾಲ್ಟಾರರ ಕಡೆಗೆ ತಿರುಗಿ, “ಇಗಾ ಸರದಾರ, ಪಾದಳ್ಳಿ ಆರೋಪಿ ಅಂತಿದ್ದರೆಲ್ಲ, 
ಇದ ಹೆಣಮಗಳು. ಬ್ಯಾನಿ ತಿನ್ಯಾಕ ಹತ್ಕಾಳು. ಹಡದಮ್ಮಾಗ ಕರಕೊಂಡು 
ಹೋಗತೀರ್ಕೋ, ಈಗ ಒಯ್ಯತೀರ್ಕೋ ಹೇಳಿ” ಎಂದು ಹೇಳಿದಳು. 

ಹವಾಲ್ಬಾರರ ಮುಖ ಕಪ್ಪಿಟ್ಟಿತು. ತಮ್ಮ ಕನಸು ಇಷ್ಟು ಬೇಗ 
ವಿಫಲವಾದೀತೆಂದು ಅವರಿಗನಿಸಿರಲಿಲ್ಲ. ಅವರಿಗೆ ಬೇಕಾದದ್ದು ದಾದಾ, ಈ 
ಹೆಣ್ಣುಮಗಳಲ್ಲ! ಆ ಕ್ಷಣದಲ್ಲಿ ಚಂದ್ರವ್ವ ಹೋಗಲಿ, ಇಡೀ ಜಗತ್ತೇ ಅವರ 
ಪಾಲಿಗೆ ನೀರಸವೆನಿಸಿತು. ಇನ್ನೂ ಬದುಕುವದರಲ್ಲಿ ನೌಕರಿ ಮಾಡುವುದರಲ್ಲಿ 
ಅರ್ಥವಿಲ್ಲವೆಂದೆನಿಸಿತು. ಏನೂ ಮಾತಾಡದೆ ಹತಾಶರಾಗಿ ಹೊರಗೆ ಬಂದರು. 

ಅಷ್ಟರಲ್ಲಿ ಹೊಲಗೇರಿಯ ಹಿರಿಯರೆಲ್ಲ ಅಲ್ಲಿ ಕೂಡಿದ್ದರು. ಅವರು 
ಹವಾಲ್ದಾರರಿಗೆ ಕೈಮುಗಿದು “ದ್ಯಾವರೂ, ಬಡವರ ತಾಯೀ ತಂದಿ ನೀವ 
ಅಲ್ಲರೇ. ಯಾರೂ ದಿಕ್ಕಿಲ್ಲದ ಹೆಣಿಮಗಳು ಅಡವಿಹೆಣಾ ಆಗೂದು ನೋಡಲಾರದ 
ನಮ್ಮ ಚ೦ದ್ರವ್ವ ತಂದು ಮನ್ಯಾಗ ಇಡಗೊಂಡಾಳರೀ. ಈಗ ಈ ಹೆಣಮಗಳು 
ಹಡದರ, ಬಾಣಾಂತ್ಯಾನದ ಖರ್ಚು ಎಲ್ಲಾ ಆ ಬಡವಿ ಮ್ಯಾಗ ಬೀಳತೈತರಿ. 
ನಮ್ಮ ಜಾತಿ ಹೆಣಮಗಳಾಗಿದ್ದರೆ ಆ ಮಾತು ಬ್ಯಾರೆ. ಆಕಿ ನಿಮ್ಮಂಗ ಉಚ್ಚ 
ಕುಲದಾಕಿ. ಕುಲ ಕೆಡಿಸಿದರ ಅ೦ತ, ಆಕಿ ಗ೦ಡ, ಅಣ್ಣತಮ್ಮಗೋಳು ಬಂದು 


೨೨೬ ಗ್ರಾಮಾಯಣ 


ನಮ್ಮನ್ನ ಕಾಡಬಾರದರೀ. ಅದಕ್ಕೊಂದು ಹಾದೀ ತೋರಿಸಿ ಹೋಗರಿ” ಎಂದು 
ಹೇಳಿ ಅಡ್ಡಬಿದ್ದರು. 

ಹವಾಲ್ದಾರರಿಗೆ ಇದಾವುದೂ ಬೇಕಾಗಿರಲಿಲ್ಲ. ಇಲ್ಲಿ ನಿಲ್ಲುವುದೂ ಅವರಿಗೆ 
ಬೇಕಾಗಿರಲಿಲ್ಲ. ಆದರೆ ಅಡ್ಡಬಿದ್ದವರಿಗೆ ಏನಾದರೂ ಒಂದು ಮಾತು ಹೇಳಬೇಕಲ್ಲ! 
“ಚಾವಡಿಗೆ ಹೋಗಿ ಯಶವಂತರಾಯರಿಗೆ ಈ ಮಾತು ತಿಳಿಸಿ ಹೇಳಕೋರಿ. 
ಹೆಣಮಗಳು ಯಾರು, ಏನು, ಎಲ್ಲಾ ವಿಚಾರ ಮಾಡಿ ಅವರೇನು ಹಾದಿ 
ಹೇಳತಾರೋ ಅದರಂತ ನಡೀರಿ” ಎಂದು ಹೇಳಿದವರೇ ಹವಾಲ್ಟಾರರು 
ಅಲ್ಲಿಂದ ಕಾಲು ಕಿತ್ತಿದರು. 

ಹವಾಲ್ಟಾರರಿಗೆ ತಾವು ಹಾಕಿದ ಹೊಂಚು ವಿಫಲವಾದದ್ದಕ್ಕೆ ಸಾಕಷ್ಟು 
ನಿರಾಶೆಯಾಗಿದ್ದರೂ ಕೂಡ, ತಾವು ಕಂಡ ಹೊಸ ಸಂಗತಿಗಳು ಏನೇನೋ 
ಆಸೆಗಳನ್ನು ಕೆರಳಿಸಿದ್ದವು. ದಾದಾ ಕೈಗೆ ದೊರೆತಿದ್ದರೆ, ಅವನನ್ನು ಮುಚ್ಚಿಟ್ಟ 
ಆರೋಪದ ಮೇಲೆ ಚಂದ್ರವ್ವನನ್ನು ತಮ್ಮ ಬಲೆಯಲ್ಲಿ ಕೆಡವಬಹುದಿತ್ತು ಹೋಗಲಿ. 
ಆದರೆ ಚ೦ದ್ರವ್ವನ ಮನೆಯಲ್ಲಿ ಬೇನೆ ತಿನ್ನುತ್ತ ಮಲಗಿದ ಹೆಣ್ಣುಮಗಳಾಗಿರಬೇಕು? 
ಪಾದಳ್ಳಿಗೂ ಅವನ ಚರಿತ್ರೆಗೂ ಸೂಕ್ಷ್ಮ ಸಂಬಂಧ ಬೇರೆ ಇದೆ. ಹವಾಲ್ದಾರರಿಗೆ 
ಈ ಸತ್ಯವನ್ನು ಬಯಲಿಗೆಳೆಯುವ ಆಸೆಯುಂಟಾದ್ದರಿಂದ ಅಲ್ಲಿಂದ ಶಂಕರಪ್ಪನ 
ಮನೆಗೇ ಬಂದರು. 

ಚ೦ದ್ರವ್ಹನ ಮನೆಯಲ್ಲಿ ಈಗ ಬೇನೆ ತಿನ್ನುವ ಹೆಣ್ಣುಮಗಳು ಯಾರು? 
ಇದೇ ಹವಾಲ್ದಾರರ ಮುಖ್ಯಪ್ರಶ್ನೆಯಾಗಿತ್ತು. ಶಂಕರಪ್ಪ ತನಗೆ ಗೊತ್ತಿದಷ್ಟನ್ನು 
ಹೇಳಿದ. ಆದ ಸಂಗತಿ ಇಷ್ಟು; ಮೊನ್ನಿನ ದಿನ ಚ೦ದ್ರವ್ವ ಸಂತೆಗೆ ಹೋಗಿದ್ದಳಂತೆ. 
ತಿರುಗಿ ಬರುವಾಗ ಸಂಜೆಯಾಗಿತ್ತು. ಆಗ ಈ ಹೆಣ್ಣುಮಗಳನ್ನು ದಾರಿಯಲ್ಲಿ 
ಕಂಡಳು. ತುಂಬಿದ ಬಸಿರಾದ ಹೆಣ್ಣುಮಗಳನ್ನು ಕಂಡು ಚ೦ದ್ರವ್ವನೂ ಎಲ್ಲ 
ವಿವರಗಳನ್ನು ಕೇಳಿಕೊಂಡಳು. ಹೆಣ್ಣುಮಗಳು ಪಾದಳ್ಳಿಯವಳು. ಅವಳ ಗಂಡ 
ಅವಳನ್ನು ಯಾರದೋ ಮನೆಯಲ್ಲಿ ಬಿಟ್ಟುಹೋಗಿದ್ದನಂತೆ. ಈಗ ದಿಕ್ಕಿಲ್ಲದವಳು. 
ಚ೦ದ್ರವ್ವನ ಮನಸ್ಸು ಕರಗಿ ಅವಳನ್ನು ತನ್ನ ಮನೆಯಲ್ಲಿ ತಂದಿಟ್ಟುಕೊಂಡಿದ್ದಾಳ. 
ಇಷ್ಟೆಲ್ಲ ವಿವರಗಳೂ ಶಂಕರಪ್ಪನಿಗೆ ಆಮೇಲೆ ಗೊತ್ತಾದದ್ದು. 

ಹವಾಲ್ದಾರರ ಊಹೆ ಈ ಕತೆಯನ್ನು ಕೇಳಿ, ಬೇರೊಂದು ಕತೆಯನ್ನೇ 
ಹೆಣೆಯ ತೊಡಗಿತು. ಪಡದಯ್ಯನವರನ್ನು ಹೆದರಿಸಿ, ಹೊಡೆದು ತನ್ನ ಬಸಿರಾದ 
ತಂಗಿಯನ್ನು ದಾದಾ ಮಠದಲ್ಲಿಟ್ಟುಹೋದ ವಿಷಯ ಅವನಿಗೆ ಫೌಜದಾರರಿಂದ 
ತಿಳಿದಿತ್ತು. ಈ ಹೆಣ್ಣುಮಗಳು ದಾದಾನ ತಂಗಿ ಇರಬಹುದೇ ಎಂಬ ಸಂಶಯ 


ಗ್ರಾಮಾಯಣ ೨೬ 


ಅವರಿಗೆ ಬರದೆ ಹೋಗಲಿಲ್ಲ. ಆದ್ದರಿಂದ ದಾದಾನ ತಂಗಿ ಪಡದಯ್ಯನವರ 
ಮಠದಲ್ಲಿ ಇನ್ನೂ ಇರುವಳೇ ಎಂದು ಶಂಕರಪ್ಪನನ್ನು ಕೇಳಿದರು. ಇಲ್ಲವೆಂದು 
ಉತ್ತರ ಬಂದಾಗ ಅವರ ಸಂಶಯ ಇನ್ನೂ ಸ್ಥಿರವಾಯಿತು. 

ಹವಾಲ್ಟಾರರು ಅಲ್ಲಿಂದ ಚಾವಡಿಗೆ ಬಂದರು ಅಲ್ಲಿ ಹೊಲೆಯರ ಮಲ್ಲಪ್ಪ 
ಹಾಗೂ ಇನ್ನಿತರ ಹಿರಿಯರು ಕಾಯುತ್ತಿದ್ದರು. ಹವಾಲ್ಬಾರರು ಬಂದೊಡನೆ 
ಅವರಿಗೆ ಮುಜುರೆ ಮಾಡಿ, “ದ್ಯಾವರೂ ನೀವು ಹೇಳಿದಂಗ ಆ ಹೆಣಮಗಳ 
ಬಗ್ಗೆ ಗೌಡರಿಗೆ ವರದಿ ಕೊಟ್ಟು ಬ೦ದಿವಿರಿ. ಅವರು ಬ೦ದಕ್ಕಾಸ ಆಕಿನ್ನ ತಮ್ಮ 
ಮನಿಗೆ ಕರಕೊಂಡು ಹೋಗ್ಯಾರ್ರೀ; ಆಕಿ, ಗೌಡರಿಗೆ ಕಳಬಳ್ಳಿ ಬಳಗಿನ್ಯಾಕಿ 
ಅಂತ ಹೇಳಿದರರೀ. ಚ೦ದ್ರವ್ವಗ, ಹರೀದ೦ತಾ ಉಡಗೋರಿ ಮಾಡುವಂತಾ 
ದಗದಾ ಮಾಡಿದಿ ಅ೦ತ ಶಿಪಾರಸ ಮಾಡದರರೀ ಗೌಡರು” ಎಂದು ಮಲ್ಲಪ್ಪ 
ಎಲ್ಲವನ್ನೂ ಬಿನ್ನವಿಸಿದ. 

ಹವಾಲ್ದಾರರಿಗೆ ಇನ್ನು ಸಂಶಂರುವೇ ಉಳಿಂರುಲಿಲ್ಲ. 
ಯಶವಂತರಾಯರೊಬ್ಬರನ್ನು ಕಂಡು ಖಾತ್ರಿ ಮಾಡಿಕೊ೦ಡರಾಯಿತೆಂದು ಅವರ 
ಮನೆಗೆ ಬಂದರು. ಯಶವ೦ತರಾಯರು ಸಂಪೂರ್ಣ ಸಂತೋಷದಿಂದ, “ನೀವು 
ಬ೦ದವ್ಯಾಳ್ಯಾ ಛಲೋ ಇತ್ತು. ದಾದಾ ಈ ಊರಿಗೆ ಬರದಿದ್ದರೂ ಅವನ ತಂಗಿ 
ಬಂದದ್ದು ಪತ್ತೆ ಹಚ್ಚಿ ಕೊಟ್ಟಿರಿ. ಆಕೆ ಸುಖರೂಪದಿ೦ದ ಇಲ್ಲೇ ಗಂಡು ಹಡದಾಳ” 
ಎಂದು ತಿಳಿಸಿದರು. 

ಹವಾಲ್ದಾರರೇನು ಈ ಸುದ್ದಿ ಕೇಳಿ ಸಕ್ಕರೆ ಹ೦ಚಬೇಕಾಗಿರಲಿಲ್ಲ. ಆದರೆ 
ಅವರ ಕುತೂಹಲ ಇನ್ನೂ ಮುಂದೋಡಿತು. ದಾದಾನ ತಂಗಿ ಅವಿವಾಹಿತಳಿರುವ 
ಸಂಗತಿ ಅವರಿಗೆ ಗೊತ್ತಿತ್ತು. ಅಂದಮೇಲೆ ಜನನ ರಿಜಿಸ್ಟರದಲ್ಲಿ ಕೂಸಿನ ತಂದೆಯ 
ಹೆಸರು ಏನೆಂದು ಹಚ್ಚಬೇಕು? ಸುತ್ತುಸುತ್ತಾಡಿ ಯಶವ೦ತರಾಯರೆದುರು ತಮ್ಮ 
ಈ ಸಂಶಯವನ್ನು ವ್ಯಕ್ತಪಡಿಸಿದರು. ಯಶವಂತರಾಯರಿಗೆ ಹಿಂದೊಂದು 
ಮುಂದೊಂದು ಆಡಿ ಗೊತ್ತೇ ಇಲ್ಲ. ಅವರಿಗೆ ಚಿಮಣಾನ ಪ್ರಿಯಕರ ತಮ್ಮ 
ಅಳಿಯದೇವರೇ ಎಂಬ ಮಾತಿನ ಬಗ್ಗೆ ಯಾವ ಸಂಶಯವ ಉಳಿದಿರಲಿಲ್ಲ. 
ಅದಕ್ಕಾಗಿಯೇ ಏನೋ ಮಾತಿನ ಓಫದಲ್ಲಿ, “ಆ ಹುಡುಗಿ, ಕೂಸಿನ ತಂದಿ 
ಯಾರು ಅಂತ ಹೇಳತಾಳೋ ಆ ಹೆಸರ ಹಚ್ಚಿಸತೀನಿ. ಆಕಿ ಬಾಪೂಸಾಹೇಬನ 
ಹೆಸರು ಹೇಳಿದರೂ ಅದನ್ನ ಹಚ್ಚಿಸತೇನಿ” ಎಂದು ಸ್ವಲ್ಪ ಜೋರಿನಿಂದಲೇ 
ಹೇಳಿದರು. 

ಹವಾಲ್ದಾರರು ಇನ್ನು ಅಲ್ಲಿ ನಿಲ್ಲುವಂತಿರಲಿಲ್ಲ. ಮೊದಲನೆಯದಾಗಿ 


೨೨೮ ಗ್ರಾಮಾಯಣ 


ದಾದಾನ ಶೋಧ ಇನ್ನೂ ನಡೆಯಬೇಕಾಗಿತ್ತು. ಮೇಲಾಗಿ ತಾವು ಕ೦ಡ ಸ೦ಗತಿಗಳ 
ಲಾಭ ಪಡೆಯಬೇಕಾಗಿತ್ತು ಆದ್ದರಿಂದಲೇ ಅವರು ಅಜರಾಣಿಯಿಂದ ತಿರುಗಿದ್ದು 
ಮತ್ತೆ ಪಾದಳ್ಳಿಗೇ. ಸರಿರಾತ್ರಿಯ ಹೊತ್ತಿಗೆ ಪಾದಳ್ಳಿಗೆ ಬಂದು, ಚಾವಡಿಗೆ ಹೋಗದೆ 
ಪಡದಯ್ಯನವರ ಮಠಕ್ಕೇ ನಡೆದರು ಪಡದಯ್ಯನವರಿಗೆ ನಡೆದ ಸಂಗತಿಗಳನ್ನು 
ವಿವರಿಸಿ ಹೇಳುತ್ತ “ಅ೦ತೂ ನಿಮ್ಮ ಮ್ಯಾಗಿನ ದೊಡ್ಡ ಕುತ್ತೊಂದು ಪಾರಾದಾಂಗಾತು. 
ದಾದಾನ ತಂಗಿನ್ನ ಹುಡುಕಸಲಾಕ ಬಾಳ ಖಟಮಿಟಿ ಮಾಡತಿದೆಲ್ಲಾ. ಈಗ 
ಬಕ್ಷೀಸ ಕೊಡಿಸಬೇಕು ನಮಗ ನೀವು” ಎಂದು ದೇಶಾವರಿ ನಡೆಸಿದರು. 

ಪಡದಯ್ಯವನವರೆಗೆ ಆ ಮಾತಿನಿಂದೇನೂ ಸಂತೋಷವಾದಂತೆ ಕಾಣಲಿಲ್ಲ. 
ಅವರ ಮನಸ್ಸು ಇನ್ನೊಂದು ವಿಚಾರದ ಬಲೆಗೆ ಸಿಕ್ಕುಬಿತ್ತು. “ಬಕ್ಷೀಸಿನ ಕಾಳಜಿ 
ನಾನಿರೋತನಕ ಮಾಡಬ್ಯಾಡ್ರಿ ಅದರ ದಾದಾನ್ನ ಹಿಡೀದಿದ್ರ ನಮಗ ಉಳಿಗಾಲ 
ಇಲ್ಲ. ಈಗ ಅವನ ತಂಗಿ ಗಂಡ ಹಡದ ಸುದ್ದೀ ಬ್ಯಾರೇ ಹೇಳಿದ್ರಿ, ಅದೂ 
ಒಂದು ಮುಳವ। ಆ ಕೂಸಿನ ತಂದಿ ನಾನು ಅಂತ ಹೆಸರ ದಾಖಲ ಮಾಡಿದರ. 
ದಾದಾನ ಪುಂಡಾಟಕ್ಕೆ ಪುಟಕೊಟ್ಟಾಂಗ ಆಗತೈತಿ. ಅವನ್ನ ಮೊದಲ್ಲ ಹಿಡಿದು 
ಜೇಲಿಗೆ ಹಾಕಾಕ ಬೇಕು” ಎಂದು ವಿಚಾರಗಳಿಂದ ತ್ರಸ್ತರಾಗಿಯೇ ಹೇಳದರು. 

ದಾದಾನನ್ನು ಹುಡುಕಿಸುವ ಬಗ್ಗೆ ಇಬ್ಬರಲ್ಲಿಯೂ ದೀರ್ಪ ಚರ್ಚೆಯೇ 
ನಡೆಯಿತು. ದಾದಾ ಎಲ್ಲಿ ಅಡಗಿದ್ದರೂ ಹುಡುಕಿ ತೆಗೆಯುವೆನೆಂಬ ಹಟ 
ಹವಾಲ್ದಾರರದು. ಮೇಲೆ ಮೇಲೆ ಒಪ್ಪಿದಂತೆ ಕಂಡರೂ ಪಡದಯ್ಯನವರಿಗೆ ಆ 
ಬಗ್ಗೆ ನಂಬಿಕೆಯಿರಲಿಲ್ಲ. ಅವರ ಹಂಚಿಕೆ ಇನ್ನೂ ಬೇರೆ ರೀತಿಯಾಗಿತ್ತು ಯುಗಾದಿ 
ಆದ ಹತ್ತು ದಿನಕ್ಕೆ ಊರಲ್ಲಿ ಹನುಮಂತ ದೇವರ "ಓಕಳಿ' ನಡೆಯಬೇಕು. 
ಕಾಲರಾ ಹಾಗೂ ಬರಗಾಲ ಊರನ್ನೆಲ್ಲ ತೊಳೆದುಬಿಟ್ಟಾಗ ಓಕಳಿಯಂಥ ಉತ್ಸವ 
ಕಾರ್ಯಗಳು ಬೇಡ ಎಂದು ಕೆಲವರ ಅಭಿಪ್ರಾಯವಾಗಿತ್ತು ಆದರೂ ದೇವರ 
ಕೆಲಸ ನಡೆಯಲೇಬೇಕಲ್ಲವೇ? ಓಕಳಿ ಬಾಪೂಸಾಹೇಬನ ವಾಡೆಯಿಂದ 
ನಡೆಯಬೇಕಾದ ಉತ್ಸವ. ಆದರೆ ಖರ್ಚುವೆಚ್ಚಗಳನ್ನೆಲ್ಲ ಜಾಗೀರುದಾರರೇ 
ನೋಡುತ್ತಿದ್ದುದು ವರ್ಷ ವರ್ಷವೂ ನಡೆದು ಬಂದ ಸಂಪ್ರದಾಯ. ಬಾಪೂಸಾಹೇಬ 
ಈ ಅವಕಾಶವನ್ನು ಅನಾಯಾಸ ಬಿಡುವವನಲ್ಲ. ಅ೦ದ ಮೇಲೆ ಓಕಳಿ ನಡದೇ 
ತೀರುತ್ತದೆ. ಅದಕ್ಕೆ ಯಶವ೦ತರಾಯರೂ ಬರುತ್ತಾರೆ. ಅವರನ್ನು ಕಾಣಲು 
ದಾದಾ ಎಲ್ಲಿದ್ದರೂ ಆ ಹೊತ್ತಿಗೆ ಬರುತ್ತಾನೆ. ಆ ಕಾಲಕ್ಕೆ ಬಂದೋಬಸ್ತಿಯ 
ನೆವ ಮಾಡಿಕೊಂಡು ಹವಾಲ್ದಾರರು ಊರಲ್ಲಿದ್ದರೆ ತೀರಿತು. 

ಪಡದಪ್ಪನು ಒಡ್ಡಿದ ಬಲೆಯಲ್ಲಿ ದಾದಾ ಬಂದು ಬೀಳುವುದು 


ಗ್ರಾಮಾಯಣ ೨೨೯ 


ಖಂಡಿತವೆಂದು ಹವಾಲ್ದಾರರಿಗೂ ಅನಿಸಿತು. ಈವರೆಗೆ ಅವರು ತೆಗೆದುಕೊಂಡ 
ಶ್ರಮ, ಮುಂದೆ ಓಕಳಿಯ ಕಾಲಕ್ಕೆ ಅವರಿಂದಾಗಬೇಕಾದ ಸಹಾಯ ಇವನ್ನೆಲ್ಲ 
ಅನುಲಕ್ಷಿಸಿ, ಪಡದಯ್ಯನವರು ಬಾಪೂಸಾಹೇಬನಿಂದ ಹವಾಲ್ದಾರರ ಕೈ ಬೆಚ್ಚಗ 
ಮಾಡಿಸಿದರು. 

ಹವಾಲ್ದಾರರು ಊರಿಗೆ ಹೋಗುವ ಮುಂದೆ ಆಡಿದ ಒಂದು ಮಾತು 
ಬಾಪೂಸಾಹೇಬನ ತಲೆ ಕೆಡಿಸಿತು. "ನಿಮ್ಮ ಮರ್ಯಾದೆ ಚಿಮಣಾಳ ಕೈಯಲ್ಲಿದೆ. 
ಅವಳು ಕೂಸಿನ ತಂದೆ ಎಂದು ನಿಮ್ಮ ಹೆಸರನ್ನು ಜನನ ರಿಜಿಸ್ಟರದಲ್ಲಿ ಹಚ್ಚದಂತೆ 
ನೋಡಿಕೊಳ್ಳಿರಿ' ಎಂದು ಸೂಚಿಸಿ ಹೋಗಿದ್ದರು. ಬಾಪೂಸಾಹೇಬನಿಗೆ ಈ 
ವಿಚಾರದಿಂದ ನಿದ್ದೆ ಕೂಡ ಹತ್ತದಂತಾಯಿತು. ಚಿಮಣಾ ತನ್ನನ್ನು ಪ್ರೀತಿಸಿದ್ದೇನೋ 
ನಿಜ. ತಾನೂ ಕೂಡ ಮೊದಮೊದಲು ಆ ಬಗ್ಗೆ ಒಲವು ತೋರಿದ್ದೂ ನಿಜ. 
ಆದರೆ ಪಡದಯ್ಯ ಆ ರೀತಿ ದುಡುಕಿದ್ದರಿಂದ ತನ್ನ ಮನಸ್ಸು ಹಿಂದೆಗೆಯ 
ಬೇಕಾದ್ದು ಸ್ವಾಭಾವಿಕವೇ ಆಗಿತ್ತು. ಪಡದಯ್ಯ ಸನ್ಯಾಸಿಯಾಗಿ ದೂರ ಉಳಿದ. 
ತಾನು ಸ್ತೈಣನಾಗಿ ಸ೦ಸಾರಿಗನಾದ್ದರಿ೦ದ ಈ ವ್ಯಾಪಾರವೆಲ್ಲ ಕೊರಳಿಗೇ 
ಬೀಳುವಂತಾಯಿತು, ತನ್ನ ದೊಡ್ಡಸ್ತಿಕೆ ಹಣ, ರೂಪ,ಇರುವಿಕೆಯ ರೀತಿ ಇವೆಲ್ಲ 
ತನಗೇ ಮುಳುವಾದಂತಾಗಿವೆ. ಎಷ್ಟು ದೂರವಿರಬೇಕೆಂದರೂ 
ಸಾಧ್ಯವಾಗಲಾರದಂತಾಗಿದೆ. ನಾನಾ ಇದಕ್ಕಾಗಿಯೇ ಸಾಯಬೇಕಾಯಿತು. 
ಪುತಳಾಬಾಯಿಯ ಮರಣವೂ ಇದೇ ಕಾರಣಕ್ಕಾಗಿಯೇ ಅಲ್ಲವೇ? ಚಿಮಣಾ 
ಈ ಮನೆತನದ ಜೀವಂತ ಶಾಪವಾಗಿ ಬೆನ್ನು ಹತ್ತಿದ್ದಾಳೆಯೆ? ತನ್ನನ್ನು ಹಾಗೂ 
ಚಿಮಣಾಳನ್ನು ಒಂದುಗೂಡಿಸಲು ಯಾವ ದೈವ ಹಾತೊರೆಯುತ್ತಿದೆ? ಅಥವಾ 
ಇದು ದೈವದ ಹಟವೇ ಇರಬೇಕು. ಇಲ್ಲಿದ್ದರೆ ಬಾಪೂಸಾಹೇಬನ ಪೂರ್ವಜೀವನದಲ್ಲಿ 
ಇಂಥ ಪ್ರಸ೦ಗಗಳು ಅಪರೂಪವೇನಲ್ಲ. ಪಾದಳ್ಳಿಯ ಎಷ್ಟೋ ಹೆಣ್ಣು ಅವನ 
ಬಲೆಗೆ ಬಿದ್ದಿದ್ದವು. ಆದರೆ ಒಂದು ಪ್ರಕರಣವೂ ಹೀಗೆ ಬೆನ್ನು ಹತ್ತಿ ಬಂದಿರಲಿಲ್ಲ. 
ಚಿಮಣಾಳ ಪ್ರಸಂಗದಲ್ಲಿ ಬಾಪೂಸಾಹೇಬನ ಸಂಬಂಧ ಕಡಿದಂತಾಗಿತ್ತು. ಅವಳು 
ಪಾದಳ್ಳಿಯನ್ನು ಬಿಟ್ಟಮೇಲ೦ತೂ ಅವನ ಮನಸ್ಸು ಆ ಬಗ್ಗೆ ವಿಚಾರವನ್ನೇ 
ಮಾಡಿರಲಿಲ್ಲ. ಆ ಕ್ಷಣಕ್ಕೆ ತಾನು ಪಾರಾದೆನೆಂದೆನಿಸಿತ್ತು. ಆದರೆ ಆ ಬಿಡುಗಡೆಯ 
ಭಾವನೆ ಕೆಲವೊಂದು ಕಾಲಾಧಿಯವರೆಗೆ ಮಾತ್ರ. ದೈವ ತನಗರಿಯದಂತೆಯೇ, 
ಗುಪ್ತವಾಗಿ ಬೇರೊಂದು ರೀತಿಯಲ್ಲಿ ಹೊಂಚು ಹಾಕುತ್ತಿತ್ತು ಈಗ ಮತ್ತೆ 
ಕಣ್ಣೆದುರು ಬಂದು ನಿಂತಿದೆ. ಇಲ್ಲಿಯವರೆಗೆ ಕೇವಲ ಭಾವನೆಯಾಗಿದ್ದುದು 
ಈಗ ಪ್ರತ್ಯಕ್ಷ ಸಂಗತಿಯಾಗಿ ಹೆದರಿಸುತ್ತಿದೆ. ಚಿಮಣಾ ತನ್ನ ಹೆಸರನ್ನೇ ಹೇಳಿಬಿಟ್ಟರೆ? 


೨೩೦ ಗ್ರಾಮಾಯಣ 


ಕಾಯದೆಯ ದೃಷ್ಟಿಯಿಂದ ಅದೇ ಸತ್ಯ. ಚಿಮಣಾ ತನ್ನ ಹೆಸರನ್ನು 
ಹೇಳಬಾರದಂಥದೇನೂ ಇಲ್ಲ. ಚಿಮಣಾಳ ಗಂಡನಾಗಲು ಎಲ್ಲ ದೃಷಿಯಿಂದಲೂ 
ಯೋಗ್ಯತೆಯಿದ್ದವ ತಾನು. ಮೇಲಾಗಿ ಅವಳು ಪಡದಯ್ಯನನ್ನು ಎಂದೂ 
ಪೀತಿಸಿರಲಿಲ್ಲ. ಒ೦ದು ವೇಳೆ ಪಡದಯ್ಯನ ಹೆಸರನ್ನೆ ಹೇಳಿದರೆ ಕೂಸು ಮುಂದೆ 
ಸನ್ಯಾಸಿಯ ಮಗನೆಂದು ಅಪಮಾರ್ಯದೆಗೆ ಈಡಾಗಬೇಕಾದೀತು. ಜನರ 
ಕಣ್ಣಿನಲ್ಲಿಯೂ ತಾನೇ ಚಿಮಣಾಳ ಪ್ರಿಯಕರ. ಜನರ ಮಾತೇಕೆ, ಪ್ರತ್ಯಕ್ಷ ತನ್ನ 
ಮಾವ, ಯಶವಂತರಾಯರು ಕೂಡ ಹಾಗೆ ತಿಳಿದುಕೊಂಡಿದ್ದಾರೆ. 

ಎಷ್ಟು ವಿಚಾರ ಮಾಡಿದರೂ ಬಾಪೂಸಾಹೇಬನಿಗೆ ಬಗೆಹರಿಯಲಿಲ್ಲ. 
ಯೋಚಿಸಿದಷ್ಟೂ ತನ್ನ ಹೆಸರನ್ನೇ ಹೇಳುವುದು ಸತ್ಯವೆಂದು, ಅವನ ಒಳಗಿನ 
ಒಳದನಿ ಹೇಳತೊಡಗಿತು. ಬಾಪೂಸಾಹೇಬನಿಗೆ ತಡೆಯಲಾಗಲಿಲ್ಲ. ಬೆಳಕು 
ಹರಿಯುತ್ತಲೇ, ತನ್ನ ನಂಬುಗೆಯ ಆಳು ಚಾಂದನನ್ನು ಕರೆದು, ಅಜರಾಣಿಗೆ 
ಹೋಗಿ ಆಗಿಂದಾಗಲೇ ಯಶವಂತರಾಯರನ್ನು ಕರೆತರಲು ಹೇಳಿದನು. ತನಗೆ 
ಮೈಯಲ್ಲಿ ನೆಟ್ಟಗಿಲ್ಲವೆಂದೂ, ಕೂಡಲೇ ಬರಬೇಕೆಂದೂ ಹೇಳಿ ಕಳಿಸಿದನು. 

ಬಾಪೂಸಾಹೇಬನಿಗೆ ಮೈಯಲ್ಲಿ ನೆಟ್ಟಗಿಲ್ಲವೆ೦ದು ವರ್ತಮಾನ ಕೇಳದ 
ಕೂಡಲೇ ಯಶವಂತರಾಯರು ಪಾದಳ್ಳಿಗೆ ಹೊರಡುವ ಸಿದ್ಧತೆ ಮಾಡಿದರು. 
ಹೊರಡುವ ಮುಂದೆ ಅವರಿಗೇನು ನೆನಪಾಯಿತೋ ಚಿಮಣಾಳನ್ನು ಕಂಡು 
ಹೋಗಬಕೆಂದು ಬಂದರು. 

ಚಿಮಣಾ ಇನ್ನೂ ಬಾಣಂತಿಯ ಕೋಣೆಯಲ್ಲೇ ಇದ್ದಳು. 
ಯಶವಂತರಾಯರ ಹೆಂಡತಿಯ ಅಕ್ಕರೆಯ ಆರೈಕೆಯಲ್ಲಿ ಚಿಮಣಾ 
ಸುಖವಾಗಿದ್ದರೂ, ಅವಳ ಮನಸ್ಸು ದುಃಖದ ಗವಿಯಿಂದ ಇನ್ನೂ ಹೊರಗೆ 
ಬಂದಿರಲಿಲ್ಲ. 

“ಪಾದಳ್ಳಿಗೆ ಹೋಗಿ ಬರತೀನ ಚಿಮಣಾ. ಏನರೆ ಹೇಳೂದೈತೇನು” 
ಯಶವಂತರಾಯರು ಅಕ್ಕರೆಯಿಂದ ಕೇಳಿದರು. 

“ಯಾರಿಗೇನ ಹೇಳಬೇಕ ಮಾಮಾ!” ಎಂದವಳೇ ಚಿಮಣಾ ಬಿಕ್ಕಿಬಿಕ್ಕಿ 
ಅಳಹತ್ತಿದಳು. ಇತ್ತೀಚೆಗೆ ಯಾರು ಸಹಾನುಭೂತಿಯಿಂದ ಮಾತನಾಡಿದರೂ 
ಅವಳಿಗೆ ದು:ಖ ತಡೆಯುತ್ತಿರಲಿಲ್ಲ. 

“ಅಳಬ್ಯಾಡ ತಂಗಿ, ಮೊದಲಿನಂಗ ನೀ ಏನು ಪರದೇಶಿ ಅಲ್ಲ. ನಿನ್ನ 
ಮನೀನ ಅಂತ ತಿಳಕೋ ಅಂತ ಎಷ್ಟ ಸಾರೆ ಹೇಳಿಲ್ಲ? ದಾದಾಗೇನಾದರೆ 
ಹೇಳೂದೈತೇನೂ ಅಂತ ಕೇಳಿದೆ” ಯಶವಂತರಾಯರು ಸಾಂತ್ಸನಗೊಳಿಸಲು 


ಗ್ರಾಮಾಯಣ ೨೩೧ 


“ದಾದಾನ ಪಾಲಿಗೆ ನಾ ಎಂದೋ ಸತ್ತುಹೋಗೀನಿ ಮಾಮಾ. ಅವಗಿನ್ನೂ 
ನನ್ನ ಮ್ಯಾಗಿನ ಸಿಟ್ಟು ಇಳದೇ ಇಲ್ಲ. ಅವಗ ತೋರಸಾಕ ಮಾರಿ ಇಲ್ಲದ ಈ 
ಪಾಪಿ ಜನಮಾ ಹ್ಯಾಗ ಕಳೀಬೇಕು ಮಾಮಾ. ನಾನು ಇನ್ನ ಬದೂಕುದರಾಗ 
ಅರ್ತ ಉಳದಿಲ್ಲ. ನಾ ಅವನ ಪಾಲಿಗೆ ಸತ್ತರೂ ಈ ಕೂಸು ಅವನ ಸ್ವಾದರಳಿಯಾ. 
ತಾಯಿ ಸತ್ತು ಸ್ವಾದರಮಾವ ಉಳೀಬೇಕಂತ ಹೇಳತಾರು. ಈ ಕೂಸಿನ್ನಂತು 
ಜ್ಞಾಪಾನಾ ಮಾಡಂತ ಹೇಳ್ರಿ” 

“ನಿನ್ನ ಕೂಸಿನ್ನ ಜ್ಞಾಪಾನಾ ಮಾಡಲಿಕ್ಕೆ ದಾದಾನ ಯಾಕ ಬೇಕು ಚಿಮಣಾ? 
ಕೂಸಿನ ತಂದಿ ಜ್ವಾಕಿ ಮಾಡೇ ಮಾಡತಾನು. ನೀ ಯಾರ ಹೆಸರ ಹೇಳತಿ. 
ಅವರ ಹೆಸರ ಹಚ್ಚಾಕ ನಂದು ಕಬೂಲಿ ಐತಿ.” 

“ಕರೇವಂದ್ರೂ ಕೂಸಿನ ತಂದೀ ಹೆಸರು ಹಚ್ಚತೀರ್ಯಾ ಮಾಮಾ?” ಚಿಮಣಾಳ 
ದನಿಯಲ್ಲಿ ನೂರು ಆಸೆಗಳು ಉತ್ಸಾಹದಿಂದ ಕುಣಿಯುತ್ತಿದ್ದವು. 

“ಹೌದು ತಂಗಿ, ನೀ ಬೇಕಾರ ಬಾಪೂಸಾಹೇಬನ ಹೆಸರು ಹೇಳಿದರೂ 
ಹಚ್ಚಸತೀನಿ ಆಟ!” 

ಯಶವಂತರಾಯರ ಈ ಅಭಯಪೂರ್ಣ ಆಶ್ವಾಸನಕ್ಕೆ ಚಿಮಣಾಳಲ್ಲಿ 
ದು:ಖ ತಡೆಯದೆ ಉಕ್ಕಿಬಂತು. ಅವರಿಗೇನೆಂದು ಹೇಳಬೇಕು. ದಾದಾ ಎದುರು 
ಸತ್ಯವನ್ನೇ ಹೇಳಿದ್ದಳು. ಅವನು ಅದನ್ನು ನಂಬಿದ್ದ. ಈಗ ಬಾಪೂಸಾಹೇಬನ 
ಹೆಸರನ್ನು ಹೇಳಬೇಕೆ? ಕೂಸಿನ ಭವಿಷ್ಯದ ದೃಷ್ಟಿಯಿಂದ ಅದೇ ಹಿತಕರವಾಗಿತ್ತು. 
ಬಾಪೂಸಾಹೇಬನ ಆಸಿಗೆ ತನ್ನ ಮಗ ಉತ್ತರಾಧಿಕಾರಿಯಾದರೆ ಒಳ್ಳೆಯದೇ 
ಅಲ್ಲವೆ? ಆದರೆ... ಆದರೆ. ಚಿಮಣಾಳಿಗೆ ಈ ಮಾನಸಿಕ ತೊಡಕನ್ನು ಬಿಡಿಸುವಷ್ಟು 
ತ್ರಾಣವಿರಲಿಲ್ಲ. ಪ್ರತಿಕ್ಷಣಕ್ಕೂ ಮಾಡಿದ ಪಾಪವೆಲ್ಲ ಇತಿಹಾಸವಾಗಿ ಅವಳ 
ದುಃಖವನ್ನು ಮೊಗೆಯುತ್ತಿತ್ತು ಒರತೆಯ ನೀರಿನಂತೆ ಆ ದುಃಖ ಅಕ್ಷಯವಾಗಿತ್ತು 

ಚಿಮಣಾ ಏನೂ ಮಾತಾಡಲಿಲ್ಲ. ಕೇವಲ ಕಣ್ಣೀರು ಸುರಿಸುತ್ತ ಮುಖ 
ಮುಚ್ಚಿಕೊಂಡು ಹೊರಸಿನ ಮೇಲೆ ಜೋರಾಗಿ ಬಿದ್ದುಬಿಟ್ಟಳು. ಅವಳು ಬಿದ್ದ 
ಜೋರಿಗೆ, ಇಷ್ಟೊತ್ತಿನವರೆಗೆ ಸುಖವಾಗಿ ಮಲಗಿದ್ದ ಕೂಸು ಎಚ್ಚರಾಗಿ ಚಿಟ್‌- 
ಚಿಟ್‌ ಚೀರಹತ್ತಿತು. 

ಯಶವಂತರಾಯರು ಅಲ್ಲಿ ನಿಲ್ಲದೆ ಹೊರಟುಹೋದರು. 

೨೧ 
ಯಶವಂತರಾಯರು ಪಾದಳ್ಳಿಗೆ ಬರುತ್ತಲೇ ಅವರ ಸ್ಥಾಗತಕ್ಕೆಂದು 


೨೩೨ ಗ್ರಾಮಾಯಣ 


ಬಾಪೂಸಾಹೇಬ, ಪಡದಪ್ರ ಲಿಂಗಪ್ಪ ಈ ತ್ರಿಮೂರ್ತಿಗಳು ಕೂಡಿಯೇ ಬಂದರು. 
ಯಶವಂತರಾಯರಿಗೆ ಅವರನ್ನು ನೋಡಿ ಯಾಕೋ ನೊಣ ಕಡಿದಂತೆನಿಸಿತು. 
ಮುಖವನ್ನು ಆದಷ್ಟು ಕಹಿಮಾಡಿ, “ಮೈಯಾಗ ನೆಟ್ಟಗಿಲ್ಲಾಂತ ಹೇಳಿಕಳಿಸಿದಾವ, 
ಈ ಗಾಳ್ಕಾಗ ಬಂದ ಬಿಟ್ಟೇನು?” ಎಂದು ತಮ್ಮ ಅಳಿಯನನ್ನುದ್ದೇಶಿಸಿ ಕೇಳಿದರು. 

ಬಾಪೂಸಾಹೇಬ ಜೋಲು ಮೋರೆ ಹಾಕಿಕೊಂಡು ಸುಮ್ಮನೆ ನಿಂತ. 
ಆಗ ಪಡದಪ್ಪನವರೇ ಬಾಪೂಸಾಹೇಬನ ಸಮರ್ಥನೆಗೆ ಮುಂದೆ ಬರಬೇಕಾಯಿತು. 
“ಓಕಳಿ ಉತ್ಸವಕ್ಕ ನೀವು ಬರಾಕ ಬೇಕು ಅಂತಾ ಜಾಗೀರದಾರರ ಆಶಾ ಇತ್ತು 
ಅದರ ಹಾಗ ಹೇಳಿಕಳಿಸಿದರ ನೀವು ಬರತೀರೋ, ಇಲ್ಲೋ ಅಂತ ಹೀಗ 
ಹೇಳಿಕಳಸ್ಕಾರು” ಎಂದು ನಸುನಗುತ್ತ ಪ್ರಸಂಗದ ಗಾಂಭೀರ್ಯವನ್ನು ಕಡಿಮೆ 
ಮಾಡಲು ಪ್ರಯತ್ನಿಸಿದರು. 

“ಮಾರುತಿದೇವರ ಓಕಳೀನ, ಜಾಗೀರದಾರ ಮನೆತನದವರು 
ತಲೆತಲಾಂತರದಿಂದ ನಡೆಸಿಕೊಂಡು ಬಂದಾರು, ವರ್ಸಾ ನಾ ಬರತೇನು 
ಹೋಗುತೇನು. ಅಂತಾದ್ದು ದೇವರ ಕೆಲಸಾ ಅಂತ ಹೇಳಿಕಳಿಸಿದ್ದರ ಬರತಿದ್ದಿಲ್ಲ? 
ಆತು, ನಿಮ್ಮ ಮನಸಿಗೆ ಬ೦ದಾ೦ಗ ಮಾಡಿಕೋರಿ” ಎಂದು ಕಡ್ಡಿ ಮುರಿದಂತೆ 
ಮಾತಾಡಿ ಯಶವಂತರಾಯರು ಕುದುರೆಯಿಂದ ಕೆಳಗಿಳಿದರು. 

ಯಶವಂತರಾಯರು ಪಾದಳ್ಳಿಗೆ ಬಂದು ಮೂರುದಿನಗಳಾದರೂ ದಾದಾನ 
ಪತ್ತೆಯೇ ಹತ್ತಲಿಲ್ಲ. ಲಕ್ಷ್ಮಣನಿಗೂ ದಾದಾ ಎಲ್ಲಿರುವನೆಂಬುದು ಗೊತ್ತಿರಲಿಲ್ಲ. 
ಹೋದಸಾರೆ ತಾವು ಪಾದಳ್ಳಿಗೆ ಬಂದು ಹೋದಂದಿನಿಂದ ನಡೆದ ಎಲ್ಲ ಘಟನೆಗಳ 
ವಿವರಗಳೂ ಅವರಿಗೆ, ಬೇರೆ ಬೇರೆ ಜನರಿಂದ ತಿಳಿದು ಬಂದವು. ಆದರೆ 
ಮುಖ್ಯವಾಗಿ ಅವರ ಮನಸ್ಸನ್ನು ತೊಂದರೆಗೊಳಿಸದ ಸುದ್ದಿಯೆಂದರೆ ಗೌಡರ 
ಮನೆತನದ ವಾರಸಾ ಪ್ರಕರಣ. ಯಶವ೦ತರಾಯರು ಬಾಳಾಚಾರ್ಯರ ಮನೆಗೆ 
ಬಂದಾಗ ಕೂಡ ಅವರ ಮನಸಿನಲ್ಲಿ ಇದೇ ವಿಚಾರ ನಡೆದಿತ್ತು 

ಶಂಕರಪ್ಪಗೌಡರು ಪ್ರಾಣಬಿಡುವಾಗ ಯಶವ೦ತರಾಯರೂ ಅಲ್ಲಿದ್ದರು. 
ಗೌಡರ ಮನೆತನ ಚಿರಕಾಲ ನಡೆಯಬೇಕೆಂದು ಆಶಿಸಿದವರಲ್ಲಿ ಅವರೂ ಒಬ್ಬರು. 
ಆ ಮನೆತನದ ಮಾನರಕ್ಷಣೆಯ ನೈತಿಕ ಹೊಣೆಯಲ್ಲಿ ಅವರೂ 
ಪಾಲುಗಾರರಾಗಿದ್ದರು. ಅಂದಮೇಲೆ ತಮ್ಮೂರಿನವರೇ ಆದ ಶಂಕರಪ್ಪನವರ 
ಮಗ ಲಿಂಗಪ್ಪ ಈಗ ಗೌಡರ ಮಗನೆಂದು ಹೇಳಿ ವಾರಸಾ ಪಡೆಯುವ 
ಪ್ರಯತ್ನದಿಂದಿರುವನೆಂದು ಕೇಳಿ ಅವರಿಗೆ ಕೆಡುಕೆನಿಸಿತು. ಅದರಲ್ಲಿಯೂ ತಮ್ಮ 
ಅಳಿಯ ಬಾಪೂಸಾಹೇಬನೂ ಈ ಪ್ರಯತ್ನದಲ್ಲಿ ಭಾಗವಹಿಸಬೇಕೇ? 


ಗ್ರಾಮಾಯಣ ೨೩೩ 


ಬಾಪೂಸಾಹೇಬ ಪಾದಳ್ಳಿಗೆ ಬರುವದೇ ಮೊದಲು ಅವರಿಗೆ ಬೇಡವಾಗಿತ್ತು 
ಬ೦ದಮೇಲೂ ತನ್ನ ಸ್ಥಾನವನ್ನರಿತು ನಡೆದುಕೊಳ್ಳದೇ ಊರಿನ ನೆಮ್ಮದಿಯನ್ನೇ 
ಹಾಳು ಮಾಡುವ ಪ್ರಯತ್ನದಲ್ಲಿದ್ದಾನಲ್ಲ! ಪುತಳಾಬಾಯಿ ತೀರಿಕೊಂಡ ಕೂಡಲೆ 
ಅವನು ತನ್ನ ಊರಿಗೆ ತಿರುಗಿ ಹೊರಟುಹೋಗಬೇಕಾಗಿತ್ತು. ಅದಕ್ಕಾಗಿ ಈಗ 
ತಾವು ಸ್ವತಃ ಇಂದುಪುರಿಗೆ ಹೋಗಿ ಲಕ್ಷ್ಮೀಬಾಯಿಯನ್ನು ಪಾದಳ್ಳಿಗೆ ತಿರುಗಿ 
ಕರೆದು ತರುವ ಪ್ರಸ೦ಗಬಿದ್ದರೂ ಅಡ್ಡಿಯಿಲ್ಲ. ಅದಕ್ಕೆ ತಾವು ಸಿದ್ದರೆಂದು 
ಬಾಳಾಚಾರ್ಯ್ಕರೆದುರು ತಮ್ಮ ಮನೋಗತವನ್ನೆಲ್ಲ ಸ್ಪಷ್ಟವಾಗಿ ಹೇಳಿದರು. ಅದೂ 
ಅಲ್ಲದೆ ಚಿಮಣಾ ಬಗ್ಗೆಯೂ ವಿಚಾರ ಮಾಡುವದಿತ್ತು. 

“ಚಿಮಣಾ ಒಪ್ಪಿದರ ಕೂಸಿನ ತಂದಿ ಬಾಪೂ ಅಂತ ಹಚ್ಚಿ ನಾ ಆ 
ಕೂಸನ್ನ ಬೆಳಸಬೇಕ೦ತ ಮಾಡಿದ್ದೆ. ಬಾಪೂನ ವಾರಸದಾರ ಆಗತಿದ್ದ ಆ ಹುಡುಗ. 
ಅದರ ಏನಮಾಡೊದೈತಿ, ಆ ಹುಚ್ಚ ಹುಡುಗಿ ಯಾವುದಕ್ಕೂ ಬಗಿ 
ಹರೀಗೊಡವಲ್ಲದು. ಕೂಸಿನ ತಂದಿ ಯಾರು ಹೇಳು ಅಂತಂದರ ಹೂಂ ಇಲ್ಲ 
ಹಾಂ ಇಲ್ಲ. ಏನ ಕೇಳಿದರು ಗಳಗಳಾ ಅಳತಾಳು” ಎಂದು ತಮ್ಮ ಮುಂದಿದ್ದ 
ಸಮಸ್ಯೆಯನ್ನು ಬಾಳಾಚಾರ್ಕರ ಮುಂದಿಟ್ಟರು. 

ಬಾಳಾಚಾರ್ಯರಿಗೆ ಈ ಸಮಸ್ಯೆಯ ಅಂತರಂಗದ ಅರ್ಥವಾಗಿತ್ತು. ಕೂಸಿನ 
ತಂದೆ ಬಾಪೂಸಾಹೇಬನಲ್ಲ ಎಂಬ ಮಾತು ಅವರಿಗೂ ದಾದಾನಿಂದ ತಿಳಿದು 
ಬಂದಿತ್ತು. ಎಲ್ಲವನ್ನೂ ಕೇಳಿಕೊಂಡ ಮೇಲೆ, “ಯಾರ ಪಾಪ ಯಾರ ಕೊರಳಿಗೆ 
ಕಟ್ಟೂದದ? ಅದು ದೇವರ ಮೆಚ್ಚೋ ಕೆಲಸ ಅಲ್ಲ ಪಾಟೀಲರ. ಕೂಸಿನ ತಂದಿ 
ಪಡದಪ್ಪ ಇರೋವಾಗ, ಬಾಪೂಸಾಹೇಬನ ಹೆಸರು ಹಚ್ಚು ಅಂತ ಹ್ಯಾಂಗ ಆ 
ಹುಡಿಗಿ ಹೇಳೀತು?” ಎಂದು ಯಶವಂತರಾಯರೆದುರು ಎಲ್ಲ ಸತ್ಯವನ್ನು 
ತೆರೆದು ತೋರಿಸಿದರು. 

ಯಶವಂತರಾಯರಿಗೆ ನಿರಾಶೆಯಿಂದ ಏನೂ ಮಾತಾಡಲಾಗಲಿಲ್ಲ. 
ಕೆಲಹೊತ್ತು ನೆಲ ನೋಡುತ್ತ ಸುಮ್ಮನೆ ಕುಳಿತುಬಿಟ್ಟರು. “ನನ್ನ ವಿಚಾರ ಬ್ಯಾರೇ 
ಇತ್ತು ಆಚಾರ! ಚಿಮಣಾನ ಮದಿವ್ಯಾಗಿ ಮನಿಗೆ ದೀಪ ನಿಲ್ಲೊಹಂಗ ಆಗಲಿ 
ಅಂತ ನನ್ನ ಮಗಳು ಯಾವಾಗಲೂ ನನ್ನ ಮುಂದ ಹೇಳುತ್ತಿದ್ದಳು. ನಾನಾ ಸತ್ತ 
ಮ್ಯಾಗ ಆ ಮಾತಾಡಾಕ ಅವಕಾಶಾನ ಸಿಗಲಿಲ್ಲ. ದಾದಾ ಗೊಂದಲ ಹಾಕಿ 
ಚಿಮಣಾನ್ನ ಮಠದೊಳಗೆ ಹೋಗಿಸಿರದಿದ್ದರ, ಬಾಪೂಗ ಹೇಳಿ ಲಗ್ನಾ 
ಮಾಡಿಸಬಹುದಿತ್ತು. ಚಿಮಣಾನ ಪರಿಸ್ಥಿತಿ ನೋಡಿಲ್ಲ ನೀವು ಆಚಾರ. 
ಸಾಯಲಾಗದ್ದಕ್ಕ ಜೀವಾ ಇಟಗೊಂಡ್ಲಾಂಗ ಕಾಣತೈತಿ. ಆಕಿನ್ನ ನಾ ಮಗಳ 


೨೩೪ ಗ್ರಾಮಾಯಣ 


ಅಂತ ತಿಳಕೊಂಡೀನು. ಆಕಿ ಮಗ ಬಾಪೂನ ವಾರಸದಾರ ಆಗಬೇಕು ಅಂತ 
ನನ್ನ ಆಶಾ. ಕಡೀಕೆ ದತ್ತಕ ತೊಗೊಂಡರೂ ಅಡ್ಡೀ ಇಲ್ಲ, ಆ ಹುಡುಗನ 
ಕಲ್ಯಾಣ ಆಗೂ ಹಂಗ ಮಾಡಬೇಕು. ಅದಕ ಬಾಪೂನ ಹೆಸರ ಹಚ್ಚಬೇಕೂ 
ಅಂತ ನಾ ಹೇಳಿದ್ದು” ಎಂದು ಯಶವಂತರಾಯರು ಕಳಕಳಿಯಿಂದ ತಮ್ಮ 
ಅಭಿಪ್ರಾಯಗಳನ್ನು ಹೇಳಿದರು. 

ಪಾಟೀಲರ ಉದಾರ ಅಂತಃಕರಣಕ್ಕೆ ಬಾಳಾಚಾರ್ಯರ ಮನಸ್ಸೂ ಕರಗಿತು. 
ಏನೂ ಕಾರಣವಿಲ್ಲದ ಈ ಮಾನವೀಯ ಸಹಾನುಭೂತಿಗೆ ಅರ್ಥವಾದರೂ 
ಏನು? ಪಾದಳ್ಳಿಯಲ್ಲಿ ನಡೆದ ಒಂದು ಒಂದು ಘಟನೆ ಎಷ್ಟು ಜನರನ್ನು 
ಸುತ್ತುಹಾಕಿಕೊಂಡಿದೆಯಲ್ಲ ಎಂದೆನಿಸಿತು. 

“ಚಿಮಣಾ ಹ್ಯಾಂಗ ಹೇಳತಾಳ ಹಾಂಗ ನಡಿಯೋದು ನ್ಯಾಯ. ಆಕಿ 
ಯಾರ ಹೆಸರ ಹಚ್ಚಂತ ಹೇಳತಾಳೋ ಅವರ ಹೆಸರ ಹಚ್ಚಸೋದು ಯೋಗ್ಯ. 
ಇನ್ನೂ ಆ ಕೂಸಿನ ಭವಿಷ್ಯದ ಬಗ್ಗೆ ನೀವು ಕಾಳಜೀ ಮಾಡೋದು ಏನೂ 
ತಪ್ಪಲ್ಲ. ಪಾಟೀಲರ. ಆದರೂ ಎಷ್ಟಂತ ಮಾಡೀರ. ಖರೇ ಜವಾಬ್ದಾರಿ 
ಭಗವಂತನದು. ಅವನೇ ಆ ಕೂಸಿನ ಖರೇ ಕಲ್ಯಾಣ ಮಾಡತಾನ. ಈ ಭಾವನಾ 
ನಿಮಗ ಇರಲಿ ತೀರಿತು” ಎಂದು ಬಾಳಾಚಾರ್ಕರು ಈ ಚರ್ಜೆಗೊಂದು ನಿರ್ಣಯ 
ಹೇಳುವವರಂತೆ ಮಾತು ಮುಗಿಸಿದರು. 

ಈ ಸಲದ ಓಕಳಿ ಉತ್ಸವಕ್ಕೆ ಊರಲ್ಲಿ ವಾತಾವರಣ ಸರಿಯಾಗಿರಲಿಲ್ಲ. 
ಬರಗಾಲದಿಂದ ತಿನ್ನಲು ಕೂಳಿಲ್ಲದಿರುವಾಗ ಮನೆಗೆ ಉತ್ಸವಕ್ಕೆಂದು ಆಪ್ತೇಷ್ಟರು 
ಬಂದರೆ ಏನು ಉಣಬಡಿಸಬೇಕು? ಕಾಲರಾ ಪಿಡುಗಿನಲ್ಲಿ ಎಷ್ಟೋ ಜನರು 
ತಮ್ಮ ಮಕ್ಕಳು ಮರಿಗಳನ್ನು ಕಳೆದುಕೊಂಡಿದ್ದರಿಂದ, ಉತ್ಸವದ ಉತ್ಸಾಹ 
ಅವರಲ್ಲಿರಲಿಲ್ಲ. ಊರಿಗೇ ಮೇಟಿಯ ಕಂಬವಾಗಿದ್ದ ಗೌಡರು ತೀರಿಕೊಂಡು, 
ಸಾರ್ವಜನಿಕ ಉತ್ಸವಗಳ ಆಧಾರವೇ ತಪ್ಪಿದಂತಾಗಿತ್ತು ಜಾಗೀರದಾರರ ವಾಡೆಯೂ 
ಬರಿದಾಗಿತ್ತು. ಬಾಪೂಸಾಹೇಬ ಏನು ಮಾಡಿದರೂ ಜಾಗೀರದಾರನಾಗಲಾರ. 
ಆದ್ದರಿ೦ದ ಊರಿನ ಕೂಲಿಕಾರರು, ರೈತರು ಕೂಡಿ ಹೋಗಿ ಪಡದಪ್ಪನವರಿಗೆ 
ಈ ಸಲ ಓಕಳಿ ಮಾಡುವದು ಬೇಡವೆಂದು ತಿಳಿಸಿ ಬಂದಿದ್ದರು. ಬಾಳಾಚಾರ್ಯರಿಗೂ 
ಅದೇ ಮಾತು ತಿಳಿಸಿದ್ದರು. “ಆದರೆ ದೇವರ ಕೆಲಸ; ಮಾಡಬ್ಯಾಡ್ರಿ ಅಂತ 
ಹೇಳಲಿಕ್ಕೆ ನನಗ ನಾಲಿಗೆ ಏಳೂದುಲ್ಲ. ದೇವರ ಮನಸಿನ್ಯಾಗಿದ್ದರ ತಾನ 
ಮಾಡಿಸಿಕೋತಾನ” ಎಂದು ಅವರು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ 
ನುಡಿದಿದ್ದರು. 


ಗ್ರಾಮಾಯಣ ೨೩೫ 


ಬಾಳಾಚಾರ್ಯರ ಭವಿಷ್ಯ ಒಂದು ರೀತಿಯಿಂದ ನಿಜವಾಗಬೇಕಿತ್ತೇನೋ! 
ದೇವರ ಉತ್ಸವ ಎ೦ದೂ ನಿಂತಿಲ್ಲ, ನಿಲ್ಲುವಂತಿಲ್ಲ ಎಂಬ ಅವರ ಒಳ ಆಶಯಕ್ಕೆ 
ದೇವರೇ ಪ್ರೇರಕನಾಗಿದ್ದನೋ ಏನೋ ಯಾರು ಬಲ್ಲರು? ಪಾದಳ್ಳಿಯ ಜನರೆಲ್ಲ 
ಕೂಡಿಕೊಂಡು ಸರಕಾರಕ್ಕೆ, ಬರಗಾಲದ ಪರಿಹಾರಕ್ಕೆಂದು ಅರ್ಜಿ 
ಮಾಡಿಕೊಂಡಿದ್ದರು. ಈ ಹೊತ್ತಿಗೆ ಸರಕಾರದವರು ಪಾದಳ್ಳಿಯ ಜನರಿಗೆಂದು 
ಐದುಸಾವಿರ ರೂಪಾಯಿ ತಗಾಯಿ ಸಾಲವನ್ನು ಮ೦ಜೂರ ಮಾಡಿದರು. 
ಅದರ ಹುಕುಮು ಇದೇ ಸುಮಾರಿಗೆ ಬರಬೇಕೆ? ಇದೆಲ್ಲ ದೇವರ ದಯೆ, 
ಹಾಗೂ ಬಾಳಾಚಾರ್ಯ ಭವಿಷ್ಯದ ಪರಿಣಾಮವೆಂದು ಜನರು ನಂಬಿದರು. ಹಣ 
ಕೈಗೆ ಬಂದದ್ದರಿಂದ ವರ್ಷದಂತೆ ಉತ್ಸವದ ಅಂಗವಾಗಿ ಆಟ, ಕುಸ್ತಿಗಳು 
ನಡೆಯಬೇಕೆಂದು ಜನರು ಪಟ್ಟಿ ಹಾಕಿದರು. ಓಕಳಿಯ ಉತ್ಸವ ಮುಗಿಯದೆ, 
ಊರಿಗೆ ಹೋಗಕೂಡದೆಂದು ಜನರು ಯಶವಂತರಾಯರಿಗೆ ಆಗ್ರಹಪಡಿಸಿದರು. 

ಅಂತೂ ಮಾರುತಿದೇವರ ಓಕಳಿ ಯಥಾಪ್ರಕಾರ ವಿಜೃಂಭಣೆಯಿಂದ 
ನಡೆಯಿತು. ದೇವರು ತಾನಾಗಿ ಮಾಡಿಸಿಕೊಂಡ ಉತ್ಸವ. ಅಂದ ಮೇಲೆ 
ಕೇಳಬೇಕೇ? ಬಾಪೂಸಾಹೇಬ ವಾಡಿಕೆಯಂತೆ ಬ್ರಹ್ಮಭೋಜನ ವ್ಯವಸ್ಥೆ ಮಾಡಿಸಿದ್ದ. 
ಮಾರುತಿ ಗುಡಿಯ ಮುಂದಿರುವ ಎರಡಾಳುದ್ದ ಹೊಂಡದಲ್ಲಿ ಹುಲಿಬ್ಯಾಟಿ 
ಹಳಬರು ನೀರು ತಂದು ತುಂಬಿದರು. ಇನ್ನು ಮೇಲೆ ಜಲಯುದ್ಧ 
ಪ್ರಾರಂಭವಾಗಬೇಕು. ಕುಸ್ತಿಯ ಗಡಿಗಳು ಚಡ್ಡಿಹಾಕಿ, ನೀರಲ್ಲಿ ಬೀಳಲು 
ಸಿದ್ಧವಾಗಿದ್ದರು. ಅಷ್ಟರಲ್ಲಿ ಹೊಲೆಗೇರಯಿ೦ದ, ಹಲಗೆಯ ವೈಭವದೊಂದಿಗೆ 
ಹೊಲೆಸೂಳೆಯರನ್ನು ಕರೆಸಲಾಯಿತು. ಕುಸ್ಕಿಯ ಗಡಿಗಳು ಹೊಂಡದ ನೀರನ್ನು 
ತಮ್ಮ ಧೋತರದ ಚಾಳಿಯಲ್ಲಿ ತುಂಬಿಕೊಂಡು, ಸೂಳೆಯರ ಮೇಲೆ ತೂರುವದು 
ಪ್ರಾರಂಭವಾಯಿತು. ಆ ನೀರಿನ ಮಸಿಕೆಗಳ ಹೊಡೆತದಿಂದ ತಪ್ಪಿಸಿಕೊಳ್ಳಲು 
ಸೂಳೆಯರು ಮುಳ್ಳಿನ ಕಂಟಗಳನ್ನು ಉಪಯೋಗಿಸುತ್ತಿದ್ದರು. ಮುಳ್ಳಿನ ಜಬರಿನಿಂದ 
ಅವರು ಬೀಸಿ ಹೊಡದಾಗ ಕುಸ್ತಿಯ ಮೈಗೆ ಅದು ತೀಡಿ, ಚಿಮ್ಮಿದ ರಕ್ತಕ್ಕೆ 
ಹೊಂಡದ ನೀರು ಅಲ್ಲಲ್ಲೇ ಕೆಂಪಾಗುತ್ತಿತು. ಅದರೆ ಅದರ ಪರಿವೆ ಅವರಿಗಿರಲಿಲ್ಲ. 
ಅದರಿಂದ ಇನ್ನೂ ಆವೇಶಗೊಂಡವರಾಗಿ, ಮತ್ತೆ ಹೊಂಡದ ನೀರು 
ತುಂಬಿಕೊಂಡು ಅದಕ್ಕೂ ಬಲವತ್ತರವಾದ ನೀರ-ಮುಸಿಕೆಗಳನ್ನು ಎಸೆಯುತ್ತಿದ್ದರು. 
ಅಗಸೆಯ ಮುಂದೆ ನಡೆದ ಈ ಉತ್ಸವವನ್ನು ನೋಡಲು, ಹೊಂಡದ ಸುತ್ತಲೂ, 
ಪಾದಳ್ಳಿಯ ಜನರೆಲ್ಲ ಕೂಡಿದ್ದರು. ಎಲ್ಲರಿಗೂ ವೀರಾವೇಶ ತುಂಬಿದಂತಾಗಿ, 
ಕೇಕೆ ಗದ್ದಲಗಳಿಂದ ಹೊಂಡ ದುಮುದುಮಿಸುತ್ತ ಅದಕ್ಕೆ ರಣರಂಗದ ಸ್ವರೂಪ 


೨೩೬ ಗ್ರಾಮಾಯಣ 


ಪ್ರಾಪ್ತವಾಗಿತ್ತು. ಸೀರೆಗಳೆಲ್ಲ ತೊಯ್ದು ತಪ್ಪಡಿಯಾಗಿದ್ದರೂ, ಸೂಳೆಯರು ನೀರಿನ 
ಹೊಡೆತಕ್ಕೆ ಮುಖ ತಿರುಗಿಸುತ್ತಿರಲಿಲ್ಲ. ಕುಸ್ತಿಯ ಗಡಿಗಳಂತೂ ಹೊಡೆತಕ್ಕೊಮ್ಮೆ 
ಕೇಕೆ ಹೊಡೆದು ಮತ್ತು ನೀರನ್ನೆಸೆಯುತ್ತಿದ್ದರು. 

ಅಗಸೆಯ ಮುಂದಿನ ಬೈಲು, ಸುತ್ತಲಿನ ಮನೆಗಳ ಕಟ್ಟೆಗಳು, ಮಾಳಿಗೆಗಳು 
ಎಲ್ಲಿ ನೋಡಿದರೂ ಜನರೇ ಜನರು. ಎಲ್ಲರ ಕಣ್ಣುಗಳೂ ಹೊಂಡದಲ್ಲಿ 
ಕೇಂದ್ರೀಕೃತವಾಗಿದ್ದವು. ಹೊಸ ಸೀರೆಗಳನ್ನುಟ್ಟ ಹೆಂಗಸರು, ಹೊಸದಲ್ಲದಿದ್ದರೂ 
ಹೊಸದರಂತೆ ತೋರುವ ರುಮಾಲು ಸುತ್ತಿದ ಗ೦ಡಸರು. ಸಾಲಾಗಿ ಓಕಳಿಯನ್ನು 
ನೋಡುತ್ತ ನಿಂತಿದ್ದರು, ನೀರಿನ ಹೊಡೆತಕ್ಕೆ, ರಕ್ತದ ಊಟಿಗೆ ಹೆ೦ಗಸರು 
ನಿಂತಲ್ಲಿಯೇ ಕಸಿವಿಸಿಪಡುತ್ತಿದ್ದರೂ ನೋಡುವದನ್ನು ಮಾತ್ರ ಬಿಡುತ್ತಿರಲಿಲ್ಲ. 
ಜನರೆಲ್ಲ ಈ ನೋಟದಲ್ಲಿಯೇ ಮೈಮರೆತು ನಿಂತಾಗ, ಹವಾಲ್ದಾರರು ಹಾಗೂ 
ಅವರ ಪೋಲೀರು ದಾದಾನನ್ನು ಹುಡುಕಲು ಅತ್ತಿತ್ತ ಓಡಾಡುತ್ತಿದ್ದರು. ಆದರೆ 
ದಾದಾ ಸಿಗಲಿಲ್ಲ. ಓಕಳಿಯ ಕಾಲಕ್ಕೆ ಪಾದಳ್ಳಿಯ ಎಲ್ಲ ಮನೆಗಳಿಗೂ ಕೀಲಿ 
ಬಿದ್ದಿದ್ದು, ಉತ್ಸವವನ್ನು ನೋಡಲು ದಾದಾ ಬಂದೇ ಬರುವನೆಂದು ಹೇಳಿದ್ದ 
ಪಡದಪ್ಪನವರ ತರ್ಕ ಸುಳ್ಳಾಯಿತು. ದಾದಾನನ್ನು ಹುಡುಕಲು, ಊರೆಲ್ಲ 
ಬೇಡವೆಂದರೂ ಹಟದಿಂದ ನೀರೋಕಳಿಯನ್ನು ಹೂಡಿದ್ದ ಪಡದಪ್ಪನವರಿಗೆ 
ಇದರಿಂದ ಅಸಮಾಧಾನವಾಯಿತು. 

ಮರುದಿನ ಹಾಲೋಕಳಿ, ಚಾವಡಿಯ ಮುಂದಿನ ಬೈಲಿನಲ್ಲಿ ಸುಮಾರು 
ನಾಲ್ವತ್ತು ನಾಲ್ವತ್ತೈದು ಅಡಿ ಎತ್ತರದ ಕಂಬವೊಂದನ್ನು ನಡಿಸಲಾಗಿತ್ತು ಆ 
ಕಂಬದ ತುಟ್ಟತುದಿಗೆ ಬಣ್ಣ ಬಣ್ಣದ ಕಾಗದಗಳಿಂದ ಅಲಂಕೃತವಾದ ತೊಟ್ಟಿಲಿನಲ್ಲಿ 
ಕುಳಿತ ಬಡಿಗೇರ ರಾಮಣ್ಣ, ಕಂಬದ ಗುಂಟ ಹುಣಿಸೆಕಾಳಿನಿಂದ ತಯಾರಿಸಿದ 
ಸರಿಯನ್ನು ಬಿಡುತ್ತಿದ್ದ. ತಳವಾರಮಲ್ಲ ನಿಚ್ಚಣಿಕೆಯನ್ನು ಕಂಬಕ್ಕಾನಿಸಿ, ಆ ಸರಿಯನ್ನು 
ಪೂರ್ತಿಯಾಗಿ ಕಂಬಕ್ಕೆ ಬಳಿದು, ಕೈಹಿಡಿದರೆ ಜಾರುವಂತೆ ಮಾಡಿದ್ದನು. ಆಮೇಲೆ 
ಹುಲಿ ಬ್ಯಾಟಿ ಹಳಬರಲ್ಲಿ ಗಟ್ಟಿಗರಾದ ತರುಣರು ಚಡ್ಡಿ ಹಾಕಿಕೊ೦ಡು, ಕಂಬದ 
ಸುತ್ತಲೂ ಸುರುವಿದ ರಾಡಿಯಲ್ಲಿ ಹಾಯ್ದು ಕಂಬವನ್ನೇರಲು ಸಾಹಸಪಡುತ್ತಿದ್ದರು. 
ಸುತ್ತಲೂ ನಿಂತವರು ಜೀಕಳಿಗಳಿಂದ ನೀರನ್ನು ತೂರಿ ಕಂಬ ಇನ್ನೂ ಹೆಚ್ಚು 
ಜಾರುವಂತೆ ಮಾಡುತ್ತಿದ್ದರು. ಕಂಬದ ಬುಡಕ್ಕೆ ನಿಂತ ತರುಣನ ಹೆಗಲಮೇಲೆ 
ಒಬ್ಬರ ಮೇಲೊಬ್ಬರಂತೆ ಎ೦ಟು ಹತ್ತು ಜನರು ನಿಂತಿದ್ದರು. ಇನ್ನಿಬ್ಬರು ಹತ್ತಿದರೆ 
ಮೇಲಿನ ತೊಟ್ಟಿಲನ್ನು ಮುಟ್ಟಬಹುದಾಗಿತ್ತು. ಕ೦ಬ ಪ್ರತಿಕ್ಷಣಕ್ಕೂ ಜಾರುತ್ತಿತ್ತು 
ಸುತ್ತಲೂ ನಿಂತವರು ಜೀಕಳಿಗಳಿಂದ ನೀರು ತೂರುವದು ನಡದೇ ಇತ್ತು 


ಗ್ರಾಮಾಯಣ ೨೩೭ 


ಅದೂ ಅಲ್ಲದೆ ತೊಟ್ಟಿಲದಿಂದ ಹಾಲು ಮೊಸರಿನ ಧಾರೆ ನಿರಂತರವಾಗಿ 
ಸುರಿಯುತ್ತಲೇ ಇತ್ತು ಕೆಳಗೆ ನಿಂತವನು ತನ್ನ ಮೇಲಿನ ಆಳುಗಳ ಭಾರದಿಂದ 
ತತ್ತರಿಸಿದನು. ಮೇಲೆ ನಿಂತವರ ತೂಕ ತಪ್ಪಿತು. ಕೆಳಗಿನವರ ಮೇಲೆ ಭರ 
ಬೀಳಬಾರದೆಂದು, ಮೇಲಿನವರು ಕಂಬವನ್ನು ಹಿಡಿಯಲು, ಅದು ಜಾರಿದಾಗ 
ಮತ್ತೆ ತೂಕ ತಪ್ಪಿ ಎಲ್ಲರೂ ಕಡಿದುಕೊಂಡು ಕೆಳಗಿನ ರಾಡಿಯಲ್ಲಿ ಬಿದ್ದರು. 
ದೂರದಿಂದ ನೋಡುವವರಿಗೆ ಕಂಬವೇ ಬೀಳುತ್ತದೇನೋ ಎಂದೆನಿಸುತ್ತಿತ್ತು. 
ರಾಡಿಯಲ್ಲಿ ಬಿದ್ದವರು ಮತ್ತೆ ಏರಿದರು; ಮತ್ತೆ ಬಿದ್ದರು. ಹೀಗೆ ನಾಲ್ಕೆಂಟು ಸಲ 
ನಡೆದ ಮೇಲೆ, ಕೊನೆಗೊಮ್ಮೆ ತೊಟ್ಟಿಲು ಕೈಗೆ ನಿಲುಕಿತು. ಕಹಳೆ ಚೀರಿಕೊಂಡಿತು. 
ಜನರೆಲ್ಲ ಉತ್ಸಾಹದಿಂದ ಕೇಕೆ ಹಾಕಿದರು. 

ನೀರೋಕಳಿಯಂತೆ ಹಾಲೋಕಳಿಗೂ ಊರ ಜನರೆಲ್ಲ ಕಿತ್ತಿ ಬಂದಿತ್ತು. 
ಆದರೂ ಹವಾಲ್ದಾರರ ಕಣ್ಣಿಗೆ ದಾದಾ ಎಲ್ಲಿಯೂ ಬೀಳಲಿಲ್ಲ. ಓಕಳಿಗೆ 
ಬರದಿದ್ದರೂ ಕುಸ್ತಿಯನ್ನು ನೋಡಲು ಕುಸ್ತಿಯ ಕಣಕ್ಕೆ ಬಂದೇ ಬರುವನೆಂದು, 
ಪಡದಪ್ಪನವರು ಪ್ರತಿತರ್ಕ ಹೂಡಿದರು. ಅವರ ಈ ತರ್ಕ ಸುಳ್ಳಾಗಲಿಲ್ಲ. 

ಗೌಡರ ಮನೆಯಲ್ಲಿ ದಾದಾ ಬಂದಿಯಾಗಿದ್ದ. ಕುಸ್ತಿಯಲ್ಲಿ ಪ್ರತಿಸ್ಪರ್ಧಿಗಳನ್ನು 
ಸೋಲಿಸಲು ತನ್ನ ಗೆಳೆಯರಿಗೆ ಹುರುಪುಕೊಡಲು ಹೋಗಬೇಕೆಂದು ದಾದಾ 
ನಿರ್ಧರಿಸಿದ. ಪಾರ್ವತೆವ್ವನಿಗೆ ಈ ನಿರ್ಧಾರವನ್ನು ಹೇಳಿದಾಗ, “ಮರ್ಯೋ 
ಬ್ಯಾಡ ಮಾರಾಯಾ. ನಿನ್ನ ಹಿಡಿಯಾಕ ಪೋಲೀಸರು ಹೊಂಚ ಹಾಕಿ ಕುಳಿತಾರು” 
ಎಂದಳು. 

“ಎವ್ವಾ, ಈಟ ದಿನಾ ಎಲ್ಲಾ ಕತ್ತಲ ಕ್ಟಾಣ್ಯಾಗ ಇದ್ದ ಇದ್ದ ಸಾಕಾಗೇತಿ. 
ಇದಕಿಂತಾ ಜೇಲ ಏನು ಕೇಡು? ನಿಮ್ಮ ಮಾತು ಕಳಬೇಕೆ೦ತ ಓಕಳಿ ನೋಡಾಕ 
ಹೋಗಲಿಲ್ಲ. ಕುಸ್ತಿ ನೋಡಾಕ ನಾ ಹೋಗಾವನಾ” ಎಂದು ಹಟದಿಂದಲೇ 
ಹೇಳಿದ. 

ಪಾರ್ವತೆವ್ಟನು ದಾದಾನ ಮನಸ್ಸು ತಿರುಗಿಸಲು ಎಷ್ಟು ಪ್ರಯತ್ನಿಸಿದರೂ 
ಸಫಲವಾಗಲಿಲ್ಲ. ನಿರ್ವಾಹವಿಲ್ಲದೆ ಕಳಿಸಬೇಕಾಯಿತು. 

ದಾದಾ ದೊಡ್ಡ ಗೊಂಗಡಿಯೊಂದನ್ನು ಹೊತ್ತುಕೊಂಡು, ಗುರುತು 
ಸಿಗದಂತೆ ಜನರ ಗುಂಪಿನಲ್ಲಿ ಬಂದು ಕುಳಿತ, ತಲೆಗೆ ಸುತ್ತಿದ ಚಿ೦ದಿರುಮಾಲು, 
ಬಗಲ ಬಂಡಿಯ ಸಡಿಲಾದ ಅಂಗಿ, ಕೃತ್ರಿಮವಾದ ಕಲ್ಲೀ ಮೀಸೆಗಳಿಂದ 
ಅಲಂಕೃತವಾದ ದಾದಾನ ಗುರುತು ಸಮೀಪದಲ್ಲಿ ಕುಳಿತ ಅವನ ಗೆಳೆಯರಿಗೇ 
ಹತ್ತಲಿಲ್ಲ. 


೨೩೮ ಗ್ರಾಮಾಯಣ 


ಕುಸ್ತಿ ಪ್ರಾರಂಭವಾಯಿತು. ಮೊದಲನೇ ತಳಕಿನಲ್ಲಿ, ಪಾದಳ್ಳಿಯ ಮೂರು 
ಗಡಿಗಳ ಜೊತೆಗೆ, ಡೋಣಿಸಾಲಿನವನೊಬ್ಬ, ಕೊಲ್ಲಾಪುರದವನೊಬ್ಬ 
ನೆರೆಹಳ್ಳಿಯವನೊಬ್ಬ ಹೀಗೆ ಮೂರು ಗಡಿಗಳು ಕಣಕ್ಕಿಳಿದಿದ್ದರು. ಕುಸ್ತಿ ಹೀಗೇ 
ನಡೆಯಿತು. ಪಾದಳ್ಳಿಯ ಗಡಿಗಳಲ್ಲಿ ಇಬ್ಬರು ಸೋತರು. ಹೊತ್ತು 
ಮುಳುಗುತ್ತಿರುವಾಗ ಎಂಟು ಹತ್ತು ತಳಕುಗಳ ಕುಸ್ತಿ ಮುಗಿಯಿತು. ಕೊನೆಗೆ 
ಒಬ್ಬ ಕುಸ್ಪಿಗಡಿ ಎದ್ದು ಬಂದ. ಪಾದಳ್ಳಿಯ ಕುಸ್ತಿಕಣದಲ್ಲಿ ಅವನು ಮೂರು 
ಗಡಿಗಳನ್ನು ಒಗೆದವನಾಗಿದ್ದನು. ಅವನ ಜೊತೆಗೇ ಇನ್ನೊಬ್ಬ ಬಂದು ನಿಂತು, 
ಕುಸ್ತಿಯ ಗಡಿಯನ್ನು ಜನರಿಗೆಲ್ಲ ತೋರಿಸಿ, “ಈ ಗಡಿ ಜೋಡಿ ಕುಸ್ತಿ ಆಡೋ 
ಧೈರ್ಯೇ ಇದ್ದವರು ಮುಂದ ಬರಬೇಕರಪೋ! ಇಲ್ಲ ಅಂದರ ಇಂವಾ 
ಪಾದಳ್ಳಿಗೆ ಮೀರಿದವ ಅಂತ ಕೊಂಬ ಊದಸತೀವು” ಎಂದು ಆಹ್ಹಾನವನ್ನಿತ್ರ. 

ಕಣದಲ್ಲಿ ಗುಜುಗುಜು ಪ್ರಾರಂಭವಾಯಿತು. ಪಾದಳ್ಳಿಯ ಗಡಿಗಳು ಒಬ್ಬರ 
ಮುಖವನ್ನೊಬ್ಬರು ನೋಡಿಕೊಂಡರು. ಅವರೆಲ್ಲರ ಮನಸ್ಸಿನಲ್ಲಿ ಒಂದೇ ವಿಚಾರ, 
ದಾದಾ ಇದ್ದರೆ ಇಂಥ ಪ್ರಸ೦ಗ ಬರುತ್ತಿರಲಿಲ್ಲ. ಈಗ ಆಹ್ವಾನವನ್ನಿತ್ತ ಗಡಿಯನ್ನು 
ಸೋಲಿಸುವುದು ತಮ್ಮ ಸಾಮರ್ಥ್ಯವನ್ನು ಮೀರಿದ್ದು. ಸುಮ್ಮನೆ ಸ್ಪರ್ಧೆಗೆ ಬಿದ್ದು 
ಸೋತು ಬರುವುದರಲ್ಲಿ ಏನೂ ಅರ್ಥವಿಲ್ಲ. 

ಸೂರ್ಯ ತಾಯಿಯ ಹೊಟ್ಟೆಯನ್ನು ಸೇರಲು ಅನುಮಾನಿಸುತ್ತಿದ್ದ. 
ಪ್ರೇಕ್ಷಕರು, ಗಡಿಗಳು ಕ್ಷುಬ್ಬರಾಗಿದ್ದರು. ದೀರ್ಪವಾಗಿ ಕವಿದ ನೆರಳುಗಲ್ಲಿ ಪೇಕ್ಷಕರೆಲ್ಲ 
ಒಬ್ಬರ ಮುಖವನ್ನೊಬ್ಬರು ನೋಡುತ್ತ ವಿಚಾರಮಗ್ನರಾಗಿದ್ದರು. ಕಣದಲ್ಲಿ ನಿಂತ 
ಗಡಿ ಸ್ವಲ್ಪ ಹೊತ್ತು ದಾರಿ ಕಾಯ್ದ. ಯಾರೂ ಬರಲಿಲ್ಲ. "ಪಾದಳ್ಳಿಗೆ ಮೀರಿದ 
ಗಡಿಗೆ' ಎಂದು ಹೇಳಿ ಕೊ೦ಬು ಊದಲು ಸೂಚನೆ ಕೊಟ್ಟರು. ಕಹಳೆಯವ 
ಕಹಳೆಯನ್ನೆತ್ತಿ ಇನ್ನೇನು ಊದಬೇಕೆಂದು ಮುಗಿಲಿಗೆ ಮುಖ ಮಾಡಿದ. ಅಷ್ಟರಲ್ಲಿ 
ಅವನ ಹಿಂದಿನಿಂದ ಯಾರೋ ಬಂದು, ಅವನ ಕೈಬಡಿದುಕೊಂಬನ್ನು 
ಕಸಿದೊಗೆದರು. ಮುಂದೆ ಬ೦ದ ಆ ವ್ಯಕ್ತಿ ಸಡ್ಡು ಹೊಡೆದು ನಿಂತಿತು. ಅಹ್ವಾನವಿತ್ತ 
ಗಡಿಯೂ ಸಡ್ಡು ಹೊಡೆದು ಮುಂದೆ ಬಂದ. 

ಜನರ ಲಕ್ಷ್ಯವೆಲ್ಲ ಈ ಆಗ೦ತುಕನ ಕಡೆಗೆ ಹೊರಳಿತು. ಅವನು ತಲೆಯ 
ಮೇಲಿನ ಹೆಡಿಗೆರುಮಾಲನ್ನೂ, ಬಗಲಬಂಡಿಯನ್ನೂ, ಮೀಸೆಯನ್ನೂ 
ತೆಗೆದೊಗೆದು ಪ್ರತ್ಯಕ್ಷನಾದ ಕ್ಷಣಾರ್ಧದಲ್ಲಿಯೇ ಜನರೆಲ್ಲ “ದಾದಾ” “ದಾದಾ?” 
ಎಂದು ಕೇಕೆ ಹೊಡೆದರು. ಹಿ೦ದಿನವರೆಲ್ಲ ಕುಸಿಯನ್ನು ನೋಡಲು ಮುಂದೆ 
ಬರಲು ಹಾತೊರೆದರು. ಇದೇ ನುಗ್ಗಾಟದಲ್ಲಿ ಮುಂದೆ ಬರುವವರನ್ನೆಲ್ಲ ಕೈಯಲ್ಲಿಯ 


ಗ್ರಾಮಾಯಣ ೨೩೯ 


ಬಡಿಗೆಯಿಂದ ಹೊಡೆಯುತ್ತ, ಹವಾಲ್ದಾರರು ಕಣದ ಸಮೀಪಕ್ಕೇ ಬಂದರು 
ಅವರು ನೋಡುತ್ತಿರುವ್ದರಲ್ಲಿಯೇ, ದಾದಾ ಗಡಿಯನ್ನು ಕ್ಷಣಾರ್ಧದಲ್ಲಿ ಎತ್ತಿ 
ನೆಲಕ್ಕೆ ಅಪ್ಪಳಿಸಿದನು. ಅವನು ಅಂಗಾತ ಬಿದ್ದವನು, ಸಾವರಿಸಿಕೊಳ್ಳುವಷ್ಟರಲ್ಲಿಯೇ 
ದಾದಾ ಕಣದಿಂದ ಜಿಗಿದು, ಜನರಲ್ಲಿ ಮಾಯವಾಗಿದ್ದ. ಹವಾಲ್ದಾರರು, “ದಾದಾನ್ನ 
ಹಿಡೀರ್ಕೋ” ಎಂದು ಕೂಗಿಕೊ೦ಡರು. ದಾದಾನ ಗೆಳೆಯರು ಅವನನ್ನು ಹಿಡಿದು 
ಮಾತಾಡಿಸಲು ಆತರುರಾಗಿದ್ದರು. ಆದರೆ ಮುಚ್ಚಂಜೆಯ ಮಬ್ಬುಗತ್ತಲೆ, ಜನರ 
ಗದ್ದಲ, ಕೂಗಾಟ-ಚೀರಾಟಗಳಲ್ಲಿಯೇ; ಇಲ್ಲಿ ಕಂಡ ದಾದಾ ಅಲ್ಲಿ ಕಾಣದೆ 
ಮರೆಯಾಗಿದದ. ಎಲ್ಲರೂ “ದಾದಾ ಎಲ್ಲಿ?” “ದಾದಾ ಎಲ್ಲಿ?” ಎಂದು ಕೇಳುವದು 
ಮಾತ್ರ ಕೇಳುತ್ತಿತ್ತು. ಅಲ್ಲಿ, ಇಲ್ಲಿ ಕಂಡ ಮೀನ, ಗದ್ದಲಕ್ಕೆ ನಡು ನೀರನ್ನು 
ಹೋಗುವಂತೆ, ಯಾರ ಕೈಗೂ ಸಿಗದಂತೆ ದಾದಾ ಮಾಯವಾಗಿದ್ದ. 

ದಾದಾ ಹೊತ್ತ ಗೊಂಗಡಿ, ಹಾಕಿಕೊಂಡ ಬಗಲಬಂಡಿ ಅಳಿದುಹೋದ 
ಶಂಕರಪ್ಪ ಗೌಡರದೆಂದು ಪತ್ತೆ ಹತ್ತಿತು. ದಾದಾ ಗೌಡರ ಮನೆಯಿಂದಲೇ 
ಕುಸ್ತಿಯ ಕಣಕ್ಕೆ ಬಂದಿದ್ದನೆಂದು ತಿಳಿದು ಹವಾಲ್ದಾರರು ಈಗ ಗೌಡರ ಮನೆಗೇ 
ರುಡತಿಗೆ ನಡೆದರು. 

ಗೌಡರ ಮನೆಯ ಸಂದಿಗೊಂದಿ, ಕೋಣೆ, ಕಣಜ, ಮಾಳಿಗೆ, ದನದಮನೆ, 
ಎಲ್ಲ ಕಡೆಗೂ ಹಿಲಾಲು ಹಚ್ಚಿಕೊಂಡು ಹುಡುಕಿದರೂ ದಾದಾ ಕಾಣಸಿಗಲಿಲ್ಲ. 
ಹವಾಲ್ಟಾರರಿಗೆ ದಿಗಿಲು ಬಿತ್ತು. ಹುಚ್ಚೂ ಹಿಡಿದಂತಾಯಿತು. ಧಾಬೆಯಲ್ಲಿದ್ದ 
ದನಕಾಯುವ ಹುಡುಗನೊಬ್ಬನ ಕೆನ್ನೆಗೊಂದು ಏಟು ಕೊಟ್ಟು, “ದಾದಾ 
ಎಲ್ಲ್ಯದಾನಲೇ?” ಎಂದು ಗರ್ಜಿಸಿದರು. ಕಿವಿ ಮರೆನ್ನುವ ಆ ಹೊಡಿತಕ್ಕೆ 
ತತ್ತರಿಸಿದ ಹುಡುಗ ಹೆದರಿ, “ಇಲ್ಲಿ ಇಲ್ಲರೀಯಪ್ಪಾ” ಎಂದು ಹೇಳು ಹೇಳುತ್ತಲೆ, 
“ಸತ್ತೆನೋ ಎಪ್ಪಾ” ಎಂದು ಕೂಗಿ ಅಳಪತ್ತಿದ. ಹವಾಲ್ದಾರರು ಅವನಿಗೆ ಇನ್ನೊಂದು 
ಏಟು ಕೊಟ್ಟು “ಹಾಗಾರ ಎಲ್ಲಿ ಹೋದನಲೇ ಅಂವಾ?” ಎಂದು ಮತ್ತೆ 
ಕೇಳಿದರು. “ಬಡೀಬ್ಯಾಡ್ರಿ ಎಪ್ಪಾ, ಕರೇ ಹಳತೇನು. ಕುಸ್ತಿ ನೋಡಿಕೊಂಡು 
ಬಂದ ನಾ ದನಾ ನೀರಿಗೆ ಬಿಟ್ಟಾಗ ದಾದಾ ಬಾಗಿಲಿಗೆ ಬಂದನರೀ. ತಲಬಾಗಲಾ 
ಕೀಲಿ ಹಾಕಿ ಮನೀ ಮಂದಿ ಕುಸ್ತಿನೋಡಾಕ ಹೋದವರು ಇನ್ನೂ ಬಂದಿದ್ದಿಲ್ಲರೀ. 
ಹಿತ್ತಲ ಬಾಕಲದ ಹಂತ್ಯಾಕ ಅ೦ವಾ ಬರೂದಕ್ಕ, ನಾ ದನಾ ಬಿಟ್ಟು ಬಾಕಲಕ್ಕ 
ಕೀಲಿ ಹಾಕೂದಕ್ಕ ಗಂಟಬಿತ್ತರೀ. ಬಾಕಲಾ ತಗೀ, ಅಂದಾ. ಬ್ಯಾಡ, ಮನ್ಯಾಗ 
ಯಾರೂ ಇಲ್ಲದಾಗ ನಿನ್ನ ಒಳಗ ಬಿಡಾಣಿಲ್ಲ ಅಂತ ನಾ ಮುಂದ ಸಾಗಿದನರೀ. 
ಅಂವಾ ಹಾಗ ಅ೦ವಸರದಲೇ ನನ್ನ ದಾಟಿ ಆಚಾರೆಪ್ಪಗೋಳ ಮನೀ ಸಂದಿಹಿಡದು 


೨೪೦ ಗ್ರಾಮಾಯಣ 


ಹೋದ್ನರೀ.” ಬಿಕ್ಕು, ಅಳು, ನರಳುವಿಕೆ, ಇವುಗಳ ಮಧ್ಯದಲ್ಲಿ ತಡೆತಡೆದು ಆ 
ಹುಡುಗ ಹೇಳುತ್ತಿದ್ದ. ಹೆದರಿಕೆಯಿ೦ದ ಥರಥರ ನಡುಗುತ್ತಿದ್ದ. 

ಆಚಾರೆಪ್ಪಗೋಳ ಸಂದಿ ಹಿಡಿದು ಹವಾಲ್ಟಾರರ ಹಿಲಾಲುಗಳು ಬಂದವು. 
ಆ ಸಂದಿಗುಂಟ ಬಂದರೆ ಬಾಳಾಚಾರ್ಯರದೊಂದೇ ಮನೆ. ಬೇರೆ ಮನೆಗಳೇ 
ಇಲ್ಲ. 

ಬಾಳಾಚಾರ್ಯರ ಮನೆಯಲ್ಲಿಯೇ ದಾದಾ ಅಡಗಿ ಕುಳಿತಿರಬಹುದೆಂಬ 
ಸಂಶಯ ಹವಾಲ್ದಾರರಿಗೆ ಬಂದಿತು. ಬಾಳಾಚಾರ್ಕರ ವಿಷಯವಾಗಿಯೂ, 
ಪಡದಪ್ಪನವರು ಸಾಕಷ್ಟು ವಿಷಬೆರೆಸಿ, ಹವಾಲ್ದಾರರ ಕಿವಿಯೂದಿದ್ದರು. 
ಬಾಳಾಚಾರಿಯೆಂದರೆ ದಾದಾನ ಆಶ್ರಯದಾತ, ಧರ್ಮದ ಸೋಗಿನಲ್ಲಿ ಪಾಪವನ್ನು 
ಅಡಗಿಸುವ ಪುಣ್ಯವಂತ ಎಂದು ಹವಾಲ್ಲಾರರಿಗೆ ಮನವರಿಕೆಯಾಗಿಹೋಗಿತ್ತು 
ಇಲ್ಲಿರಲೇಬೇಕೆಂದು ಬಾಗಿಲ ತಟ್ಟಿದರು. 

ಆಚಾರ್ಯರು ಸಂಧ್ಯಾವಂದನೆಗೆ ಕುಳಿತಿದ್ದರು. ಆಚಾರ್ಯರ ಪತ್ನಿ ಬಂದು 
ಬಾಗಿಲ ತೆರೆದಳು. ಒಳಗೆ ಎಲ್ಲೆಡೆಗೂ ಶಾಂತಿಯಿತ್ತು ಬಾಗಿಲು ತೆರೆದ ಆಚಾರ್ಯರ 
ಪತ್ನಿ, ಹಿಂದೆ ಸರಿಯಬೇಕೆನ್ನುವಷ್ಟರಲ್ಲಿ ಹವಾಲ್ದಾರರು, “ದಾದಾ ನಿಮ್ಮನ್ಯಾ 
ಅಡಗಿಕುಂತಾನಂತ ಸಂಶಯ ಬಂದೈತರಿ. ಅದಕ ಮನಿ ತಪಾಸು ಮಾಡಲಿಕ್ಕ 
ಬಂದೀನು” ಎಂದು ಹೇಳಿದರು. ಆಚಾರ್ಕರ ಹೆಂಡತಿ ಉತ್ತರವನ್ನೇ ಕೊಡಲಿಲ್ಲ. 
ಸಮ್ಮನೇ ಒಳಗೆ ಹೋಗಿ ಬಿಟ್ಟಳು. ಹವಾಲ್ದಾರರ ಮಾತು ಒಳಗೆ ಸಂಧ್ಯಾವಂದನೆಗೆ 
ಕುಳಿತ ಆಚಾರ್ಯರ ಕಿವಿಗೂ ಬಿದ್ದಿತ್ತು “ಅವಶ್ಯ ತಪಾಸ ಮಾಡಿಕೋಬಹುದು” 
ಎಂದು ಕುಳಿತಲ್ಲಿಂದಲೇ ಉತ್ತರ ಕೊಟ್ಟು, “ಪ್ರಣವಸ್ಯ ಪರಬ್ರಹ್ಮರ್ಷಿಃ” ಎಂದು 
ಮತ್ತೆ ಸಂಧ್ಯಾವಂದನೆಗಾರಂಭಿಸಿದರು. ಮೂಗು ಹಿಡಿದುಕೊಂಡು 
ಪ್ರಾಣಾಯಾಮಾದಲ್ಲಿ ಲೀನರಾದರು. 

ಹಿಲಾಲಿನ ಬೆಳಕಿನಲ್ಲಿ ಮನೆಯ ಸಂದಿಗೊಂದಿಗಳನ್ನೆಲ್ಲ ಪರೀಕ್ಷೆಮಾಡಿದರೂ 
ದಾದಾನ ಸುಳುವು ಹತ್ತಲಿಲ್ಲ. ಅವನ ಕೆರವು ಮನೆಬಾಗಿಲಿನಲ್ಲಿ ಇಲ್ಲದ್ದನ್ನು 
ಹವಾಲ್ದಾರರು ಗಮನಿಸಿದರು. ಈ ಕರ್ಮಠ ಬ್ರಾಹ್ಮಣ ಮರಾಠಾ ಜಾತಿಯ 
ದಾದಾನಿಗೆ ಒಂದು ವೇಳೆ ಮನೆಯಲ್ಲಿ ಆಶ್ರಯ ಕೊಡಬಹುದಾದರೂ, ಕೆರವು 
ಸಹಿತ ಒಳಗೆ ಬರಲು ಒಪ್ಪುವುದು ಸಾಧ್ಯವೇ ಇಲ್ಲ. ಬ್ರಾಹ್ಮಣನಿಗೆ ತನ್ನ ಧರ್ಮ 
ಮೊದಲು, ಉಪಕಾರ ಆಮೇಲೆ ಎಂಬ ಮಾತು ಪ್ರಖ್ಯಾತವಲ್ಲವೇ? ಹವಾಲ್ದಾರರಿಗೆ 
ಇದು ಆತ್ಯಂತಿಕ ಸತ್ಯವೇ ಆಗಿತ್ತು ಬಾಳಾಚಾರ್ಯರನ್ನು ಕಂಡು ಹವಾಲ್ಲಾರರಿಗೆ 
ಆಶ್ಚರ್ಯವೂ ಆಗಿತ್ತು ಪೋಲೀಸ ಅಧಿಕಾರಿ, ಮನೆಯ ತಪಾಸಣೆಗೆಂದು ಬಂದರೆ, 


ಗ್ರಾಮಾಯಣ ೨೪೧ 


ಸಂಧ್ಯಾವಂದನೆಗೆ ಕುಳಿತ ಬ್ರಾಹ್ಮಣ ಸ್ಥಳಬಿಟ್ಟು ಕದಲಬಾರದೆಂದರೇನು? 
ಪ್ರಾಣಾಯಾಮವನ್ನೂ ಬಿಟ್ಟಿಲ್ಲ. ಸ್ಪಷ್ಟವಾಗಿ ಮಂತ್ರಗಳನ್ನುಚ್ಚರಿಸುತ್ತಿದ್ದಾನೆ. ಇವನಿಗೇನು 
ಹೆದರಿಕೆಯೇ ಇರಲಿಕ್ಕಿಲ್ಲವೇ? ದಾದಾ ಇಲ್ಲಿಗೆ ಬಂದಿರಲಿಕ್ಕಿಲ್ಲ. ಬಂದಿದ್ದರೆ 
ಓಡಿಹೋಗಲು ಈ ಮನೆಗೆ ಹಿತ್ತಲಬಾಗಿಲು ಕೂಡ ಇಲ್ಲ. ಮುಂಚಿಯ 
ಬಾಗಿಲಿನಿಂದ ಓಡಿಹೋಗಿರುವುದು ಸಾಧ್ಯವೇ ಇಲ್ಲ. ಅಲ್ಲಿ ಪಡದಪ್ಪನವರ 
ಜನರು ಕಾವಲು ನಿಂತಿದ್ದಾರೆ. ಆಯಿತು, ಇನ್ನೊಂದು ಕೋಣೆಯ ಬಾಗಿಲೊಂದನ್ನು 
ತೆರೆದು ನೋಡಿಲ್ಲ ಎಂದು ವಿಚಾರ ಮಾಡಿ, “ಆಚಾರೆಪ್ಪ, ಈ ಕ್ವಾಣೀ ಬಾಕಲಾ 
ಒಂದು ತಗದು ತೋರಸತೀರಾ?” ಎಂದು ವಿನಯದಿಂದಲೇ ಕೇಳಿದರು. 

ಅದಕ್ಕುತ್ತರವೋ ಏನೋ ಎನ್ನುವಂತೆ ಬಾಳಾಚಾರ್ಯರು “ಅಸ್ತಾಯ ಫಟ್‌” 
ಎಂದು ಚೋರಗಿ ಲಟಿಕೆ ಹೊಗು, “ದೂ ಮನೀನ ನಿಮ್ಮದು ಆರತ ಹೇಳಿದೆ 
ಖರೆ, ಆದರೆ ಅದು ದೇವರ ಮನಿ, ಸಹಸಾ ಯಾರೂ ಅಲ್ಲೆ ಹೋಗತಿರೂದಿಲ್ಲ. 
ನಾ ಸಹಿತ ಸ್ನಾನ ಮಾಡಿ ಒಳಗ ಹೋಗಬೇಕಾಗತದ. ನೀವು ಅಲ್ಲೆ ಕಾಲಿಡತೀನಿ 
ಅಂತ ಹಟ ಹಿಡೀಬಾರದು. ಇನ್ನ ನೋಡೇ ತೀರತೀನಿ ಅಂದರ ನಂದೊಂದು 
ಕರಾರು ಅದ. ಒಂದು ವ್ಯಾಳ್ಯಾ ದಾದಾ ಒಳಗ ಇಲ್ಲದಿದ್ದರ, ವಿನಾಕಾರಣ ಒಳಗ 
ಹೊಕ್ಕು ದೇವರಮನಿ ಅಪವಿತ್ರ ಮಾಡಿದ ಬಗ್ಗೆ ನಾವು ಜವಾಬ್ದಾರರಿದ್ದೀವಿ 
ಅಂತ ನೀವು ಬರೆದುಕೊಡಬೇಕು” ಎಂದಿಷ್ಟು ಹೇಳಿದವರೇ ಸಂಧ್ಯಾವಂದನೆಯನ್ನು 
ಮುಂದುವರಿಸಿದರು. 

“ಬಾಕಲಮುಂದ ತುಪ್ಪದ ದೀಪ ಹಚ್ಚಿದ್ದ ನೋಡೇ ಸಂಶೇ ಬಂತರಿ. 
ಅದಕ್ಕ, ಬಾಕಲಾ ತಗದು ತೋರಸರಿ ಅಂತ ನಿಮಗೆ ಕೇಳಿಕೊಂಡೆ. ನೀವು 
ಕೇಳಿದ್ದು ರಾಸ್ತಮಾತು. ವಿನಾಕಾರಣ ನಿಮ್ಮ ದೇವರ ಮನ್ಯಾಗ ಹೋಗಿ ಮೈಲಗಿ 
ಮಾಡಾಕ ನನಗೂ ಇಚ್ಛಾ ಇಲ್ಲ?” Bo ಹವಾಲ್ಲಾರರು ನುಡಿದರು. ಸ್ಟಲ್ಪ 
ಹೊತ್ತು ಸಮ್ಮನೆ ವಿಚಾರದಲ್ಲಿ ನಿಂತರು. ಏನು ಮಾಡಿದರೆ ದಾದಾ ಸಿಗಬಹುದು? 
ಪಾದಳ್ಳಿಯಲ್ಲಿಯೇ ಇದ್ದು ಕಣ್ಣು ತಪ್ಪಿಸಿರುವನಲ್ಲ ಎಂದೂ ಸಿಟ್ಟೂ ಬಂತು, 
ಆದರೆ ಏನು ಮಾಡಿದರೂ ವಿಚಾರ ಬಗೆಹರಿಯಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿ 
ನಿಂತಿದ್ದು “ಹಾಗಾರ ಹೋಗಿಬರತೀನರಿ. ನಮಸ್ಕಾರ” ಎಂದಿಷ್ಟು ಆಚಾರ್ಯರಿಗೆ 
ಹೇಳಿ ಅಲ್ಲಿಂದ ಹೊರಬಿದ್ದರು. 

ಹವಾಲ್ಬಾರರ ಪರಿವಾರವೆಲ್ಲ ಹೊರಟುಹೋಯಿತು. ಆಚಾರ್ಯರ 
ಸಂಧ್ಯಾವಂದನೆ ಅಂತೂ ಒಮ್ಮೆ ಮುಗಿಯಿತು, ಕೆಲವು ಕಾಲ ಹಾಗೆಯೇ 
ಕಳದಿರಬೇಕು. ದೇವರ ಮನೆಯ ಬಾಗಿಲನ್ನು ತೆರೆದು ದಾದಾ ಹೊರಗೆ ಬಂದ. 


೨೪೨ ಗ್ರಾಮಾಯಣ 


ಅವನ ಮುಖ ಎಲ್ಲಿಲ್ಲದ ದೈನ್ಯ ಕೃತಜ್ಞತೆಗಳಿ೦ದ ತುಂಬಿತ್ತು. ಹೊರಗೆ ಬಂದವನೆ 
ಆಚಾರ್ಯರ ಕಾಲಿಗೆ ಬಿದ್ದು “ದೇವರ ಮನ್ಯಾನ ನನ್ನ ಕೂಡಿಸಿ, ಆ ಪಾಪದ 
ಹೊರಿ ನನ್ನ ತಲಿಮ್ಯಾಗ ಯಾಕ ಹೊರಿಸಿದಿರಿ ಕಾಕಾ?” ಎಂದು ಬಿಕ್ಕಿಬಿಕ್ಕಿ 
ಅಳಹತ್ತಿದ. ಆಚಾರ್ಯರು ನಗುನಗುತ್ತಲೇ “ಏನ ಹುಚ್ಚ ಹುಡುಗೋ ದಾದಾ 
ನೀನು? ಹವಾಲ್ಲಾರಗ ಹಾಂಗ ಹೇಳಿದೇ ಅಂತ ಅದನ್ನ ಖರೇ ಅಂತ 
ತಿಳಕೊಂಡೇನಪಾ? ಸಾಕ ತಗಿ ಅಳಲಿಕ್ಕೇನಾಗದ? ದೇವರ ಮನೀ ಅಂತ, 
ಹಂಗಾರ ದೇವರಿಲ್ಲದ ಜಾಗಾ ಯಾವದದ ತೋರಿಸು? ಏಳೇಳು ಊಟ 
ಮಾಡು ಮೊದಲ ಎಂದು ಸಾಂತ್ಸನಗೊಳಿಸಿದರು. 

ಊಟ ಮಡಿ ದಾದಾ ಮನೆಗೆ ಹೋಗುತ್ತೇನೆಂದು ಹೇಳಿದಾಗ ಆಚಾರ್ಯರು 
“ಎಲ್ಲೆಲ್ಲೂ ಹೋಗಬ್ಯಾಡ. ನಾಳ ಹವಾಲ್ದಾರ ಒಮ್ಮೆ ಹೋದಾ ಅಂದರ ಇಡೀ 
ಊರ ನಿನ್ನದು. ಮುಂಜಾನೆ ಯಶವಂತರಾಯರು ಬರತೀನಿ ಅಂತ ಹೇಳಿ 
ಕಳಸ್ಕಾರ, ನಿನ್ನ ಜೋಡೀ ಏನೋ ಮಾತಾಡಬೇಕಾಗೇದಂತ. ಅನಾಯಾಸ 
ಭೆಟ್ಟಿ ಆಗತದ. ಇಲ್ಲೇ ಮಲಕೋ” ಎಂದು ಆಗ್ರಹ ಪಡಿಸಿದರು. 


ವಿ೨ 

ಬೆಳಕು ಹರಿಯುತ್ತಿರುವಾಗಲೇ ಯಶವಂತರಾಯರು ಬಾಳಾಚಾರ್ಯರ 
ಮನೆಗೆ ಬಂದರ, ಅಲ್ಲಿ ದಾದಾ ತಮ್ಮ ಕಾಲಿಗೆ ಬಿದ್ದದ್ದು ನೋಡಿ ಅವರಿಗೆ 
ಎಲ್ಲಿಲ್ಲದ ಆಶ್ಚರ್ಯವಾಯಿತು. ಹವಾಲ್ದಾರ ಇವನನ್ನು ದಿಗ್ಬೇಶಿಗಳಲ್ಲಿ 
ಹುಡುಕುತ್ತಿರುವಾಗ ಇವನು ಪಾದಳ್ಳಿಯಲ್ಲಿಯೇ ಅವನ ಕಣ್ಣು ತಪ್ಪಿಸುತ್ತಿರುವನಲ್ಲ 
ಎಂದು ಸ್ವಲ್ಪ ನಗೆಯೂ ಬಂತು. ಮೊದಲಿನಿಂದಲೂ ದಾದಾ ಇಂಥ 
ಚಟುವಟಿಕೆಗಳಲ್ಲಿ ಪಟಾಯಿತ ಎ೦ಬ ಮಾತು ಅವರಿಗೆ ಅಪರಿಚಿತವೇನಲ್ಲ. 
ಆಚಾರ್ಯರು ಪ್ರಾತರ್ವಿಧಿಗೆಂದು ಹೊರಗೆ ಹೋದದ್ದರಿಂದ, ಅವರು ಬರುವವರೆಗೆ 
ಇಬ್ಬರೂ ಆತ್ಮೀಯತೆಯ ಮಾತುಕತೆಗಳಲ್ಲಿ ತೊಡಗಿದರು. 

“ನೀನು ಅಜರಾಣಿಗೆ ಬರದ ಇದ್ದದ್ದ ನೆಟ್ಟಗ ಮಾಡಿದಿ ನೋಡು ದಾದಾ. 
ಬಂದಿದ್ದರ ಅಲ್ಲೇ ನಿನ್ನ ಹಿಡದು ಹವಾಲ್ದಾರ ಜೇಲಿಗೆ ಕಳಿಸ್ತಿದ್ದ ಎಂದರು 
ಯಶವಂತರಾಯರು. 

“ಕಾಯೋ ದೇವರು ದೊಡ್ಡಾವ ಅದಾನ ಯಜ್ಞಾ. ಎಲ್ಲಿ ಹೋದರೂ 
ಬೆನ್ನಮ್ಯಾಗ ಅಂವಾ ಇದ್ದಾಗ, ಇಂತಾ ನೂರು ಹವಾಲ್ದಾರರು ಬಂದರೂ 
ಏನಾಗಬೇಕಾಗೇತಿ?” 


ಗ್ರಾಮಾಯಣ ೨೪೩ 


“ಅದೂ ಕರೇನ ಅನ್ನು, ನಾವೆಲ್ಲಾ ಕಾಯತೇವಿ ಅನ್ನೂದು ಎಲ್ಲಾ ಸುಳ್ಳಮಾತ, 
ಇಲ್ಲೀ ತನಾ ನಮ್ಮನ್ನ ಕಾಯಕೋತ ಬಂದಾನ ಅನ್ನೂ ಮಾತ ಮರಿತೇವಿ. 
ದೇವರ ಚಿಮಣಾನ್ನ ಅಡವೀ ಹೆಣಾ ಆಗೂದೂ ತಪ್ಪಸಲಿಲ್ಲ?” ಎಂದು 
ಯಶವಂತರಾಯರು ನಿಟ್ಟುಸಿರುಗರೆದರು. ಎಪ್ಪತ್ತು ವರ್ಷದ ಆ ಮುದುಕನಲ್ಲಿ 
ಇನ್ನೂ ಕೂಸಿನ ಅಂತಃಕರಣವಿತ್ತು. ಚಿಮಣಾಳ ಕರುಣಕತೆ ಅವನ ಹೃದಯವನ್ನೇ 
ತಲಕಾಡಿತ್ತು ಏನು ಮಾಡಿದರೆ ಅವಳ ಹದಗೆಟ್ಟ ಬಾಳು ಒಂದು ರೂಪಕ್ಕೆ 
ಬಂದೀತೆಂದು ಹಗಲಿರುಳು ಚಿಂತೆ ಅವರನ್ನು ಕಾಡುತ್ತಿತ್ತು. 

ದಾದಾನ ಕುತೂಹಲ ಜಾಗೃತವಾಯಿತು. ಚಿಮಣಾ ಅಡವಿಯ 
ಹೆಣವಾಗುತ್ತಿದ್ದಳೇ? ನಾನಾ ಕಾಕಾ ಸತ್ತಂದಿನಿಂದ ಆ ಮನೆತನಕ್ಕೆ ದುರ್ದೈವ 
ಬೆನ್ನು ಹತ್ತಿ ಕಾಡುತ್ತಿತ್ತು ತನ್ನಂಥ ಅಣ್ಣನಿದ್ದೂ ಉಪಯೋಗವಾಗಲಿಲ್ಲ. ಚಿಮಣಾಳ 
ಸಮಾಚಾರವಾದರೂ ಏನು? ದಾದಾನಿಗೆ ಒಂದು ವಿವರವೂ ಗೊತ್ತಿರಲಿಲ್ಲ. 
ಚಿಮಣಾಳ ಕಥೆಯನ್ನವನು ಕೇಳಬೇಕಾಗಿತ್ತು. 

ಯಶವಂತರಾಯರು ಸಾದ್ಯಂತವಾಗಿ ಹೇಳತೊಡಗಿದರು. ಚಿಮಣಾ 
ಪಡದಪ್ಪನಿಂದ ಅಗಲಿದ್ದು, ಅವಳ ಆತ್ಮಹತ್ಯೆಯ ಪ್ರಯತ್ನ. ಚ೦ದ್ರವ್ವ ದೇವರಂತೆ 
ಬಂದು ಕಾಪಾಡಿದ್ದು, ಚಿಮಣಾಳ ಪ್ರಸೂತಿವೇದನೆ, ಹವಾಲ್ದಾರರ ಆಗಮನ, 
ಅಕಸ್ಮಾತ್ತಾಗಿ ತಮ್ಮ ಕೈಯಲ್ಲಿ ಅವಳು ದೊರೆತದ್ದು, ಗಂಡು ಹಡೆದದ್ದು ಎಲ್ಲವನ್ನೂ 
ಆತ್ಮೀಯತೆಯ ದನಿಯಲ್ಲಿ ಹೇಳುವಾಗ ಅವರ ಕಂಠ ಬಿಗಿದು ಬರುತ್ತಿತ್ತು 
ತದೇಕಚಿತ್ತನಾಗಿ ಕುಳಿತುಕೇಳುತ್ತಿದ್ದ ದಾದಾ ಮೂಕನಾಗಿ ಕಣ್ಣೀರು ಸುರಿಸುತ್ತಿದ್ದ. 
ಚಿಮಣಾಳ ಜೀವನದಲ್ಲಿ ದು:ಖ ಸುಖ ಹಾಸುಹೊಕ್ಕಾಗಿ ಕರುಣಕತೆಯನ್ನೇ 
ನೇಯ್ದಿದ್ದವು, ದೇಶಭ್ರಷ್ಟಳಾಗಿ ಅಲೆಯುವ ಪ್ರಸಂಗ ಅವಳಿಗೆ ಬರಬೇಕೇ? ಒಂದು 
ಜೀವ ನೆಲೆಯಿಲ್ಲದೆ ತಿರುಗಾಡುವಂತೆ, ಯಾವ ದೈವದ ಶಾಪ ಕಾಡುತ್ತದೆ? 
ದಾದಾನಿಗೆ ಇದೆಲ್ಲ ಅಸಹನೀಯವಾಯಿತು. ಕೆಲ ಹೊತ್ತು ಸುಮ್ಮನೆ ಅಳಪತ್ತಿದ. 

ಕೊನೆಗೊಮ್ಮೆ ವ್ಯಾವಹಾರಿಕ ಸಮಸ್ಯೆ ಎದುರಾಯಿತು. ಅದನ್ನೇ ಕುರಿತು 
ದಾದಾನೊಡನೆ ಯಶವಂತರಾಯರು ಮಾತಾಡಬೇಕಾಗಿತ್ತು ಈಗ ಕೂಸಿನ 
ತಂದೆಯ ಹೆಸರನ್ನು ಯಾರದೆಂದು ಹಚ್ಚಬೇಕು. ಇದರಲ್ಲಿ ಚಿಮಣಾಳ 
ಅಭಿಪ್ರಾಯವೇನೆಂದು ದಾದಾ ಕೇಳಿದ. ಕೂಸಿನ ತಂದೆಯ ಹೆಸರನ್ನು 
ದಾದಾನೆದುರಿಗೇ ಹೇಳಿರುವನೆಂದು ಅವಳೇ ಹೇಳಿದ ಮಾತನ್ನು 
ಯಶವಂತರಾಯರು ನೆನಪು ಮಾಡಿಕೊಟ್ಟರು. ದಾದಾನಿಗೂ ಅದೇ 
ಒಪ್ಪಿಗೆಯಾಯಿತು. 


೨೪೪ ಗ್ರಾಮಾಯಣ 


“ನೀ ಅನ್ನೂದೆಲ್ಲ ಕರೇ ದಾದಾ, ಅದರ ಪಡದಪ್ಪನ ಹೆಸರು ಹಚ್ಚಿತೆಂತ 
ತಿಳಿ. ಮುಂದ ಆ ಕೂಸಿನ ಗತಿ ಏನು? ಪಡದಪ್ಪ ಸಂಸಾರ ಇಲ್ಲದ ಸನ್ಯಾಸಿ. 
ಅಂವಾ ಈ ಹುಡುಗನ್ನ ಮುಂದ ತಂದಾನಂತ ನಂಬಿಕಿ ನನಗಿಲ್ಲ. ಅದಕ 
ಚಿಮಣಾಗ ಹೇಳಿದ್ದೆ. ಆಕಿ ಒಪ್ಪಿದರ ಬಾಪೂಸಾಹೇಬನ ಹೆಸರು ಹಚ್ಚಬೇಕೂ 
ಅಂತ ನನ್ನ ಇರಾದೆ ಇತ್ತು” ಯಶವಂತರಾಯರು ಮನದಾಶಯನ್ನು 
ವ್ಯಕ್ತಪಡಿಸಿದರು. 

ಈ ಮಾತನ್ನು ಕೇಳಿ ದಾದಾ ಕೋಪದಿಂದ ಸಿಡಿದೆದ್ದ. “ಇದ ಮಾತ 
ನೀವನ್ನೂದ ಮತ್ತ ಯಾರಾರೇ ಅಂದಿದ್ದರ, ಒಂದ ಕೈ ತೋರಿಸಿದ್ದೆ ಯಜ್ಞಾ. 
ನಾವು ಬಡವರು ಕರೇ. ಆಸ್ತಿ ನಿಮ್ಮಂಗ ನಮಗೇನಿಲ್ಲ. ಆದರ ಮರ್ಯಾದಿ 
ಮಾರಿಕೊಂಡು ಬಾಳೇ ಮಾಡೂದು ನನಗೇನ ಮನಸ್ಸಿಲ್ಲ. ಕೂಸಿನ ತಂದಿ 
ಪಡದಪ್ಪ ಅನ್ನೂ ಮಾತು ನಾಕು ಮಂದಿಗೆಲ್ಲಾ ಗೊತ್ತಾಗೇತಿ. ಗೊತ್ತಾಗದಿದ್ದರೂ, 
ದೇವರಿಗರೇ ತಿಳಿದೈತಿ. ಅದನ್ನು ಮರತು ಬಾಳೇ ಮಾಡಬೇಕೆಂದರ, ಏನ 
ಮಾತಾಡತೀರಿ ಯಜ್ಞಾ. ಪಡದಪ್ಪನ ಆಕಿನ್ನ ಲಗ್ನ ಆಗಿ ಗತಿಗಾಣಸಬೇಕು.” 

“ಹೌದಾ ದಾದಾ, ಆದರ ಪಡದಪ್ಪ ಆಕಿನ್ನ ಲಗ್ನ ಆಗತಾನ ಅನ್ನೂ 
ಮಾತ ಹುಚ್ಚತನ. ಆಕಿನ್ನ ಗತಿಯಿಲ್ಬಂಗ ಮಾಡಿ ಕೈ ಬಿಟ್ಟನಂತ. ಆಕಿ ಕೆರಿ 
ಬೀಳಾಕ ಹೋಗಿದ್ದಳು. ಚಂದ್ರಿ ಆಕಿನ್ನ ಪಾರ ಮಾಡಿದಳು. ಸುಮ್ಮನ ನನ್ನ 
ಮಾತು ಕೇಳಿಕೋ, ಬಾಪೂನ ಹೆಸರು ಹಚ್ಚಿದರ, ಮುಂದ ಆ ಹುಡುಗ 
ಬಾಪೂನ ಪಿತ್ರಾರ್ಜಿತ ಆಸ್ತಿಗೆ ವಾರಸದಾರ ಆಕ್ಕಾನ.” 

“ಆಸ್ಕಿ ಮಾತ ಹೇಳತೀರಿ ಯಜ್ಞಾ, ಚಿಮಣಾನ ಮರ್ಕಾದೀ ಗತೀ ಏನು 
ಅಂತ ಚಿಂತೆ ಕೊರೀತೈತಿ ನನಗ. ಬಾಪೂಸಾಹೇಬ ಯಂತಾವರೇ ಇರಲಿ, ತಪ್ಪು 
ಮಾಡದ ಅವಗ ಈ ಬಟ್ಟಾ ಕೊಡೂದು ಜೀವ ಹೋದರೂ ಆಗಾಣಿಲ್ಲ. ನನ್ನ 
ಕಡಿಂದ. ಆ ಮಾತ ಹೇಳಬ್ಯಾಡ್ರಿ” ದಾದಾ ಸ್ಪಷ್ಟವಾಗಿ ಖಂಡಿತವಾಗಿ ಹೇಳಿದ. 

ಯಶವಂತರಾಯರು ನಿರುತ್ತರರಾದರು. ತುಂಬಿ ಬಂದ ಅಂತಃಕರಣ, 
ಚಿಮಣಾಳ ಬಗ್ಗೆ ಮೂಡಿದ ಸಹಾನುಭೂತಿ ಇವುಗಳಿಂದ ಇಂಥ ಮಾತನ್ನು 
ಅವರಾಡಿದ್ದರು. ಅದರಲ್ಲಿ ಯಾವ ದುರುದ್ದೇಶವೂ ಅಡಗಿರಲಿಲ್ಲ. ಚಿಮಣಾ 
ಹಾಗ ಅವಳ ಕೂಸಿನ ಭವಿತವ್ಯ ತತ್ತ್ವನಿಷ್ಠುರತೆಯ ಸಲುವಾಗಿ 
ಹಾಳಾಗಬಾರದೆಂಬುದೇ ಅವರ ಅಭಿಪ್ರಾಯ. ಆದರೆ ದಾದಾ ಅದಕ್ಕೊಪ್ಪದ್ದನ್ನು 
ಕಂಡು ನಿರುಪಾಯರಾದರು. ಏನಿದ್ದರೂ ದಾದಾ ಅವಳ ಅಣ್ಣ ಅವಳ ಭವಿಷ್ಯದ 
ಜವಾಬ್ದಾರಿ ಅವನದೇ ಅಲ್ಲವೇ? 


ಗ್ರಾಮಾಯಣ ೨೪೫ 


ಇವರಿಬ್ಬರ ಮಾತುಕತೆ ನಡೆದಿರುವಾಗಲೇ ಬಾಳಾಚಾರ್ಕರು ಅಲ್ಲಿಗೆ ಬಂದರು. 
ಯಶವಂತರಾಯರು ಅವರಿಗೆ ನಮಸ್ಕರಿಸಿದರು. 

“ಯಶವಂತರಾವ, ದಾದಾನ ಜೋಡಿ ನೀವು ಮುಖ್ಯ ವಿಷಯದ ಬಗ್ಗೆ 
ಮಾತಾಡಿರಬಹುದು. ಇನ್ನ, ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ನಿಶ್ಚಿತ ಅಭಿಪ್ರಾಯ 
ತಿಳಕೋಬೇಕಾಗಿತ್ತು” ಎಂದು ಹೇಳಿ, ಆಚಾರ್ಯರು ತಮ್ಮ ವಾಡಿಕೆಯ ಕೃಷ್ಣಾಜೀನದ 
ಆಸನದ ಮೇಲೆ ಬಂದು ಕುಳಿತರು. 

ಯಶವಂತರಾಯರಿಗೆ ಈ ಪ್ರಶ್ನೆ ಅನಿರೀಕ್ಷಿತವಾಗಿತ್ತು “ಯಾವ ವಿಷಯ 
ಅಂತ ತಿಳಿಸಿದರ, ನನ್ನ ಮಾತೂ ಹೇಳಾಕ ತಯಾರದೀನಿ” ಎಂದು ನುಡಿದರು. 

“ಅದ ನಮಗ, ನಿಮಗ, ಈ ಊರಿಗೆ ಸಂಬಂಧಿಸಿದ ವಿಷಯ. ಈಗ 
ಗೌಡರ ಮನೆತನದ ವಾರಸಾಪ್ರಕರಣ ತೊಗೋಳಿ. ಪಡದಪ್ಪ ನಿಮ್ಮೂರ ಯಾರ 
ಅಂವಾ-ಆ ಲಿಂಗಪ್ಪನ್ನ ಕರಕೊಂಡು ಬಂದು ಮತ್ತ ಪುಂಡಾಟಿಕಿ ನಡಸ್ಕಾನ. 
ಅದರಾಗ ನಿಮ್ಮ ಬಾಪೂಸಾಹೇಬ ಕೂಡಿಕೊಂಡು ತನ್ನ ಹೆಸರು ಕೆಡಿಸಿಕೊಳ್ಳಲಿಕ್ಕೆ 
ಹತ್ತ್ಯಾನ. ಅದಕ ಬಾಪೂಸಾಹೇಬ ಈ ಊರು ಬಿಟ್ಟು ತನ್ನ ಊರಿಗೆ ಹೋಗಬೇಕೂ 
ಅನ್ನೂದು ನನ್ನ ಅಭಿಪ್ರಾಯ.” 

ಯಶವಂತರಾಯರ ಅಭಿಪ್ರಾಯವೂ ಅದೇ ಆಗಿತ್ತು. ಆದರೆ 
ಬಾಪೂಸಾಹೇಬನಿಗೆ ನೇರವಾಗಿ ಹೇಗೆ ಹೇಳಬೇಕು? ಲಕ್ಷ್ಮೀಬಾಯಿ ತಿರುಗಿ 
ತನ್ನ ವಾಡೆಯಲ್ಲಿ ಬಂದು ನಿಂತರೆ ಬಾಪೂಸಾಹೇಬನು ತಾನಾಗಿ ಊರು 
ಬಿಡುವಂತಾಗುವದೆಂದು ಬಾಳಾಚಾರ್ಯರು ಸೂಚಿಸಿದರು. ಆದರೆ 
ಲಕ್ಷ್ಮೀಬಾಯಿಯನ್ನು ಕರೆತರಲು ಮಾಡಿದ ಎಲ್ಲ ಪ್ರಯತ್ನಗಳೂ ನಿಷ್ಠಲವಾಗಿದ್ದವು. 
ಇನ್ನು ಯಶವಂತರಾಯರೇ ಸ್ವತಃ ಲಕ್ಷ್ಮೀಬಾಯಿಯನ್ನು ಕರೆದುಕೊಂಡು 
ಬರುವದೊಂದೇ ಉಪಾಯ. ಯಶವಂತರಾಯರೂ ಹಾಗೆ ಮಾಡಬಹುದಿತ್ತು 
ಆದರೆ ಲಕ್ಷ್ಮೀಬಾಯಿ ತನ್ನನ್ನು ಬಾಪೂಸಾಹೇಬನ ಪಕ್ಷಪಾತಿಯೆಂದು ತಿಳಿದರೆ 
ಹೇಗೆ? ಈ ಕೆಲಸ ಬಾಳಾಚಾರ್ಕರೇ ಮಾಡಿದರೆ ಹೇಗೆ? 

ಕೊನೆಗೆ ನಿರ್ಣಯವಾದದ್ದು ಹೀಗೆ-ಯಶವಂತರಾಯರು ಸ್ವತ: 
ಇಂದುಪುರಿಗೆ ಹೋಗಿ ಮಹಾರಾಜರನ್ನು ಕಂಡು, ಲಕ್ಷ್ಮೀಬಾಯಿಗೆ ಈ ಮಾತು 
ತಿಳಿಸಬೇಕು. ಬಾಳಾಚಾರ್ಯರೂ ಅವರನ್ನು ಕಾಣಲಿರುವರೆಂದು ತಿಳಿಸಬೇಕು. 
ಜಾಗೀರದಾರರ ಮನೆತನ ಮುಂದುವರಿಯಬೇಕು. ಬಾಪೂಸಾಹೇಬ ತನ್ನೂರಿಗೆ 
ಹೋಗಬೇಕು. 

ಸ್ವಲ್ಪಹೊತ್ತು ಬಿಟ್ಟು ಬಾಳಾಚಾರ್ಯರು ಇನ್ನೊಂದು ಮಾತು ತೆಗೆದರು- 


೨೪೬ ಗ್ರಾಮಾಯಣ 


“ಈಗ ನೋಡ್ರಿ ಯಶವಂತರಾವ, ಬಾಪೂಸಾಹೇಬ, ಪಡದಪ್ಪ ಕೂಡಿಕೊಂಡು, 
ಹಾವನೂರ ಜನರಿಂದ ದಾದಾನ ಮ್ಯಾಲೆ ವಾರ೦ಟು ಕೊಡಿಸ್ಕಾರ. ಅದಕ 
ನೀವು ಹಾವನೂರ ಗೌಡರಿಗೆ ಹೇಳಿ ಆ ವಾರಂಟು ರದ್ದ ಆಗೂಹಾಂಗ 
ಮಾಡಬೇಕು” ಎಂದರು. 

“ಹೌದು ಯಜ್ಞಾ, ಅದೊಂದು ವಾರೆಂಟು ರದ್ದಾಗಲಿ, ಆ ಮ್ಯಾಗ ಈ 
ಸೋಟರನ್ನೆಲ್ಲಾ ಒಂದು ಕೈ ನೋಡತೇನಿ. ಈ ಪಡದಪ್ಪನ್ನ ಊರು ಬಿಟ್ಟು 
ಓಡಸತೇನಿ” ಎಂದು ದಾದಾನೂ ಹೇಳಿದ. 

“ಏನರ ಹುಚ್ಚುಚ್ಚಾರ ಮಾತಾಡಬ್ಬಾಡ ದಾದಾ. ಪಡದಪ್ಪ ಊರ ವತನದಾರ. 
ಊರ ಮಂದೀ ಬೆಂಬಲ ಎಲ್ಲಾ ಅಂವಗದ. ಅಂವನ್ನೇನ ಮಾಡತೀ. 
ಬಾಪೂಸಾಹೇಬ ತೆನೀ ಮ್ಯಾಲಿನ ಹಕ್ಕಿ. ಅಂವಾ ಊರು ಬಿಟ್ಟು ಹೋಗೂಹಾಂಗ 
ಮಾಡಬೇಕು,” ಎಂದರು ಬಾಳಾಚಾರ್ಕರು. 

“ಆಚಾರೆಪ್ಪ ಅನ್ನೂದು ರಾಸ್ತಮಾತ ಐತಿ ದಾದಾ. ಹಾಗೆಲ್ಲಾ ಹೋಗಬ್ಬಾಡ. 
ಚಿಮಣಾ ಕೂಸಿನ ಕರಕೊಂಡು ಊರಿಗೆ ಬ೦ದಮ್ಯಾಗ ಮತ್ತೆಲ್ಲಿರಬೇಕು ಆಕಿ? 
ಅದು ಹೋಗಲಿಬಿಡು. ಹಾವನೂರ ಗೌಡ ತನ್ನ ಮಾತು ತಗದಹಾಕಾಂವಲ್ಲ, 
ನಾ ಎಲ್ಲಾ ಅಂವಗ ಹೇಳತೀನಿ” ಯಶವಂತರಾಯರೂ ಹೇಳಿದರು. 

ಅಂದೇ ಇಳಿಹೊತ್ತಿಗೆ ಹಾವನೂರಿಗೆ ಹೋಗುತ್ತೇವೆಂದು ಹೇಳಿ 
ಯಶವಂತರಾಯರು ಅಲ್ಲಿಂದ ಹೊರಟರು. ಮುಂದೆ ಕೆಲಹೊತ್ತಾದ ಮೇಲೆ 
ಶೇಷಪ್ಪ ಮರುದಿನದ ಹನುಮಜಯಂತಿಗೆ ಆಚಾರ್ಯರಿಗೆ ಆಮಂತ್ರಣಕೊಡಲು 
ಅಲ್ಲಿಗೆ ಬಂದ. ದಾದಾ ಎದ್ದು ನಿಂತು ಶೇಷಪ್ಪನಿಗೆ "ರಾಮರಾಮ' ಮಾಡಿದೊಡನೆ 
ಅವನಿಗೂ ಆಶ್ಚರ್ಯವಾಯಿತು. 

“ಏನೋ ದಾದಾ, ಹವಾಲ್ದಾರ ರಾತ್ರಿ ಊರುಬಿಟ್ಟು ಹೋದ ಸುದ್ದೀ 
ಕೇಳಿದಕೂಡಲೆ, ಬೆಳಗು ಹರಿಯೂದ್ರಾಗ ಬಂದು ಊರು ಸೇರಿದ್ದಾಂಗ ಕಾಣತದ?” 
ಎಂದು ಕೊಂಕು ಬೆರಸಿ ಕೇಳಿದ. 

“ಹವಾಲ್ದಾರ ಊರು ಬಿಟ್ಟು ಹೋದರೂ ನೀವದೀರಲ್ರಿ ಸರಕಾರೀ 
ಅಮಲದಾರರು. ನೀವೂ ಮನಸ್ಸು ಮಾಡಿದರ ಜೇಲಿಗೆ ಕಳಸಾಗ ಆಗತೈತಲ್ರಿ” 
ಎಂದು ದಾದಾ ನಗುತ್ತಲೇ ಉತ್ತರವಿತ್ತ. 

“ಕೂತು ಮಾತಾಡು ದಾದಾ” ಎಂದು ಹೇಳಿ ಶೇಷಪ್ಪ ಆಚಾರ್ಕರೆಡೆಗೆ 
ತಿರುಗಿದ. 

“ಈ ವರ್ಷಾ. ದುಷ್ಕಾಳದಾಗ ಹಣಮಜಯಂತಿ ಭಾಳ ಹಿಗ್ಗಸದ ಬರೇ 


ಗ್ರಾಮಾಯಣ ೨೪೭ 


ವೈದಿಕ ಬ್ರಾಹ್ಮಣರ ಪೂರ್ತೆ ಅಷ್ಟಿರ ಮಾಡಬೇಕ೦ತದ ಆಚಾರ” ಎಂದು ಪ್ರಸ್ತಾವನೆ 
ಹಾಕಿದ. 

“ಒಟ್ಟು ಮಾರುತಿದೇವರು ಮಳಿ ಕೊಡಲಿಲ್ಲಾ ಅಂತ ಅಂವಗ ಈ 
ದುಷ್ಕಾಳದ ರುಳಾ ಬಡಕೊಂಡದು ನೆಟ್ಟಗಾತು. ಗೌಡ ಸತ್ತಾ ಅಂತ, ಅವರ 
ಮನೀ ಸಮಾರಾಧನಿ ಮುಳುಗಿತು. ಬರಗಾಲ ಅಂತ ಕುಲಕರ್ಣೇರ ಮನಿ 
ಸಮಾರಾಧನಿ ಸಂಪುಷ್ಣಕ್ಕ ಬಂದದ. ಏನೋ ಬಾಪೂಸಾಹೇಬ ಇದ್ದಾ ಅಂತ 
ಹಣಮಪ್ಪ ಓಕಳೀನರೇ ಕಂಡ” ಎಂದು ನಕ್ಕರು ಬಾಳಾಚಾರ್ಯರು. 

ಶೇಷಪ್ಪನಿಗೆ ಈ ಕೊಂಕು ತಿಳಿಯಿತು. “ಕೆರೀ ನೀರು ಕೆರಿಗೆ ಹಾಕಿ ವರಾ 
ಪಡಕೊಳ್ಳಿಕ್ಕೆ ಬರತಿದ್ದರ ನಾನೂ ಬೇಕಾದ್ದಾಂಗ ಮಾಡತಿದ್ದೆ ಆಚಾರ. ಅವ 
ಓಕಳಿ ಮಾಡಿದ್ದು ಭಕ್ತಿ ಅಂತ ಹೊಗಳತೀರಿ. ನನಗ ನಗೀ ಬರತದ. ಹಾಂಗ 
ಭಕ್ತೀನ ಇದ್ದರ ಮುಂದಿನ ವರ್ಷ ಮಾಡಿ ತೋರಸಲಿ ಹೇಳತೀನಿ.” 

“ನೂರಾರು ವರ್ಷದಿಂದ ಜಾಗೀರದಾರರ ಓಕಳಿ ನಡದ ಬಂದದೇನಪಾ. 
ಮುಂದಿನ ವರ್ಷ ಮಾಡೂದಿಲ್ಲ ಅಂತ ಹ್ಯಾಂಗ ಹೇಳತೀಯಂಪಾ” ಬಾಳಾಚಾರ್ಯರು 
ಆಸನವನ್ನು ಬದಲಿಸುತ್ತ ತುಸು ಕುತೂಹಲಚಿತ್ತರಾಗಿಯೇ ಕೇಳಿದರು. 

ಶೇಷಪ್ಪ ಒಂದು ಚಿಟಿಕೆ ನಶ್ಯ ಏರಿಸಿದ. ಆಚಾರ್ಯರಿಗೂ ಡಬ್ಬಿಯನ್ನು 
ಮುಂದೆ ಚಾಚುತ್ತ, “ಗೊತ್ತ ಇಲ್ಲ ಹೌದಲ್ಲೋ ಆಚಾರ ವಾಡೇದ ಓಕಳಿ? ಈಗ 
ವಾಡೇದ ಯಜಮಾನತಿ ಲಕ್ಷ್ಮೀಬಾಯಿ. ಇಲ್ಲೇ ಇಂದುಪುರದಾಗ ಬಂದು ಇದ್ದಾರ. 
ಅಂತಾದು, ನಿಮ್ಮ ವಾಡೇದ ಓಕಳಿ ನೀವು ಬರಬೇಕು ಅಂತ ಬಾಪೂಸಾಹೇಬ 
ಒ೦ದು ಪತ್ರಾನೂ ಕಳಿಸಬಾರದ? ಅದರ ಪರಿಣಾಮ ಏನಾಗೇದ ಅಂದರೆ, 
ಲಕ್ಷ್ಮೀಬಾಯಿ ಸಿಟ್ಟಗೆದ್ದಾಳ. ಇಲ್ಲೀತನಕಾ ಹನ್ನೆರಡು ವರ್ಷದ ಜಮಾಖರ್ಚಿನ 
ಲೆಕ್ಕಾ ತೊಗೊಂಡು ಇಂದುಪುರಿಗೆ ಬಾ ಅಂತ, ಸಂಸ್ಥಾನದಿಂದ ಕುದರಿಸ್ವಾರನ 
ಕಡಿಂದ ಪತ್ರಾ ಕಳಸ್ಕಾರ.” 

ಆಚಾರ್ಕರಿಗೂ ಈ ಸುದ್ದಿ ಗೊತ್ತಿರಲಿಲ್ಲ. ಆದರೆ ಸಂಶಯವೇನೋ 
ಒಮ್ಮೆಲೆ ಬಂತು. “ಓಕಳಿ ಮುಗಿಯೂದರಾಗ ಇಂಥಾ ಪತ್ರ ಬರಬೇಕಾದರ, ಈ 
ಕಾಯದೇದ ತೊಡಕು, ಇಲ್ಲೀ ಸುದ್ದೀ ಬಲ್ಲವರೇ ಕಳಿಸಿರಬೇಕು, ಅನಸತದ” 
ಎಂದು ತಮ್ಮ ಸಂಶಯವನ್ನು ಆಡಿಯೂ ತೋರಿಸಿದರು. 

“ತಿಳಿಸದಿದ್ದರ ಹ್ಯಾಂಗರೀ. ನಾನು ಈ ಬಾಪೂಸಾಹೇಬನ ದರ್ಬಾರ 
ನೋಡಿ ಬ್ಯಾಸತ್ತು ಇಂದುಪುರಕ್ಕ ಪತ್ರಾ ಬರದು ಕಳಿಸಿಬಿಟ್ಟೆ ಮೊದಲ ಆಮಂತ್ರಣಪತ್ರ 
ಕಳಸೋ ಅಂತ ಗಿಳೀಗೆ ಹೇಳಿದ್ದಾಂಗ ಹೇಳಿದೆ ಪಡದಪ್ಪನ ಮಾತು ಕೇಳಿ 


೨೪೮ ಗ್ರಾಮಾಯಣ 


ಬಿಟ್ಟುಬಿಟ್ಟ. ಇನ್ನ ಆ ಪಡದಪ್ಪನ ಉಳಿಸಿಗೊಳ್ಳಲಿ ಇಂವನ್ನ ಪೇಚಿನಿಂದ” ಎಂದ 
ಶೇಷಪ್ಪ 

ಪಡದಪ್ಪ ಬಾಪೂಸಾಹೇಬರ ಬಗ್ಗೆ ಅತ್ಯಂತ ಗೌರವಾದರಗಳಿದ್ದ ಶೇಷಪನೇ 
ಈ ಮಾತನ್ನಾಡುವವನು? ಬಾಳಾಚಾರ್ಕರಿಗೆ ಈ ಕುತಂತ್ರ ಮೊದಲೇ ಹೊಳೆದಿತ್ತು 
ಆದರೂ ಇನ್ನೂ ಸ್ವಲ್ಪ ಸುತ್ತು ಸುತ್ತಾಡಿ ಗಾಳ ಹಾಕಬೇಕೆಂದು “ಅಲ್ಲೋ 
ಶೇಷಪ್ಪಾ, ತಗಾಯಿ ಕೊಡಿಸಿದ “ಗೋಪಾಳ'ದಾಗ ಪಡದಪ್ಪ ಶೇಕಡಾ ೫ರಂತೆ 
ಪಾಲು ಕೇಳಿದನಂತ ಖರೆ ಏನು?” ಎಂದರು. 

“ಕೇಳದ ಏನ ಮಾಡ್ಕಾನು? ಆ ದೇಶನಿಕಾಳೆ ಲಿಂಗಪ್ಪ ಈ ಊರ ಗೌಡ 
ಅಂತ, ಅವನ ಪಾಲು ಕೊಡಬೇಕೂ ಅಂತ ಕೇಳಿದ. ಅವನ ಗೌಡಕೀ ವಾರಸಾ 
ಪ್ರಕರಣವೇ ಮೊದಲು ಮುಗೀಲಿ. ಪಾರ್ವತೆವ್ವನ ತಕರಾರೀ ಅರ್ಜಿಗೆ ಬರೇ 
ಮಾಮಲೇದಾರರು ಹುಕುಂ ಕೊಟ್ಟರ ಗೌಡಕೀ ಬರಲಿಲ್ಲ. ಪ್ರಾಂತ ಸಾಹೇಬರು 
ಪಾಳೀ ರಜಿಸ್ಪರದಾಗ ಲಿಂಗಪ್ಪನ ಹೆಸರು ಹಚ್ಚಬೇಕು. ಅದರಂತೆ ಪಾಳೀ 
ನೋಟೀಸು ಹೊರಡಬೇಕು. ಆಮ್ಯಾಲ ಲಿಂಗಪ್ಪನ ನೇಮಣೂಕಿ ಆಗಬೇಕು. 
ಅಲ್ಲೀ ತನಕಾ ಅಂವಾ ಎಲ್ಲೀ ಗೌಡಾ ಅಂತ ಬೆದರಿಸಿಬಿಟ್ಟಿ ಅಂದಿನಿಂದ ಅಡ್ಡಗಾಲು 
ಹಾಕಬೇಕೂ ಅ೦ತ ಪಡದಪ್ಪ ಪ್ರಯತ್ನ ನಡಿಸ್ಕಾನ. ಇಕಾ, ಆಚಾರ, ಈಗ ಬ೦ದ 
ಮಾಮಲೇದಾರರ ಹುಕುಮಿನ ಮ್ಯಾಲೆ, ಪ್ರಾಂತ ಸಾಹೇಬರ ಕಡೆಗೆ ಅಪೀಲು 
ಮಾಡಿಕೋ ಅಂತ ಪಾರ್ವತೆವ್ವಗ ತಿಳಸರಿ, ಅವರು ಬರೇ ಅರ್ಜಿಗೆ ಸಹಿ ಹಾಕಿ 
ಕೊಟ್ಟರೂ ತೀರಿತು. ಮುಂದಿನ ಕೆಲಸ ನನಗ ಗುತ್ತಿಗಿ, ತೋರಸತೇನಿ ಒಂದು 
ಕೈ” ಎಂದು ಶೇಷಪ್ಪ ಇನ್ನೊಂದು ತಂತ್ರದ ಜಾಲ ಹೂಡಿದ. 

ಆಚಾರ್ಯರಿಗೂ ಇದರ ಪ್ರಯೋಜನವಾಗಬೇಕಿತ್ತು. ಅಂತಲೇ 
ಸವಿಮಾತಿನಿಂದ “ಅದೆಲ್ಲಾ ಆತೋ ಶೇಷಪ್ಪಾ ನೀವೆಲ್ಲಾ ಕೂಡಿ ದಾದಾನ 
ಮ್ಯಾಲೆ ವಾರಂಟು ಹೊರಡಿಸಿಕೂತೀರಿ. ಅದರಾಗಿ೦ದ ಒಂದ ಹಾದೀ ತಗಿಯಲಾ” 
ಎಂದರು. 

ವಾರಂಟೇನ ಸುಟ್ಟಿತು? ೩೨೩ ಕಲಮಿನ ಪ್ರಕಾರ ಹಲ್ಕಾ ಮಾರಾಮಾರಿ 
ಅರ್ಜಿ. ಅಂವಾ ಹೋಗಿ ಮಾಜಿಸ್ಟ್ರೇಟರ ಮುಂದ ಹಾಜರ ಡೆ ಜಾಮೀನ 
ಕೊಟ್ಟ ಬರಲಿ. ಆ ಖಟ್ಟೆ ನಮ್ಮ ಮಾಮಲೇದಾರರ ಮುಂದ ನಡೀತದ. ಈ 
ಧಾನ ತಕರಾರೀ ಅರ್ಜಿ 'ಹುಕುಮಿನ ವಿರುದ್ಧ ಅಪೀಲ ಮಾಡಿದರ, 
ಮಾಮಲೇದಾರ ತೊಗೊಂಡ ಗೋಪಾಳ ದಕ್ಕದಂಥ ಪ್ರಸಂಗ ಬರತದ. ದಾದಾನ್ನ 
ಬಿಡುಗಡೆ ಮಾಡಿ ಅದನ್ನ ದಕ್ಕಿಸಿಕೊಳ್ಳಲಿಕ್ಕೆ ಅವನ ಗಂಟ ಏನೂ ಹೋಗೂದಿಲ್ಲ” 


ಗ್ರಾಮಾಯಣ ೨೪೯ 


ಎಂದು ಶೇಷಪ್ಪ ಉಪಾಯ ಸೂಚಿಸಿದ. 

“ಆಗಲಿ ನೋಡೋಣಂತ. ಆದರ ಮ್ಯಾಜಿಸ್ಟ್ರೇಟರ ಮುಂದ ಹಾಜರ 
ಆಗಲಿಕ್ಕೆ ದಾದಾ ಒಪ್ಪಬೇಕಲ್ಲ” ಎಂದು ಬಾಳಾಚಾರ್ಕರು ಸಂಶಯ ತೆಗೆದರು. 

“ಯಾಕೋ ದಾದಾ, ಜಾಮೀನ ಕೊಟ್ಟು ನಿನ್ನ ಬಿಡಿಸಿಕೊಂಡು ಬರೋ 
ಕೆಲಸ ನನ್ನಿಂದಾದೀತಂತಿಯೋ ಇಲ್ಲಂತಿಯೋ?” 

“ಹ್ಯಾಗ ಹೇಳಬೇಕರಿ ಕುಲಕರ್ಣ್ಯಾರ? ನಿನ್ನಿನತನ ನೀವು ಪಡದಪ್ಪ 
ಬಾಪೂಸಾಹೇಬರ ನೆಳ್ಳಿನಂಗ ಅಡ್ಡಾಡತಿದ್ದಿರಿ. ಅಂದಮ್ಯಾಗ ಒಮಾಕಲೇ ನಂಬಿಗಿ 
ಬಾ ಅಂದರ ಹ್ಯಾಗ ಬಂದೀತರೀ?” 

“ತಮ್ಮಾ ನಿನಗ ಜಗತ್ತಿನ ಅನುಭವ ಇಲ್ಲ. ಇಂದ ನಿನಗ ಅಲ್ಲದವರು 
ನಿರಂತರ ಅಲ್ಲದವರು ಅಂತ ತಿಳೀಬ್ಯಾಡ; ಇಂದ ನಿನಗ ಬೇಕಾದವರು ಶಾಶ್ವತ 
ನಿನಗ ಬೇಕಾದವರಾಗಿ ಇರತಾರ ಅಂತೂ ತಿಳೀಬ್ಯಾಡ. ಗೆಳೆತನಾ, ದ್ವೇಷ ಇವು 
ಒಂದೊಂದು ಪ್ರಸಂಗದಿಂದ ಹುಟ್ಟಬರತಾವ, ಆ ಪ್ರಸಂಗದ ಮಟ್ಟಿಗೆ ಅದರ 
ಲಾಭ ತೊಗೊಬೇಕು” ಎಂದು ಶೇಷಪ್ಪ ತನ್ನ ಜೀವನಾನುಭವದ ಸಾರವನ್ನೇ 
ಹೇಳಿ, ಒಂದು ಬಗೆಯ ಆತ್ಮಗೌರವದಿಂದ, ನಶ್ಯದ ಚಿಟೆಕೆಯೊಂದನ್ನೇರಿಸಿ 
ಆಚಾರ್ಯರ ಮುಖವನ್ನು ನೋಡಶತ್ತಿದ. 

“ಅದೇನ ಮಾಡತೀ ಬಿಡು. ವಾರಸಾ ತಕರಾರೀ ಅರ್ಜಿ ನಿಕಾಲೇದ 
ಎರುದ್ಧ ಅಪೀಲ ಮಾಡಿದರ ಫಾಯದೇ ಆದೀತು ಅಂತೀಯಾ?” ಎಂದರು 
ಆಚಾರ್ಯರು. 

“ಲಿ೦ಗಪ್ಪನ ವಾರಸಾ ತ್ರಿಕಾಲಕ್ಕೂ ಆಗದ ಮಾತರೀ, ಗೋಪಾಳ ತಿಂದದ್ದಕ್ಕ 
ಮಾಮಾಲೇದಾರರು ಏನೇನೋ ಮಾಡಿದರು. ಅಪೀಲ ಮಾಡಿದರ ಅವನ 
ವಾರಸಾದ ಅರ್ಜೀ ಗಾಳೀಪಟ ಆದೀತು. ಜನನ ರಿಜಿಸ್ಪರದೊಳಗ "ಶಂಕರೆಪ್ಲಾ, 
ಜಾತಿ ಕುರುಬರ' ಅ೦ತ ಸ್ಪಷ್ಟ ಆದ. ಅದನ್ನ ಹಾಜರ ಮಾಡಿಲ್ಲ. ಅಪೀಲಿಗೆ 
ಅದೊಂದ ಕಾರಣ ಸಾಕು.” 

ಶೇಷಪ್ಪನ ಮಾತಿನಿಂದ ಆಚಾರ್ಯರಿಗೆ ಉತ್ಸಾಹ ಬಂದಂತಾಯಿತು. ಊರಿನ 
ಅಭಿಮಾನಕ್ಕೋ, ಅಥವಾ ದುಡ್ಡಿನ ಸ ಶೇಷ ಪ್ರ ತನ್ನ ಕಾಯದೇ ಜ್ಞಾನದ 
ಸಹಾಯವನ್ನು ನೀಡಿದ್ದ, ಶೇಷಪ್ಪನಿಗೆ ಯಾವಾಗಲೂ ಸ್ವಾರ್ಥದ ಮೇಲೆಯೇ 
ಕಣ್ಣು. ಪಡದಪ್ಪನಿಗೂ ಇವನಿಗೂ ಏನೋ ಮಿರುಗಡೆಯಾಗಿರಟೇಕಿಂದೇ, 
ಈಗ ಇತ್ತಕಡೆಗೆ ಬಂದಿರುವನೆಂಬ ಮಾತು ಸ್ಪಷ್ಟವೇ. ಆದರೆ ಅವನ ಸ್ವಾರ್ಥದ 
ಬೆನ್ನಿಗೆ ಇನ್ನೊಂದು ಪದಾರ್ಥ ಬೆನ್ನುಹಚ್ಚಿಕೊಂಡು ಕುಳಿತಿತ್ತು ತಮ್ಮ ದೀರ್ಫವಾದ 


೨೫೦ ಗ್ರಾಮಾಯಣ 


ಜೀವನಾನುಭವದಿಂದ ಆಚಾರ್ಯರು ಕಲಿತ ಪಾಠ ದುಃಖಪೂರ್ಣವಾಗಿತ್ತು 
ಶೇಷಪ್ಪನಂಥವರೂ ಜಗತ್ತಿಗೆ ಅನಿವಾರ್ಯವಾಗಿದ್ದರೆಂಬುದು ಅವರಿಗೆ 
ಹೊಸತೇನಲ್ಲ. 

ದಾದಾ ಆಚಾರ್ಯರ ಮನೆಯಿಂದ ನೆಟ್ಟಗೆ ಗೌಡರ ಮನೆಗೆ ಹೋಗಿ 
ಪಾರ್ವತೆವ್ವನಿಗೆ ನಡೆದ ಸಂಗತಿಯನ್ನೆಲ್ಲ ಹೇಳಿದ. ಪಾರ್ವತೆವ್ವ ಶೇಷಪ್ಪನಿಗೂ 
ತನ್ನ ಗಂಡನಿಗೂ ಸ್ನೇಹವಿದ್ದಾಗ ನಡೆದ ಅಘಟಿತ ಘಟನೆಗಳನ್ನು ಒಂದೊಂದಾಗಿ 
ಸ್ಮರಿಸಿಕೊಂಡು, ಈಗ ಶೇಷಪ್ಪನಿಗೆ ತನ್ನ ಮಕ್ಕಳ ಕಲ್ಯಾಣ ಮಾಡುವ ಬುದ್ಧಿ 
ಬಂದದ್ದನ್ನು ನೆನೆದು ಗದ್ದದಿತಳಾದಳು. 

ಅಂದು ಸಂಜೆ ಯಶವಂತರಾಯರು ಹಾವನೂರಿಗೆ ಹೋಗಲು ಕುದುರೆ 
ಥಡಿ ಹಾಕಿ ಸಜ್ಜುಗೊಳಿಸಿದನ್ನು ನೋಡಿ ಬಾಪೂಸಾಹೇಬ, “ಅಲ್ಲೇನು ಕೆಲಸ 
ಮಾಮಾ? ನಿಮಗ ಬೇಕಾದವರನ್ನು ಇಲ್ಲೇ ಕರಕಳಸತೀನಿ. ಚೈತ್ರಮಾಸ, ಸ೦ಜೀ 
ಮುಂದ ಅಡ್ಡಮಳಿಗಾಳಿಗೆ ಸಿಕ್ಕೀರಿ” ಎ೦ದು ಉಸುರಿದ. ಯಶವಂತರಾಯರಿಗೆ 
ತಮ್ಮ ಮನಸಿನಲ್ಲಿದ್ದದ್ದನ್ನು ಸ್ಪಷ್ಟವಾಗಿ ಅವನಿಗೆ ಹೇಳಲು ಒಂದು ಸಂಧಿ 
ಸಿಕ್ಕಂತಾಯಿತು. 

“ಮುದುಕನ ಮ್ಯಾಗ ಇಷ್ಟೊಂದು ಕಕಲಾತಿ ಇದ್ದರ ನಾ ಹೇಳಿದ ಒಂದು 
ಮಾತು ಕೇಳು. ನನಗ ತ್ರಾಸ ಆಗಬಾರದು ಅ೦ತ ಮನಸಿದ್ದರ ನನ್ನ ಮಾತು 
ಕೇಳಬೇಕು” ಎ೦ದರು. 

ಬಾಪೂಸಾಹೇಬನಿಗೆ ಯಶವಂತರಾಯರು ಏನು ಹೇಳುವರೆಂಬುದು 
ಗೊತ್ತಿತ್ತು. ಈಗ ಹಾವನೂರಿಗೆ ಅವರು ಹೊರಡುವ ಉದ್ದೇಶವೇನೆಂಬುದೂ 
ಗೊತ್ತಿತ್ತು. ದಾದಾನ ಮೇಲಿನ ಫಿರ್ಯಾದಿಯನ್ನು ಹಿಂದೆಗೆದುಕೊಳ್ಳಲು 
ಹಾವನೂರರವರ ಮನವೊಲಿಸುವುದು ಅವನಿಗೆ ಬೇಕಾಗಿರಲಿಲ್ಲ. ಅದನ್ನು 
ಯಶವಂತರಾಯರೆದುರು ಆಡಿಯೂ ತೋರಿಸಿದನು. ಯಶವಂತರಾಯರಿಂದ, 
ಅದಕ್ಕೆ ಉತ್ತರವಲ್ಲದೆ ಉಪದೇಶವೂ ಸಿಕ್ಕಿತು. 

“ಒಟ್ಟು ನೀನು ಇಂಥವರ ಗೆಳೆತನಾನ ಬಿಡಬೇಕೂ ಅಂತ ನಾ ಹೇಳೂದು. 
ನಾಳೆ ಲಕ್ಷ್ಮೀಬಾಯಿ ಈ ಊರಿಗೆ ಬ೦ದರ, ನಾನ ನಿನ್ನ ವಿರುದ್ಧ ನಿಲ್ಲತೀನಿ 
ಅನ್ನೂ ಮಾತ ಮರೀಬ್ಯಾಡ” ಎಂದು ಎಚ್ಚರಿಕೆಯನ್ನು ಕೊಟ್ಟರು. 

ಆದರೆ ಬಾಪೂಸಾಹೇಬ ಎಂದಿನಂತೆ ಪ್ರತಿವಾದಿಸಿದ. ಪಡದಪ್ಪನ 
ಸಮರ್ಥನೆಯೂ ಆಯಿತು. ಮಾತಾಡುತ್ತ ಆಡುತ್ತ ಊರಲ್ಲಿ ಪಕ್ಷ- 
ಪಂಗಡಗಳಿರಬಾರದೆಂಬ ಮಾತಿಗೆ ಬಾಪೂಸಾಹೇಬ ಆ ತಪ್ಪನ್ನೆಲ್ಲ ಬಾಳಾಚಾರ್ಕರ 


ಗ್ರಾಮಾಯಣ ೨೫೧ 


ಮೇಲೆ ಹೊರಿಸಿದ. ಅವರೇ ತಪ್ಪು ಒಪ್ಪಿಕೊಂಡರೆ ಊರಲ್ಲಿ ಪಕ್ಷಗಳು ಏಳಲಿಕ್ಕಿಲ್ಲ 
ಎಂದೂ ಸೂಚಿಸಿದ. ಲಿಂಗಪುನ ಮಾತು ಬಂದಾಗ ಅದೆಲ್ಲ ಪಡದಪ್ಪನಿಗೇ 
ಗೊತ್ತೆಂದು ಹೇಳಿದ. ಕೊನೆಗೆ ಏನು ಮಾಡುವದೂ ಪಡದಪ್ಪನನ್ನು ಕೇಳಿಯೇ 
ಎ೦ದು ಗಟ್ಟಿಯಾಗಿಯೇ ಹೇಳಿದ. 

ಯಶವಂತರಾಯರೂ ಬಾಳಾಚಾರ್ಯರನ್ನು ಕೇಳಿಯೇ ತಮ್ಮ ಅಭಿಪ್ರಾಯ 
ತಿಳಿಸುವದಾಗಿ ಹೇಳಿದರು. ಅಲ್ಲಿಂದ ನೆಟ್ಟಗೆ ಆಚಾರ್ಯರ ಮನೆಗೇ ಹೋದರು. 
ಬಾಪೂಸಾಹೇಬ ಪಡದಪ್ಪವನರೊಡನೆ ಆಲೋಚನೆ ನಡೆಸಿದ. 

ಪಡದಪ್ಪನವರಿಗೆ ಶೇಷಪ್ಪನೊಡನೆ ಆದ ವಿರಸದಿಂದ ಹೆದರಿಕೆಯುಂಟಾಗಿತ್ತು 
ಶೇಷಪ್ಪ ಆ ಪಕ್ಷವನ್ನು ಸೇರಿದರೆ ಹೇಗೆ) ತಮ್ಮ ಜೊತೆಗಿರುವತನಕ ಬೇಕಾದಷ್ಟು 
ಸಹಾಯ ಮಾಡಿದ್ದ. ಲಕ್ಷ್ಮೀಬಾಯಿ ತಿರುಗಿ ಊರಿಗೆ ಬಂದರೆ, ಹೊಲಗಳನ್ನೆಲ್ಲ 
ಬಾಪೂಸಾಹೇಬ ರೈತರ ಹೆಸರಿನಲ್ಲಿ ಹಚ್ಚಬಹುದೆಂದು ಹೇಳಿದ್ದ. ಲಿಂಗಪ್ತನ 
ವಾರಸಾ ಪ್ರಕರಣದಲ್ಲಿಯೂ ಅವನ ಕಾಯದೇ ಸಹಾಯ ಅಗತ್ಯವಾಗಿತ್ತು. 
ಆದರೆ ಈಗ ಅವರನ್ನು ಯಾವುದಕ್ಕೂ ಕೇಳುವಂತಿರಲಿಲ್ಲ. ಅಂತಲೇ ಪಡದಪ್ಪನವರು 
ಇನ್ನೊಂದು ಉಪಾಯವನ್ನು ಯೋಚಿಸಿದರು. ಯಶವಂತರಾಯರು ಹೇಗೂ 
ಈಗ ಸಂಧಾನದ ಪ್ರಯತ್ನದಲ್ಲಿದ್ದಾರೆ. ಈಗಲೇ ಕೆಲ ಕರಾರುಗಳನ್ನು ಹಾಕಿ, 
ತೋರಿಕೆಗೆ ಸಂಧಾನವನ್ನು ಒಪ್ಪಿಕೊಂಡುಬಿಡಬೇಕು. ಈಗಲೇ 
ಯಶವಂತರಾಯರಿಗೆ "ನಮ್ಮ ಕರಾರುಗಳನ್ನು ತಿಳಿಸಿಬಿಡಬೇಕು. ಮೊದಲನೆಯದಾಗಿ 
ಲಿಂಗಪ್ಪನಿಗೆ ಗೌಡಿಕಿ ವಾರಸಾ ಹಕ್ಕು ದೊರೆಯಬೇಕು; ಅವನು ಊರ 
ಗೌಡನಾಗಬೇಕು. ಎರಡನೆಯದಾಗಿ ದಾದಾನ ಮೇಲಿನ ಫಿರ್ಯಾದಿ 
ಸರಕಾರದಲ್ಲಿರವದು; ಅದು ಖಟ್ಲೆ ರೀತಿಯಂತೆಯೇ ನಡೆಯಬೇಕು. 
ಹಾವನೂರವರು ತಾವು ಕೊಟ್ಟ ಫಿರ್ಯಾದಿಯನ್ನು ತಾವಾಗಿಯೇ 
ಹಿಂತೆಗೆದುಕೊಂಡರೆ ನೆಟ್ಟಗೆ. ಇಲ್ಲದಿದ್ದರೆ ದಾದಾ ಅವರ ಕ್ಷಮೆ ಕೇಳಿಕೊಳ್ಳಬೇಕು. 
ಈ ಕರಾರುಗಳಿಗೆ ಬಾಳಾಚಾರ್ಯರು ಒಪ್ಪಿಕೊಂಡುಬಿಟ್ಟರೆ ಊರಲ್ಲಿ ಪಕ್ಷ- 
ಪಂಗಡಗಳಿಗೆ ಅವಕಾಶವೇ ಇಲ್ಲ. 

ಆ ರಾತ್ರಿ ಊಟವಾದ ಮೇಲೆ ಬಾಪೂಸಾಹೇಬ ಯಶವಂತರಾಯರೆದುರು 
ಈ ಸೂಚನೆಯನ್ನು ಹೇಳಿದ. ಮೌನವಾಗಿ ಅದನ್ನೆಲ್ಲ ಕೇಳಿಕೊಂಡು, 
ಯಶವಂತರಾಯರು “ನಾ ಹೇಳಿದ್ದಕ್ಕೆ ಒಪ್ಪೂದಿಲ್ಲ ಅಂತ ಒಂದ ಮಾತಿನ್ಯಾಗ 
ಹೇಳಿದ್ದರ ಆಗತಿತ್ತಲ್ಲ! ಇಷ್ಟೆಲ್ಲ ದುಂಡು ಸುತ್ತೂದೇನೂ ಜರೂರ ಇರಲಿಲ್ಲ” 
ಎ೦ದು ಕಡ್ಡಿ ಮುರಿದಂತೆ ಒಂದು ಮಾತನಾಡಿ, ಹೆಚ್ಚು ಮಾತು ಬೆಳೆಸುವ 


೨೫೨ ಗ್ರಾಮಾಯಣ 


ಅಪೇಕ್ಷೆ ಇಲ್ಲದೆ ಮಲಗಿಬಿಟ್ಟರು. 

ನಸುಕಿನಲ್ಲಿಯೇ ಎದ್ದು ಕುದುರೆ ಹತ್ತಿ ಇಂದಂಪುರಿಗೆ 
ಹೊರಟುಹೋದರೆಂದು, ಬೆಳಕು ಹರಿದ ಮೇಲೆ ಬಾಪೂಸಾಹೇಬನಿಗೆ 
ಗೊತ್ತಾಯಿತು. ಮಾಮಾ ಸಿಟ್ಟಗೇಳುವರೆಂದು ಅವನಿಗೆ ಗೊತ್ತಿತ್ತು ಆದರೂ ಈ 
ಸುದ್ದಿ ತಿಳಿದ ಮೇಲೆ ಮತ್ತಷ್ಟು ದು:ಖವಾಯಿತು. ತಾನು ಮಾಡುತ್ತಿರುವದು 
ತಪ್ಪೋ ಸರಿಯೋ ಬಾಪೂಸಾಹೇಬನಿಗೆ ಗೊತ್ತಾಗುತ್ತಿರಲಿಲ್ಲ. ಮಾಮಾ ಒಮ್ಮೆಲೇ 
ಸಿಟ್ಟಿಗೆದ್ದು ಹೋದರಲ್ಲ ಎಂದು ಅದರ ಬಗ್ಗೆಯೇ ವಿಚಾರ ಮಾಡುತ್ತಿರುವಾಗಲೇ, 
ಇನ್ನೊಂದು ಸಮಾಚಾರವೂ ಅವನಿಗೆ ತಿಳಿದುಬಂತು. ಹವಾಲ್ದಾರರು ರಾತ್ರಿ 
ಬಂದು ದಾದಾನನ್ನು ಹಿಡಿಯಲು ಗೌಡರ ಮನೆಗೆ ಹೋದಾಗ, ದಾದಾನನ್ನು 
ಕುಲಕರ್ಣಿ ಶೇಷಪ್ಪ ತಾಲೂಕಾ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರ ಪಡಿಸಲು 
ಕರೆದುಕೊಂಡು ಹೋದನೆಂದು ಚ ತೇಗ ತಿಳಿದುಬಂತು. 


೨೩ 


ಜೈನರ ಜಿನ್ನಪ್ಪ ದಾದಾನ ಮೇಲಿನ ಖಟ್ಟೆಯಲ್ಲಿ ಜಾಮೀನಾಗಿ ಅವನನ್ನು 
ಬಿಡಿಸಕೊಂಡು ಬರಲು, ಪಾರ್ವತೆವ್ವ ಗೌಡತಿ ಹಾಗೂ ಬಾಳಾಚಾರ್ಕರ ಮಾತಿಗೆ 
ಮನ್ನಣೆಕೊಟ್ಟು ದಾದಾನ ಸ೦ಗಡ ತಾಲೂಕಿಗೆ ಪ್ರಯಾಣ ಬೆಳೆಸಿದ. ಬೆಳಗಿನ 
ಜಾವವಾಗಿತ್ತು ಮೂವರು ಹೋಗುವದು ಅಶುಭವೆಂದು ಜೊತೆಯಲ್ಲಿ ವಾಲೀಕಾರ 
ಮಲ್ಲಪ್ಪನೂ, ದಾದಾ, ಶೇಷಪ್ಪ, ಜಿನ್ನಪ್ಪ ಈ ತ್ರಿಮೂರ್ತಿಗಳ ಜೊತೆಯಲ್ಲಿ ನಡೆದಿದ್ದ. 
ಚೈತ್ರಮಾಸದ ಉರಿಬಿಸಿಲು ಮೂಡುವದರೊಳಗೆ ತಾಲೂಕು ಮುಟ್ಟುವಂತೆ 
ಇವರ ಕಾರ್ಯಕ್ರಮ ನಿಶ್ಚಿತಗೊಳಿಸಲಾಗಿತ್ತು. 

ವಾರಸಾ ತಕರಾರೀ ಅರ್ಜಿಯನ್ನು ಕಿತ್ತಿಹಾಕಿದ ಮಾಮಲೇದಾರರ ತೀರ್ಪಿನ 
ವಿರುದ್ದ ಪ್ರಾಂತಕಚೇರಿಗೆ ಪಾರ್ವತೆವ್ವನ ಅಪೀಲು ಮಾಡುವದು ಗೊತ್ತಾಗಿತ್ತು. 
ಈ ಅಪೀಲಿನ ಬಗ್ಗೆ ಹಾಗೂ ದಾದಾನನ್ನು ಜಾಮೀನಿನ ಮೇಲೆ ಬಿಡಿಸುವ ಬಗ್ಗೆ 
ತಗಲುವ ವೆಚ್ಚವನ್ನು, ಪಾರ್ವತೆವ್ವನ ಪರವಾಗಿ ಜಿನ್ನಪ್ಪ ಮಾಡಬೇಕೆಂದು ಗೊತ್ತಾಗಿತ್ತು 
ಶೇಷಪ್ಪನ ಸಲಹೆಯಂತೆ ಇನ್ನೂರು ರೂಪಾಯಿಯ ಹಮ್ಮಿಣಿಯನ್ನು ಜಿನ್ನಪ್ಪ 
ಟೊಂಕಕ್ಕೆ ಬಿಗಿದುಕೊಂಡಿದ್ದ. 

ಜಿನ್ನಪ್ಪನಿಗೆ ಎ೦ದಿಲ್ಲದ ಉತ್ಸಾಹ ಹಾಗೂ ಸ೦ಭ್ರಮಗಳುಂಟಾಗಿದ್ದವು. 
ಅವನು ತನಗೆ ತಿಳಿಯಹತ್ತಿದ ಮೇಲೆ ಐವತ್ತು ಮಳೆಗಾಲಗಳ್ನನು ನೋಡಿದ್ದಾಗಿ 


ಗ್ರಾಮಾಯಣ ೨೫೩ 


ಹೇಳುತ್ತಿದ್ದನು. ಯಾವ ವರ್ಷ ತೀರ ಹೆಚ್ಚು ಮಳೆ ಬಿತ್ತು ಯಾವ ವರ್ಷ ತೀರ 
ಕಡಿಮೆ ಮಳೆಯಾಯಿತೆಂದು ಹೇಳುವಷ್ಟು ಅವನ ಸ್ಮರಣಶಕ್ತಿ ಜಾಗೃತವಾಗಿತ್ತು. 
ತಾನು ಕೆಲಸ ಮಾಡುವ ಹೊಲ-ತೋಟಗಳಲ್ಲಿ ಒಂದು ಮಣ್ಣು ಹೆಂಟೆ ಅತ್ತಿತ್ತ 
ಕದಲಿದರೂ ಅವನಿಗೆ ತಿಳಿಯುತ್ತಿತ್ತು ಆದರೆ ತನ್ನ ಜೀವನದಲ್ಲಿ ಅವನೆಂದೂ 
ತಾಲೂಕನ್ನು ನೋಡಿರಲಿಲ್ಲ. ಮೊಟ್ಟ ಮೊದಲನೆಯ ಸಲ ತಾಲೂಕಿಗೆ ನಡೆದದ್ದರಿಂದ 
ಅವನ ಮನಸ್ಸು ವಿಚಿತ್ರ ಭಾವನೆಗಳಿಂದ ಗೊ೦ದಲಗೆಟ್ಟಿತ್ತು ಶೇಷಪ್ಪನಿಗೆ ಈ 
ಮಾತನ್ನು ಕೇಳಿ ಇದೂ ಒಂದು ಅನುಕೂಲವೇ ಅನ್ನಿಸಿತು. 

ತಾಲೂಕು ಕಚೇರಿಯ ಆವಾರದಲ್ಲಿ ದಾದಾ ಹಾಗೂ ಜಿನ್ನಪ್ಪ ಇವರನ್ನು 
ಬಿಟ್ಟು ಶೇಷಪ್ಪ ಕಚೇರಿಯ ಒಂದು ಕೋಣೆಯಲ್ಲಿ ಹೋಗಿ ಕುಳಿತ. ಖಾಕೀ 
ಸಮವಸ್ತ್ರ ಧರಿಸಿದ ಪೋಲೀಸರು ಅತ್ತಿತ್ತ ಓಡಾಡುವದನ್ನು ನೋಡಿ ಜಿನ್ನಪ್ಪನಿಗೆ 
ಹರಣವೇ ಹಾರಿದಂತೆನಿಸಿತು. 

“ದಾದಾ, ಹೊರಗ ಆ ಬೈಲಾಗ ಕು೦ತರ ಪಾಡಾಗಕಿಲ್ಲ? ಮಲ್ಲ ಇಲ್ಲೇ 
ಇರತಾನು. ಕುಲಕರ್ಣ್ಯಾರು ಹೊರಗ ಬಂದು ಕರೀ ಅಂತ ಹೇಳಿದಮ್ಯಾಗ 
ನಮಗ ಒಂದು ಆ ಮಜುಕೂರ ತಿಳಿಸತಾನು” ಎಂದು ತಾಲೂಕ ಕಚೇರಿಯಿಂದ 
ಹೊರಗೆ ಬೀಳುವ ಸೂಚನೆ ಮಾಡಿದ. 

ದಾದಾನಿಗೆ ಈ ಮಾತು ಒಪ್ಪಿಗೆಯಾಗಲಿಲ್ಲ. ಆವಾರದಲ್ಲಿಯೇ ಜನರು 
ಗುಂಪು ಗುಂಪಾಗಿ ಕುಳಿತು ಹರಟೆ ಕೊಚ್ಚುತ್ತಿರುವಾಗ ಹೊರಗೇಕೆ ಹೋಗಬೇಕು? 
“ಇರಲಿ ಬಿಡು ಕಾಕ, ಇಲ್ಲೇ ನೆಳ್ಳ ಐತಿ; ನೆಲಾನು ಹಸನ ಐತಿ. ಮತ್ತ ಹೋಗಿ 
ಕುಂಡ್ರೂದರ ಎಲ್ಲೆ ಈ ಕೆಟ್ಟ ಬಿಸಿಲಿನ್ಯಾಗ?” ಎಂದು ದಾದಾ ಜಿನ್ನಪ್ಪನ ಮಾತಿಗೆ 
ಲಕ್ಷ್ಯವನ್ನೇ ಕೊಡಲಿಲ್ಲ. 

ಜಿನ್ನಪ್ಪನ ಕಾಲು ನಿಂತಲ್ಲಿಯೇ ನಡುಗುತ್ತಿದ್ದವು. ಹುಬ್ಬಿನ ಮೇಲೆ ಬೆವರುಹನಿ 
ಸಾಲುಗಟ್ಟಿತ್ತು. ಪೋಲೀಸರು ಬಂದು, ದಾದಾನ ಮೇಲೆ ವಾರಂಟು ಜಾರಿಮಾಡಿ, 
ಅವನನ್ನು ಜೇಲಿಗೆ ಹಾಕಿದರೆ ಏನು ಗತಿ? ಅವನನ್ನು ಒಳಗಿಂದೊಳಗೆ 
ಕೊರೆಯುತ್ತಿದ್ದ ಚಿಂತೆ ಇದು. ದಾದಾನನ್ನು ಪೋಲೀಸರಿಗೆ ಒಪ್ಪಿಸಿ ಮರಳಿಹೋದರೆ 
ಊರಲ್ಲಿ ಮುಖ ತೋರಿಸದಂಥ ಪರಿಸ್ಥಿತಿ, ಪಾರ್ವತೆವ್ವನೆದುರಿಗೆ ಆಣಿ ಮಾಡಿ, 
ಜಾಮೀನು ಕೊಟ್ಟು, ದಾದಾನ ಮೇಲಿನ ವಾರ೦ಟು ರದ್ದು ಮಾಡಿಸಿಕೊಂಡು 
ಬರುವದಾಗಿ ಹೇಳಿಬಂದ ತಾನು ಆ ವಚನ ಪಾಲಿಸದಿದ್ದರೆ ಹೇಗೆ? ಇತ್ತ 
ಶೇಷಪ್ಪನಲ್ಲಿಯೂ ಅವನಿಗೆ ನಂಬಿಕೆಯಲ್ಲ. ಕಚೇರಿಗೆ ಹೋದ ಕೂಡಲೆ “ಎಲಿಗೆ 
ಸುಣ್ಣಾ ಹಚ್ಚೂದರಾಗ ದಾದಾನ ವಾರ೦ಟು ರದ್ದಾತಂತ ತಿಳಿ” ಎಂದು ಹೇಳಿದ 


೨೫೪ ಗ್ರಾಮಾಯಣ 


ಮಹಾರಾಯ, ತಾಸು ಕಳೆದರೂ ಹೊರಗೆ ಬರಬಾರದೆಂದರೆ? ಜಿನ್ನಪ್ಪನಿಗೆ 
ಮೊದಲಿನಿಂದಲೂ ಈ ಲೆಕ್ಕಣಿಕೆಯ ವೀರರನ್ನು ಕಂಡರೆ ಭೀತಿ. ಅವನ ಮನಸಿನಲ್ಲಿ 
ಇಲ್ಲದ ಸಂಶಯಗಳು ತಾಂಡವವಾಡಹತ್ತಿದವು. ಹೇಳಿಕೇಳಿ ಶೇಷಪ್ಪ ಪಡದಪ್ಪನ 
ಪಕ್ಷದವ. ಅನಾಯಾಸ ದಾದಾನನ್ನು ಕಚೇರಿಗೆ ತಂದು ಜೇಲಿಗೆ ಅಟ್ಟಿ, 
“ಮಾಮಲೇದಾರರು ಜಾಮೀನಿನ ಮೇಲೆ ಬಿಡೂದುಲ್ಲ ಅಂತಾರಲ್ಲೊ' ಎಂದು 
ದನಿಯೆಳೆದರೆ ಏನು ಗತಿ? ಶೇಷಪ್ಪನ ಇತಿಹಾಸವೆಲ್ಲ ಇಂಥ ಕಥೆಗಳಿಂದಲೇ 
ಚಿತ್ರಿತವಾಗಿತ್ತು. ಈ ವಿಚಾರಗಳಿಂದ ಜಿನ್ನಪ್ಪನಿಗೆ ಅಲ್ಲಿ ಕೂಡಲಾಗಲಿಲ್ಲ. ಅದರ 
ಹಾಗೆ ಹೇಳಿ ದಾದಾನ ನಿಶ್ಚಿಂತವಾದ ಮನಸ್ಸನ್ನು ಕದಡಿಸುವ ಹಾಗೂ ಇಲ್ಲ. 
ಹೀಗಾಗಿ ಜಿನ್ನಪ್ಪನು ನಿಂತಲ್ಲಿಯೇ ನಡುಗುತ್ತ ಕಾತರಭಾವದಿಂದ ಶೇಷಪ್ಪನ 
ಮಾರ್ಗಪತೀಕ್ಷೆ ಮಾಡಹತ್ತಿದನು. 

ಜಿನ್ನಪ್ಪನಿಗೆ ನಿಮಿಷಗಳು ಯುಗಗಳಾಗಿ ಪರಿಣಮಿಸಿದುವು. ದಾದಾ 
ಕುತೂಹಲದಿಂದ, ಆದರೆ ನಿಶ್ಚಿಂತೆಯಿಂದ ಸುಮ್ಮನೆ ಅತ್ತಿತ್ತ ನೋಡುತ್ತಿದ್ದ. ಜಿನ್ನಪ್ಪ 
ಒಮ್ಮೆ ಬಿಳಿಯ ಮೀಸೆಯನ್ನು ತಿದ್ದಿಕೊಳ್ಳುತ್ತ, ರುಮಾಲು ಸರಿಮಾಡಿಕೊಳ್ಳುತ್ತ. 
ಬೆವರೊರೆಸಿಕೊಳ್ಳುತ್ತ, ಶೇಷಪ್ಪ ಹೊಕ್ಕ ಕೋಣೆಯಲ್ಲಿಯೇ ನಟ್ಟ ಕಣ್ಣುಳ್ಳವನಾಗಿ 
ನಿಂತಿದ್ದ. ಶೇಷಪ್ಪ ಬೇರೊಂದು ಕೋಣೆಯಿಂದ, ಜಿನ್ನಪ್ಪ ನಿಂತ ಸ್ಥಳಕ್ಕೆ ಅವನ 
ಹಿಂಬದಿಯಿಂದ ಬಂದು “ಜಿನ್ನಪ್ಪ ದಾದಾ ಇದ್ದಾನಿಲ್ಲೊ” ಎಂದು ಕೇಳಿದ್ದಾಗ 
ಜಿನ್ನಪ್ಪ ಮೆಟ್ಟಿಬಿದ್ದು ತಡವರಿಸುತ್ತ “ಇ...ಛ್ಲೇ...ಅ...ದಾ...ನ...ಲ್ರಿ ಎಂದ. ಶೇಷಪ್ಪ 
“ಹ೦ಗಾರ ನೆಟ್ಟಗಾತು, ಲಗೂನ ಒಂದು ರೂಪಾಯಿ ತಗಿ” ಎಂದು ಹೇಳಿದ್ದು 
ಕೇಳಿದಾಗ ಜಿನ್ನಪ್ಪನಿಗೆ ಇನ್ನೊಂದು ಪೇಚು ಬಿದ್ದಂತಾಯಿತು. 

ಸುತ್ತಲೂ ಜನರಿದ್ದಾರೆ, ಪೋಲೀಸರು ತಿರುಗಾಡುತ್ತಿದ್ದಾರೆ. ಹೇಳಿ ಕೇಳಿ 
ಕಚೇರಿ. ಇಂಥಲ್ಲಿ ಎಲ್ಲರಿಗೂ ಕಾಣುವಂತೆ ಹಮ್ಮಿಣಿಯನ್ನು ಬಿಚ್ಚಿ ಒಂದು 
ರೂಪಾಯಿ ತೆಗೆಯುವದು ಜಿನ್ನಪ್ಪನಿಗೆ ಇಷ್ಟವಿರಲಿಲ್ಲ. ಆದರೆ ರೂಪಾಯಿ ಈಗ 
ಇಲ್ಲ ಎಂದು ಹೇಳುವ ಧೈರ್ಯವೂ ಇರಲಿಲ್ಲ. ಏನೋ ವಿಚಾರಿಸಿದಂತೆ ಮಾಡಿ, 
“ರೂಪಾಯರೇ, ಈಗ ಕೆಲಸಾ ಸಾಗಸರಿ” ಎಂದು ಮೋಘಮ ಮಾತಾಡಿಬಿಟ್ಟ 

ಶೇಷಪ್ಪನಿಗೆ ಸಿಟ್ಟು ಬ೦ತು, ಜಿನ್ನಪ್ಪನನ್ನು ದುರುದುರು ನೋಡುತ್ತ ಎಡಗಡೆಗೆ 
ಕೈ ಬೀಸುತ್ತ “ಜಾಮೀನಿನ ಮ್ಯಾಲೆ ಬಿಡಲಿಕ್ಕೆ ಅರ್ಜಿ ಬರದದ. ಅದಕ್ಕ ಎಂಟಾಣೆ 
ತಿಕೀಟ ಹಚ್ಚಬೇಕು. ಸಾಗಸರಿ ಅಂದರ ಏನ ನನ್ನ ತಲಿ ಸಾಗಸಲಿ?” ಎಂದು 
ಅಕ್ಕಸದಿಂದಲೇ ನುಡಿದ. ಕೈಯಲ್ಲಿದ್ದ ಕಾಗದದ ಚೂರೊಂದನ್ನು ಮುದ್ದೆಮಾಡಿ 
ಬೀಸಾಡಿದ. 


ಗ್ರಾಮಾಯಣ ೨೫೫ 


ಜಿನ್ನಪ್ಪನ ಮುಖದಲ್ಲಿ ಹುಚ್ಚುಕಳೆ ಸುರಿಯಲಾರಂಭಿಸಿತು. ಬೈಸಿಕೊ೦ಡ 
ಹುಡುಗನಂತೆ, ಸಣ್ಣಮುಖ ಮಾಡಿಕೊಂಡು, ಮನಸ್ಸಿನಲ್ಲಿಯೇ ಏನೇನೋ 
ಒಟಗುಟ್ಟಿದ. ತಲೆಯ ಮೇಲಿನ ಚಿಂದಿಚಿಂದಿಯಾದ ರುಮಾಲನ್ನು ತೆಗೆದು, 
ಅದರ ಒಂದು ತುದಿಯಲ್ಲಿ ಕಟ್ಟಿದ ಮೂರಾಣೆ ಮೂರು ಬಿಲ್ಲಿ ಶೇಷಪ್ಪನ ಕೈಗೆ 
ಹಾಕಿ, “ಈಗ ಈಟ ರೊಕ್ಕ ಹೊಂಟಾವು, ಸಾಗ ಆಗಲಾಕಿಲಿ?” ಎಂದು 
ಹುಚ್ಚುನಗೆ ನಕ್ಕ. 

ಶೇಷಪ್ಪನಿಗೆ ಬ್ರಹ್ಮಾಂಡ ಸಿಟ್ಟು ಬಂತು. ಆದರೂ ತಡಕೊಂಡ. ರೈತರಿಂದ 
ಹಣವನ್ನು ಬಿಚ್ಚುವದು ತನ್ನ ಕರ್ತೃತ್ವಶಕ್ತಿಯಲ್ಲಿಯ ಒ೦ದು ಮಹತ್ತ್ವದ ಅಂಗವೆಂದು 
ಅವನು ಅಭಿಮಾನದಿಂದ ಹೇಳಿಕೊಳ್ಳುತ್ತಿದ್ದ. ಈಗ ಅದರ ಪರೀಕ್ಷಾಕಾಲವೇ 
ಒದಗಿ ಬಂದಿತ್ತು ರೈತ ಹೊಲದ ಫಸಲಿನ ಬಗ್ಗೆ ಉದಾರನಾಗಿರುವಷ್ಟು ಹಣದ 
ಬಗ್ಗೆ ಇರುವುದಿಲ್ಲ. ಜಿನ್ನಪ್ಪ ತನ್ನ ತೋಟದ ಫಸಲನ್ನೆಲ್ಲ ಕೇಳಿದ್ದರೆ ಸಂತೋಷದಿಂದ 
ಕೊಡಬಲ್ಲವನಾಗಿದ್ದ. ಆದರೆ ಹಣ ಕೊಡುವದೆಂದರೆ ಅವನ ಜೀವದ ಸುತ್ತು 
ಬರುತ್ತಿತ್ತು. ಅಂತಲೇ ಶೇಷಪ್ಪ ತಪಸ್ವಿಯ ತಾಳ್ಗೆಯಿಂದ, “ಈಗ ನಿನ್ನ ಹತ್ತರ 
ಇಷ್ಟ ಅವೇನು?” ಎಂದು ಗಾಳ ಹಾಕಿದ. 

ಸುಳ್ಳು ಹೇಳುವದು ಜಿನ್ನಪ್ಪನ ಮನೋಭಾವವೇ ಅಲ್ಲ. “ಈಟ ಅಂತ 
ತಿಳಕೊಂಡಿದ್ದಿರಿ. ನಮ್ಮಾಕಿ ಹುಡುಗನಿಗೆ ತಿನ್ನಾಕ ಏನರೆ ತೊಗೊ೦ಬಾ ಅ೦ತ 
ಬಗಲಬಂಡಿ ಬಕ್ಕಣದಾಗ ರೊಕ್ಕಾ ಹಾಕತೀನಂದಿದ್ದು. ಅಲ್ಲೇನರ 
ಹೊಂಡತಾವೇನೋ ನೋಡತೀವ್ರಿ” ಬಗಲಮಂಡಿಯ ಕಿಸೆಯಲ್ಲಿ ಕೈಹಾಕಿ, 
ಚಿಲುಮೇ, ತಂಬಾಕ, ಒಂದು ಕರೀ ಅರಿವೆಯ ಪಟ್ಟಿ, ಚಿಕ್ಕ ಬೆಣಚುಗಲ್ಲು, 
ಚಕಮಕಿ ಇವನ್ನೆಲ್ಲ ಒಂದೊಂದಾಗಿ ತೆಗೆದು ತೊಡೆಯ ಮೇಲೆ ಇಡಹತ್ತಿದ. 
ಜಿನ್ನಪ್ಪ ಆದಷ್ಟು ತಡವಾಗಲಿ, ಕೆಲಸ ಮುಗಿದುಹೋಗಲಿ ಎಂದು ವೇಳೆಯನ್ನು 
ಕೊಲ್ಲುವವ. ಆದರೆ ಶೇಷಪ್ಪನದೋ ಅಸಾಧ್ಯ ಗಡಿಬಿಡಿ. ತಾಳ್ಗೆಗೆಟ್ಟು ಆ 
ಸಾಮಾನುಗಳನ್ನೆಲ್ಲ ನೋಡುವದೇ ಒಂದು ಕೆಲಸವಾಯಿತು ಅವನಿಗೆ, ಕೊನೆಗೆ 
ಆ ಸಮುದ್ರ ಮಂಥನದಲ್ಲಿ ಹೊರಟ ರತ್ನವೆಂದರೆ, ಎರಡು ಚವಲಿಗಳು ಮಾತ್ರ. 

ಸಿಟ್ಟು ಬಂದಿದ್ದರೂ ಅದನ್ನು ತೋರಗೊಡದೆ, “ಇನ್ನೂ ಒಂದು ದುಡ್ಡು 
ಕಡಿಮೆ ಬಿತ್ತಲ್ಲೋ ಜಿನ್ನಪ್ಪಾ? ತಿಕೀಟು ಏನು ಉದ್ರಿ ಕೊಡತಾರಂತ ತಿಳದೀ 
ಏನು? ಮತ್ತ ಅರ್ಜಿ ಬರೆಯಾವಂಗ ಎಂಟಾಣೆ ಕೊಡಬೇಕು. ಜಾಮೀನ ಪತ್ರಾ 
ಬರೆಸಿ ಹಾಜರ ಮಾಡೋದು, ಜಾಮೀನಿನ ಮ್ಯಾಲೆ ಬಿಡಲಿಕ್ಕೆ ಹುಕುಂ 
ಬರೆಯೋದು ಇದೆಲ್ಲಾ ಮ್ಯಾಜಿಸ್ಟೇಟ-ಕಾರಕೂನನ "ಕಲಸ. ಅವನೂ ಏನ 
ಸಾಮಾನ್ಯ ಇಲ್ಲ. ಕನಿಷ್ಠ ನೂರ ರೂಪಾಯಿ ಕೊಡೂ ಅಂತ ಕೂತಿದ್ದ, ಬಡವ, 


೨೫೬ ಗ್ರಾಮಾಯಣ 


ಏನೂ ಅಲ್ಲ ಅಂತ ಅರದಾಡಿ ಐವತ್ತಕ್ಕ ಮುಗಿಸಿಕೊಂಡು ಬಂದೆ. ಅವನ್ನ ನಿಂತ 
ಕಾಲಮ್ಯಾಲೆ ಎಣಿಸಬೇಕು. ನೀನೆಲ್ಲರೆ ಚವಲಿ ಪಾವಲಿ ತಗದರ ಕೆಲಸ 
ನಡಿಯೂದಿಲ್ಲ. ನಿನಗ ಹೇಳಿರತೀನಿ ಜಿನ್ನಪ್ಪಾ: ತಾಲೂಕ ಕಚೇರ್ಯಾಗ ಕಾರಕೂನರು 
ಪಾವಲಿ ಅಂದರ ೨೫ ರೂ. ಆಠ ಆಣೆ ಅಂದರ ೫೦ ರೂ. ಒಂದ ರೂಪಾಯಿ 
ಅಂದರ ನೂರು ರೂಪಾಯಿ ಅಂತ ತಿಳಕೋಬೇಕಾಗತದ. ಒಂದು ರೂಪಾಯಿ 
ತಗಿ ಅಂತ ನಾ ಅಗಳೇ ಅಂದಾಗ ನೀನು ನೂರು ಅಂತ ತಿಳಕೋಬೇಕಾಗಿತ್ತು 
ನಿನ್ನ ಕಡೆ ಅಷ್ಟು ಇದ್ದಿಲ್ಲಾ ಅಂದರ ಊರಿಗೇ ಹೋಗು, ವ್ಯವಸ್ಥೆಮಾಡಿಕೊಂಡು 
ಬಾ. ತಿರುಗಿ ಬರೋತನಕಾ, ದಾದಾನ ಪೋಲೀಸರು-ಅಕಾ ಬಂದೂಕು 
ಹಿಡಕೊಂಡು ನಿಂತರಲ್ಲಾ-ಅವರ ಕೈಯಾಗ ಕೊಟ್ಟು ಹೋಗಬೇಕಾಗತದ”.. 
ಎಂದು ಒಂದು ದೀರ್ಪ ಭಾಷಣವನ್ನೇ ಬಿಗಿದು, ಅದರ ಪರಿಣಾಮವನ್ನು 
ಜಿನ್ನಪ್ಪನ ಮುಖದ ಮೇಲೆ ಓದಹತ್ತಿದ. 

ಇನ್ನು ಹಮ್ಮಿಣಿ ಬಿಚ್ಚದೆ ನಿರ್ವಾಹವಿಲ್ಲವೆಂದು ಜಿನ್ನಪ್ಪನಿಗೆ ಗೊತ್ತಾಯಿತು. 
ಅಸಹಾಯನಾಗಿ ಅದನ್ನು ಬಿಚ್ಚಿ, ಐವತ್ತು ರೂಪಾಯಿ ಎಣಿಸಿ ಶೇಷಪ್ಪನ ಕೈಗೆ 
ಹಾಕುತ್ತ “ಕುಲಕಣ್ಯಾರ, ನೀ ಹೇಳದ್ದಾಂಗ ರೂಪಾಯಿ ಕೊಟ್ಟ ಕುಂತೀನು, 
ಜಾಮೀನಿನ ಮ್ಯಾಗ ಹುಡುಗನ್ನ ಗಡಾನ ಮೋಕಳೀಕ ಮಾಡಬೇಕ ನೋಡ 
ಮತ್ತ” ಎಂದು ಹತ್ತುಸಾರೆ ಅಂದ ಮಾತನ್ನೇ ಅಂದ. ಎಣಿಸಿದ ರೂಪಾಯಿಗಳನ್ನೇ 
ಮತ್ತೆ ಎಣಿಸಿದ. 

“ಅದಕ್ಕಾಕೋ ಚಿ೦ತಿ ಜಿನ್ನಪ್ಪ ಈಗ ನಾ ಒಳಗ ಹೋಗಿ ಅರ್ಜಿ ಮ್ಯಾಲೆ 
ಶರಾಬರೆಸಿದ ಕೂಡಲೇ ಪೋಲೀಸರು ಬರತಾರ. ದಾದಾ ಅವರ ಜೋಡೀ 
ಹೋಗಿ ಮಾಮಲೇದಾರ ಮುಂದ ನಿಲ್ಲಬೇಕು. ನೀನೂ ಹೋಗಬೇಕಾಗತದ 
ಅವನ ಜತೀಲೆ, ಜಾಮೀನ ಆಗತೀಯಾ ಅಂತ ಕೇಳತಾರ. ನೀ ಹೂಂ ಅನ್ನು 
ತೀರಿತು” ಎಂದು ಹೇಳದವನೇ ಶೇಷಪ್ಪ ಕಚೇರಿಯ ಒಂದು ಕೋಣೆಯನ್ನು 
ಹೊಕ್ಕ. 

ಅವನು ಹೇಳಿದಂತೆ ಪೋಲೀಸ ಹವಾಲ್ಟಾರನು ಬಂದು ದಾದಾನನ್ನು 
ಮಾಮಲೇದಾರರ ಮುಂದೆ ಒಯ್ದು ನಿಲ್ಲಿಸಿದ. ದಾದಾನನ್ನು ಜಾಮೀನಿನ ಮೇಲೆ 
ಬಿಡುವ ಹುಕುಮು ಆಯಿತು. ಶೇಷಪ್ಪ ಪೋಲೀಸ ಹವಾಲ್ದಾರನಿಗೆ “ಎಲೆ 
ಅಡಿಕೆ” ಕೊಡಲು “ನಾಲ್ಕಾಣೆ ತಗಿ” ಎಂದಾಗ ಜಿನ್ನಪ್ಪ ತಡವರಿಸದೆ ಹಮ್ಮಿಣಿ 
ಬಿಚ್ಚಿದ. ಅತ್ತಿತ್ತ ಹುಡುಕಾಡಿದಂತೆ ಮಾಡಿ “ಚಿಲ್ಲರ ಇಲ್ಲಲ್ಲರೀ ಕುಲಕಣ್ಯಾರ” 
ಎಂದು ಶೇಷಪ್ಪನ ಮುಖ ನೋಡಿದ. 


ಗ್ರಾಮಾಯಣ ೨೫೭ 


“ನಾಲ್ಕಾಣೆ ಅಂದರ ಇಪ್ಪತ್ತೈದು ರುಪಾಯೋ ಮಹಾರಾಯಾ। ನಾ 
ಆಗಲೇ ಹೇಳಿದ್ದು ಇಷ್ಟ ಲಗೂನ ಮರತೇನು?” ಎಂದು ಶೇಷಪ್ಪ ನಗೆಯಾಡಿದ. 

ಹಮ್ಮಿಣಿಯೊಳಗಿನ ಹಣದ ಆಯುಷ್ಯ ಕ್ಷಯವಾಗುವುದನ್ನು ನೋಡಿ 
ಜಿನ್ನಪ್ಪನಿಗೆ ಚೇಳು ಕಡಿದಂತಾಗಿತ್ತು. ತಾಲೂಕ ಕಚೇರಿಗೆ ಬಂದ ಮೊಟ್ಟಮೊದಲ 
ಅನುಭವ ಅವನಿಗೆ ಕಟುವಾಗಿ ಪರಿಣಮಿಸಿತ್ತು. ಸುತ್ತಲಿನ ಅಪರಿಚಿತ ಜನರು, 
ಯಮದೂತರಂತೆ ನಿಂತ ಪೋಲೀಸರು, ಆತ್ಮೀಯತೆಯ ಗಂಧವೇ ಇಲ್ಲದ 
ಸರಕಾರೀ ಕಟ್ಟಡ ಇವೆಲ್ಲವುಗಳಿಂದ ಪಾರಾಗಿ ಒಮ್ಮೆ ಊರು ಸೇರಿದರೆ ಸಾಕೆನಿಸಿತ್ತು. 
ಇನ್ನೊಮ್ಮೆ ಕಚೇರಿಗೆ ಕಾಲು ಹಾಕುವದೇ ಸಾಧ್ಯವಿಲ್ಲವೆಮದು ಮನಸಿನ್ನಿಯೇ 
ಪ್ರತಿಜ್ಞೆ ಮಾಡುತ್ತ, ಹಮ್ಮಿಣಿಯಿ೦ದ ಇಪ್ಪತ್ತೈದು ರೂಪಾಯಿ ಬಿಚ್ಚಿ ಶೇಷಪ್ಪನ 
ಕೈಗಿತ್ತ. 

ತಾಲೂಕ ಕಚೇರಿಯಿಂದ ತಿರುಗಿ ಹೊರಟಾಗ ಜಿನ್ನಪ್ಪನ ಮುಖ 
ಸಂತೋಸಚಿಂದ ಅರಳಿತ್ತು. ಏನೇ ಆಗಲಿ. ಒಮ್ಮೆ ದಾದಾನ ಮೇಲಿನ ವಾರಂಟು 
ರದ್ದುಪಡಿಸಿಕೊಂಡೆವಲ್ಲ ಎ೦ಬ ಉತ್ಸಾಹ, ಹಮ್ಮಿಣಿ ಹಗುರಾದ ವಿಷಾದವನ್ನೂ 
ಕೂಡ ಅರ್ಧಕ್ಕರ್ಧ ಕಡಿಮೆ ಮಾಡಿತ್ತು. 

ಲಿಂಗಪುನ ವಾರಸಾ ಸಂಬಂಧದಲ್ಲಿ ಮಾಮಾಲೇದಾರರು ಮಾಡಿದ 
ಹುಕುಮಿನ ಎರುದ್ಧ ಅಪೀಲು ಮಾಡುವ ಕೆಲಸವೊಂದೇ ಇನ್ನು ಉಳಿದಿತ್ತು 
ಅದನ್ನೊಂದು ಮುಗಿಸಿಕೊಂಡು ಊರಿಗೆ ಮರಳಿದರೆ ಕೃತಕೃತ್ಯನಾದಂತೆ ಎಂಬ 
ಉತ್ಸಾಹದಲ್ಲಿದ್ದ ಜಿನ್ನಪ್ಪ ಶೇಷಪ್ಪನಿಗೆ ದಾರಿಯಲ್ಲಿ ನೆನಪು ಮಾಡಿಕೊಟ್ಟ. 

“ಹೌದಲ್ಲೋ, ಅದೊಂದು ಕೆಲಸ ನಾ ಮರತ ಬಿಟ್ಟಿದ್ದೆ. ನೆನಪು ಮಾಡಿದ್ದು 
ಛಲೋ ಮಾಡಿದಿ. ವಕೀಲರ ಮನಿಗೆ ಹೋಗೋಣ ನಡಿ. ತಾಸಿನ್ಯಾಗ ಆ 
ಕೆಲಸ ಮುಗಿಸಿಕೊಂಡು ಪ್ಯಾಟೀ ಕಡಿಗೆ ಹೋಗಿ ಬರೂಣಂತ” ಎಂದು ಶೇಷಪ್ಪ 
ಈ ತ್ರಿಮೂರ್ತಿಗಳನ್ನು ಪರಿಚಯಸ್ಥರಾದ ಒಬ್ಬ ವಕೀಲರ ಕಡೆಗೆ ಕರೆದುಕೊ೦ಡು 
ನಡೆದ. 

ಶೇಷಪ್ಪ ತೋರಿಸಿದ ಕಾಗದಪತ್ರಗಳನ್ನೆಲ್ಲ ತಮ್ಮ ವೃತ್ತಿಗೊಪ್ಪುವ 
ಸಾವಧಾನದಿಂದ ವಕೀಲರು ನೋಡಿಕೊಂಡರು. ಶೇಷಪ್ಪನಿಗೆ ಏನೇನೋ 
ಪ್ರಶ್ನೆಗಳನ್ನು ಮಾಡಿ ಮಾಹಿತಿಯನ್ನೂ ಕಲೆ ಹಾಕಿದರು. ಆ ಮೇಲೆ ಚಾಳೀಸು 
ತೆಗೆದು ಟೇಬಲ್‌ ಮೇಲೆ ಇಡುತ್ತ “ಅಪೀಲು ಮಾಡಿದರ, ಮಾಮಲೇದಾರರ 
ಆರ್ಡರು ನಿಶ್ಚಿತ ರದ್ದ ಆಗತದ. ಕೇಸ ಗಟ್ಟಿಮುಟ್ಟ ಆದ” ಎಂದು ಆಸೆ ಹುಟ್ಟಿಸುವ 
ಮಾತುಗಳನ್ನಾಡಿದರು. 


೨೫೮ ಗ್ರಾಮಾಯಣ 


“ಹಂಗಾರ ಅಪೀಲು ದಾಖಲ ಮಾಡಿ. ಪಾರ್ವತೆವ್ಟನ ಕಡೀ೦ದ ವಕೀಲಿ 
ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಬ೦ದೀನಿ. ಅಪೀಲುಅರ್ಜಿ 'ಬರಿಸಿಕೊಟ್ಟರ ಅವರ 
ಸಹಿಮಾಡಿಸಿ ಕಳಿಸಿ ಕೊಡತೀನಿ” ಎಂದು ಶೇಷಪ್ಪ ಹೇಳಿದ. 

“ವಕೀಲಿ ಪತ್ರ ತಂದೀರೆಪ. ಅದರ ಫೀ ಹಣ ಎಲ್ಲದ?” ಎಂದು 
ನಯವಾಗಿಯೇ ಕೇಳಿ ವಕೀಲರು ಜೋರಾಗಿ ಆಕಳಿಸಿದರು. 

“ಅಂದ್ಹಂಗ ವಕೀಲರ ಫೀ ಕೊಡಬೇಕಲ್ಲ ಜಿನ್ನಪ್ಪ?” ಎಂದು ಶೇಷಪ್ಪ 
ಜಿನ್ನಪ್ಪನ ಮುಖ ನೋಡಿದ. 

ಮತ್ತೊಂದು ಪ್ರಸಂಗದಲ್ಲಾಗಿದ್ದರೆ ಜಿನ್ನಪ್ಪ ಏನು ಉತ್ತರ ಹೇಳುತ್ತಿದ್ದನೋ 
ಏನೋ! ಆದರೆ ಈಗ ಅವನು ಲಿಂಗಪ್ಪನ ವಾರಸಾ ರದ್ದುಪಡಿಸುವ ಹುರುಪಿನಲ್ಲಿದ್ದ 
ತಟ್ಟನೇ ಹಮ್ಮಿಣಿ ಬಿಚ್ಚಿ, “ಏಟ ಕೊಡಬೇಕಾದೀತರಿ?” ಎಂದು ಕೇಳಿದ. ಶೇಷಪ್ಪ 
ಕರಪಲ್ಲವಿಯಿಂದ ಒಂದು ಬೆರಳು ತೋರಿಸಿ, ನೂರು ರೂಪಾಯಿಯೆಂದು 
ಸೂಚಿಸಿದ. ಜಿನಪ್ಪನಿಗೆ ಎದೆ ಧಸಕ್ಕೆಂದರೂ ಅದನ್ನು ತೋರಗೊಡದೆ ರೂಪಾಯಿ 
ಎಣಿಸತೊಡಗಿದ. ಶೇಷಪ್ಪ ವಕೀಲರಿಗೆ ಅಷ್ಟು ಕೊಟ್ಟು ಅದನ್ನು ತೋರಗೊಡದೆ 
ರೂಪಾಯಿ ಎಣಿಸತೊಡಗಿದ. ಶೇಷಪ್ಪ ವಕೀಲರಿಗೆ ಅಷ್ಟು ಕೊಟ್ಟು “ಇಷ್ಟರ 
ಮ್ಯಾಲ ಈ ಕೆಲಸಾ ಮುಗಿಸಿಕೊಡಬೇಕು” ಎಂದು ದೇಶಾವರಿ ಮಾಡುತ್ತ 
ಬಿನ್ನವಿಸಿದ. 

ಅವರಿಗೂ ಈ ಹಿಡಿತ-ಪೇಚುಗಳೆಲ್ಲ ಗೊತ್ತು. ಆದ್ದರಿಂದ, “ಈಗ ಇಷ್ಟ 
ಕೊಡೂ ಮನಸಿದ್ದರೆ ಕೊಡಿರಿ. ಮುಂದ ಕೆಲಸಾ ನಡಸೂ ಮುಂದ, ಮತ್ತ ಅದ 
ಅಲ್ಲಾ” ಎಂದು ಧೋರಣೆಯಿಂದ ಮಾತಾಡುತ್ತ ಎದ್ದರು. 

ಇದೇ ಸಂಧಿ ಸಾಧಿಸಿ ಶೇಷಪ್ಪ “ನಮ್ಮ ಹುಡುಗ ಇಲ್ಲೇ ನಿಂತಾನಲ್ಲಾ, 
ಇವನ ಮ್ಯಾಲ ಒಂದು ಕ್ರಿಮಿನಲ್‌ 'ಕೇಸ ಹಾಕ್ಯಾರ. ಅದಾವತೀಲೆ ಹಾಕಿದ 
ಖೊಟ್ಟಿ ಖಟ್ಲೆ ಏನೆಪ್ರಾ ಈಗ ಜಾಮೀನ ಕೊಟ್ಟು ವಾರಂಟ ರದ್ದಮಾಡಿಸೇದ. 
ನಾಳೆ ಒಂದು ವ್ಯಾಳ್ಯಾ ಖಟ್ಟೆ ನಡೆದರ, ನೀವ ಖುದ್ಧ ನಿಂತು ಖಟ್ಲೆ ನಡಸಿ 
ಕೊಡಬೇಕು. ಅಂವಾ ತೀರ ಬಡವ, ಧರ್ಮಾರ್ಥ ಕೆಲಸ ಅಂತ ತಿಳಿದ ನೀವು 
ಕೆಲಸ ಮಾಡಬೇಕು” ಎಂದು ಹುಸಿನಗೆ ನಗುತ್ತ ಬಿನ್ನವಿಸಿದ. 

ವಕೀಲರ ಮುಖ ಒಮ್ಮೆಲೆ ಗಂಭೀರವಾಯಿತು; ಹುಬ್ಬು ಗಂಟಿಕ್ಕಿದವು; 
ಕಣ್ಣನೋಟ ಒಮ್ಮೆಲೆ ಕೂರಾಯಿತು. ಮೋಡ ಮುಸುಕಿ, ಕತ್ತಲೆಗವಿದ ಮೇಲೆ 
ಮೋಡ ಗದ್ದರಿಸುವಂತೆ ಗದ್ದರಿಸಿದರು, “ಕ್ರಿಮಿನಲ್‌ ಕೇಸ ಅಂತೀರಿ, ಪುಕಟ 
ಖಟ್ಟೆ ನಡಸಂತೀರಿ ತಿಳಿಯೂದಲ್ಲ ಕತ್ತಿಗೆ ಜ್ವರಾ ಬರುವಂಥಾ ಮಾತ ಆಡಬ್ಬಾಡಿ. 


ಗ್ರಾಮಾಯಣ ೨೫೯ 


ನನ್ನ ಜನ್ಮದಾಗ ನಾನು ಫೌಜದಾರಿ ಖಟ್ಟಿ ನೂರು ರೂಪಾಯಿ ಕೆಳಗ ತೊಗೊಂಡು 
ನಡಿಸಿಲ್ಲ. ನಮಗೂ ಕೋರ್ಟಿನಾಗ ಕಿಮ್ಮತ್ತು ಇರತದೇನಪಾ” ಎಂದು ದುರುದುರು 
ನೋಡಿದರು. 

ಆದರೆ ಶೇಷಪ್ಪ ಬಿಡಲಿಲ್ಲ. “ಊರಗಾರಿಕೆ ಕೆಲಸ ನೋಡಿ, ಹೋಳಿಹುಣ್ಣಿವಿ 
ಬ್ಯಾಟಿ ಕಾಲಕ್ಕ ಊರ ಮಾನ ಕಾಯಲಿಕ್ಕೆ ಅಂತ, ಇಂವಾ ಬಡಿದಾಡಿ ಬಂದ. 
ಈಗ ರೊಕ್ಕಾ ಕೊಡಬೇಕೂ ಅಂದರ ಊರ ಜನರೆಲ್ಲ ಪಟ್ಟೀ ಹಾಕಿ 
ಕೊಡಬೇಕಾಗತದ. ಅದಕ್ಕ ನಿಮಗ ನಾ ಹೇಳಬೇಕಾತು” ಅಂದ. 

“ಖಟ್ಲೆ ಹಿಯರಂಗಿಗನಕಾ ಬರಲಿ. ಬಡವ, ಊರಗಾರಿಕಿ ಕೆಲಸಾ 
ಅಂದಮ್ಯಾಲ ಏನೋ ಒಂದ ಹತ್ತಿಪ್ಪತ್ತು ರೂಪಾಯಿ ಸವಲತ್ತು ತೋರಿಸಬಹುದು. 
ಪುಕಟ ಫೌಜದಾರಿಕಿ ಮಾತ್ರ ಇಲ್ಲಿ ನಡಿಯೂದುಲ್ಲ ಮತ್ತ” ಎಂದು ವಕೀಲರು 
ತಮ್ಮ ವಿನೋದಕ್ಕೆ ತಾವೇ ಗಟ್ಟಯಾಗಿ ನಕ್ಕರು. 

ಪೇಟೆಗೆ ಬಂದಾಗ ಜಿನ್ನಪ್ಪನ ಹತ್ತರ ಉಳಿದ ಹಣವೆಂದರೆ ಕೇವಲ 
ಇಪ್ಪತ್ತೈದು ರೂಪಾಯಿ ಮಾತ್ರ. ಶೇಷಪ್ಪ ಧೋತರ ಜೋಡು. ಬೆಲ್ಲದ ಪೆಂಟಿ. 
ಮೊಚ್ಚೆಯ ಜೋಡು, ಹೀಗೆ ಏನೇನೋ ಸಾಮಾನು ಖರೀದಿ ಮಾಡಿಕೊಳ್ಳುವ 
ವಿಚಾರವನ್ನಿಟ್ಟುಕೊ೦ಡದ್ದು ಜಿನ್ನಪ್ಪನಿಗೆ ತಿಳಿಯಿತು. “ಕುಲಕಣ್ಕಾರ. ನನ್ನ ಕಡೆ 
ಉಳಿದ ಹತ್ತೆಂಟು ರೂಪಾಯಿಲೇ ನಾ ಸಂತೀ ಮಾಡಬೇಕಾಗೇತಿ. ನಿಮ್ಮ ಕಡೆ 
ರೊಕ್ಕ ಇದ್ದರ ಸಾಮಾನು ಖರೀದಿ ಮಾಡೂದು ವಾಜಿಮಿ” ಎಂದು 
ನಯವಾಗಿಯೇ ಸೂಚಿಸಿದ. 

ಶೇಷಪ್ಪ ಈ ಮಾತು ಕೇಳಿದ ಕೂಡಲೇ ಮತ್ತೊಂದು ಸೋಗು ತೆಗೆದ. 
ಎಲ್ಲಿಲ್ಲದ ಸಿಟ್ಟಿನ ಅವಿರ್ಭಾವ ಅವನಲ್ಲಿ ಬಂದಿತು. “ಅಲ್ಲೋ ಜಿನ್ನಪ್ಪ, ಕಚೇರಿ 
ಕಾರಕೂನರಿಗೆ, ಪೋಲೀಸರಿಗೆ ವಕೀಲರಿಗೆ ಕೊಡುವಾಗ ನಿನ್ನ ಕಡಿಗೆ ದುಡ್ಡು 
ಇತ್ತು. ಅದಕ್ಕೆಲ್ಲ ಕೊಟ್ಟು ನೀ ಬರಿಗೈ ಆಗಿರಬಹುದೇನಪಾ. ಆದರ ಮನಿ 
ಕೂಳು ತಿಂದು ನಿಮ್ಮಂಥವರ ಕೆಲಸ ಮಾಡಲಿಕ್ಕೆ ಅಡ್ಡಾಡಿ ನಾನೂ ಬರಿಗೈ 
ಆಗೀನೇನಪಾ. ನಾ ಅನಕಾ ಸ೦ತೀ ಮಾಡಲಿಕ್ಕೇ ಬೇಕು. ಇದಕ್ಕೆ ದಾರಿ ಏನು?” 
ಎಂದು ಕೇಳಿದ. 

“ದಾರಿ ಏನರಿ? ಊರ ದಾರಿ ಹಿಡಿದು ಗಾಡಿ ಬಿಡುದೊಂದು ದಾರಿ. 
ಮುಂಗಾರಿ ಅಡ್ಡಮಳಿ ಕವರಿಕೊಂಡು ಬಂದು ಗಂಟ ಬಿದ್ದಿತಂದರ ಹಳ್ಳಕಟ್ಟಿ, 
ಇಲ್ಲೇ ಶಾರದಾಗ ವಸ್ತೀ ಬೀಳಬೇಕಾದೀತು. ಇನ್ನೊಮ್ಮೆ ಬಂದಾಗ ಸಂತೀ 
ಮಾಡೀರಂತ” ಜಿನ್ನಪ್ಪ ಹೇಳಿದ. 


೨೬೦ ಗ್ರಾಮಾಯಣ 


“ಅದೆಲ್ಲಾ ಆಗೂದುಲ್ಲ ಏನಪಾ. ನಾ ಈಗ ವಕೀಲರ ಕಡೆ ಹೋಗಿ 
ಐವತ್ತು ರೂಪಾಯಿ ಇಸಗೊಂಡ ಬರತೀನಿ. ನಾಳೆ ಇನ್ನೂ ನೂರು ರೂಪಾಯಿ 
ಕೊಡುವವ ಅಲ್ಲ? ಅದರ ಜೋಡೀನ ಇದ್ದೂ ರೊಕ್ಕ ಕಳಿಸಿಕೊಡೀಯಂತ' 
ಎಂದು ಶೇಷಪ್ಪ ಹಟದಿಂದಲೇ ಹೇಳಿದ. ಕಿರಾಣಿ ಜವಳಿ ಸಂತೆಮಾಡಿಟ್ಟು ಹಣ 
ತರುವದಾಗಿ ಹೇಳಿ ವಕೀಲರ ಕಡೆಗೆ ಹೋದ. 

ಜಿನ್ನಪ್ಪ ತನ್ನ ಪೇಚು ತನಗೇ ಬಿದ್ದಿತಲ್ಲ ಎ೦ದು ಹಳಕಳಿಸುತ್ತ ಕುಳಿತಿದ್ದ. 
ಇದನ್ನೆಲ್ಲ ಸಾದಾ ಪ್ರೇಕ್ಷಕನಂತೆ ನೋಡುತ್ತ ನಿಂತಿದ್ದ ದಾದಾ, “ಯಾಕ ಜಿನ್ನಪ್ಪ 
ಕಾಕಾ ಒಳೇ ಚಿಂತಿ ಮಾಡೂ ಹಂಗ ಕಾಣತ್ಯೈಶಿ. ಹಿಡಿದ ಕೆಲಸ ಪಾರ ಆಗೂಮಟಾ 
ಇನ್ನೂ ಏಟೇಟ ಜನರ ಕೈ ಬಾಯಿ ಬೆಚ್ಚಗ ಮಾಡೋದೈತೋ ಏನೋ!” 
ಎಂದು ಸಾಂತ್ಸನಗೊಳಿಸಲು ಯತ್ನಿಸಿದ. ಜಿನ್ನಪ್ಪ ಹಣೆ ಹಣೆ ಬಡಿದುಕೊಂಡ. 
“ಏನ ಹೇಳತೀಲೇ ತಮ್ಮಾ ಅಳೂ ಮಕ್ಕಳ ಕೈಯಾಗ ಬಂದ ದುಡ್ಡು 
ಕೊಡುದಾಗಾಣಿಲ್ಲ, ಕಾಣಕಾಣತನ ಈ ಶ್ಯಾನಭೋಗ ಐವತ್ತು ರೂಪಾಯಿ 
ನೆಗವಿಕುಂತಾ” ಎಂದು ನಿಟ್ಟುಸಿರುಗರೆದ. 

“ಕೊಂಡವಾಡೇ ಬಿದ್ದ ದನಾ, ಹೆಂಡಿ ಹಾಕದ ಪಾರಾದೀತ ಅಂತ 
ಗೌಡರು ಹೇಳತಿದ್ದರಂತ. ಅದನ್ನ ನಡಸ್ಕಾನೋ ಎಪ್ಪಾ ಈ ಕುಲಕರ್ಣಿ ಕೆಲಸ 
ಆಗಬೇಕಾತೂ ಅಂದರ ಇತವರ ಕಾಲ ಬೀಳಬೇಕಾಕ್ಕತಿ ಕಾಕಾ” ಎಂದ ದಾದಾ. 

“ಸರಕಾರಿ ಕಚೇರಿ ಕಟ್ಟಿ ಅಂದರ ಬಕಾಸುರನ ಹೊಟ್ಟಿ ಈ ಮಾತು 
ಓರ್ಕಾರಿಗೆ ಗೊತ್ತಿತ್ತು ಅ೦ದಲ್ಲೇ ಊರಾಗಿನ ನ್ಯಾಯ ಊರಾಗ ಬಗೀಹರೀತಿದ್ದವು. 
ಕಚೇರಿಗೆ ಬಂದಾಗಿಂದ ನೋಡೇ ನೋಡತೇನೂ, ರೊಕ್ಕ ಅನ್ನೂದು ಹುಣಚೀಪಕ್ಕ 
ಮಾಡಿದ ಮಹರಾಯ, ಮೂರು ತಾಸಿನ್ಯಾಗ ಹಮ್ಮಿಣಿ ಬರೇದ್ದು ಮಾಡಿ, 
ಮ್ಯಾಗ ಸಾಲಾ ಹೊರಿಸಿಟ್ಟ ಒಂದು ದಿನದಾಗ, ಒಂದು ವರ್ಷದ ಉತ್ಪನ್ನ, 
ಆಳದ ಇಟ್ಟರ ನಮ್ಮಂತಾ ಬಡವರ ಬಾಳೇ ಹ್ಯಾಗಾದೀತು ಅನ್ನೂ ಚಿಂತಿ 
ಏನರೇ ಐತೇ ಇಂವಗ?” ಎಂದು ಜಿನ್ನಪ್ಪ ಸ್ವಗತ ಭಾಷಣವನ್ನೇ ಮಾಡಿದ. 

ಮಾತಾಡುತ್ತ ಆಡುತ್ತ ಇಬ್ಬರೂ ಊರ ಸದ್ದಿಗೆ ಬ೦ದು ಮುಟ್ಟಿದ್ದರು. 
ಬಾಪೂಸಾಹೇಬನ ಹೇಡಿತನ. ಗೌಡರ ಸಾವು ಪಡದಪ್ಪನ ಕುತಂತ್ರ ಒಂದೊಂದಾಗಿ 
ಅವರ ಹರಟೆಯಲ್ಲಿ ಹಾದು ಹೋದವು. ಜಿನ್ನಪ್ಪ ಹಿ೦ದಿನ ಪಡದಪ್ಪನವರ 
ಗುಣಗೌರವಗಳನ್ನೆಲ್ಲ ಕತೆಮಾಡಿ ಹೇಳಹತ್ತಿದ. ಆ ಪುಣ್ಯಬಲದಿಂದಲೇ 
ಈ ಪಡದಪ್ಪನ ಪುಂಡಾಟಿಕೆ ಇನ್ನೂ ತಡೆದದ್ದು ಎಂದು ಅವನ ಅಭಿಪ್ರಾಯ. 
ಆದರೆ ಪಾಪದ ಕೊಡ ಪೂರ್ತಿಯಾಗಿ ತುಂಬದೆ ಗತಿಯಿಲ್ಲ. ತುಂಬಿದಮೇಲೆ 


ಗ್ರಾಮಾಯಣ ೨೬೧ 


ಅದಕ್ಕೆ ಚ್ಯುತಿಯಿದ್ದೇ ಇದೆ. ದಾದಾ ಅದಕ್ಕೆ ಪ್ರತಿಯಾಗಿ, ಊರ ಹಿರಿಯರೆಲ್ಲ 
ಕೂಡಿ ಇನ್ನೊಬ್ಬ ಸ್ವಾಮಿಯನ್ನೇಕೆ ಆರಿಸಬಾರದು ಎ೦ದು ಸೂಚನೆಯನ್ನೊಡ್ಡಿದ್ದ. 

ಆಗಲೇ ವಕೀಲರ ಮನೆಯಿಂದ ಶೇಷಪ್ಪ ಬಂದದ್ದು ಅವರ ಲಕ್ಷ್ಯಕ್ಕೆ 
ಬಂದಿರಲಿಲ್ಲ, “ಮತ್ತೇನೋ ಜಿನ್ನಪ್ಪ ಹೊಸಬರ್ನ ಯಾರ್ನ ಆರಿಸಬೇಕಂತೀ?” 
ಎಂದು ಜಿನ್ನಪ್ಪನಿಗೆ ನೇರವಾಗಿ ಉತ್ತರ ಕೊಡುವದಾಗಲಿಲ್ಲ. ಅಂತಲೇ “ಮತ್ತೇನ್ರಿ 
ವಕೀಲರ ಕಡಿಂದ ಹಣಾ ತಂದು ಸಂತಿ ಸಾಗಮಾಡಿಸಿದ್ರ್ಯಾ?” ಎಂದು ನಗುತ್ತ 
ಕೇಳಿದ. 

ಶೇಷಪ್ಪನಿಗೂ ಮಾತು ಬೆಳೆಸುವದು ಇಷ್ಟವಿರಲಿಲ್ಲ. ಹೊತ್ತು 
ಮುಳುಗುವದರೊಳಗಾಗಿ ಸಂತೆಯನ್ನು ಮುಗಿಸಿಕೊಂಡು ಊರ ದಾರಿ 
ಹಿಡಿಯಬೇಕಾಗಿತ್ತು. ಒಂದೆರಡು ದಿನಗಳಲ್ಲಿ ಮಾಮಲೇದಾರರು ಪಾದಳ್ಳಿಗೆ 
"ವ್ಹಿಜಿಟ್‌' ಕೊಡುವದಾಗಿ ದಾರಿಯಲ್ಲಿ ಸಿಕ್ಕ ಕಾರಕೂನನು "ತಾಜಾ ಬಾತಮಿ' 
ಕೊಟ್ಟಿದ್ದ. ಆದ್ದರಿಂದ ಶೇಷಪ್ಪನ ಸಂತೆಯ ಯಾದಿಯಲ್ಲಿ ಮಹತ್ತ್ವದ 
ಬದಲಾವಣೆಗಳಾದವು. ಬೆಲ್ಲದ ಜೊತೆಗೆ ಸಕ್ಕರೆ, ಶೇಂಗಾದ ಜೊತೆಗೆ ಬದಾಮು, 
ಅರಿಷಿಣದ ಜೊತೆಗೆ ಕೇಶರ ಮೊದಲಾದ ಸಾಮಾನುಗಳು ಸೇರಿದವು. 

ಸಂತೆಯನ್ನೆಲ್ಲ ಮುಗಿಸಿ ಸಾಮಾನನ್ನು ಗಾಡಿಯಲ್ಲಿ ಹೇರಿದಾಗ ಇನ್ನೂ 
ಒಂದು ತಾಸು ಹೊತ್ತು ಉಳಿದಿತ್ತು ಪಾದಳ್ಳಿಯ ದಿಕ್ಕಿನಲ್ಲಿ ಮು೦ಗಾರಿಯ ಮಳೆ 
ಮೋಡಗಳು, ತುಂಬಿ ಈಯಲಾದ ಎಮ್ಮೆಯ ಕೆಚ್ಚಲದಂತೆ ಇಳಿದಿದ್ದವು. ಅಂಥ 
ಹಗಲ ಬೆಳಕಿನಲ್ಲೂ ಮಿಂಚಿನ ರೇಖೆಯೊಂದ ವಕ್ರವಾಗಿ ಸುಳಿದು ಕಣ್ಣು ಕುಕ್ಕಿ 
ಸುತ್ತಿತ್ತು. ಆಗಾಗ ಗದ್ದರಿಸುತ್ತಲೂ ಇತ್ತು ಮಳೆಯ ಅಬ್ಬರವನ್ನು ನೋಡಿ 
ಜಿನ್ನಪ್ಪ ಬೆಳಗಿನ ಜಾವಕ್ಕೆ ಹೊರಟರೆ ಒಳ್ಳೆಯದೆಂದು ಹೇಳಿದ. ಶೇಷಪ್ಪ ಕೇಳಲಿಲ್ಲ. 
“ಭೇ ಛೇ ಮಾಮಲೇದಾರರು ಬರೋವರಿದ್ದಾರ ಮಾರಾಯಾ. ಬೆಳಗಾಗೂದರಾಗ 
ಊರು ಮುಟ್ಟಲಿಕ್ಕೇ ಬೇಕು” ಎಂದು ಹೇಳಿಯೇ ಬಿಟ್ಟ ಹೊರಡುವದು 
ಅನಿವಾರ್ಯವಾಯಿತು. ತಾಲೂಕ ಕಚೇರಿಯಲ್ಲೇ ಇಷ್ಟೊತ್ತು ಉಳಿದಿದ್ದ ವಾಲೀಕಾರ 
ಮಲ್ಲ, ಮಾಮಲೇದಾರರು ಊರಿಗೆ ಬರುವರೆ೦ಬ ಹುಕುಮಿನ ಪತ್ರದೊಂದಿಗೆ 
ಒಂದು ಇವರನ್ನು ಸೇರಿಕೊಂಡ. 

ಸಾವಕಾಶವಾಗಿ ಹೊರಟ ಗಾಡಿ ಇನ್ನೂ ಅರ್ಧ ದಾರಿಯನ್ನು ಕಮಿಸಿರಲಿಲ್ಲ. 
ಅಷ್ಟರಲ್ಲಿ ಗಾಳಿಯ ಅಬ್ಬರ ಹೆಚ್ಚಾಗಿ ನೆಲದ ಮೇಲಿಂದ ಧೂಳಿಯ ಮೋಡವೆದ್ದು 
ಬಂದು, ಆಕಾಶವನ್ನೇ ಅಪ್ಪಿಕೊ೦ಡಿತು. ಚೈತ್ರದ ಉರಿಬಿಸಿಲಿಗೆ ಕಾದು ಕಾದು 
ಹುಚ್ಚು ಹಿಡಿದಿರಬೇಕು ಪ್ರಕೃತಿಗೆ ಎಂದೆನಿಸುತ್ತಿತ್ತು ಆ ಅಬ್ಬರ. ಸ್ಪರ್ಶವೇದ್ಯವಾಗಿದ್ದ 


೨೬೨ ಗ್ರಾಮಾಯಣ 


ಗಾಳಿ ಈಗ ಕಣ್ಣಿಗೆ ಕಾಣುವಂತಾಯಿತು. ದಾರಿಯ ಗಿಡಮರಗಳೆಲ್ಲ ಹೊಯ್ದಾಡಿ 
ಗೊಳೋ ಎಂದು ಕೂಗಿಕೊಂಡವು. ಬಯಲು ಸೀಮೆಯ ವಿಸ್ತಾರದಲ್ಲಿ, ಈಗ 
ಬರಿಯ ಕಪ್ಪುಗೆರೆಯಾಗಿದ್ದ ಕ್ಷಿತಿಜದಿಂದ ಓಡೋಡಿ ಬರುವ ಬಿರುಗಾಳಿ ನೆಲವನ್ನೇ 
ನುಂಗುವಂತಿತ್ತು ಇನ್ನೂ ಸೂರ್ಯ ಮುಳುಗಿರಲಿಲ್ಲವಾದರೂ, ನಡುರಾತ್ರಿಯ 
ಕತ್ತಲೆ ವ್ಯಾಪಿಸಿತು. ಬಿರುಗಾಳಿಯ ಚೀತ್ಕಾರವೇ ಬಾನಲ್ಲಿ ಪ್ರತಿಧ್ವನಿಗೊ೦ಡಂತೆ, 
ಈ ತುದಿಯಿಂದ ಆ ತುದಿಯವರೆಗೆ ಬಾನು ಗದ್ದರಿಸಿತು. ಮಿಂಚು ಸನ್ನೆ 
ಮಾಡಿತು. ಆ ಬೆಳಕಿಗೆ ಎತ್ತುಗಳು ಮುಗ್ಗರಿಸಿದವು. ಇನ್ನೇನು ಬಂತೆನುವಷ್ಟರಲ್ಲಿ 
ಮಳೆ ಬಂದೇಬಿಟ್ಟಿತು. ಮಾವಿನಕಾಯಿಯ ಗಾತ್ರದ ಮಳೆ ಹನಿಗಳು ಭಾರವಾಗಿ 
ಬಿದ್ದವು. ಗಾಡಿ ಒಂದು ಗಿಡದ ಆಸರಕ್ಕೆ ನಿಲ್ಲಬೇಕಾಯಿತು. ಸುದೈವಕ್ಕೆ ಹತ್ತಿರದಲ್ಲಿಯೇ 
ಒಂದು ತೋಟ ಕಂಡಿತು. ದಾದಾ, ಜಿನ್ನಪ್ಪ, ವಾಲೀಕಾರ ಮಲ್ಲ, ಸರತಿಯ 
ಪ್ರಕಾರ ಸಾಮಾನನ್ನು ಹೊತ್ತು ತೋಟದ ಗುಡಿಸಲಿಗೆ ಸಾಗಿಸಿದರು. ಕೊರಳು 
ಹರಿದು ಎತ್ತುಗಳನ್ನು ತೋಟಕ್ಕೆ ಒಯ್ದರು. 

ಅ೦ದು ವಳೆಗೆ ಏನು ಕಸುವು ಬ೦ದಿತ್ತೋ ಏನೋ ಒಂದೇ ಗತಿಯಲ್ಲಿ 
ಎರಗಿತು. ಬಿರುಗಾಳಿ ಮನಸ್ಸಿಗೆ ಬ೦ದತ್ತ ಬೀಸುತ್ತ ನೆಲ-ಬಾನುಗಳಲ್ಲಿ 
ಕೋಲಾಹಲವನ್ನುಂಟು ಮಾಡುತ್ತಿತ್ತು ಅದನ್ನು ಪ್ರತಿಭಟಿಸುವಂತೆ, ಜೋರಾಗಿ 
ಮಳೆ ಹಚ್ಚಿ ಹೊಡೆಯುತ್ತಿತ್ತು ಭೂತಾಕಾರದ ರಾಕ್ಷಸನೋರ್ವನ ರಣಗರ್ಜನೆಯಂತೆ 
ಗುಡುಗುತ್ತಿತ್ತು. ಗಾಳಿಯ ಕಣ್ಣು ತಪ್ಪಿಸಬೇಕೆನ್ನುವ೦ತೆ ಅದ್ಭುತವಾಗಿ ಮಿಂಚು 
ಬೆಳಗುತ್ತಿತ್ತು. ದಿಕ್ಕುಗಳೆಲ್ಲ ಕರಗಿ ಹೋಗಿದ್ದವು. ಮಳಿ ನಡುಹರೆಯದ ಉಕ್ಕಿನಲ್ಲಿದ್ದಾಗ 
ನೆಲ-ಮುಗಿಲುಗಳ ನಡುವಿನ ಅ೦ತರವೆಲ್ಲ ಅಳಿಸಿಹೋಗಿ ಅಂತರಿಕ್ಷವೆಲ್ಲ 
ಜಲಮಯವಾಯಿತು. 

ಸರಿರಾತ್ರಿಯವರೆಗೆ ಒಂದೇ ಗತಿಯಲ್ಲಿ ಸೊಕ್ಕಿನಿಂದ ಬೀಳುತ್ತಿದ್ದ ಮಳೆ 
ಒಮ್ಮೆ ತಣ್ಣಗಾಯಿತು. ಕ್ರಮವಾಗಿ ಎಲ್ಲ ಕಡೆಗೆ ಮೌನ ವ್ಯಾಪಿಸಿತು. ಇಷ್ಟೊತ್ತಿನ 
ದುಃಖ ತಾಪಗಳನ್ನೆಲ್ಲ ಒಂದೇಟಿಗೇ ಮರೆತು ನೆಲಮುಗಿಲಗಳೆರಡೂ ಮತ್ತೆ 
ಮಧುರವಾದ ಮೌನದಲ್ಲಿ ಲೀನವಾದಂತಿತ್ತು ಮಳೆಯಿ೦ದು೦ಟಾದ ಸರುವುಗಳು 
ಹರಿಯುವ ಸಪ್ಪಳ ಮಾತ್ರ ಈಗ ಕೇಳತೊಡಗಿತು. ಜಿನ್ನಪ್ಪನ ಗಾಡಿ ಮತ್ತೆ 
ಪ್ರಯಾಣಕ್ಕೆ ಅಣಿಯಾಯಿತು. ಇನ್ನು ಮೇಲೆ ಪಾದಳ್ಳಿಯವರೆಗೆ ಲೈನ 
ದಾರಿಯಿದ್ದದ್ದರಿ೦ದ ಗಾಡಿಯನ್ನು ಮುಂದೆ ಹೊಡೆಯುವದಕ್ಕೆ ಆತಂಕವಿರಲಿಲ್ಲ. 
ಗಾಡಿ ನಿಧಾವನಾಗಿ ಮುಂದೆಸಾಗಿತು. 

ಆಕಸ್ಮಿಕವಾಗಿ ಬಂದ ಈ ಮಳೆಯಿಂದ ಗಾಡಿಯಲ್ಲಿದ್ದವರಾರೂ 


ಗ್ರಾಮಾಯಣ ೨೬೩ 


ಚಲಿತರಾಗಿರಲಿಲ್ಲ. ಇದು ಅವರಿಗೆ ದಿನನಿತ್ಯದ ಅನುಭವ. ಜಿನ್ನಪ್ಪ ಹಿ೦ದೆ ತನಗೆ 
ಬಂದ ಮಳೆಯ ಅನುಭವಗಳನ್ನೆಲ್ಲ ಹೇಳಹತ್ತಿದ. ವಾಲೀಕಾರ ಮಲ್ಲ 
ಸಂದರ್ಭೋಚಿತವಾಗಿ ಅಲ್ಲಲ್ಲಿ ತಿದ್ದುಪಡಿಯನ್ನು ಸೂಚಿಸುತ್ತಿದ್ದ. ಜಿನ್ನಪ್ಪ ಚಿಲುಮೆ 
ಹೊತ್ತಿಸಿಕೊಂಡು, ಸುಖವಾಗಿ ಹೊಗೆಬಿಡುತ್ತಿದ್ದ. ಒಮ್ಮೆ ಚಕಮಕಿಯನ್ನು 
ಕಟೆಯುವಾಗಿ, ಹರಟೆಯ ಭರದಲ್ಲಿ ಲಕ್ಷ್ಯಹಾರಿ ಬೆಂಕಿಕಿಡಿ ಶೇಷಪ್ಪನ ಧೋತರದ 
ಮೇಲೆಯೇ ಬಿದ್ದಿತ್ತು. “ಸ್ವಲ್ಪ ನೋಡಿ ಹಚ್ಚೊ ಮಹರಾಯಾ! ಎಲ್ಲರ ಚಕ್ಕಡಿಗೇ 
ಬೆಂಕಿ ಹಚ್ಚಿ ಇಟ್ಟೀ!” ಎಂದು ಶೇಷಪ್ಪ ಚೇಷ್ಟೆಯನ್ನೂ ಮಾಡಿದ. 

ಗಾಡಿ ಅತ್ತ ಇತ್ತ ಒಮ್ಮೊಮ್ಮೆ ಮುಗ್ಗರಿಸುತ್ತ, ಸರವುಗಳನ್ನು ದಾಟುತ್ತ 
ಸಾವಕಾಶವಾಗಿ ಮುಂದೆ ಸಾಗಿತು. ದಟ್ಟವಾದ ಕತ್ತಲೆ ಕವಿದದ್ದರಿ೦ದ ಎಷ್ಟು 
ದೂರ ಬಂದಿರಬಹುದೆಂದು ಗೊತ್ತು ಹಿಡಿಯುವುದು ಸುಲಭವಾಗಿರಲಿಲ್ಲ. 
ಆದರೆ ಜಿನ್ನಪ್ಪನಿಗೆ ಇಂಥವುಗಳ ಬಗ್ಗೆ ಸೂಕ್ಷ್ಮ ಇಂದ್ರಿಯವೇ ಇತ್ತು. ನಡುವೆ 
ಕುಲಕರ್ಣಿ ಶೇಷಪ್ಪ ಮುದ್ದೆಯಾಗಿ ಕುಳಿತು, ದಣಿವಿನಿಂದಲೋ ಬೇಸರ 
ದಿಂದಲೋ ಆಕಳಿಸಿದಾಗ “ಬೇಸರಾತೇನರಿ ಶೇಷಪ್ಟ್ಪನೋರ?...ಆತೇಳ್ರಿ 
ಇನ್ನೊಂದುನಂಬರು ದಾಟಿದರ ಊರಾಗ ಬಂದಿ” ಎಂದು ಅವನನ್ನು 
ಸಮಾಧಾನಪಡಿಸಿದ್ದ. ಅವನು ಹೇಳಿದಂತೆಯೇ ಗಾಡಿ ಪಾದಳ್ಳಿಯ ಸಮೀಪಕ್ಕೆ 
ಬಂದಾಗ ಪಾದಳ್ಳಿಯ ಭೂಮಿಯಲ್ಲಿ ಮುಗಿಲುಮುಟ್ಟುವಂಥ ಉರಿ ಎದ್ದದ್ದು 
ಕಾಣಿಸಿತು. ಅದರ ಬೆಳಕಿನಲ್ಲಿ ಇಷ್ಟೊತ್ತಿನವರೆಗೆ ಕಾಣದಿದ್ದ ಪಾದಳ್ಳಿಯ ಸೀಮೆಯ 
ಗಿಡ ಮರಗಳೆಲ್ಲ ಒಮ್ಮೆಲೆ ಗೋಚರವಾದವು. ಮುಗಿಲೆಲ್ಲ ಸೂರ್ಯೋದಯದ 
ಕಾಂತಿಯಿಂದ ತುಂಬಿದಂತೆ ಕೆಂಪಾಗಿತ್ತು ಆ ನೋಟವನ್ನು ನೋಡಿದೊಡನೆ 
ಜಿನ್ನಪ್ಪನ ಎದೆ ರುಲ್ಲೆಂದಿತು. ಒಮ್ಮೆಲೆ ಅವನ ಕಣ್ಣೆದುರಿಗೆ ತನ್ನ ತೋಟ, 
ತೋಟದಲ್ಲಿದ್ದ ಕಣಿಕೆಯ ಬಣವಿ, ಆಕಾಂಡ ತಾಡವವಾಡುವ ಬೆಂಕಿ, ಎಲ್ಲ 
ಪತ್ಯಕ್ಷವಾದವು. ತನ್ನನ್ನು ಸಂಶಯದ ಸತ್ಯಾಸತ್ಯತೆಯ ಪರೀಕ್ಷಿಸಬೇಕೆಂದು ವಾಲೀಕಾರ 
ಮಲ್ಲನಿಗೇ ಕೇಳಿದ: “ಮಲ್ಲಾ, ಆ ಉರಿ ನಮ್ಮ ತ್ವಾಟದಾಗಿ೦ದ ಇದ್ದೀತೇನಲೇ?” 

ಮಲ್ಲನಿಗೂ ಗಾಬರಿಯಾಗಿತ್ತು. “ಹೌಂದ ಕಾಕಾ, ಜಾಗೀರದಾರರ 
ತ್ವಾಟದಾಗಿನಿಂದ ಆ ದೊಡ್ಡ ಆಲದ ಮರ ಈ ಬೆಳಕಿನಾಗ ಕಾಣತತಿ” ಎಂದು 
ಸಂಶಯವನ್ನು ಮಲ್ಲ ದೃಢಪಡಿಸಿದ. 

“ಜಾಗೀರದಾರ ತ್ವಾಟದಾಗ ಈ ಪರಿ ಉರಿ ಏಳೂಹಾಗ ಬಣವಿನ 
ಇಲ್ಲಲೇ ಮಲ್ಲಾ, ಗುಡಿಸಲು ಸುದೇಕ ದೊಡ್ಡದಿಲ್ಲ. ಈ ಸೀಮ್ಯಾಗೆಲ್ಲ ಕಣಕಿ 
ಬಣವಿ ಇರೋದ ನಂದೊಂದು. ಅದಕ್ಕ ಬೆಂಕಿ ಹತ್ತಿದ್ದಾಂಗ ಕಾಣುತೇತಿಲೇ” 


೨೬೪ ಗ್ರಾಮಾಯಣ 


ಎಂದು ಎದೆಯೊಡೆದು ಗೊಗ್ಗರದನಿಯಲ್ಲಿಯೇ ಹೇಳಿದ್ದ. 

ತೂಕಡಿಸುತ್ತ ಚಕ್ಕಡಿಯ ಮಧ್ಯದಲ್ಲಿ ಕುಳಿತಿದ್ದ ಶೇಷಪ್ಪನಿಗೆ ಈ ಉರಿ 
ಕಾಣಿಸುವಂತಿರಲಿಲ್ಲ. ಅವನ ಹಿಂದೆ ಕುಳಿತ ದಾದಾನಿಗೂ, ಬಿಗಿದ ಗುಡಾರದ 
ಮುಸುಕಿನಿಂದ ಕಾಣಿಸುವಂತಿರಲಿಲ್ಲ. ಈ ಮಾತು ಕಿವಿಗೆ ಬಿದ್ದೊಡನೆ ದಾದಾ 
ಟಣ್ಣನೆ ಗಾಡಿಯಿಂದ ಕೆಳಗೆ ಜಿಗಿದು ಉರಿಯನ್ನು ನೋಡಿದ. ಆ ಉರಿ 
ಜಿನ್ನಪ್ಪನ ಬಣಿವೆಗೆ ಹತ್ತಿದ್ದೇ ಎಂದು ಅವನಿಗೆ ಕೂಡಲೇ ಹೊಳೆಯಿತು. ಗಾಡಿಯ 
ಮುಂದೆ ಓಡಿ ಬಂದು, “ಅ೦ಜಬ್ಯಾಡಾ ಕಾಕಾ, ಓಡಿಕೊಂತ ಹೋಗಿ, ಆ ಜಾಗೆ 
ನೋಡಿ ಊರಿಗೆ ಬರತೇನು. ಹೀಗ ದಾರಿ ಹಿಡಿದು ಗಾಡಿ ಸಾಗಲಿ” ಎಂದವನೇ 
ಉತ್ತರದ ದಾರಿಯನ್ನು ಕೂಡ ಕಾಯದೆ, ಚಿಗರೆಯ ಓಟದಿಂದ ಉರಿ ಕಾಣುವ 
ದಿಕ್ಕಿನತ್ತ ಓಡಿಹೋದ. 

“ಲೇ ಮತ್ತ ಯಾರದರ ಕೂಡ ಜಗಳ ತಗದಿಟ್ಟೀ” ಎಂದು ಜಿನ್ನಪ್ಪ 
ಒದರಿಕೊ೦ಡದ್ದು ಅವನಿಗೆ ಕೇಳಿಸಲೇ ಇಲ್ಲ. 

ಅನಿವಾರ್ಯವೆನ್ನುವಂತೆ ಗಾಡಿ ಮುಂದೆ ಸಾಗಿತು. ಹೊಟ್ಟೆಯೊಳಗಿನ 
ಉದ್ವೇಗವನ್ನು ತಡೆಯಲಾರದೆ ಜಿನ್ನಪ್ಪ ಎತ್ತುಗಳಿಗೆ ಬಾರುಕೋಲಿನಿಂದ ಎರಡೇಟು 
ಬಿಗಿದ್ದಿದ್ದರಿಂದ ಅವು ಓಡಹತ್ತಿದವು. “ಬ್ಯಾಸಿಗಿ ದಿವಸ, ಒಣಗಿದ ಕಣಕಿ; ಬೆಂಕಿ 
ಹತ್ತಿದರ ಈಡಾದೀತರೇ” ಎಂದು ಮಲ್ಲ ಬಣಿವೆ ಪೂರಾ ಭಸ್ಮವಾಗುವುದಿಲ್ಲ 
ಎ೦ದು ಮರಮರನೆ ಮರುಗಿದ. ಜಿನ್ನಪ್ಪನಂತೂ ಸಂಕಟದಿಂದ ದಿಜ್ನೂಢನಾಗಿದ್ದ. 
ಎತ್ತುಗಳು ಬಾರುಕೋಲಿನೇಟಿಗೆ ದಾರಿ ತಪ್ಪಿ ಓಡುತ್ತಿದ್ದಾಗ, ಅವುಗಳ ಹಣೆ- 
ಹಗ್ಗವನ್ನೂ ಜಗ್ಗುವ ಎಚ್ಚರ ಅವನಿಗೆ ಉಳಿದಿರಲಿಲ್ಲ. ಬೆಳ್ಳಗಿನ ಮೀಸೆಗಳಿಂದೊಪುವ 
ಅವನ ಮುಖ ಒಂದು ಗಂಭೀರವಾದ ರೌದ್ರಭಾವವನ್ನು ತಳೆದಿತ್ತು. 

“ಜಿನ್ನಪ್ಪ, ಬೆ೦ಕಿ ತಾನಾಗೇ ಹತ್ತಿದ್ದೇನ ಅಲ್ಲ. ನೀನು ದಾದಾನ್ನ ಜಾಮಿನಿನ 
ಮ್ಯಾಲೆ ಬಿಡಿಸಿಕೊಂಡು ಬ೦ದದ್ದಕ್ಕ, ನಿನಗ ಬುದ್ದಿ ಕಲಿಸಬೇಕೂ ಅಂತ ಪಡದಪ್ಪ 
ಹೂಡಿದ ಕಿಡಿಗೇಡಿತನ ಇದು. ನನಗನಕಾ ಹಂಗ ಅನಸತದ ನೋಡಪಾ” 
ಎ೦ದು ಮತ್ತೆ ಕಿಡಿಹಾಕಿದ. 

ಈಗ ಮಾತ್ರ ಜಿನ್ನಪ್ಪನ ರಕ್ತ ರೊಚ್ಚಿನಿಂದ ಕುದಿಯಿತು. ಇಲ್ಲಿಯವರೆಗೆ 
ಯಾರಮೇಲೂ ಅವನ ಸಂಶಯ ಸ್ಥಿರವಾಗಿರಲಿಲ್ಲ. ಶೇಷಪ್ಪನ ಮಾತಿನಿಂದ 
ಅದು ರೂಪಾತಾಳಿತು. “ನನ್ನ ಕಣಕಿ ಬಣವಿ ಸುಟ್ಟರ, ನನ್ನ ನಸೀಬಾನ ಸುಟ್ಟಂಗ 
ಅಂತ ಪಡದಪ್ಪ ತಿಳಿಕೊಂಡಿದ್ದರ, ಅಂವಗ ತೆಲೀ ಇಲ್ಲ ಅಂತ ತೋರಿಸಿ 
ಕೊಡತೀನರಿ” ಎಂದು ಹೇಳಿ ಸಿಟ್ಟು ತಡೆಯದೆ ಎತ್ತಿಗೆ ಮತ್ತೊಂದೇಟು ಬಿಗಿದ. 


ಗ್ರಾಮಾಯಣ ೨೬೫ 


“ಅಲ್ಲ ಕಾಕಾ, ಬರಗಾಲ ದಿನದಾಗ ಮನಸ್ಕಾ ಎಲ್ಲೀದರೆ ಕಾಳ ತಂದು, 
ತಿಂದು ಬದಕತಾನ, ಮೂಕ ಜನಾವರ, ಕಣಕಿ ಇಲ್ಲದ ಉಪಾಸ ಸಾಯ್ಯಾಕ 
ಹತ್ಯಾವು. ಅಂತಾ ಹೊತ್ತಿನ್ಯಾಗ ಇದ್ದ ನಾಲ್ಕಾರು ಬಣಿವಿ ಸುಡೂದಂದರ, ಇವಕ 
ಮನಶ್ಶ್ಕಾರನಬೇಕೋ ಏನ ದನಾ ಅನಬೇಕೋ” ಎಂದು ಮಲ್ಲ ಅವಡುಗಚ್ಚಿಯೇ 
ಹೇಳಿದ. ಜಿನ್ನಪ್ಪನಿಗೆ ಬಣಿವೆ ಸುಟ್ಟದಕ್ಕಿ೦ತ, ಊರಲ್ಲಿ ಕೊಳ್ಳಿ ಹಚ್ಚುವ ಭಂಟರು 
ತಲೆಯೆತ್ತಿದರಲ್ಲ ಎಂದು ದುಃಖವಾಗಿತ್ತು. “ಮಲ್ಲಾ ದೇವರು ತ್ವಾಟದ ಬಾವ್ಯಾಗ 
ಅಮಾದಾನ ನೀರು ಕೊಟ್ಟಾನ. ದುಡದು ಬೆಳೆಮಾಡೂ ಬಲಾ ನನ್ನ ರಟ್ಕಾಗ 
ಕೊಟ್ಟಾನ. ಭೂಮಿತಾಯಿ ಅ೦ತಃಕರಣ ಇದ್ದರ. ಈಗ ಸುಟ್ಟದ್ದರ ಹತ್ತಪಟ್ಟ 
ಬೆಳೆದು ತೋರಿಸತೀನು. ತಿಂಗಳದಾಗ ಗೊ೦ಜಾಳ ಫಡಾ ಬೆಳೆಸಿ ದನದ ಬರಾ 
ಹಿಂಗಸೇನು. ಆದರ ಬಡವರುಮಾತ್ರ ಸುಸೂತ್ರ ಬಾಳೇ ಮಾಡದ ಹಾಗ 
ಆತಲ್ಲ? ಈ ಕೊಳ್ಳೀಕವಕರ ಕಾಟ ತಪ್ಪಸೂದರ ಹ್ಯಾಗ? ಈ ಮಾತ ನನಗ 
ದಿಗಿಲ ಕೆಡವೇತಿ” ಎಂದು ಮತ್ತೊಂದು ಸ್ವಗತ ಭಾಷಣವನ್ನು ಬಿಗಿದ. 

ಇದುವರೆಗೆ ತಡೆದ ಶೇಷಪ್ಪ “ಜಿನ್ನಪ್ಪ ನೀ ಮನಸು ಮಾಡಿದರ ಹಾದಿ 
ಅದ ತೊಗೋ. ಊರಾಗಿನ ಸೋಟರಿಗೆಲ್ಲ ಪಡದಪ್ಪನ ಮಠಾನ ಆಶ್ರಯ. 
ಇತ್ತಿತ್ತಲಾಗ ಊರಾಗ ಅವನ ವಜನ ಕಮ್ಮಿ ಆಗಿತ್ತು ಅದಕ ನೀ ಊರಾಗ 
ಇಲ್ಲದಾಗ ನೋಡಿಕೊಂಡು, ನಿನ್ನ ಬಣವಿಗೆ ಬೆಂಕಿ ಹಚ್ಚಿಸಿ, ತಾ ಖಂಬೀರ 
ಮನಶ್ಯಾ ಅಂತ ಹೊಗಳಿಸಿಕೊಳ್ಳಲಿಕ್ಕೆ ಮಾಡ್ಯಾನ. ಅವನ್ನ ಊರ ಬಿಟ್ಟು ಓಡಿಸಿದರ 
ಈ ಸೋಟರ ತಲೀ ಎಲ್ಲ ತಾಳದ ಮ್ಯಾಲ ಬರತದ. ಅವನ್ನ ಓಡಿಸೂದೂ ಏನ 
ಕಠಿಣ ಇಲ್ಲ, ನಿನ್ನ ಬಣವಿ ಸುಡಿಸ್ಕಾನ ಅಂತ ನಾಳೇ ಅವನ ಮ್ಯಾಲೆ ಒಂದು 
ಫಿರ್ಯಾದಿ ಕೊಡು. ಅನಾಯಾಸ ಮಾಮಲೇದಾರರು ಊರಿಗೆ ಬರೋವರಿದ್ದಾರ. 
ಅವರಿಗೆ ಅಡ್ಡಬಿದ್ದು ಹೇಳಿಕೋ. ಮುಂದಿನದೆಲ್ಲ ನನಗೆ ಬಿಟ್ಟುಕೊಡು” ಎಂದು 
ಸಲಹೆ ಹೇಳಿ ನಶ್ಯವನ್ನೇರಿಸಿದ. 

ಜಿನ್ನಪ್ಪನಿಗೆ ಇಂಥ ಸೂಚನೆ, ಸಾಮಾನ್ಯ ಪರಿಸ್ಥಿತಿಯಲ್ಲಾಗಿದ್ದರೆ 
ಸಮಂಜಸವೆನಿಸಬಹುದಾಗಿತ್ತು ಆದರೆ ಕಚೇರಿ ಕಟ್ಟಿ ಹತ್ತುವದೆಂದರೆ, ಮನೆಮಾರು 
ಸೂರೆಮಾಡಿ, ವಕೀಲರ ಸಾಕ್ಷಿದಾರರ ಮನೆ ತುಂಬುವದೆಂಬ ಅನುಭವ ಅವನಿಗೆ 
ಹೊಸದಾಗಿಯೇ ಬಂದಿತ್ತು. ಅಂತಲೇ ನೇರವಾಗಿ ಉತ್ತರ ಹೇಳದೆ, “ಆಚಾರೆಪ್ಪ 
ನಮಗೆಲ್ಲ ಹಿರೇರದಾರು. ಅವರು ಹೇಳಿದ್ದಾಂಗ ಮಾಡಿದರಾತು” ಎಂದು 
ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮಗಾದ. 

ಗಾಡಿಯು ಮರಡಿಯ ದಿನ್ನೆಯನ್ನಿಳಿದು ತಗ್ಗಿನಲ್ಲಿ ಸಾಗಿತ್ತು. ದಿನ್ನೆಯ 


೨೬೬ ಗ್ರಾಮಾಯಣ 


ಮೇಲಿದ್ದಾಗ ಧಗಧಗಿಸುವ ಜ್ವಾಲೆಗಳು ಕಾಣುತ್ತಿದ್ದರೆ, ಈಗ ಆಕಾಶದಲ್ಲಿ ಕೆಂಪು 
ಬೆಳಕು ಮಾತ್ರ ಕಾಣುತ್ತಿತ್ತು ಮೂಡಲು ಹರಿಯಲು ಇನ್ನೂ ಮೂರು 
ತಾಸುಗಳಿದ್ದರೂ ಜಿನ್ನಪ್ಪನ ತೋಟವಿದ್ದ ದಿಕ್ಕಿನಲ್ಲಿ ಆಗಲೇ ಹೊತ್ತು ಮೂಡಿದಂತೆ 
ಕಾಣುತ್ತಿತ್ತು. 


೨೪ 

ಜಿನ್ನಪ್ಪನ ಗಾಡಿ ಊರು ಮುಟ್ಟಿದಾಗ ಇಡೀ ಊರು ನಿದ್ದೆ ಹೋಗಿತ್ತು. 
ಗಾಡಿಯ ಸಪ್ಪಳಕ್ಕೆ ನಾಯಿಗಳ ಬೊಗಳುವಿಕೆಯೊಂದನ್ನು ಬಿಟ್ಟರೆ ಎಲ್ಲೆಲ್ಲಿಯೂ 
ಶಾಂತಿ ಪಸರಿಸಿತ್ತು. ಊರಲ್ಲಿ ಯಾರಿಗೂ ಜಿನ್ನಪ್ಪನ ತೋಟದಲ್ಲಾದ ಅನಾಹುತದ 
ಸುದ್ದಿ ಇರಲಿಲ್ಲ. ಜಿನ್ನಪ್ಪನ ಮನೆಯಲ್ಲಿ ಅವನ ಹೆ೦ಡತಿ ಮಕ್ಕಳು ಸಹ ನಿಶ್ಚಿಂತರಾಗಿ 
ಮಲಗಿದ್ದರು. ಹಿಂದಿನ ರಾತ್ರಿ ಕಲ್ಲು ಸುರಿದಂತೆ ಸುರಿದ ಮಳೆಯಂತೆಯೇ, 
ಬೆಂಕಿಯೂ ಪ್ರಕೃತಿಲೀಲೆಯಲ್ಲಿಯೇ ಒಂದಾಗಿತ್ತು ಅನಾಹುತಗಳ ಸ್ವರೂಪ 
ಬಹುಮಟ್ಟಿಗೆ ಮನುಷ್ಯನ ಕಣ್ಣೆದುರು ನಡೆಯುವದೇ ಇಲ್ಲ. ಅದರ ಪರಿಣಾಮ 
ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತದೆ. ಕಾಡಿನ ಅಜ್ಞಾತವಾದ ಹೃದಯದಲ್ಲಿ ಸಿಡಿಲೊಂದು 
ಎರಗಿಹೋದಂತೆ, ಜಿನ್ನಪ್ಪನ ತೋಟದಲ್ಲಿಯ ಬೆಂಕಿ ತನ್ನ ಪರಾಕ್ರಮವನ್ನೆಲ್ಲ 
ತೋರಿಸಿ ಈಗ ತಣ್ಣಗಾಗಿತ್ತು. 

ಜಿನ್ನಪ್ಪನು ಮನೆಗೆ ಹೋಗದೆ, ಗಾಡಿಯನ್ನು ಅಗಸೆಯಿಂದ ನೇರವಾಗಿ 
ತೋಟದ ಕಡೆಗೇ ಬಿಟ್ಟನು. ಆದರೆ ತೋಟಕ್ಕೆ ಹೋಗಿ ಕಣಿಕೆಯೆಲ್ಲ ಹೆಚ್ಚಾಗಿ 
ಬೂದಿಯಾಗುವ ದೃಶ್ಯವನ್ನು ನೋಡುವ ಅವಕಾಶ ಅವನಿಗೆ ದೊರೆಯಲಿಲ್ಲ. 
ಊರಿಂದ ಅವನ ತೋಟ ಎರಡು ಮೈಲುಗಳ ಅ೦ತರದಲ್ಲಿತ್ತು. ಊರಿಂದ 
ಒಂದು ಮೈಲು ದೂರದಲ್ಲಿಯ ಹಳ್ಳವನ್ನು ಜಿನ್ನಪ್ಪನ ಗಾಡಿ ದಾಟುತ್ತಿರುವಾಗ, 
ಎದುರಿನಿಂದ ದಾದಾ ಒಬ್ಬರನ್ನು ಹೆಡಮುರಿಗೆ ಬಿಗಿದು ಒದೆಯುತ್ತ ಮುಂದೆ 
ಹಾಕಿಕೊಂಡು ಬಂದ. 

“ಏನು ಸುದ್ದ್ಯೋ ದಾದಾ?” ಎಂದು ಜಿನ್ನಪ್ಪ ಕೇಳಿದ. 

“ಕಾಕಾ ಆದದ್ದೆಲ್ಲ ಪಾಡು ಆಗೇತಿ. ತಳವಾರ ಕಲ್ಲ್ಯಾನ್ನ ಹಿಡಕೊ೦ಡು 
ಬ೦ದೀನು. ಬಣವಿಗೆ ಬೆ೦ಕಿ ಹಚ್ಚಿದ ಇವನ ಕೈ ಕಡದು ಹಾಕಿ ಇನ್ನೊಮ್ಮೆ 
ಊರಾಗಾ ಇಂತಾ ದಗದಾ ಮಾಡದ್ದಾಂಗ ಮಾಡಬೇಕೆಂಬ ಮಾಡಿದ್ದಿ ಆದರ 
ಈ ಬಡಸೋಳೇಮಗನ ಕೈ ಕಡದರ, ಮುಂದ ಬಿಕ್ಕೆ ಬೇಡಿಕೊಂತ ಊರಿಗೆ 
ಭಾರ ಆಗಿಕೂಡತತಿ ಅಂತ ಹಾಗ ಕರಕೊಂಡ ಬಂದೀನು. ನಿನಗ ತಿಳದ್ದಾಂಗ 


ಗ್ರಾಮಾಯಣ ವಹಷ 


ಮಾಡು” ಎಂದು ದಾದಾ ಹೇಳಿದ. 

“ಅವನ್ನ ಮದಲ ನೆಗವಿ ಗಾಡ್ಕಾಗ ಹಾಕು” ಎಂದು ಜಿನ್ನಪ್ಪ ಗಾಡಿಯನ್ನು 
ಹೊರಳಿಸಿದ. 

“ತಳೆವಾರ ಕಲ್ಲನಿಗೆ "ಗಾಡಿ ಹತ್ತು' ಎಂದು ದಾದಾ ಗುದ್ದಿದಾಗ, ಅವನು 
ಜೋಲಿ ಹೊಡೆಯುತ್ತ ಗಾಡಿಯ ಹತ್ತರ ಬಂದು ನಿಂತನು. ಕೈಬಿಗಿದದ್ದರಿ೦ದ 
ಅವನಿಗೆ ಗಾಡಿ ಹತ್ತುವುದು ಸಾಧ್ಯವಾಗಲಿಲ್ಲ. ದಾದಾ ಅವನನ್ನೆತ್ತಿ ಗಾಡಿಯಲ್ಲಿ 
ಕುಳ್ಳಿರಿಸಬೇಕಾಯಿತು. 

ಗಾಡಿ ಊರ ಕಡೆಗೆ ಓಡಿತು. ಗಾಡಿಯ ಓಟಕ್ಕೋ ಅಥವಾ ಹೆಚ್ಚು 
ಕುಡಿದದ್ದರಿ೦ದಲೋ, ಹೆದರಿಕೆಯಿಂದಲೋ, ತಳವಾರ ಕಲ್ಲ ಗಾಡಿಯಲ್ಲಿಯೇ 
ಕಾರಿಕೊಂಡ. ಸೆರೆಯ ದುರ್ಗಂಧ ಅವನ ಕಾರಿಕೆಯಿಂದ ಗಾಡಿಯ ತುಂಬೆಲ್ಲ 
ಇಡುಗಿತು. ಅದರಿಂದ ಶೇಷಪ್ಪನಿಗೆ ಅಸಹನೀಯವೆನಿಸಿ ಮೂಗು ಮುಚ್ಚಿಕೊಂಡೇ 
ಕೂಡಬೇಕಾಯಿತು. 

ವಾಂತಿಯಾದ ನಂತರ ಮದ್ಯದ ಅಮಲು ಇಳಿದು ಕಲ್ಲನಿಗೆ 
ತಾನೆಲ್ಲಿರುವೆನೆಂಬುದರ ಎಚ್ಚರ ಬಂದಿತು. ಜಿನ್ನಪ್ಪನ ಕಾಲು ಹಿಡಿದುಕೊಂಡು, 
ಹುಚ್ಚುಚ್ಚಾಗಿ ಅಳುತ್ತ “ನಾ ಮಾಡಿದ ತಪ್ಪು ಹೊಟ್ಟ್ಯಾಗ ಹಕ್ಕೊಂಡು ಬಿಡು 
ಕಾಕಾ” ಎಂದು ಬೇಡಿಕೊಳ್ಳಲು ಕೈ ಮುಂದೆ ಮಾಡಬೇಕೆಂದಾಗ ಎರಡೂ ಕೈ 
ಬಿಗಿದದ್ದು ನೆನಪಾಯಿತು. ಕಲ್ಲ್ಯಾ ಸಣ್ಣ ಹುಡುಗರಂತೆ ಅಳಹತ್ತಿದ, ಹಲುಬಿದ. 

“ಸುಮ್ಮನಾಗೋ ಸೋಳೇಮಗನ” ಎಂದು ದಾದಾ ಅವನಿಗೆ ಮತ್ತೊಂದು 
ಗುದ್ದಿದ. ಅದರ ಫಲವಾಗಿ ಮತ್ತೊಮ್ಮೆ ವಾಂತಿಯಾಯಿತು. ಮದ್ಯದ ಅಮಲು 
ಪೂರ್ತಿಯಾಗಿ ಇಳಿಯಿತು. 

“ಬಣವಿಗೆ ಬೆಂಕಿ ಹಚ್ಚಿದ್ದು ತೆಪ್ಪ ಆತ ಕಾಕಾ. ನಿನ್ನ ಮಗಾ ಅಂತ ತಿಳಿದು 
ನನ್ನ ಉಗುಳಿಬಿಡು ಕಾಕಾ. ನಿನ್ನ ಬಣವಿ ಕಿಮ್ಮತ್ತು ಪಡದಪ್ಪನ ಕಡಿಂದ ಕೊಡಸತೇನ 
ಕಾಕಾ. ಕುಡಿದಾಗ ಬುದ್ಧಿ ಕೈಯಾಗಿರಲಿಲ್ಲ ಕಾಕಾ” ಎ೦ದು ಆಲ್ಬರೆದು ಗೋಳಾಡ 
ಹತ್ತಿದ. ಅವನ ಚೀರಾಟ ಒದರಾಟಗಳನ್ನು ತುಂಬಿಕೊಂಡೆ ಗಾಡಿ ಊರೊಳಗೆ 
ಬ೦ದಿತು. ವಾಲೀಕಾರ ಮಲ್ಲ ಮೊದಲೇ ಗಾಡಿಯಿ೦ದ ಊರೊಳಗೆ ಹೋದವನು, 
ಈ ಹೊತ್ತಿಗಾಗಲೇ ಬೆಂಕಿ ಹಚ್ಚಿದ ಸುದ್ದಿಯನ್ನು ಊರು ತುಂಬ ಹರಡಿದ್ದ. 
ಜನರು ಗುಂಪುಗುಂಪಾಗಿ ಗಾಡಿಯ ಎದುರಿಗೆ ಧಾವಿಸಿ ಬರುವದನ್ನು ನೋಡಿ 
ಜಿನ್ನಪ್ಪ “ದಾದಾ ಕಲ್ಲ್ಯಾನ ಬಿಡಿಸಿಕೊ೦ಡು ಹೋಗಲಾಕ ಪಡದಪ್ಪನ ಜನಾ 


ಚ 
ಬರೂಹಾಗ ಕಾಣತೇತಿ” ಎಂದ. 


೨೬೮ ಗ್ರಾಮಾಯಣ 


“ಪಡದಪ್ಪ ಅಟು ದೊಡ್ಡ ಮನಸ್ಸಿನಾವಾ ಅ೦ತ ತಿಳದೀ ಏನು ಕಾಕಾ? 
ಕಲ್ಲ್ಯಾನ ಬಿಡಿಸಿಕೊಂಡು ಹೋಗೂ ಬಹದ್ದರ ಅವರ ಹಿಂಡಿನ್ಯಾಗ ಯಾವನೂ 
ಇಲ್ಲ. ಹೆದರಬ್ಬಾಡ ನೆಟ್ಟಗ ಚಾವಡಿಗೆ ಚಕ್ಕಡೀ ಬಿಡು” ಎಂದು ದಾದಾ ಆಶ್ವಾಸನವಿತ್ತ 

ಎದುರಿಗೆ ಬಂದ ಜನರು ಪಡದಪ್ಪನ ಅನುಯಾಯಿಗಳಾಗಿರದೆ, ಜಿನ್ನಪ್ಪನ 
ಹಿತಚಿಂತಕರೇ ಇದ್ದದ್ದನ್ನು ನೋಡಿ ಜಿನ್ನಪ್ಪನ ಭೀತಿ ದೂರವಾಯಿತು. 

ಚಾವಡಿಯ ಕಂಬಕ್ಕೆ ತಳವಾರ ಕಲ್ಲನನ್ನು ಬಿಗಿದು ಕಟ್ಟಿದರು. ಊರ 
ಜನರೆಲ್ಲ ಚಾವಡಿಯಲ್ಲಿ ಕೂಡಿದರು. ಬಂದವರೆಲ್ಲ ಕಲ್ಲನ ಕೆನ್ನೆಗೊಂದು ಏಟುಕೊಟ್ಟು 
“ಮೂಕ ಜನಾವರ ಅನ್ನಕ್ಷ ಕೊಳ್ಳೀ ಕೊಡಲಾಕ ಅವೇನು ನಿನಗ ಮಾಡಿದ್ದುವಲೇ?” 
ಎಂದು ಛೀ ಹಾಕಹತ್ತಿದರು. 

ನಸುಕಿನಲ್ಲಿಯೇ ಸ್ನಾನಕ್ಕೆಂದು ಬಾಳಾಚಾರ್ಯರು ನದಿಗೆ ಹೊರಟಾಗ, 
ಅವರಿಗೆ ಈ ಸುದ್ದಿಯನ್ನು ವಾಲೀಕಾರ ಮಲ್ಲ ಮುಟ್ಟಸಿದ. ಅವರು ಕೂಡಲೇ 
ಚಾವಡಿಗೆ ಬರಬೇಕೆಂದು ಕುಲಕರ್ಣಿ ಶೇಷಪ್ಪ ಹೇಳಿದ್ದಾಗಿಯೂ ಹೇಳಿದ. 
ಅದನ್ನೆಲ್ಲ ಬಾಳಾಚಾರ್ಯರು ಕೇಳಿಕೊಂಡು “ನಾ ಅಲ್ಲಿ ಬಂದು ಮಾಡೂದೇನದ 
ಮಲ್ಲಾ. ನೀ ಮೊದಲ ಹೋಗಿ ತಳವಾರ ಕಲ್ಲನ ಮ್ಯಾಲೆ ಯಾರೂ ಕೈ 
ಎತ್ತದ್ದಾಂಗ ನೋಡಿಕೋ” ಎಂದು ಹೇಳಿ ನದಿಗೆ ಸ್ನಾನಕ್ಕೆ ನಡೆದರು. ಪೂಜೆ, 
ಆಹ್ಲಿಕಗಳನ್ನೆಲ್ಲ ಮುಗಿಸಿಕೊಂಡು ತಾಸು ಹೊತ್ತು ಏರುತ್ತಲೇ ಚಾವಡಿಗೆ ಬಂದರು. 
ಅಷ್ಟರಲ್ಲಿ ಇಡೀ ಊರ ಜನರೇ ಚಾವಡಿಯ ಮುಂದೆ ನೆರೆದಿದ್ದರು. 

ಊರ ದೈವದವರ ಸಭೆಯೂ ಚಾವಡಿಯಲ್ಲಿ ಕೂಡಿತ್ತು ತಾತ್ಪೂರ್ತಿಕವಾಗಿ 
ಊರ ಗೌಡನೆಂದು ನೇಮಕ ಹೊಂದಿದ ಲಿಂಗಪುನೂ, ಊರ ಜನರ ಕರೆಬರಲು 
ಮಠದಿಂದ ಎದ್ದು ಚಾವಡಿಗೆ ಬಂದಿದ್ದ. ಪಡದಪ್ಪ ಮಾತ್ರ ತನಗೆ 
ಬರಲಾಗುವುದಿಲ್ಲವೆಂದು ಹೇಳಿ ಕಳಿಸಿದ್ದ. ಬಾಪೂಸಾಹೇಬನೂ ತನಗೆ ಜ್ವರ 
ಬಂದಿದೆ ಎಂದು ನೆವ ಹೇಳಿ ಜಾರಿಕೊಂಡಿದ್ದ. ಉಳಿದವರೆಲ್ಲ ಬಾಳಾಚಾರ್ಯರ 
ದಾರಿಯನ್ನು ಕಾಯುತ್ತ ಕುಳಿತಿದ್ದರು. 

ಬಾಳಾಚಾರ್ಯರು ಬಂದ ನಂತರ, ಜಿನ್ನಪ್ಪನ ಬಣಿವೆಗೆ ತಳವಾರು ಕಲ್ಲ 
ಬೆಂಕಿ ಹಚ್ಚಿದ್ದ ಬಗ್ಗೆ ಮು೦ದಿನ ಕ್ರಮದ ನಿರ್ಣಯವಾಗಬೇಕೆಂದು ಗೊತ್ತಾಗಿತ್ತು 

ತಳವಾರ ಕಲ್ಲ ಜಿನ್ನಪ್ಪನ ಬಣಿವೆಗೆ ಬೆಂಕಿ ಹಚ್ಚುವಾಗ, ಕುಡಿತದ ಅಮಲಿನಲ್ಲಿ 
ತನ್ನ ತಲೆಯಮೇಲಿನ ರುಮಾಲನ್ನು ಅಲ್ಲಿಯೇ ಒಗೆದು ಹೋಗಿದ್ದ. ರುಮಾಲು 
ಬಿದ್ದ ಸ್ಥಳದಿಂದ ಮೂಡಿದ ಹೆಜ್ಜೆಗಳನ್ನು ಉರಿಯ ಬೆಳಕಿನಲ್ಲಿ ದಾದಾ ನೋಡುತ್ತ 
ಸಾಗಿದಾಗ ತೋಟದ ಸೀಮೆಯ ಒಡ್ಡಿನ ಮೇಲೆ ಕಲ್ಲ ಮಲಗಿದ್ದು ಅವನ ಕಣ್ಣಿಗೆ 


ಗ್ರಾಮಾಯಣ ೨೬೯ 


ಬಿದ್ದಿತ್ತು ಅವನ ಮೈಮೇಲೆ ಎಚ್ಚರದಪ್ಪಿ ಬಿದ್ದಿದ್ದ. ಅವನ ಕೈಗಳರಡನ್ನೂ ಬಿಗಿದು 
ಒದ್ದು ಎಬ್ಬಿಸಿದಾಗ ದಿಕ್ಕುಗಾಣದೆ ಅವನು ದಾದಾನ ಹಿಂದಿನಿಂದ ನಡೆದ. ಆಗ 
ಜಿನ್ನಪ್ಪನ ಗಾಡಿ ಎದುರಿಗೆ ಬ೦ದಿತು. ಅವನನ್ನು ಅದರಲ್ಲಿ ಎತ್ತಿ ಕೂಡಿಸಿ 
ಚಾವಡಿಗೆ ತರಲಾಗಿದೆ ಎಂದು ದಾದಾ ಕೊಟ್ಟ ಹೇಳಿಕೆಯ ಸಾರವಾಗಿತ್ತು. 

“ಅಮಲೇರಿ ಅಲ್ಲೆ ಬಿದ್ದಿದ್ದಾನಾದೀತು. ಆದರ ಅವನ ಬಣವಿಗೆ ಬೆಂಕಿ 
ಹಚ್ಚಿ ದಾವಾ ಅಂತ ಹೇಳಾಕ ಆದೀತರೇ?” ಎಂದು ಲಿಂಗಪ್ಪ ಕಲ್ಲನ ಪಕ್ಷಗಟ್ಟಿ 
ನಡುವೆಯೇ ಬಾಯಿ ಹಾಕಿದ. 

ಸಭೆಯ ತೀರ ಹೊರವಲಯದಲ್ಲಿ ಕುಳಿತ ಕಿಡಿಗೇಡಿಯೊಬ್ಬನಿಗೆ ಇದು 
ತಡೆಯಲಿಲ್ಲ. ಮುಂದೆ ಕುಳಿತವನ ಬೆನ್ನಿಗೆ ಮರೆಯಾಗಿ, “ಸುಮಾಕ ಕೂತು 
ದೈವದವರು ಹೇಳಿದ್ದನ್ನು ಕೇಳಿಕೊಳ್ಳಲಾಕ ಏನ ತೊಗೊಂತಾನ ಕೇಳೆಲೆ?” 
ಎಂದು ಕೂಗಿದ. 

ಲಿಂಗಪ್ಪನಿಗೂ ಸಿಟ್ಟು ಬಂತು. “ನಾನೂ ದೈವದವರೊಳಗ ಒಬ್ಬಾವ; 
ಊರ ಗೌಡ. ತಪ್ಪ ಯಾರು ಮಾಡ್ಕಾರು, ಯಾರು ಮಾಡಿಲ್ಲ ಇದರ ಯಿಚಾರ 
ಮಾಡೋ ಹಕ್ಕು ನನಗೂ ಐತಿ” ಎಂದು ಆರ್ಭಟಿಸಿದ. 

“ಯಾಕ ತ್ರಾಸ ಮಾಡಿಕೋತಿ ಲಿಂಗಪ್ಪ? ಕಲ್ಲ ಏನ ಹೇಳತಾನ ಅದನ್ನು 
ಕೇಳಿಕೊಳ್ಳೋಣವಂತ. ಅಂವಾ ತಪ್ಪ ಮಾಡಿಲ್ಲ ಅಂತ ವಾದಿಸಿದರ, ಮುಂದ 
ನಿನ್ನ ವಕೀಲಿ ನಡಸೀಯಂತ” ಎ೦ದು ಬಾಳಾಚಾರ್ಯರು ನಯವಾಗಿಯೇ ಲಿಂಗಪ್ಪನ 
ಬಾಯಿ ಕಟ್ಟಿದರು. 

ಕಲ್ಲ ದಾದಾನ ಹಾಗೂ ಊರವರ ಹೊಡೆತದಿಂದಲೇ ಹಣ್ಣಾಗಿದ್ದ. ತಪ್ಪು 
ಮಾಡಿದ್ದನ್ನು ಈ ಮೊದಲೇ ಅನೇಕರ ಮುಂದೆ ಒಪ್ಪಿಕೊಂಡಿದ್ದ. ಅವನಿಗೀಗ 
ಲಿಂಗಪ್ಪನ ಸಹಾಯದ ಅಗತ್ಯವಿರಲಿಲ್ಲ, ಅವನು ತನ್ನ ಜೀವನದಲ್ಲಿಯೇ ಮೊಟ್ಟ 
ಮೊದಲು ಹೀಗೆ ತಪ್ಪು ಮಾಡಿದ್ದ. ದೈವದವರಿಗೆ ಕೈಜೋಡಿಸಿ ಕಣ್ಣೀರು ಸುರಿಸುತ್ತ 
ಹೇಳಿದ: 

“ಯಪ್ಪಾ, ತಂದೇ ನಾನು ಊರ ತಳವಾರ. ಎಲ್ಲಾರ ಮನಿ ಎಂಜಲಾ 
ತಿಂದ ಬೆಳದೈತಿ ಈ ದೇಹ. ಅನ್ನಾ ಹಾಕಿ ಸಲುಹಿದ ಊರ ದೈವದವರ 
ಮುಂದ ಸುಳ್ಳ ಹೇಳಿದರ ನಾಲಗಿ ಸೀಳರಿ. ಮಟದಾಗ ಹಿರೇ ಅಪ್ಪಾ ಅವರು 
ಇದ್ದರಲ್ರಿ ಅವರ ಹಂತ್ಕಾಕ ಹೋಗಿ ಸೇವಾ ಮಾಡತಿದ್ದಿ. ಅವರ ಗಾದಿಗೆ 
ಬಂದ ಈ ಪಡದಪ್ಪನವರ ಸೇವಾನೂ ಮಾಡಕೋತ ಬಂದೀನು. ಮಜಾ 
ಮಾಡಲಾಕ ಅಂತ, ತೀರ್ತ (ತೀರ್ಥ) ಅಂತ ಆಗಾಗ ಭಟ್ಟಿ ಸೆರೆ ಕೊಡಾಕ 


೨೭೦ ಗ್ರಾಮಾಯಣ 


ಹತ್ತಿದರು, ನಾನೂ ಕೂಡಿಯಾಕ ಸುರೂ ಮಾಡಿದ್ದಿ. ಬರಬರತ ಅದೊಂದು 
ಚಟಾನ ಗ೦ಟಬಿತ್ತು ಪಡದಪ್ಪನವರೂ ಅ೦ದರ ದೇವರಿದ್ದಾಂಗ ಅ೦ತ ನಡಿಯಾಕ 
ಹತ್ತಿದ್ದಿ. ಅವರು ಹೇಳಿದ್ದು ನಡಸೋದು ಧರ್ಮಾ ಅಂತ ತಿಳಕೊಂಡು ಅವರ 
ಕೈಯಾಗಿನ ಕಲ್ಲನ೦ಗ ಹೇಳಿದ ಕೆಲಸ ಮಾಡಿಕೋತ ಬಂದ್ದಿ. ನಿನ್ನೇ ಮಾತಿಗೆ 
ಮಾತು ಬಂದು, ಜಿನ್ನಪ್ಪನ ಖೋಡ ಮುರಿಯಾಕಬೇಕು ಅಂತ ಆತರಿ. "ಲೇ 
ಮಗನ ಹೋಗು ಜಿನ್ನನ ತ್ಹಾಟದಾಗಿನ ಬಣಿವಿಗೆ ಬೆಂಕಿ ಹಚ್ಚಿ ಬಾ' ಅಂತ 
ಅಪನೋರು ಅಪಣಿ ಕೊಟ್ಟರಿ. ನಾ "ಯಾಕಾಗವಲ್ಲು ಎಪ್ಪಾ' ಅಂತ ಏಳಾಣಾ 
ತುಂಬಿದ ಎರಡಸೆರೇದ ಕಾಯಿ ನನ್ನ ಕೈಯಾಗ ಇಟ್ಟರು. ಅದನ್ನ ತಗೊಂಡು 
ನೆಟ್ಟಗ ತ್ವಾಟಕ್ಕ ಹೋದ್ದಿ. ತ್ಲಾಟದಾಗ ನಾಯಿ ಬಗಳಾಣಾ ಅಲ್ಲೆ ಒಡ್ಡಿನ ಮ್ಯಾಲೆ 
ಕಾಯಿ ಇಟಗೊಂಡು ಕುಂತಶಬಿಟ್ಟಿ, ಹಾಗ ಜ೦ಪ ಹತ್ತಿಬಿಟ್ಟಿತು. ತಣೋಗ ಗಾಳಿ 
ಬೀಸಾಣಾ ಮತ್ತ ಎಚ್ಚರಾತ್ರಿ ಇನ್ನೂ ನಿದ್ದೀಮಬ್ಬಿನ್ಯಾಗ ಎದ್ದು ಹೋಗಿ, ರುಮಾಲದ 
ಚುಂಗು ಹರಿದು, ಸೆರೆದಾಗ ಎದ್ದಿ ಬಣಿವ್ಯಾಗ ಇಟ್ಟು ಬೆಂಕಿ ಹಚ್ಚಿದ್ದಿ. ಭಗ್ಗನ 
ಬೆಳಕು ಬಿತ್ತು. ಗಾಬರ್ಯಾಗಿ ಕೈಯಾಗ ಇದ್ದ ಕಾಯಿ ಎತ್ತಿ, ಉಳದದ್ದೆಲ್ಲ ಗುಟಕರಿಸಿ 
ಒಡ್ಡಿನ ಮ್ಯಾಗ ಬಂದು ಕುಂತಕೊಡ್ಡಿ. ಮುಗಲ ಮಟಾ ಉರಿ ಎದ್ದು ಬೆಳಕ 
ಬೆಳಕಾಗಿತ್ತು. ಗಾಬರ್ಕಾಗಿ ಇನ್ನೊಂದು ಕಾಯೀನೂ ಎತ್ತಿ ಕುಡದು, ನಿಶೆ ಬಂದು 
ಬಿದ್ದಿರಿ. ದಾದಾನ ಕೈಯಾಗ ಸಿಗೂಮಟಾ ಖಬರ ಹಾರಿತ್ರಿ” ಎಂದು ಕಲ್ಲ 
ದೀನವಾಣಿಯಿಂದ ನನ್ನ ಹೇಳಿಕೆ ಮುಗಿಸಿದ. 

ನೆರೆದ ಜನರೆಲ್ಲ ಅವನ ಮಾತು ಕೇಳಿದರು. ಒಬ್ಬೊಬ್ಬರಿಗೆ ಒಂದೊಂದು 
ವಿಧದ ಪರಿಣಾಮ ಮಾಡಿತಾದರೂ ಬಾಯಿಬಿಚ್ಚಿ ಹೇಳುವ ಧೈರ್ಯವನ್ನು 
ಯಾರೂ ಮಾಡಲಿಲ್ಲ “ಬಣವಿಗೆ ಬೆಂಕಿಹಚ್ಚಿದ್ದನ್ನು ಕಲ್ಲ ತಾನ ಕಬೂಲ 
ಮಾಡತಾನಂದ ಮ್ಯಾಲ ಅಂವಗ ತಕ್ಕ ಶಾಸನಾ ಮಾಡಬೇಕಾಗತದ. ದೈವದವರು 
ಕೂಡಿ ಠರಾಯಿಸಲಿ” ಎಂದು ಶೇಷಪ್ಪ ಮಾತಿಗೆ ದಾರಿ ಮಾಡಿಕೊಟ್ಟ 

“ಕಲ್ಲ್ಯಾ ಹೇಳಿದ್ದು ಖರೇ ಅಂದ ದೈವದವರು ನಂಬುತ್ತಿದ್ದರ ಅಂವಾ 
ತಪ್ಪು ಮಾಡೇ ಇಲ್ಲಾ ಅಂತ ನಾ ಅಂತೀನಿ. ಅಂವಗ ಇದನ್ನ ಮಾಡಲಿಕ್ಕೆ ಹಚ್ಚಿ 
ಪಡದಪ್ಪನವರು ಖರೇ ತಪ್ಪುಗಾರರು. ಈ ಅಪರಾಧಕ್ಕ ಶಿಕ್ಷಾ ಅವರಿಗೆ ಆಗಬೇಕು” 
ಎ೦ದು ಬಾಳಾಚಾರ್ಯರು ಸ್ವಲ್ಪ ನಿಷ್ಠುರವಾಗಿಯೇ ಹೇಳಿದರು. 

ದೈವದವರಲ್ಲಿ ಕೂಡಲೇ ಕೋಲಾಹಲವೆದ್ದಿತು. “ಇದೆಲ್ಲಿಯ ಅಡ್ಡನ್ಯಾಯ? 
ಕಲ್ಲ ತನ್ನ ತಪ್ಪ ಒಪ್ಪಿಕೊಂಡಿದ್ದಾನೆ. ಇದರಲ್ಲಿ ಆಳವಾಗಿ ಯೋಚಿಸುವುದೇನು 
ಬಂತು? ಪಡದಪ್ಪನವರು ಹೇಳಿದಂತೆ ಕುಣಿಯಲಿಕ್ಕೆ ಕಲ್ಲನಿಗೆ? 


ಗ್ರಾಮಾಯಣ ೨೭0೧ 


ಏವೇಕವಿರಬಾರದೇ??” 

“ಕಲ್ಲ್ಯಾ ಗುನ್ನೆ ಮಾಡಿದ್ದು ಕರೇ ಅಂತ ಕಬೂಲ ಮಾಡ್ಕಾನ. ಅದರ 
ಪಡದಪ್ಪನವರು ಇದನ್ನ ಹೇಳಿ ಮಾಡಿಸಿದವರು ಅನ್ನಾಕ ಸಾಕ್ಷಿನೂ ಇಲ್ಲ. 
ಪುರಾವೇನೂಇಲ್ಲ” ಎಂದು ಲಿಂಗಪ್ಪ ತನ್ನ ಕಾಯದೆ ಪಾಂಡಿತ್ಯವನ್ನು ತೋರಿಸದೆ 
ಬಿಡಲಿಲ್ಲ. 

“ನಂಬೂದಾದರ ಕಲ್ಲ್ಯಾನ ಮಾತು ಪೂರಾ ನಂಬಬೇಕು. ಅರ್ಧಾ 
ನಂಬಿ ಅರ್ಧಾ ಬಿಡತೇನಂಬೂದು ಕೋರ್ಟುಕಚೇರ್ಯಾಗ ನಡೀಬಹುದು. ಈ 
ದೈವದವರ ನ್ಯಾಯ ನಿರ್ಣಯದ ರೀತೀನ ಬ್ಯಾರೆ ಗೌಡರ. ಮನಸ್ಕಾರ ಮ್ಯಾಲೀನ 
ನಂಬಿಕಿ ನಮಗಿನ್ನೂ ಹೋಗಿಲ್ಲ. ಯಾಕರೆಪಾ ದೈವಾ ನೀವೇನಂತೀರಿ?” ಎಂದು 
ಬಾಳಾಚಾರ್ಯರು ನೆರೆದ ಜನರಿಗೇ ಕೇಳಿದರು. ಅವರ ತರ್ಕಕ್ಕೇ 
ಇಲ್ಲವೆನ್ನುವಂತಿರಲಿಲ್ಲ. ಪಡದಪ್ಪನವರು ಇಂಥ ಅನ್ಯಾಯಗಳ ಪ್ರೇರಕರಾಗಿರದಷ್ಟು 
ಸದ್ಗೃಹಸ್ಥರೂ ಅಲ್ಲವೆನ್ನುವುದು ಪ್ರತಿಯೊಬ್ಬನಿಗೂ ಮನವರಿಕೆಯಾಗಿತ್ತು. 

ಪಡದಪ್ಪನವರನ್ನು ಕರೆದುಕೊ೦ಡು ಬರಲು ಹೋದ ವಾಲೀಕಾರ ಮಲ್ಲ, 
ಅವರು ತಮಗೆ ಬರುವದಾಗುವದಿಲ್ಲವೆಂದು ಹೇಳಿದರೆಂದು ವರದಿ ತಂದು 
ಒಪ್ಪಿಸಿದ. ಶೇಷಪ್ಪನೇ ಮತ್ತೆ, “ಈಗ ದೈವದವರು ಕರಿಸ್ಕಾರಂತ ಹೇಳೋ. 
ಬಿಟ್ಟುಬರಬ್ಯಾಡದಾರಂತ ಹೇಳು” ಎಂದು ಹೇಳಿ ಪುನಃ ಅವನನ್ನು ಮಠಕ್ಕೆ 
ಅಟ್ಟಿದ. 
ಇದೇ ಸಂದರ್ಭದಲ್ಲಿ ಜಿನ್ನಪ್ಪ ಮೇಲೆದ್ದು ದೈವದವರಿಗೆ ಕೈಜೋಡಿಸಿದ; 
“ಇದ ಯಾಳೇಕ ನಂಗೂ ಓಟು ಹೇಳೋದೈತ್ರಿ. ನನ್ನ ಬಣವೇನೋ 
ಸುಟ್ಟಿತು. ಅದರ ಬೆಂಕಿ ಹಚ್ಚದವನ ಕೈ ಕಡದರ ನನಗೇನೂ ಬಣಿವಿ 
ಬಂದಾಂಗಾಗಲಿಲ್ಲ. ನಾ ಅದನ್ನು ಕೇಳಾವನೂ ಅಲ್ಲ. ಅದರ ಯಪ್ಪಾ, ಊರಾಗ 
ಇಂತಾ ಕೆಟ್ಟ ಕೆಲಸ ನಡದಿರಬಾರದೂ ಅ೦ತ ನ್ಯಾಯ ಸಿಗಬೇಕು. ಪಡದಪ್ಪನವರು 
ಈ ಊರಾಗ ಮರಿ ಆಗಿ ಬಂದಾರು. ಒಂದಿಲ್ಲದ ಒಂದು ರೀತಿಯಿಂದ ಊರು 
ಕೆಟ್ಟು ಹೋಗೇತಿ ಗೌಡರ ವತನಕ್ಕ ನೀರು ಹಚ್ಚಿಟ್ಟರು. ತುಂಬಿ ಬೆಳೆದ ಹೊಲಾ 
ಲೂಟಿ ಮಾಡಸಬೇಕಂತ ಕಾಯಕಾ ಹೂಡಿದರು. ಇಂತಾವರು ಊರಾಗ 
ಇದ್ದರ ದಿನದಿನಕ ಬೆಂಕಿ ಬಿಸಿನೀರು ಹೆಚ್ಚಗಾಣಿಸಿಕೊಂತ ಹೊಕ್ಕಾವ. ಅದಕ 
ಇವರು ಊರು ಬಿಟ್ಟು ಹೋಗೂ ಮಟಾ ಊರ ಶಾಂತ ಆಗಾಣಿಲ್ಲ. ಆದರ 
ಮಟಾ ದೈವದ್ದು. ದೈವದವರ ಆದರ ಮಾನಾ ಮರ್ಯಾದಿ ಕಾಯಬೇಕು. 
ಪಡದಪ್ಪದವರ್ನ ಹೊರಗ ಹಾಕಿದರ ಮಟದ ಬಾಗಿಲಿಗೆ ಕೀಲಿ ಬೀಳತತಿ. 


೨೬೨ ಗ್ರಾಮಾಯಣ 


ಆದಿಬುನಾದೀಲಿದ್ದ ನಡದು ಬಂದ ಮಟಾ ಕುಡುಕನ ದಡ್ಡಿ ಆಗೇತಿ. ಅದಕ್ಕ 
ಮಟಕೊಬ್ಬ ಸಂಪನ್ನ ಗುಣದ ಮರಿ ಮಾಡಿ, ಮಟ ಅವರ ತಾಬೇಕ್ಕ ಕೊಟ್ಟು 
ಪಡದಪ್ಪನವರು ಊರು ಬಿಡಬೇಕು. ಇದ ದೈವದವರೆದುರಿಗೆ ನನ್ನ ಅರ್ಜಿ 
ಐತಿ. ಇದಕ್ಕ ಅವರ ಕಬೂಲ ಮಾಡದಿದ್ದರ, ಇದ ಕಲ್ಲ್ಯಾನ್ನ ಸಾಕ್ಷೀ ಇಟ್ಟು 
ಅವರ್ನ ಜೇಲಿಗೆ ಕಳಸಬೇಕಾಗತೈತಿ. ದೈವದವರು ತಮಗೆ ಸರಿ ಕಂಡದ್ದನ್ನು 
ಮಾಡಲಿ” ಎಂದು ದೀರ್ಫವಾಗಿ ಹೇಳಿದ. ಜಿನ್ನಪ್ಪ ತನ್ನ ಜನ್ಮದಲ್ಲಿಯೇ 
ಮೊಟ್ಟಮೊದಲನೆಯ ಸಾರೆ ಕೂಡಿದ ಜನರೆದುರಿಗೆ, ಇಷ್ಟೊತ್ತಿನವರೆಗೆ ನಿಂತು 
ಮಾತಾಡಿದ್ದು. ಅವನ ಕೈಕಾಲೆಲ್ಲ ಥರಗುಟ್ಟಿ ನಡುಗಹತ್ತಿದ್ದವು. ಮುಖ ಬೆವರಿಟ್ಟು 
ಬಿಳಿಯ ಕಲ್ಲೀಮೀಸೆಗಳೆಲ್ಲ ತೊಯ್ದು ಹೋಗಿದ್ದವು. ಆದರೆ ಅವನ ಮುಖದ 
ಗಂಭೀರ ಭಾವ, ಮಾತಿನಲ್ಲಿಯ ಕಳಕಳಿಯಿಂದ ಜನರೆಲ್ಲ ಕರಗಿ ಹೋಗಿದ್ದರು. 
ಎತ್ತುಗಳೊಂದಿಗೆ ದುಡಿದುಡಿದು ಮೂಕನಾಗಿದ್ದ ಜಿನ್ನಪ್ಪನೇ ಇಷ್ಟು 
ಮತಾಡುವಂತಾಗಬೇಕಾದರೆ, ಪರಿಸ್ಥಿತಿ ಎಷ್ಟು ದೀರ್ಫಕ್ಕೆ ಹೋಗಿರಬೇಡ? 
ಸ್ವತಃ ಶಂಕರಪ್ಪ ಗೌಡರೇ ಅವತರಿಸಿ ಮಾತಾಡಿರಬೇಕೆಂದು ಕೆಲವರು ತಮ್ಮ 
ತಮ್ಮೊಳಗೇ ಹೇಳಿಕೊಂಡರು. 

ಮರುದಿನವೇ ಮಾಮಲೇದಾರರು ಬರುವರಿದ್ದುದರಿಂದ ಸಭೆಯ 
ಕೆಲಸವನ್ನು ಅಂದೇ ಮುಗಿಸಿಬಿಡಬೇಕೆಂದು ಶೇಷಪ್ಪನ ಅವಸರ, ಇಲ್ಲದಿದ್ದರೆ 
ಪ್ರಕರಣ ದೀರ್ಫಕ್ಕೆ ಹೋಗಬಹುದೆಂಬ ಭೀತಿ. ಆದ್ದರಿ೦ದ ಸಭೆಯ ಮೌನವನ್ನು 
ಮುರಿದು “ದೈವದವರು ಹೇಳಿದ್ದನ್ನ ಜಿನ್ನಪ್ಪ ಕೇಳತಾನ. ಪಡದಪ್ಪನವರೂ 
ಬ೦ದು ಅದ ಮಾತು ಹೇಳಿಬಿಟ್ಟರೆ ನಮಗ ನಿರ್ಣಯ ಕೊಡಲಿಕ್ಕೆ ಅನುಕೂಲ 
ಆಗತದ” ಎಂದು ನುಡಿದ. 

ಸಭೆಯಲ್ಲಿ ಗುಜುಗುಜು ನಡೆಯಿತು. ಇಷ್ಟು ದಿನ ಪಡದಪ್ಪನವರ ತೆರೆಯ 
ಹಿಂದಿನ ಕಾರಸ್ಥಾನವನ್ನು ಕಂಡುಂಡರೂ ಅವರ ಎರುದ್ಧ ಬಾಯೆತ್ತುವ ಸಾಹಸವನ್ನು 
ಯಾರೂ ಮಾಡಿರಲಿಲ್ಲ. ದೊಡ್ಡವರ ಕಾರಭಾರ ನಮಗೇಕೆಂದು ಎಲ್ಲರೂ 
ದೂರವಿರುವವರೇ! ಆದರೆ ಈಗ ಗೂಳಿ ಬಿದ್ದಿತ್ತು; ಕಲ್ಲುಗಳು ಕಾಲ ಹತ್ತಿರವೇ 
ಬಿದ್ದಿದ್ದವು. “ಊರಿಗೆ ಭಾರ ಆಗಿ ಕುಂತ ಪಡದಪ್ಪನವರನ್ನ ಊರಾಗ ಇರಾಕ 
ಬಿಡಬಾರದ್ರಿ ಅವರ್ನ ಜೇಲಿಗೆ ಕಳಸೂದ ಪಾಡ ಕಾಣತೈತಿ” ಎಂದು ಗುಜುಗುಜು 
ಧ್ವನಿಯಲ್ಲಿಯೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. 

ವಾತಾವರಣ ಕಾದಿತ್ತು; ಜನರೆಲ್ಲ ಒಟ್ಟಾಗಿ ಕಾಯುತ್ತಿದ್ದರು. ಲಿಂಗಪ್ಪನಿಗೆ 
ತಡೆಯಲಾಗಲಿಲ್ಲ. ಚಾವಡಿಯಿ೦ದ ಮಠಕ್ಕೆ ಹೋಗಿ ಪಡದಪ್ಪನವರಿಗೆ ಎಲ್ಲ 


ಗ್ರಾಮಾಯಣ ೨೭೩ 


ಸಂಗತಿಗಳನ್ನು ಅರಿಕೆ ಮಾಡಿಕೊಂಡ. ಲಿಂಗಪ್ಪನ ಕಾತರವನ್ನು ನೋಡಿ 
ಮೊದಮೊದಲು ಅವರಿಗೆ ನಗೆಬ೦ದರೂ ಕೇಳುತ್ತ ಹೋದಂತೆ ಅವರ ಆತ್ಮವಿಶ್ವಾಸ 
ಸಡಿಲಿತು. ಊರವರೆಲ್ಲ ಒಟ್ಟಾಗಿರುವರೆಂಬ ಮಾತು ಅವರ ಬುಡವನ್ನೇ 
ಅಲುಗಾಡಿಸಿತು. ಈಗ ಉಳಿದಿರುವುದು ಎರಡೇ ದಾರಿ. ಏನೂ ಮಾತಾಡದೆ 
ಮಠದ ಅಧಿಕಾರವನ್ನು ಬಿಟ್ಟುಕೊಡಬೇಕು; ಇಲ್ಲದಿದ್ದರೆ ಜೇಲು ಕಾಣಬೇಕು. 
ಜೇಲು ಕಾಣಿಸದೆ ಜಿನ್ನಪ್ಪ ಬಿಡುವಂತಿರಲಿಲ್ಲ. ತಳವಾರ ಕಲ್ಲ ಹೊತ್ತಿಗೆ ಸರಿಯಾಗಿ 
ಕೈಕೊಟ್ಟಿದ್ದಾನೆ. ಪಡದಪ್ಪನವರು ಆಳವಾಗಿ ಆಲೋಚಿಸಿ, ಕೊನೆಗೆ ಮೊದಲಿನ 
ದಾರಿಯೇ ಒಳ್ಳೆಯದೆಂದು ನಿರ್ಣಯಿಸಿಕೊಂಡು ಚಾವಡಿಗೆ ಬಂದರು. 

ಚಾವಡಿಯಲ್ಲಿ ಜನರೆಲ್ಲ ಅವರ ಬರವಿಗಾಗಿ ಕಾಯುತ್ತಿದ್ದರು, ಯಾರು 
ಬೇಸತ್ತು ಮನೆಗೆ ಹೋಗುವ ವಿಚಾರವನ್ನೇ ಮಾಡಿರಲಿಲ್ಲ. ಹೊತ್ತು ಆಗಲೇ 
ಹನ್ನೊಂದಾಗಿತ್ತು. ಆದರೆ ಇಂದು ನಿರ್ಣಯವಾಗಲೇಬೇಕೆಂದು ಶೇಷಪ್ಪ 
ಹಟಹಿಡಿದಿದ್ದ. ಅಂತೂ ಒಮ್ಮೆ ಪಡದಪ್ಪನವರು ಬಂದರು. ಆದರೆ ಎಂದಿನ 
ಠೀವಿ ಗೌರವಗಳು ಇಂದು ಅವರಲ್ಲಿ ಕಾಣಲಿಲ್ಲ. ಜನರು ಅವರನ್ನು ನೋಡುವ 
ದೃಷ್ಟಿಯೇ ಬದಲಾಗಿತ್ತು. ಅವರು ಚಾವಡಿಗೆ ಬಂದ ಕೂಡಲೇ ಮೊದಲಿನಂತೆ 
ಯಾರೂ ಎದ್ದು ನಿಲ್ಲಲಿಲ್ಲ. ತಿರಸ್ವಾರ ಎಲ್ಲರ ಕಣ್ಣುಗಳಲ್ಲಿಯೂ ಸ್ಪಷ್ಟವಾಗಿ 
ಕಾಣುತ್ತಿತ್ತು ವಾತಾವರಣ ಅನುಕೂಲವಾಗಿರಲಿಲ್ಲ. ಪ್ರತೀಕಾರದ ವಾಸನೆ 
ತೀವ್ರವಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ವೇಷ ಧರಿಸಬೇಕೆಂಬುದನ್ನು 
ಅವರು ಮೊದಲೇ ಊಹಿಸಿ ಗೊತ್ತುಮಾಡಿಕೊಂಡಂತಿತ್ತು. 

ಬಾಳಾಚಾರ್ಯರೇ ಕರೆದು ಅವರನ್ನು ಹತ್ತಿರ ಕೂಡಿಸಿಕೊಂಡರು. ಮತ್ತೊಂದು 
ಸಂದರ್ಭದಲ್ಲಾಗಿದ್ದರೆ ಪಡದಪ್ಪನವರು ವ್ಯಂಗ್ಯವಾಗಿ ನುಡಿದು ಈ ಸೌಜನ್ಯವನ್ನು 
ಚುಚ್ಚಬಹುದಾಗಿತ್ತು. ಆದರೆ ಈಗ ದಾಳ ಕೈಯಿಂದ ಉರುಳಿ ಹೋಗಿದ್ದವು. 
ಅಂತೆಲೇ ಗಂಭೀರವಾಗಿ ಜನರನ್ನುದ್ದೇಶಿಸಿಯೇ ಪ್ರಾರಂಭಿಸಿದರು: 

“ಒಟ್ಟು ನಾ ಹುಟ್ಟಿದ ಯಾಳೇನ ಕೆಟ್ಟ ಐತಿ, ಯಾರದೋ ಪಾಪದ 
ಹೊರಿಯಾರ ತಲಿ ಮ್ಯಾಗೋ ಬರಬೇಕಂದರ, ದೈವದಾಟಾನ ಇರಬೇಕು. 
ಇಲದಿರಕ ಸಾರಾಸಾರ ಯಿಚಾರ ಮಾಡೋ ತೂಕಾನ ಜನರಲ್ಲಿಲ್ಲ ಅನಬೇಕಾಗತೈತಿ. 
ಅಂದ ದಾದಾ ಚಿಮಣಾನ್ನ ತಂದು ಮಟದಾಗಿಟ್ಟ, ನನ್ನ ತಲಿ ಮ್ಯಾಗ ತುಫಾನಿ 
ಹೊರಸಿಟ್ಟ. ಆಗಲೆಪಾ ಶಿವನಾಟಾ ಅಂದೆ. ಈಗ ಬಣವಿ ಸುಟ್ಟ ಬಾ ಅಂತ 
ಹೇಳಿದೆ ಅಂತ ಈ ಕಲ್ಲ್ಯಾ ಹೇಳತಾನು. ಶಿಸಮಗನ ತಪ್ಪು ಗುರುಸ್ವಾಮಿ 
ಹೊರಾಕಬೇಕಲ್ರೆ? ಸೇವಾ ಮಡಿಕೊಳ್ಳೂದು ಬೇಕು. ಇದು ಬ್ಯಾಡಾ ಅಂದರ 


೨೭೪ ಗ್ರಾಮಾಯಣ 


ಹ್ಯಾಗ ನಡದೀತು? ಬಂದದ್ದು ಬ್ಯಾಡ ಅಂದರ ಶಿವಾ ಮೆಚ್ಚಾಕಿಲ್ಲ. ಕಾಲಕೂಟ 
ವಿಸಾ ನುಂಗಿ ನಿಂತ ಶಿವಾ. ಈಗ ನಾನೂ ಬಂದ ಅಪವಾದಾ ಎಲ್ಲ ನುಂಗಬೇಕಲ್ರೆ? 
ದೈವದವರು ಹೇಳಿದ್ದಕ್ಕ ನನ್ನ ಒಪ್ಪಿಗೆ ಐತಿ” ಎ೦ದು ಸುಮ್ಮಗಾದರು. 
ಪಡದಪ್ಪನವರ ಭಾಷಣ ಸಾಕಷ್ಟು ನಾಟಕೀಯವಾಗಿತ್ತು ವಾಡಿಕೆಯ 
ಗಡಸುದನಿ ಈಗ ಸಂದರ್ಭಕ್ಕೊಪ್ಪುವಂತೆ ಮೃದುವಾಗಿತ್ತು ಹೃದಯಸ್ಪರ್ಶಿಯಾಗಿತ್ತು. 
ಕೊನೆ ಕೊನೆಯ ಮಾತುಗಳಂತೂನಿಟ್ಟುಸಿರು, ಕಣ್ಣೀರುಗಳ ಎಸರಿನಲ್ಲಿ ಬೆಂದು 
ಬಂದಂತೆ ಹಣ್ಣಾಗಿದ್ದವು. ಆ ಕಣ್ಣಂಚಿನಲ್ಲಿ ಎರಡು ಹನಿಗಳೂ ಉರುಳಿದವು. 
ಅವನ್ನು ಶಾಟಿಯಿಂದ ಒರೆಸಿಕೊಳ್ಳುವ ಎಚ್ಚರವೂ ಅವರಲ್ಲಿ ಉಳಿದಿರಲಿಲ್ಲ. 
ಎಲ್ಲಿಯ ಆವೇಶ ಬಂದಿತ್ತೋ, ಲಿಂಗಪ್ಪ ಒಮ್ಮೆಲೇ ಮೇಲೆದ್ದ. “ಇಗಾ 
ನಾ ಒಂದ ಮಾತ ಹೇಳಬೇಕಂತೀನಿ. ಹಿಂದಕ, ಅಗಸನ ಮಾತ ಕೇಳಿಕೊಂಡು 
ರಾಮದೇವರು ಸೀತಾದೇವಿನ್ನ ವನವಾಸಕ್ಕೆ ಕಳಿಸಿದಾ ಅ೦ತ ಕತಿ ಕೇಳೀರಿ. 
ಅದರಂಪಾಗ ಕಲ್ಲ್ಯಾನ ಮಾತು ಕೇಳಿಕೊಂಡು, ಊರಿಗೆ ತಂದಿ ಇದ್ದಾಂಗ 
ಇರೋ ಪಡದಪ್ಪನೋರ್ನ ಕಳಕೋಬ್ಯಾಡ್ರಿ. ಇದು ಕೆಲವರ ಕುತಂತ್ರ ಅಂತ 
ನನಗ ಅನತೇತಿ. ಅದಕ ಇನ್ನೀಟು ಯಿಚಾರ ಮಾಡ್ರಿ. ಮುಂದ ಹಳಹಳಿ 
ಆದೀತು. ಪಡದಪ್ಪನವರ್ನ ಹೊರಗ ಹಾಕಿದ್ದು ಅನ್ಯಾಯ ಅಂತ ಖಾತ್ರಿ ಆದೀತು. 
ಮುಂದ ಬಾ ಅಂದರೂ ಈ ಯಾಳೇ ಬರಾಕಿಲ್ಲ. ಕೆಬ್ಬೈ ಕೆಲಬೈ ಅಂದರೂ 
ಪಡದಪ್ಪನವರು ಇನ್ನೊಮ್ಮೆ ಸಿಗಾಕಿಲ್ಲ” ಎ೦ದು ಉದ್ರೇಕಗೊಂಡು ಮಾತಾಡಿದ. 
ಬಾಳಾಚಾರ್ಯರು ಈ ಉದ್ಯೋಗಕ್ಕೆ ತಣ್ಣೀರೆರಚಲೆಬೇಕಾಯಿತು. “ಇಲ್ಲಿ 
ನೋಡಿ, ದೈವದವರಿಗೆ ಮಾತಿನ ಆಡಂಬರ ಏನೂ ಬೇಕಾಗಿಲ್ಲ. ಪಡದಪ್ಪನವರ 
ಮ್ಯಾಲೆ ಕಲ್ಲ್ಯಾ ಸುಳ್ಳು ಆರೋಪ ಹೊರಸತಾನಂತ ನಿಮಗೆಲ್ಲಾ ಅನಸತಿದ್ದರ 
ಹಾಂಗ ಸ್ಪಷ್ಟ ಹೇಳಿಬಿಡಿ, ಕಲ್ಲ್ಯಾ ಹೇಳಿದ್ದು ಖರೆ ಅನಸತಿದ್ದರ, ಪಡದಪ್ಪನವರಿಗೆ 
ಏನ ಶಿಕ್ಷಾ ಕೊಡಬೇಕೂ ಹೇಳಿ ಬಿಡಿ?” ಎ೦ದು ಕೊನೆಯ ಮಾತನ್ನೇ ಕೇಳಿದರು. 
“ರಾಸ್ತ್ರ ಮಾತು', "ಬರಾಬರಿ' ಎಂದು ಸಭೆಯಿಂದ ಉದ್ಗಾರಗಳು 
ಹೊರಟವು. ಪಡದಪ್ಪನವರಿಗೆ ವಿಧಿಸಬೇಕಾದ ಶಿಕ್ಷೆಯ ಬಗ್ಗೆ ಮಾತ್ರ ಸಭೆಯಲ್ಲಿ 
ಇತ್ತಂಡದ ಅಭಿಪ್ರಾಯಗಳು ಹುಟ್ಟಿದವು. ಅವರನ್ನು ಜೇಲಿಗೇ ಕಳಿಸಬೇಕೆಮದು 
ಕೆಲವರ ಅಭಿಪ್ರಾಯವಾದರೆ, ಇನ್ನು ಕೆಲವರು ಅವರು ಊರು ಬಿಡಬೇಕೆಂದು 
ಕೇಳಿಕೊಂಡರು. ಸಭೆ ಗೊಂದಲದಲ್ಲಿ ಮುಳುಗಿತು. ಬಾಳಾಚಾರ್ಕರೇ ಎದ್ದು 
ಎಲ್ಲರನ್ನೂ ಶಾ೦ತಗೊಳಿಸಿ ತಮ್ಮ ನಿರ್ಣಯವನ್ನು ಹೇಳಬೇಕಾಯಿತು. 
“ದೈವದವರ ಅಭಿಪ್ರಾಯದ ಪ್ರಕಾರ ಪಡದಪ್ಪನವರ ಈಗ ತಪ್ಪುಗಾರರು. 


ಗ್ರಾಮಾಯಣ ೨೭೫ 


ಆದರ ಅವರ ಮ್ಯಾಲೆ ನಿರ್ಣಯ ಹೇಳೂದೂ ಒಂದ ತೊಡಕ. ಅವರು ನಮ್ಮ 
ನಿಮ್ಹಾಂಗ ಸಾಮಾನ್ಯ ಜನರಲ್ಲ. ಸದಾನಂದ ಶಿವಯೋಗಿಗಳ ಪೀಠಕ್ಕೆ ಬಂದವರು, 
ಪುಣ್ಯ ಶಾಲಿಗಳು. ಪೀಠಸ್ಥರ ಅವಮರ್ಯಾದಿ ಪಾದಳ್ಳಿಯೊಳಗ ಆಗೂದು 
ನನಗೆ ಬ್ಯಾಡಾಗೇದ. ಅವರು ಜೇಲಿಗೆ ಹೋಗೋದೂ ಅಂದ್ರ ಅವರಿಗಿಂತ 
ಊರಿಗೇ ಹೆಚ್ಚು ಕಲಂಕ. ಆದ್ದರಿ೦ದ ಅವರು ಇವತ್ತ ಸಾಯಂಕಾಲದೊಳಗ 
ಪೀಠ ಬಿಟ್ಟು ಕೊಟ್ಟು ಊರು ಬಿಟ್ಟು ಹೋಗಬೇಕು”. ಬಾಳಾಚಾರ್ಕರ ದನಿಯಲ್ಲಿಯ 
ಗಾಂಭೀರ್ಯವೇ ಕೊನೆಯ ನಿರ್ಣಯವನ್ನು ಹೇಳಿಬಿಟ್ಟಿತು. ಮಠಕ್ಕೆ ಮರಿಯನ್ನು 
ದೈವದವರೇ ಸೂಚಿಸಬೇಕೆಂದು ಜಿನ್ನಪ್ಪ ಹೇಳಿದಾಗ, ಲಿಂಗಪ್ಪ ಅದನ್ನು 
ವಿರೋಧಿಸಿದ. ಅದು ಪಡದಪ್ಪನವರ ವೈಯಕ್ತಿಕ ಅಧಿಕಾರವಾದ್ದರಿಂದ ಅದರಲ್ಲಿ 
ಇನ್ನೊಬ್ಬರು ತಲೆ ಹಾಕಬಾರದೆಂದು ಅವನ ವಾದ. ಮುಳುಗುವವ ಹುಲ್ಲು 
ಕಡ್ಡಿಯನ್ನು ಹಿಡಿದು ತೇಲಬಯಸುವಂತಿತ್ತು ಅವನ ವಾದಸರಣಿ. ಅದನ್ನಾರೂ 
ಒಪ್ಪುವಂತಿರಲಿಲ್ಲ. “ಪಡದಪ್ಪನವರು ಜೇಲು ಕಂಡ ಮ್ಯಾಲೂ ಅವರಿಗೆ ಅಧಿಕಾರ 
ಉಳೀತಿದ್ರ ಅವರ ಮರಿಯ ಹೆಸರು ಸೂಚನಾ ಮಾಡಲಿ” ಎಂದು ಶೇಷಪ್ಪ 
ವ್ಯಂಗ್ಯವಾಗಿಯಾದರೂ ಕಾಯದೆ ಜ್ಞಾನದ ಸೋಗು ಹಾಕಿ ಹೇಳಿದ. 

ಹಿಂದೆ ಸ್ವಾಮಿಗಳಾಗಿದ್ದ ಸದಾನಂದ ಶಿವಯೋಗಿಗಳ ತಮ್ಮನ ಮಗ 
ಮರಿಯಾಗಬೇಕೆಂದು ಸರ್ವಾನುಮತದಿಂದ ನಿರ್ಣಯವಾಯಿತು. ಆದರೆ ಆ 
ಹುಡುಗ ಇನ್ನೂ ತೀರ ಚಿಕ್ಕವನು. ಅವನು ಅಧಿಕಾರ ಸ್ವೀಕರಿಸುವವರೆಗೆ ಅವರ 
ತಂದೆ ಗಂಗಾಧರಸ್ವಾಮಿಗಳು ಮಠದಲ್ಲಿದ್ದು ಮಠದ ಸತ್‌ಪರಂಪರೆಯನ್ನು 
ನಡೆಸಿಕೊಂಡು ಹೋಗಬೇಕು. ಕೂಡಿದ ಜನರಿಗೆಲ್ಲ ಈ ನಿರ್ಣಯ 
ಮೆಚ್ಚಿಗೆಯಾಯಿತು. ಗಂಗಾಧರಸ್ವಾಮಿಗಳ ಹೆಸರಿನಲ್ಲಿ ಜಯಘೋಷ 
ಪ್ರಾರಂಬ'ವಾಯಿತು. ಇದೇ ಉತ್ಪಾಹದಲ್ಲಿಯೇ ಜನರ ಹಿಂಡು 
ಗಂಗಾಧರಸ್ವಾಮಿಗಳನ್ನು ಮಠಕ್ಕೆ ಕರೆದುಕೊಂಡು ಬಂದು, ಅವರ ಮಗನೇ 
ಮಠದ ಮರಿಯೆಂದು ಸಾರಿದರು. ಗಂಗಾಧರಸ್ವಾಮಿಗಳಿಗೆ ಇದೆಲ್ಲದರಿಂದ 
ಒಮ್ಮೆಲೆ ದಿಗಿಲುಂಟಾಗಿತ್ತು. ಬಾಳಾಚಾರ್ಕರು ಎಲ್ಲ ಸಂಗತಿಯನ್ನೂ ಅವರಿಗೆ 
ತಿಳಿಸಿ ಹೇಳಬೇಕಾಯಿತು. ಮಠಕ್ಕೆ ಅವರು ಬ೦ದ ಕೂಡಲೆ ಸ್ಪತಃ ಪಡದಪ್ಪನವರೇ 
ಎದ್ದು ಅವರಿಗೆ ಸ್ವಾಗತ ಬಯಸಿ ತಮ್ಮ ಅಧಿಕಾರವನ್ನು ಅವರಿಗೆ ಒಪ್ಪಿಸಿಕೊಟ್ಟರು. 
ಅವರ ಹೃದಯದಲ್ಲಿ ಆಗ ಯಾವ ಭಾವನೆಗಳ ಕೋಲಾಹಲ ನಡೆದಿತ್ತೋ 
ಬಲ್ಲವರಾರು? ಅವರ ಮುಖ ಮಾತ್ರ ಗಂಭೀರವಾಗಿತ್ತು. ಒಂದು ಕ್ಷಣ ಕೂಡ 
ಸುಮ್ಮನಿರದ ತುಟಿಗಳಿಗೆ ಈಗ ಮೌನ ಮುದೆಹಾಕಿತ್ತು ಮೌನವಾಗಿಯೆ 


ಎ ಗ್ರಾಮಾಯಣ 


ಅಧಿಕಾರವನ್ನು ಒಪ್ಪಿಸಿಕೊಟ್ಟು ಹೊತ್ತ ಅರಿವೆಯಿ೦ದ ಹೊರಬಿದ್ದರು. ಹೋಗುವಾಗ 
ಜನರೆಲ್ಲರಿಗೂ ಕೈಮುಗಿಯಬೇಕೆಂದು ಕೈಗಳನ್ನು ಮೇಲಕ್ಕೆತ್ತಿದಾಗ, ಕಣ್ಣು 
ತುಂಬಿಬಂದಿದ್ದವು; ಕೈ ನಡುಗಿದವು. “ಹೋಗಿ ಬರತೀನಿ ದೈವಾ ನೆಪ್ಪಿರಲಿ 
ಶಿವಾ ಕರಿಸಿದಾಗ ಮತ್ತ ಬರತೀನಿ” ಎಂದಿಷ್ಟು ಹೇಳಬೇಕಾದರೆ ಅವರಿಗೆ 
ಸಾಕುಬೇಕಾಯಿತು. 

ಕೂಡಿದ ಜನರಿಗೆ ಅವರ ಮೇಲಿನ ತಿರಸ್ಕಾರ ಇನ್ನೂ 
ಮಾಯವಾಗಿರಲಿಲ್ಲವಾದ್ದರಿ೦ದ, ಅವರಿಗೆ ಇದೂ ಒಂದು ಸೋಗೆನಿಸಿತು. ಆದರೆ 
ಪಡದಪ್ಪನವರು ನಿಜವಾಗಿಯೂ ಕರಗಿದ್ದರು. ಪಾದಳ್ಳಿಯಲ್ಲಿ ಇಲ್ಲಿಯವರೆಗೆ 
ಅವರಿಗೆ ರಾಜಮರ್ಯಾದೆಯಿತ್ತು. ಪೀಠ ಅವರ ಮಾತಿಗೆ ವೇದವಾಣಿಯ 
ಪವಿತ್ರತೆಯನ್ನು ತಂದುಕೊಟ್ಟಿತ್ತು ದೈವದ ಬೆ೦ಬಲದಂತೆ ಜನರ ಬೆಂಬಲವಿತ್ತು 
ಹೊತ್ತ ಶಾಟಿ ಅವರ ಕರ್ಮಗಳಿಗೆಲ್ಲ ರಕ್ಷೆಯಾಗಿತ್ತು ಈಗ ಅವೆಲ್ಲವನ್ನೂ ತೊರೆದು 
ಅವರು ನಿಜವಾಗಿಯೂ ಸನ್ಯಾಸಿಯಾಗಿದ್ದರು. ಬಿಟ್ಟು ಹೋಗುವಾಗ ಅವರ 
ಎದೆಯಲ್ಲಿ ಸಂಕಟ ಕುದಿಯುತ್ತಿದ್ದರೆ ಏನಾಶ್ಚರ್ಯ? 

ಸೂರ್ಯ ಆಗಲೇ ನಡುನೆತ್ತಿಯ ಮೇಲೆ ಉರಿಯುತ್ತಿದ್ದ. ಪಡದಪ್ಪನವರಿಗೆ 
ಅದು ಭಿಕ್ಷೆಯ ಹೊತ್ತು. ಶಿವಪೂಜೆ ಮುಗಿಸಿದ ನಂತರ ಕಜ್ಜಾಯದ ಹುಡುಗರು 
ತಂದು ಕೊಟ್ಟ ಸಮೀಚಿನ ಭೋಜನವಾಗುತ್ತಿತ್ತು ಆದರೀಗ ಒಬ್ಬರೂ ಕೇಳುವವರೇ 
ಇರಲಿಲ್ಲ. ಎದುರಿನ ವಿಸ್ತಾರವಾದ ಬಯಲೊಂದನ್ನು ಬಿಟ್ಟರೆ ಬೇರೆ ಆಶ್ರಯವಿರಲಿಲ್ಲ. 
ಕೆಳಗೆ ನೆಲ ಸುಡುತ್ತಿತ್ತು. ಮೇಲೆ ಬಿಸಿಲು ಸುಡುತ್ತಿತ್ತು ಅಂಥ ಬಿಸಿಲಿನಲ್ಲಿಯೇ 
ನಡೆದ ಪಡದಪ್ಪನವರನ್ನು ಬೀಳ್ಕೊಡಲು ಕೂಡ ಒಬ್ಬರೂ ಬಂದಿರಲಿಲ್ಲ. 

ಅದು ನೆನಪಾಗಿಯೋ ಏನೋ ಪಡದಯ್ಯನವರು ಪಾದಳ್ಳಿಯ ಸೀಮೆಯಲ್ಲಿ 
ಒಂದು ಕ್ಷಣ ನಿಲ್ಲದಂತೆ ಪ್ರತಿಜ್ಞೆಮಾಡಿರುವರೆಂಬಂತೆ ಬೀಸುಗಾಲು ಹಾಕುತ್ತ 
ಸಾಗಿದ್ದರು. 


೨೫ 
ಇಂದುಪುರಿಗೆ ಹೋಗಿದ್ದ ಯಶವಂತರಾಯರು ಮರಳಿ ಪಾದಳ್ಳಿಗೆ 


ಬಂದಾಗ ಅವರಿಗೆ ಪಡದಪ್ಪನವರನ್ನು ಪದಭ್ರಷ್ಟಗೊಳಿಸಿದ ಸುದ್ದಿ ತಿಳಿಯಿತು. 
ಅದನ್ನು ಕೇಳಿದವರೇ ಅವರು ಬಾಳಾಚಾರ್ಯರ ಮನೆಗೋಡಿದರು. ಆಚಾರ್ಯರು 


ಗ್ರಾಮಾಯಣ ೨೭೬ 


ಅವರಿಗೆ ಸ್ವಾಗತ ಬಯಸಿ ನಡೆದ ಸಂಗತಿಗಳನ್ನೆಲ್ಲ ನಿವೇದಿಸಿದರು. ತಾವು 
ಇಂದುಪುರಿಗೆ ಹೋಗುವ ಮೊದಲೇ ಈ ಘಟನೆ ನಡೆದುದಾಗಿದ್ದರೆ 
ಲಕ್ಷ್ಮೀಬಾಯಿಯನ್ನು ಪಾದಳ್ಳಿಗೆ ಕರೆತರುವುದು ಸಾಧ್ಯವಾಗುತ್ತಿತ್ತೆಂದು ಅವರ 
ಅಭಿಪ್ರಾಯ. ಲಕ್ಷ್ಮಣನನ್ನು ಇಂದುಪುರಿಗೆ ಕಳಿಸಿ, ನಡೆದ ಸಂಗತಿಗಳನ್ನೆಲ್ಲ 
ತಿಳಿಸಬಹುದಿತ್ತಲ್ಲ ಎಂದು ಯಶವಂತರಾಯರು ನುಡಿಯಲು, “ನನಗೂ 
ಆ ವಿಚಾರ ಬಂದಿತ್ತು ಪಾಟೀಲರ. ಅದರ ಆ ಅಪೇಸಿ ಲಕ್ಷ್ಮಣನು ಕಳಸಬ್ಯಾಡಿ 
ಅಂತ ಜಿನ್ನಪ್ಪ ಅವರೆಲ್ಲ ಅಡ್ಡಬಾಯಿ ಹಾಕಿದರೂ ಅಂತ ಕಳಸಲಿಲ್ಲ. ಅದೂ 
ಹೋಗಲಿ, ತಮ್ಮದೂ ಹೋದ ಕೆಲಸ ಮನಸಿಗೆ ತಕ್ಕಾಂಗ ಆದ್ದಾಂಗ ಕಾಣೂದಿಲ್ಲ?” 
ಎಂದು ಬಾಳಾಚಾರ್ಯರೇ ಉತ್ತರ ಪ್ರಶ್ನೆಗಳನ್ನು ಅಡಗಿಸಿ ಕೇಳಿದರು. 

“ಹೂಂ ಹಾಂಗ ಅನಬಹುದು' ಎಂದು ಯಶವಂತರಾಯರು 
ಚುಟುಕಾಗಿಯೇ ಉತ್ತರಿಸಿದರು. 

“ಹಂಗಾರ ತಮ್ಮ ಆಸ್ತೀನ ಯಾರ್ಯಾರಿಗೋ ಬಿಟ್ಟುಕೊಡೋ ವಿಚಾರದಾಗ 
ಅವರಿದ್ದಾರನಬಾರದ?” ಆಚಾರ್ಯರ ಮರುಪ್ರಶ್ನೆ ಬಂದಿತು. 

“ಏನ ಮಾಡೂದು ಆಚಾರಸ್ವಾಮೀ, ಅವರಿಲ್ಲೆ ಬಂದರ ವಾಡೇದೊಳಗ 
ಕಾಲಿಡದಂಥಾ ಪರಿಸ್ಥಿತಿ ಅದ. ಸ್ವಂತ ರೈತರೇ ಅವರ ಕೈಯಾಗಿಲ್ಲ. ಪಡದಪ್ಪನ 
ಭುಲತಾಪಿಯಿಂದ ಬಾಪೂಸಾಹೇಬ ಅವರಿಗೆ ಭೂಮಿ ಮತ್ತು ವಾಡೇದ ಕಬಜಾ 
ಕೊಡಲಿಕ್ಕೆ ಸಾಫ ಒಲ್ಲೆಂದಾಗ, ಆ ಹೆಣ್ಣುಮಗಳು ಏನು ಮಾಡಬೇಕು? ಆಗ 
ನಾ ಮಹಾರಾಜರ ಜೋಡಿನ ಮಾತಾಡಿದೆ. ಅವರ ಅದಕ್ಕೊಂದು ಹಾದೀ 
ಹೇಳಿದರು. ಈಗ ಲಕ್ಷ್ಮೀಬಾಯಿ ಹೆಸರಿಗೆ ಪಾದಳ್ಳೀ ಭೂಮಿ ಎಷ್ಟವ ನೋಡಿ, 
ಅವೆಲ್ಲ ರಾಜೀನಾಮೆ-ಕಬಲಾಯತ ಆಗಿ ಮಹಾರಾಜರ ಹೆಸರ್ಲೆ ಹಚ್ಚಬೇಕು. 
ಮಹಾರಾಜರಿಗೆ ಭೂಮೀ ಕಬಜಾ ಪಡಿಯೋದು ಹಗರಾಗತದ. ಅವರ ಹೆಸರಿಗೆ 
ಖಾತೆ ಅದಮ್ಯಾಲ. ಅವರು ಅದರ ಲಾವಣಿ ಸಾಗಿಸಿ ಬ೦ದ ದುಡ್ಡು ಲಕ್ಷ್ಮೀಬಾಯಿಗೆ 
ಕೊಡಬೇಕು. ಲಕ್ಷ್ಮೀಬಾಯಿ ಕಡಿ೦ದ ರಾಜಿನಾಮೆ ಕಬಲಾಯತಿ ಕಲೆಕ್ಟರ ಕಡೆಗೆ 
ಕಳಿಸೇ ನಾ ಇತ್ತಾಗೆ ಬಂದೆ” ಯಶವಂತರಾಯರು ಸಾದ್ಯಂತವಾಗಿ ತಮ್ಮ 
ಕೆಲಸವನ್ನು ವಿವರಿಸಿದರು. 

“ಅಲ್ಲಾ ಈ ವ್ಯವಸ್ಥಾದಿಂದ ಲಕ್ಷ್ಮೀಬಾಯಿ ಈ ಊರಿಗೇ ಬರದ್ದಾಂಗ 
ಆತಲ್ಲ. ಜಾಗೀರದಾರರ ವಾಡೇದ ಕಬಜಾ ಮಹಾರಾಜರು ತೊಗೋತಾರ. 
ಇಲ್ಲಿ ಜಾಗೀರದಾರರ ಮಾನ-ಪಾನ, ಹಕ್ಕು, ಭೂಮಿ-ಸೀಮಿ ಇಂದಿನಿಂದ 
ಮಹಾರಾಜರಿಗೆ ಸೇರಿದ್ದಾಂಗಾತು. ಒ೦ದು ದೃಷ್ಟಿಯಿ೦ದ ಇದು ನೆಟ್ಟಗಾತೂ 


೨೭೮ ಗ್ರಾಮಾಯಣ 


ಆನ್ರಿ. ಅದರ ತಲೆತಲಾಂತರದಿಂದ ನಡದು ಬಂದ ಜಾಗೀರದಾರರ ಮನೆತನ 
ಮಾತ್ರ ನಾಮಶೇಷ ಆದ್ದಾಂಗಾತು. ಇದು ನೆಟ್ಟಗಾಗಲಿಲ್ಲ ಅನಸತದ” 
ನಿರ್ವಿಣ್ಣಭಾವದಿಂದ ಬಾಳಾಚಾರ್ಯರು ನುಡಿದರು. 

“ಹಾಂಗೇನೂ ತಿಳಕೊಳ್ಳೋ ಕಾರಣ ಇಲ್ಲ. ಲಕ್ಷ್ಮೀಬಾಯಿಗೆ ಇಬ್ಬರು 
ಹೆಣ ಮಕ್ಕಳು ಅದಾರ. ಅವರ ಪೈಕಿ ಯಾರಿಗಾದರೂ ಗಂಡು ಸಂತಾನ 
ಹುಟ್ಟದರ ಲಕ್ಷ್ಮೀಬಾಯಿ ದತ್ತಕ ತೊಗೋಳಿಕ್ಕೆ ಬರತದ. ಆಗ ಈ ಭೂಮಿ- 
ಸೀಮಿ ಮತ್ತ ಆಕಿಗೇ ಸಿಗಬೇಕೂ ಅಂತ ವಚನ ತೊಗೊಂಡ ಮಹಾರಾಜರಿಗೆ 
ಕಬಲಾಯತಿ ಬರಿಸಿಕೊಟ್ಟೈತಿ. ಇನ್ನ ಊರ ಪರಿಸ್ಥಿತಿ ಸುಧಾರಿಸಿತೆಂದರೆ 
ಲಕ್ಷ್ಮೀಬಾಯಿ ಇಲ್ಲೆ ವಾಡೇದಾಗ ಬಂದ ಇದ್ದರೂ ಇರಬಹುದು ಇದಕಿನ್ನಾ 
ಬ್ಯಾರೆ ಯವಸ್ಥಾ ಮಾಡೂದ ಸಾಧ್ಯ ಆಗಲಿಲ್ಲಾ. ಇನ್ನೇನು, ಪಡದಪ್ಪನೋರು 
ಊರ ಬಿಟ್ಟ ಸುದ್ದಿ ಮೊದಲ ತಿಳಿದಿದ್ರ ಈ ಪ್ರಸಂಗೇನು ಬರತಿದ್ದಿಲ್ಲ. ಪಡದಪ್ಪನ 
ಆಸರ ಇಲ್ಲದ ನಮ್ಮ ಬಾಪೂಸಾಹೇಬ ಮುಂದ ಹೆಜ್ಜಿ ಇಡೂದಿಲ್ಲ. ಇನ್ನ ತಾನ 
ಊರ ಬಿಟ್ಟು ಹೋಗತಾನ ನೋಡೀರಂತ” ಯಶವಂತರಾಯರು ತಮ್ಮ 
ಮಾತಿನಿಂದಲೇ ಪರಿಸ್ಥಿತಿಯನ್ನು ಸುಧಾರಿಸುವಂತೆ ನುಡಿದರು. 

ಅದೂ ನಿಜವಿತ್ತು. ಆದರೆ ಬಾಳಾಚಾರ್ಯರಿಗೆ ಇನ್ನೊಂದು ದಿಕ್ಕಿನಿಂದ 
ಭೀತಿಯಿತ್ತು. ಗೌಡಕಿ ವಾರಸಾ ಪ್ರಕರಣದಲ್ಲಿ ಲಿಂಗಪ್ಪ ಗೆದ್ದರೆ ಬಾಪೂಸಾಹೇಬನ 
ಅವನ ಜೊತೆಗೆ ಕೂಡಬಹುದು. ಪಡದಪ್ಪನೂ ಸಾಮಾನ್ಯ ಗಿರಾಕಿಯಲ್ಲ. ಹೊತ್ತು 
ಸಾಧಿಸಿ ತಿರುಗಿ ಊರಿಗೆ ಬಂದು, ಮಠ ತನ್ನದೆಂದು ನ್ಯಾಯ ಹೂಡುವ 
ಸಂಭವವೂ ಇತ್ತು. ಇನ್ನೇನು ಬಾಪೂಸಾಹೇಬನಿಗೆ ಮಹಾರಾಜರೊಡನೆ 
ಕುಸ್ತಿಯಾಡುವ ಪ್ರಸಂಗ ಬಿತ್ತು. ಅದಕ್ಕಂಜಿ ಅವನು ಊರು ಬಿಟ್ಟರೆ ಬಿಡಬೇಕು. 

ಯಶವಂತರಾಯರು ಮುಂದೆ ಹೇಳಿದರು; “ಮಹಾರಾಜರಿಂದ ಭೂಮಿ 
ಲಾವಣಿ ತನಗ ಸಿಗಬೇಕೂ ಅಂತ ನಮ್ಮ ಬಾಪೂ ಕೇಳಬಹುದು. ಪಡದಪ್ಪ 
ಇದ್ದರ ಖಾತ್ರೀಲೆ ಅಂವಾ ಈ ಅಪಾಯ ಹೇಳುತ್ತಿದ್ದ, ಅದಕ್ಕ ಅವಕಾಶ 
ಸಿಗಬಾರದಂತ ನಾ ಇನ್ನೊಂದು ವ್ಯವಸ್ಥಾ ಮಾಡಿ ಬಂದೇನಿ. ಇಂದುಪುರ 
ಸಂಸ್ಥಾನದ ಯೋಳು ಹಳ್ಳಿ ಕುಲಕರ್ಣಿಕಿ ನಿಮ್ಮೂರವರ ಒಬ್ಬರು ಮಾಡೂದುಲ್ಲ? 
ಏನ ಅವರ ಹೆಸರು? ಹಾಂ, ಶ್ಯಾಮರಾಯ, ಅವರನ್ನ ಭೂಮಿ ವಹಿವಾಟ 
ನೋಡಿಕೊಳ್ಳಿಕ್ಕೆ ಕಳಿಸಾಕ ಹೇಳಿ ಬಂದೀನಿ. ಇದ ಊರಾವ, ಮ್ಯಾಲೆ ಭಾಳ 
ವಜನದಾರ ಮನಶ್ಯ್ಶಾ. ಅಂವಾ ಬಂದರ ನಿಮ್ಮ ಶೇಷಪ್ಪನ ಹಾರ್ಯಾಟನೂ 
ತಣ್ಣಗ” 


ಗ್ರಾಮಾಯಣ ೨೭೯ 


ಹೊತ್ತಾಗಿದ್ದರಿಂದ ಯಶವಂತರಾಯರು ಇಷ್ಟು ಹೇಳಿ ಎದ್ದರು. 
ಬಾಳಾಚಾರ್ಕರಿಗೆ ಮುಂದಿನ ದಾರಿ ಏನು ಎ೦ದು ಯೋಚನೆ ಬಿತ್ತು. ಈಗಾಗಲೇ 
ಶ್ಯಾಮರಾಯ ಈ ಊರಿಗೆ ಬರುವನೆಂದು ಕೇಳಿ ಅವರಿಗೆ ಸಂತೋಷವಾಗಿತ್ತು 
ಇದೇ ಊರವನಾದ ಶ್ಯಾಮರಾಯ ಆಚಾರ್ಯರಿಗೆ ಅಪರಿಚಿತನಲ್ಲ. ಕುಲಕರ್ಣಿ 
ಮನೆತನದ ಓಣಿಯಲ್ಲಿ ಅವರ ಮನೆ ಇಂದಿಗೂ ಇದೆ. ಶ್ಯಾಮರಾಯರ ತಂದೆ 
ರಾಮರಾಯನೂ ಆಚಾರ್ಕರು ಸರಿ ಓರಿಗೆಯವರು, ಬಾಲ್ಕಸ್ನೇಹಿತರು. ಆಚಾರ್ಯರಿಗೆ 
ಹಳೆಯ ನೆನಪುಗಳೆಲ್ಲ ಕೆರಳಿದವು. ಪ್ರತಿವರ್ಷವೂ ನವರಾತ್ರಿಗೆ ಆಚಾರ್ಯರು 
ರಾಮರಾಯನಿರುವಲ್ಲಿಗೆ ಹೋಗಿಬರುವದು ಪರಿಪಾಠವಾಗಿತ್ತು. ಆಶ್ವೀನ ಮಾಸ 
ಕಳದ ಮೇಲೆಯೇ ಅವರು ಊರಿಗೆ ಮರಳುತ್ತಿದ್ದರು. ಅಂಥ ಆತ್ಮೀಯತೆ, 
ಸ್ನೇಹಾದರಗಳು ಆಚಾರ್ಯರ ಬಾಳಿನಲ್ಲಿ ತಿರುಗಿ ಎಂದೂ ದೊರೆತಿರಲಿಲ್ಲ. 
ರಾಮರಾಯ ತೀರಿಕೊಂಡ ನಂತರ, ಶ್ಯಾಮರಾಯನ ಆಮಂತ್ರಣವನ್ನು 
ಒಂದಿಲ್ಲೊಂದು ಕಾರಣ ಹೇಳಿ ಅವರು ನಿರಾಕರಿಸುತ್ತಲೇ ಬಂದಿದ್ದರು. ಮಮತೆ 
ಆದರಗಳಲ್ಲಿ ಒಂದಂಶ ಕಡಿಮೆಯಾದರೂ ಆಚಾರ್ಯರ ಅಭಿಮಾನಕ್ಕೆ ಪೆಟ್ಟು 
ಬೀಳ ಬಹುದಾಗಿತ್ತು ಅದು ಅವರಿಗೆ ಬೇಕಾಗಿರಲಿಲ್ಲ. ರಾಮರಾಯ ತೀರಿಕೊಂಡ 
ಮೇಲೆ ಹೃದಯದೊಳಗಿನ ಆತ್ಮೀಯತೆಯ ಭಾವನೆಗಳನ್ನೆಲ್ಲ ಅವರು ತಮ್ಮ 
ಹೃದಯದಾಳದಲ್ಲಿ ಹುಗಿದು ಮುಚ್ಚಿಬಿಟ್ಟದರು. 

ಈಗ ಶ್ಯಾಮರಾಯ ತಿರುಗಿ ಪಾದಳ್ಳಿಗೆ ಬರುವ ಸುದ್ದಿಯನ್ನು ಕೇಳಿ 
ಹುದುಗಿದ್ದ ಭಾವನೆಗಳೆಲ್ಲ ಹೊರಹೊಮ್ಮಿದವು. ಶ್ಯಾಮರಾಯ ಆಚಾರ್ಕರಿಗೆ 
ಪ್ರಿಯನಾಗಿದ್ದ. ತಂದೆಯಿಂದ ನೇರವಾಗಿ ಇಳಿದು ಬಂದ ಸದ್ಗುಣಗಳ ಸಂಚಯವೇ 
ಅವನ ಆಸ್ತಿಯಾಗಿತ್ತು. ಹೊರಗಿನಿಂದ ನಡೆದು ಬರುವ ಪಾದಳ್ಳಿಯ ಪುಣ್ಯಶೇಷ 
ಈಗ ಪಾದಳ್ಳಿಯನ್ನು ಉದ್ಧರಿಸಬೇಕಾಗಿತ್ತು ಶ್ಯಾಮರಾಯ ಬರುವನೆಂಬ ವಾರ್ತೆ 
ಆಚಾರ್ಯರ ಚಿಂತೆಯ ಭಾರವನ್ನೇ ಇಳಿಸಿತು. ಆಚಾರ್ಯರು ಸ್ವಭಾವತಃ 
ಕನಸುಗಾರರಲ್ಲವಾದರೂ ಈ ಒಂದು ಶುಭವಾರ್ತೆಯನ್ನು ಕೇಳಿದೊಡನೆ, ಪಾದಳ್ಳಿ 
ಸುಧಾರಿಸಬಹುದೆಂದು ಹಗಲುಗನಸನ್ನು ಅವರು ಕಾಣತೊಡಗಿದರು. ಕಾಯದೆ 
ಜ್ಞಾನಲ್ಲಿ ಶ್ಯಾಮರಾಯ ಶೇಷಪ್ಪನಿಗಿಂತ ಒಂದು ತೂಕ ಹೆಚ್ಚೆಂದೇ ಹೇಳಬೇಕು. 
ಆಮೇಲೆ ಶೇಷಪ್ಪನ ಕವಡುಗಂಟಕತನಕ್ಕೂ ಅವಕಾಶ ಉಳಿಯದಂತಾಗುವುದು. 
ಬಾಪೂಸಾಹೇಬ ಊರು ಬಿಡುವುದು ನಿಶ್ಚಿತ. ಪಡದಯ್ಯನಂತೂ ಈಗಾಗಲೇ 
ಊರು ಬಿಟ್ಟಿದ್ದಾನೆ. ಇವರಿಬ್ಬರ ಆಸರಿಲ್ಲದ ಲಿಂಗಪ್ಪ ಹೇಳಕೇಳದೆ ಅಜರಾಣಿಗೆ 
ಓಡಿಹೋಗುತ್ತಾನೆ. ಇದ್ದ ಸಮಸ್ಯೆಗಳೆಲ್ಲ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ 
ಪರಿಹಾರವಾಗಿಬಿಡುತ್ತವೆ. ಯುಗಯುಗಗಳಿ೦ದ ಸಂಗ್ರಹವಾದ ಕತ್ತಲೆ ಒಂದು 
ಕಿರಣದಿ೦ದಲೇ ಪರಿಹಾರವಾಗುವದಿಲ್ಲವೇ? 


೨೮೦ ಗ್ರಾಮಾಯಣ 


ಶ್ಯಾಮರಾಯ ಊರಿಗೆ ಬರಲಿರುವನೆಂಬ ಸುದ್ದಿ ಆಚಾರ್ಯರಿಂದ ಊರಲ್ಲೆಲ್ಲ 
ಹರಡಿತು. ಒಂದು ವರ್ಷದಿ೦ದ ಊರವರ ತಲೆ ತಿನ್ನುತ್ತಿದ್ದ ಸಮಸ್ಯೆಗಳಿಗೆಲ್ಲ 
ಒಂದು ಸುಗಮವಾದ ಮಾರ್ಗ ಕಂಡಂತಾದ್ದರಿಂದ ಎಲ್ಲರೂ ಅದರ ಬಗ್ಗೆ 
ಮಾತಾಡತೊಡಗಿದರು. ಶೇಷಪ್ಪನ ಕಿವಿಗೇ ಇದು ಮೊದಲು ಬಿದ್ದದ್ದು ಗೌಡರ 
ವಾರಸಾ ಪ್ರಕರಣದಲ್ಲಿ ರಾಜಕೀಯದ ಚದುರಂಗದಾಟವನ್ನಾಡಿ ತನ್ನ ಅಧಿಕಾರವನ್ನು 
ಅಬಾಧಿತವಾಗಿ ನೆಲೆಸಬೇಕೆಂದಿದ್ದ ಶೇಷಪ್ಪನಿಗೆ ಇದನ್ನು ಕೇಳಿ ಸಿಡಿಲು 
ಬಡಿದಂತಾಯಿತು. ಭವಿಷ್ಯವೆಲ್ಲ ಕಗ್ಗತ್ತಲೆಯಿಂದ ತುಂಬಿದಂತೆನಿಸಿತು. ತನ್ನ ಮಾತಿಗೇ 
ಜನ ಹೆದರುವ ಕಾಲ ಒಂದಿತ್ತು ಶಂಕರಪ್ಪಗೌಡರು ಸತ್ತಮೇಲ೦ತೂ ಶೇಷಪ್ಪನೇ 
ಊರಿನ ಸ್ಥಾನದೇವತೆಯಾಗಿದ್ದ. ಶ್ಯಾಮರಾಯ ಅವನಿಗೂ ಅಪರಿಚಿತನಲ್ಲ. 
ಅವನ ಯೋಗ್ಯತೆ ಪಾದಳ್ಳಿಯ ಹೆಮ್ಮೆಯ ವಸ್ತುಗಳಲ್ಲೊಂದಾಗಿತ್ತು. ಅಂದಮೇಲೆ 
ಅವನು ಊರಿಗೆ ಬ೦ದ ಮೇಲೆ ತನ್ನ ಗತಿಯೇನು? 

ಶೇಷಪ್ಪನ ಮಿದುಳು ವಿದ್ಯಚ್ಛಕ್ತಿಗಿ೦ತ ವೇಗವಾಗಿ ಓಡಬಲ್ಲದಾಗಿತ್ತು. ತನ್ನ 
ಅಧಿಕಾರ ಸ್ಥಿರವಾಗಿ ನಿಲ್ಲುವಂತೆ ಮಾಡಲು ಅವನ ಮನಸ್ಸು ಅನೇಕ ವಿಚಾರಗಳಲ್ಲಿ 
ತೊಡಗಿತು. ಸ್ವಾರ್ಥಸಾಧಕನ ಇಚ್ಛಾಶಕ್ತಿಗೆ ಮಾರ್ಗ ಕಂಡೇ ಕಾಣುತ್ತದೆ. ದಾದಾನನ್ನು 
ಜಾಮೀನಿನ ಮೇಲೆ ಶೇಷಪ್ಪ ಬಿಡಿಸಿದ ಉಪಕಾರವೊಂದು ಬಾಳಾಚಾರ್ಕರ 
ತಲೆಯ ಮೇಲೆ ಭಾರವಾಗಿ ಬಿದ್ದಿತ್ತು ಅದರ ಸದುಪಯೋಗವನ್ನು ಇಂಥ 
ಅವಕಾಶದಲ್ಲಿ ಮಾಡಿಕೊಳ್ಳದಿದ್ದರೆ ಹೇಗೆ? ಶ್ಯಾಮರಾಯ ತನ್ನ ಪಾಳಿಯಲ್ಲಿ 
ಕುಲಕರ್ಣಿಕಿಯ ನೇಮಣೂಕಿಯನ್ನು ತನಗೇ ಮಾಡಿಸಿಕೊಡಬೇಕೆಂದು ಆಚಾರ್ಕರಿಗೆ 
ಕೇಳಲೇಬೇಕು. ಇಲ್ಲದಿದ್ದರೆ ಹೊಲಮನೆಗಳ ಆಧಾರವಿಲ್ಲದೆ, ಕಾಯದೆ ಜ್ಞಾನ 
ಉಪಯೋಗಕ್ಕೆ ಬಾರದೆ, ಶೇಷಪ್ಪ ಪಾದಳ್ಳಿಯಲ್ಲಿ ಬದುಕು ಮಾಡುವುದಾದರೂ 
ಹೇಗೆ? 

ತಟ್ಟನೆ ಶೇಷಪ್ಪ ಆಚಾರ್ಯರ ಮನೆಗೋಡಿದ. ಆಚಾರ್ಯರು ಪುರಾಣದ 
ಓಲೆಗಳನ್ನು ಬಿಚ್ಚಿ, ಮರುದಿನ ಪುರಾಣದ ಸಿದ್ಧತೆಯಲ್ಲಿದ್ದರು. ಶೇಷಪ್ಪನ ಸಂಭ್ರಮದ 
ಅಗಮನವನ್ನು ಕಂಡು, ಪ್ರಸಂಗವೇನೆಂದು ಅವರಿಗೆ ಕೂಡಲೆ ಗೊತ್ತಾಯಿತು. 
ಶೇಷಪ್ಪ ಒಂದು ಕ್ಷಣ ಸುಮ್ಮನೆ ಕುಳಿತ. ಟೊಂಕದಿಂದ ನಶ್ಯದ ಬರುಡೆಯನ್ನು 
ತೆಗೆದು, ನಶ್ಯವನ್ನು ಅಂಗೈಯಲ್ಲಿ ತೀಡಿಯೇ ತೀಡಿದ. ಆಚಾರ್ಯರು ಅದನ್ನೆಲ್ಲ 
ನೋಡುತ್ತ ಸುಮ್ಮನೆ ಅಪೂರ್ವ ತಾಳ್ಗೆಯಿಂದ ಕುಳಿತಿದ್ದರು. ಶೇಷಪ್ಪನೇ ಮೊದಲು 
ಮಾತಾಡಲಿ ಎಂದು ಅವರ ಆಶಯ. ಶೇಷಪ್ಪನೇ ನಿರ್ವಾಹವಿಲ್ಲದೆ ಮಾತು 
ಪ್ರಾರಂಭಿಸಿದ. ತಡವರಿಸುತ್ತಲೇ ತನ್ನ ಬೇಡಿಕೆಯನ್ನು ಆಚಾರ್ಕರೆದುರು ಮಂಡಿಸಿದ. 


ಗ್ರಾಮಾಯಣ ೨೮೧ 


ಆಚಾರ್ಯರು ಅವನು ಹೇಳಿದ್ದೆಲ್ಲವನ್ನೂ ಆಸಕ್ತಿಯಿಂದ ಕೇಳಿಕೊಂಡರು. ಸ್ವಲ್ಪ 
ಹೊತ್ತು ವಿಚಾರ ಮಾಡಲೇ ಬೇಕಾಯಿತೇನೋ ತಡೆದು ಹೇಳಿದರು. 

“ನೋಡು ಶೇಷಪ್ತಾ, ಇದು ನನಗ ಸಂಬಂಧ ಇಲ್ಲದ ಮಾತು. ಆದರೂ 
ಕೇಳತೀದಿ ಅಂದಮ್ಯಾಲೆ ಒಂದು ಮಾತು ಹೇಳಬೇಕಾಗದೇನಪಾ. ಶ್ಯಾಮರಾಯ 
ತನ್ನ ಪಾಳೀ ಕುಲಕರ್ಣಿಕಿ ತಾ ಮಾಡಿಕೊಂಡರ ನಿಂದೇನು ಗಂಟು ಹೋತಪಾ9) 
ಮೇಲಾಗಿ ಕುಲಕರ್ಣಿಕಿ ಅಂದರ ಅದೇನು ಜಿರಂಜೀವಿ ಪಟ್ಟ ಇದ್ದಾಂಗ? ಇಂದ 
ನೀನು, ನಾಳೆ ಅವರು. ಮೇಲಾಗಿ ಈ ಊರು ಬಿಟ್ಟು ನಾಲ್ವತ್ತು. ವರ್ಷ 
ದೇಶಾಂತರ ಕಳೆದ ಮನೆತನಾ ಅದು. ಅವರು ತಿರುಗಿ ತಮ್ಮೂರಿಗೆ ಬರತೀನಿ 
ಅಂದಾಗ ನಾ ಅದಕ್ಕೆ ಕಲ್ಲ ಹಾಕಲಾರೆ” ಆಚಾರ್ಕರು ಆತ್ಮೀಯತೆಯ ಮಾತುಗಳನ್ನೇ 
ಆಡಿ ಶೇಷಪ್ಪನ ಮನವೊಲಿಸಲು ಪ್ರಯತ್ನಿಸಿದರು. 

“ಅವರು ಊರಿಗೆ ಬರಲಿಕ್ಕೆ ನಂದೇನೂ ತಕರಾರ ಇಲ್ಲ ಆಚಾರ. ಅದರ 
ಊರ ಪರಿಸ್ಥಿತಿ ನಿಮಗೇನೂ ಅರೇದ್ದಲ್ಲ. ಆಡಿದರ ಒಂದು ಕೆಟ್ಟಿತು, ಬಿಟ್ಟರ 
ಒಂದು ಕೆಟ್ಟಿತು, ಇಂಥ ಹೊತ್ತಿನ್ಯಾಗ ಸರಕಾರಿ-ದಪ್ತರ ನನ್ನ ಕೈಯಾಗ ಇರೂದ 
ನೆಟ್ಟಗಂತ ನನ್ನ ಅಭಿಪ್ರಾಯ. ಈಗ ನೋಡಿ ಪಾರ್ವತೆವ್ವನ ವಾರಸಾ ಅಪೀಲ 
ಪ್ರಕರಣ ಅದಲ್ಲಾ. ನಾ ಕುಲಕರ್ಣಿಕಿ ಮಾಡತಿದ್ದೆ ಅಂದರ ಪ್ರಾಂತ ಕಚೇರಿಯವರು 
ನನ್ನ ಭಿಡೆ ಮುರೀಲಾರದ, ಮಾಮಲೇದಾರರ ಹುಕುಮು ತಿರಗಸತಾರ. 
ಶ್ಯಾಮರಾಯ ಬ೦ದ ಮ್ಯಾಲ ಆ ಅಪೀಲು ಸೆಟೆದು ಹೋದರ ಆ ದೋಷ 
ನನ್ನದಲ್ಲ. ಪಡದಪ್ಪ ತಿರಗಿ ಊರಿಗೆ ಬರಲಿಕ್ಕಿಲ್ಲ ಅಂತ ತಿಳೀಬ್ಯಾಡಿ. ಇನ್ನೊಂದ 
ತಿಂಗಳೆರಡ ತಿಂಗಳ ಹೋಗಲಿ. ಬಣವಿ ಸುಟ್ಟದ್ದಕ್ಕ ಖಟ್ಟೆ ಹಾಕೂದುಲ್ಲ ಅಂತ 
ತಿಳಿದ ಮ್ಯಾಲ ತಿರಗಿ ಮತ್ತ ಬರಾವನ. ಅಂವಾ ಬರದು ಕೊಟ್ಟ ಕಾಗದಪತ್ರ 
ಎಲ್ಲಾ ನನ್ನ ಕಡಿಗೆ ಅವ. ನನ್ನ ಕೈಯಾಗ ಸರಕಾರಿ ದಪ್ತರ ಇದ್ದಾಗ, ಮಠದ 
ಭೂಮಿಯ ಕಬಜಾ ಸಿಗೋದು ದುಸ್ತರ ಅನಿಸಿ ಬರಲಿಕ್ಕಿಲ್ಲಾ. ಅದಕ್ಕ ಶ್ಯಾಮರಾಯರ 
ನೇಮಣೂಕಿ ಆಗೂದು ಬ್ಯಾಡಾ ಅಂತ ನಾ ಅನ್ನೂದು. ಪರಿಸ್ಥಿತಿ ಶಾಂತ 
ಆಗಲಿ. ನಾನ ಸ್ವತಃ ರಾಜೀನಾಮೆ ಬರೆದು ಕೊಟ್ಟು ಅವನ ನೇಮಣೂಕಿ 
ಮಾಡಸತೇನಿ ಆತ. ಇಕಾ ಇದು ಬರೇ ಮಾತಲ್ಲ ಆಚಾರ. ವಚನಾ ಅಂತ 
ತಿಳೀರಿ” ಶೇಷಪ್ಪ ತಿಳಿಯಬಾರದೆಂಬಂತೆ ಮಾತಿನ ಜಾಲವನ್ನು ಬೀಸಿ, ಸ್ವಾರ್ಥ 
ಸಾಧಿಸುವ ಹವಣಿಕೆಯಲ್ಲಿದ್ದ. 

ಆಚಾರ್ಯರು ಹೆಚ್ಚು ಮಾತಾಡಲಿಲ್ಲ. ಶೇಷಪ್ಪನ ಮಾತಿನ ಕಡೆಗೆ ವಿಶೇಷ 
ಲಕ್ಷ್ಯವಿತ್ತು. ಶ್ಯಾಮರಾಯನಿಗೆ ಮುಂದೆ ತೊಂದರೆಯಾದರೆ ಅದರಲ್ಲಿ ಶೇಷಪ್ಪನದೂ 


೨೮೨ ಗ್ರಾಮಾಯಣ 


ಪಾಲಿದ್ದರೆ ಆಶ್ಚರ್ಯವೇನಿಲ್ಲ. ಎಷ್ಟು ಅನುಭವಚತುರನಾದರೂ ಶ್ಯಾಮರಾಯ 
ಪಾದಳ್ಳಿಗೆ ಹೊಸಬನೇ. ಈಗ ಶೇಷಪ್ಪನ ಮಾತನ್ನು ಸಂಪೂರ್ಣ ವಿರೋಧಿಸಿದರೆ, 
ಮುಂದೆ ತಮ್ಮ ಜೊತೆಗೆ ಶ್ಯಾಮರಾಯನೂ ದುಃಖಕ್ಕೀಡಾಗಬೇಕಾದೀತು. 
ಶ್ಯಾಮರಾಯನಲ್ಲಿದ್ದದ್ದು ಕೇವಲ ಜಾಣತನ; ಆದರೆ ಶೇಷಪ್ಪನ ಧೂರ್ತತೆ ಅವನಲ್ಲಿಲ್ಲ. 
ಇವನ್ನೆಲ್ಲ ವಿಚಾರ ಮಾಡಿದ ಆಚಾರ್ಕರು “ಆಗಲಿ, ಅಂವಾ ಬ೦ದನಕಾ ಬರಲಿ, 
ಮುಂದ ನೋಡೋಣಂತ” ಎಂದಿಷ್ಟೇ ಹೇಳಿ ಶೇಷಪ್ಪನ ಮೂಗಿಗೆ ತುಪ್ಪ 
ಸವರಿದರು. ಶೇಷಪ್ಪನಿಗೆ ಅಷ್ಟೇ ಎಳೆ ಸಾಕಾಯಿತು. ಹಚ್ಚಡವನ್ನೆಲ್ಲ ನುಂಗಲಿಕ್ಕೆ, 
ಮಾತು ಬಿತ್ತಿ ತಂತ್ರವನ್ನು ಬೆಳೆಯಬಲ್ಲ ಕೃಷಿ ವಿದ್ಯೆ ಅವನಿಗೆ ಜನ್ಮಜಾತಕವಾಗಿ 
ಬಂದಿತ್ತು. 

ಇದಾಗಿ ಒಂದು ವಾರವೂ ಕಳೆದಿರಲಿಲ್ಲ. ಶ್ಯಾಮರಾಯ ಕುಟುಂಬ 
ಸಮೇತ ಪಾದಳ್ಳಿಗೆ ಬಂದೇಬಿಟ್ಟ ಅವನ ಪಾಲಿಗೆ ಬ೦ದ ಮನೆ ಇನ್ನೂ ಸುಣ್ಣ- 
ಬಣ್ಣ ಕಂಡಿರಲಿಲ್ಲವೆಂದು, ತಾತ್ಪೂರ್ತಿಕವಾಗಿ ಆಚಾರ್ಯರ ಮನೆಯಲ್ಲಿಯೇ 
ಧ್ವಜ ಹಾಕಬೇಕಾಯಿತು. ಆಚಾರ್ಯರಿಗೆ ಅವರೆಲ್ಲರನ್ನು ಕ೦ಡು, ಸತ್ತುಹೋದ 
ಮಕ್ಕಳೆಲ್ಲರು, ಅವರ ಹೆ೦ಡರು ಮಕ್ಕಳೊಡನೆ ತಿರುಗಿ ಬ೦ದಷ್ಟು 
ಸಂತೋಷವಾಯಿತು. ಬ೦ದ ಇಡೀ ದಿನವೆಲ್ಲ ಆಪ್ತಾಲೋಚನೆಯಲ್ಲಿಯೇ 
ಕಳೆಯಿತು. ಮರುದಿನ ಶ್ಯಾಮರಾಯ ವಾಡೆಗೆ ಹೋಗಿ ಬಾಪೂಸಾಹೇಬನನ್ನು 
ಭೆಟ್ಟಿಯಾದ. 

ವಾಡೆಯ ಸದರಿನಲ್ಲಿ ಬಾಪೂಸಾಹೇಬ ಏನೋ ಲೆಕ್ಕಪತ್ರ ನೋಡುತ್ತ 
ಕುಳಿತಿದ್ದ. ಶ್ಯಾಮರಾಯ ಬಾಪೂಸಾಹೇಬನಿಗೆ ಅಪರಿಚಿತನಾದರೂ 
ಶ್ಯಾಮರಾಯರಿಗೆ ಮಾತ್ರ ಜಾಗಿರದಾರರ ವಾಡೆಯ ಸಂಪೂರ್ಣ ಪರಿಚಯವಿತ್ತು 
ಔಪಚಾರಿಕವಾಗಿ ಬಾಪೂಸಾಹಬನಿಗೆ ನಮಸ್ಕರಿಸಿ ಶ್ಯಾಮರಾಯ ತನ್ನ ಗುರುತನ್ನು 
ತಾನೇ ಹೇಳಿಕೊ೦ಡ. ಪುತಳಾಬಾಯಿಯ ನಿಧನವಾದ ಬಗ್ಗೆ ಲಕ್ಷ್ಮೀಬಾಯಿಯವರಿಗೆ 
ದುಃಖವಾದ ಬಗ್ಗೆ ಸಂದೇಶ ಮುಟ್ಟಿಸಲು ಬಂದುದಾಗಿ ಮಾತು ಪ್ರಾರಂಭಿಸಿದ. 
“ಅ೦ದ್ಹಾಂಗ ಈಗ ಲಕ್ಷ್ಮೀಬಾಯಿಸಾಹೇಬರ ಆಸ್ತಿ ಎಲ್ಲ ಮಹಾರಾಜರ ಹೆಸರಿಗೆ 
ಬಂದದ. ಅವರ ಹೆಸರು ದಾಖಲಾಗೋ ಹುಕುಂ ಬಂದ ಕೂಡಲೆ ಅವರೇ 
ಈ ಊರಿಗೆ ಸ್ಪತಃ ಬರಾವರಿದ್ದಾರ. ಅದಕ್ಕ ಅವರ ಸ್ವಾಗತದ ತಯಾರಿ ಮಾಡಲಿಕ್ಕೆ 
ಲಕ್ಷ್ಮೀಬಾಯಿಯವರ ಹೇಳಿ ಕಳಿಸ್ಕಾರ” ಶ್ಯಾಮರಾಯ ಮೃದುವಾಗಿ 
ವಿನಯದಿಂದಲೇ ಎಲ್ಲ ಸಂಗತಿಗಳನ್ನೂ ಅರಿಕೆ ಮಾಡಿಕೊಂಡ. 
ಬಾಪೂಸಾಹೇಬನಿಗೆ ಏನು ಹೇಳಬೇಕೋ ತಿಳಿಯದೆ “ಹಂ, ಹಂ” ಎಂದಿಷ್ಟೇ 
ಉತ್ತರವಿತ್ತು ಸುಮ್ಮನಾದ. 


ಗ್ರಾಮಾಯಣ ೨೮೩ 


ಮುಂದೆ ಒಂದರೆಡು ದಿನ ಶ್ಯಾಮರಾಯ ರೈತರನ್ನು ಕಾಣುವುದರಲ್ಲಿಯೇ 
ಕಳೆದವು. ಅವರವರ ಮನೆಗಳಿಗೆ ಹೋಗಿ ಸುಖ-ದುಃಖ ಕೇಳಿಕೊಂಡನು. 
ಮಹಾರಾಜರು ಪಾದಳ್ಳಿಗೆ ಬಂದಾಗ ಅವರಿಗೆ ಹೇಳಿ ಹಿಂದಿನ ಬಾಕಿ ಸೂಟ 
ಬಿಡಿಸುವದಾಗಿ ಆಶ್ವಾಸನವಿತ್ತನು. ರೈತರಿಗೆ ಕಾಳು-ಕಣಿಗೆ ಕೊಳ್ಳಲು ಸಾಲ 
ಕೊಡಲು ಕೇಳಿಕೊಳ್ಳೋಣವೆಂದೂ ಭರವಸೆಯಿತ್ತನು. ಇಂದುಪುರ ಮಹಾರಾಜರು 
ಬರುವ ಸುದ್ದಿ ಎಲ್ಲರನ್ನೂ ಜಾಗೃತಗೊಳಿಸಿತ್ತು. ಅವರೇ ಊರ ಜಾಗೀರಿಯ 
ಮಾಲಕರಾದರೆ ದೈವ ತೆರೆಯಿತೆಂದು ಎಲ್ಲರಿಗೂ ಹರ್ಷವಾಯಿತು. 
ಬಾಪೂಸಾಹೇಬನ ಕಿವಿಯವರೆಗೂ ಈ ಮಾತು ಬೀಳುವದೇನೂ ತಡವಾಗಲಿಲ್ಲ. 

ವಾಡೆಯಲ್ಲಿ ಜೀತವಿಲ್ಲದೆ ದುಡಿದು ಆಯಾ ತೆಗೆದುಕೊಳ್ಳುವ ಹೊಲೆಯರಲ್ಲಿ 
ಈ ಸುದ್ದಿ ವಿಪರೀತವಾದ ಪರಿಣಾಮವನ್ನುಂಟುಮಾಡಿತ್ತು. ಮಹಾರಾಜರು 
ಬಂದ ಮೇಲೆ ಊಟದ ಸಂಬಳವೂ ದೊರೆಯುವುದೆಂದು ಯಾರೋ ಅವರಿಗೆ 
ಹೇಳಿದ್ದರು. ಅಂದಮೇಲೆ ಏನೂ ಕೊಡದೆ ದುಡಿಸಿಕೊಳ್ಳುವ ಬಾಪೂಸಾಹೇಬನ 
ಮನೆಗೇಕೆ ದುಡಿಯಲಿಕ್ಕೆ ಹೋಗಬೇಕು? ಬಾಪೂಸಾಹೇಬ ಬೇಗ ಊರು 
ಬಿಡುವಂತಾಗಬೇಕಾದರೆ ತಾವು ವಾಡೆಯ ಪಟಾಂಗಣದ ಕಸ ಹೊಡೆಯಲಿಕ್ಕಾಗಲಿ, 
ಕಟ್ಟಿಗೆ ಒಡೆಯಲಿಕ್ಕಾಗಲಿ ಹೋಗಲೇಬಾರದೆಂದು ನಿರ್ಧರಿಸಿದರು. 

ಪ್ರಸಂಗ ಬಂದಾಗ ಊರವರೆಲ್ಲ ಕೈಬಿಟ್ಟರೂ ಹೊಲೆಯರು ತನ್ನ 
ಕೈಬಿಡಲಾರರೆಂದು ಭಾವಿಸಿಕೊಂಡಿದ್ದ ಬಾಪೂಸಾಹೇಬನಿಗೆ ಇದರಿಂದ ಬಲವಾದ 
ಆಘಾತವಾಯಿತು. ಇದರ ಜೊತೆಗೆ ಇನ್ನೂ ಒಂದು ಪೆಟ್ಟು ಬಿದ್ದಿತ್ತು ಭೂಮಿಯನ್ನು 
ಸಾಗುವಳಿಗೆ ತನ್ನಿಂದ ಹಿಡಿದ ಬಗ್ಗೆ ಕಬುಲಾಯಿತಿ ಬರೆದು ಕೊಡಲು ರೈತರನ್ನು 
ಕರೆಕಳಿಸಿದಾಗ, ಅವರೆಲ್ಲ ವಾಡೆಗೆ ಬರದೆ ಮುಖ ತಪ್ಪಿಸತೊಡಗಿದರು. ಮೇಲಾಗಿ 
ತನ್ನನ್ನೊಂದು ಮಾತು ಕೇಳುವ ಸೌಜನ್ಯವನ್ನು ಕೂಡ ತೋರದೆ, ಹೊಲದಲ್ಲಿಯ 
ಗಿಡಗಳನ್ನೆಲ್ಲ ಕಡಿದು ಮಹಾರಾಜರ ಸತ್ಕಾರಾರ್ಥವಾಗಿ ಮಂಟಪದ ಸಿದ್ಧತೆಯಲ್ಲಿ 
ರೈತರೆಲ್ಲ ತೊಡಗಿದ್ದರು. ಇದರಿಂದ ದಿಕ್ಕುಗಾಣದೆ ಸಲಹೆ ಪಡೆಯಲು 
ಯಶವಂತರಾಯರ ಕಡೆಗೆ ಕಳಿಸಿದ ಆಳು ತಂದ ಸಂದೇಶವೂ ಪ್ರಶಿಕೂಲವಾಗಿತ್ತು 
“ಮರ್ಯಾದಿವಂತರ್ದಾಂಗ ನಡಕೋತಿದ್ದರ ಕನಕೇರಿಗೆ ಹೋಗಂತ ಹೇಳು” ಎಂದು 
ಅವರು ಹೇಳಿ ಕಳಿಸಿದ್ದರು. ಇವೆಲ್ಲಕ್ಕೂ ಕಳಸವಿಡುವಂತೆ ಇನ್ನೊಂದು ಸಿಡಿಲು 
ಎರಗಿತು. ಲಿಂಗಪುನ ವಾರಸಾ ಅಪೀಲಿನ ವಿಚಾರಣೆಯ ಮುದ್ದತ ನಿಯಮಿಸಿದ 
ನೋಟೀಸು ಕೈಗೆ ಬಿತ್ತು ಬಾಪೂಸಾಹೇಬ ತತ್ತರಿಸಿಹೋದ. ಪಡದಪ್ಪನ ಅಧಾರ 
ಎಂದೋ ತಪಿಹೋಗಿತ್ತು ಶೇಷಪ್ಪನೂ ಈಗ ವಿರೋಧಿಪಕ್ಷವನ್ನು ಸೇರಿದ್ದ. 


೨೮೪ ಗ್ರಾಮಾಯಣ 


ಬಾಪೂಸಾಹೇಬರಿಗೆ ಆಪ್ತಮಿತ್ರರೇ ಪಾದಳ್ಳಿಯಲ್ಲಿರಲಿಲ್ಲ. ಆದದ್ದಾಗಲೆಂದು ಶೇಷಪ್ಪ; 
ಮನೆಗೆ ಹೋಗಿ ತನ್ನ ದುಗುಡವನ್ನೆಲ್ಲ ತೋಡಿಕೊಂಡ. 

ಶೇಷಪ್ಪ ಅವನನ್ನು ತಿರಸ್ಕರಿಸಲಿಲ್ಲ. ಪರಿಸ್ಥಿತಿಯನ್ನೆಲ್ಲ ಅವನೂ 
ಅರ್ಥಮಾಡಿಕೊಂಡಿದ್ದ, ರಾಜೀನಾಮೆ ಕಬುಲಾಯತಿಯನ್ನು ಕಲೆಕ್ಟರರು ಮಂಜೂರ 
ಮಾಡಿದ ನಂತರ ಭೂಮಿಗಳೆಲ್ಲ ಮಹಾರಾಜರ ಹೆಸರಿನಲ್ಲಿ ದಾಖಲಾಗಬೇಕು. 
ಇನ್ನೂ ಹುಕುಮು ಬಂದಿಲ್ಲವೆಂದ ಮೇಲೆ ಈಗಲೆ ಹೆದರುವ ಕಾರಣವಿಲ್ಲ. 
ಹುಕುಮು ಬರದೆ ಮಹಾರಾಜರು ಪಾದಳ್ಳಿಗೆ ಬರಲಾರರು. ಹುಕುಮು 
ಹೊರಡದಂತೆಯೇ ಮಾಡಿಬಿಟ್ಟರಾಯಿತಲ್ಲ? ಆಗ ರೈತರಿಗೆಲ್ಲ ತಾವು ಮೋಸ 
ಹೋದೆವೆಂದು ಗೊತ್ತಾಗುವುದು. ಶ್ಯಾಮರಾಯ ಉರುಳಿಸಿದ ಬುರುಡೆಯ 
ಬಗ್ಗೆ ಅವರಿಗೆ ಖಾತ್ರಿಯಾಗುವುದು. ಈಗ ಮಾಡಬೇಕಾದದ್ದೆಂದರೆ ಬೆಳಗಾವಿಗೆ 
ಹೋಗಿ ಕಲೆಕ್ಟರರನ್ನು ಕ೦ಡು, ಹುಕುಮು ಹೊರಡದಂತೆ ಮಾಡಬೇಕು. ಅದಕ್ಕಾಗಿ 
ಕೈತುಂಬ ಹಣವನ್ನು ಚಲ್ಲಬೇಕಾದೀತು; ಆದರೆ ನಿರ್ವಾಹವಿಲ್ಲ. ಇದು ಶೇಷಪ್ಪ 
ಬಾಪೂಸಾಹೇಬನಿಗೆ ಕೊಟ್ಟ ಸಲಹೆಯಾಗಿತ್ತು 

ಬಾಪೂಸಾಹೇಬನಿಗೆ ಈ ಸಲಹೆಯಿಂದ ಹೊಸ ಹುರುಪು ಬಂದಿತು. 
ತಾನು ಪಾದಳ್ಳಿಯ ವಾಡೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕಾದರೆ ಧೈರ್ಯ ತೋರದೆ 
ಗತಿಯಿಲ್ಲವೆನಿಸಿತು. ರೈತರಲ್ಲಿ ಕೆಲವರನ್ನು ಆಳು ಹಚ್ಚಿ ಬಲಾತ್ಕಾರದಿಂದ ವಾಡೆಗೆ 
ಕರೆಸಿದ. ತನ್ನ ಪರವಾನಗಿ ಇಲ್ಲದೆ ಜಾಗೀರಿಯ ಭೂಮಿಯಲ್ಲಿ ಗಿಡಗಳನ್ನು 
ಕಡಿದದ್ದಕ್ಕಾಗಿ ಖಟ್ಟೆ ಹಾಕುವದಾಗಿ ಬೆದರಿಸಿದನು. ಇಲ್ಲಿಯವರೆಗೆ ಭೂಮಿಯ 
ಕಬುಲಾಯಿತಿಗಳೆಲ್ಲ ತನ್ನ ಹೆಸರಿನಲ್ಲೇ ಇಲ್ಲವೆ? ಅದರ ಬಲದ ಮೇಲೆ ತಾನು 
ಏನು ಬೇಕಾದರೂ ಮಾಡಬಹುದೆಂದು ಸೂಚಿಸಿದ. ಕಬುಲಾಯತಿಯನ್ನು 
ತನ್ನ ಹೆಸರಿನಲ್ಲಿ ಬರೆದುಕೊಡದಿದ್ದರೆ ಬೇರೆಯವರಿಗೆ ಭೂಮಿಯನ್ನು 
ಸಾಗಮಾಡಲು ಕೊಡುವದಾಗಿ ಬೆದರಿಕೆ ಹಾಕಿದ. ಇದನ್ನು ಕೇಳಿದ ರೈತರಲ್ಲಿ 
ಮತ್ತೆ ಗಲಿಬಿಲಿ ಉ೦ಟಾಯಿತು. ಕೆಲವರು ಶೇಷಪ್ಪನಲ್ಲಿ ಸಲಹೆ ಪಡೆಯಲು 
ಓಡಿದರು. ಅವನ ಮಾತು ಕೇಳಿದಾಗ ತಾವು ಹಿಡಿದ ದಾರಿ ತಪ್ಪೆಂದು ಅವರಿಗೆ 
ಹೊಳೆಯಿತು. ಯಾವುದಕ್ಕೂ ನಂಬದಂತಾಯಿತು. ವಾಡೆಯಲ್ಲಿಯ ರಾಜಕೀಯ 
ಪ್ರಕರಣಗಳ ಮೇಲೆಯೇ ಅವರ ಹಿಡಿ ಅನ್ನದ ಸಮಸ್ಯೆ ಅವಲಂಬಿಸಿತ್ತು. 

ಇದೆಲ್ಲದರ ಪರಿಣಾಮ ಪಾದಳ್ಳಿಯ ಭೂಮಿಯ ಮೇಲೆಯೇ 
ಆಯಿತೆನ್ನಬಹುದು. ಪಾದಳ್ಳಿಯ ಭೂಮಿಗಳಲ್ಲಿ ಮೂರರಲ್ಲೊಂದು ಭಾಗ 
ಜಾಗೀರದಾರರದು, ಇನ್ನೊಂದು ಭಾಗ ಗೌಡರದು. ಉಳಿದ ಒಂದು ಭಾಗ 


ಗ್ರಾಮಾಯಣ ೨೮೫ 


ಶ್ಯಾನುಭೋಗ ಹಾಗೂ ರೈತರದು. ಲಿಂಗಪನ ವಾರಸ ಪ್ರಕರಣದ ತಕರಾರಿನ 
ಸಲುವಾಗಿ ಗೌಡ ಹೊಲಗಳಲ್ಲಿ ಕು೦ಟಿ ಹೋಗಿರಲಿಲ್ಲ. ಯಾರಿಗೆ ಕಬುಲಾಯತಿ 
ಕೊಡಬೇಕೆಂಬ ಸ೦ಶಯದಲ್ಲಿ ರೈತರು ಮುಳುಗಿದ್ದರಿಂದ ಜಾಗೀರದಾರರ 
ಭೂಮಿಯಲ್ಲಿಯೂ ಹರಗಿರಲಿಲ್ಲ. ಪಾದಳ್ಳಿಯ ಸುತ್ತಮುತ್ತಲಿನ ಹೊಲಗಳೆಲ್ಲ 
ಬಿಸಿಲು ತಿನ್ನುತ್ತ ಕೇಳುವವರಿಲ್ಲದೆ ಬಿದ್ದಿದ್ದವು. ರೋಹಿಣಿ ಮಂಟಪ ಕಟ್ಟಿ ವ್ಯರ್ಥವಾಗಿ 
ಆಸೆ ತೋರಿಸಿ ಹೋಯಿತು. ಮೃಗ ಹೂಡಿತು. ತೆಳುಮೋಡ ಆಕಾಶದಲ್ಲಿ 
ಕೂಡಿಕೊಂಡವು. ಜಡಿಮಳೆ ಪ್ರಾರಂಭವಾಯಿತು; ಪಡುಗಾಳಿಯ ತಂಪು ಹನಿ 
ಚಲ್ಲಿದಂತಾಗಿ ಭೂಮಿಯ ಕೆನ್ನೆ ನವಿರೇರಿತು. ಕಂಡಲ್ಲೆಲ್ಲ ನೆಲ ಹಸಿರು 
ಮುರಿಯತೊಡಗಿತು. ಕಾರಹುಣ್ಣಿವೆ ಬಂದಿತು. ಹದಗಾಲದ ರಹಸ್ಯ ಸಂದೇಶವನ್ನು 
ಭೂಮಿಯಲ್ಲಿ ಊಸಿರಿತು. ನೆಲ ಒಡಮುರಿದೆದ್ದವು; ಆಕಳಿಸಿತು; ಕಣ್ಣು ತೆರೆಯಿತು. 
ಆದರೆ ಮನುಷ್ಯನ ಕಾದಾಟಗಳಲ್ಲಿ ನೆಲ ಸೆರೆಯಾಗಿತ್ತು. ಮುಗಿಲು ಕರೆದರೂ 
ಭೂಮಿಗೆ ಬಿಡುಗಡೆಯಾಗಲಿಲ್ಲ. ಸಾಗುಮಾಡಬೇಕಾದ ಭೂಮಿ ಬಂಜೆ-ನೆಲವಾಗಿ 
ಮರುಗತೊಡಗಿತು. 

ಇದೇ ಹೊತ್ತಿಗೆ ಮಹಾರಾಜರ ಹೆಸರಿನಲ್ಲಿ ಜಾಗೀರಿನ ಹೊಲಗಳೆಲ್ಲ 
ದಾಖಲಾದ ಬಗ್ಗೆ ಕಲೆಕ್ಟರರಿಂದ ಹುಕುಮು ಬಂದಿತು. ಆ ಸುದ್ದಿಯನ್ನು 
ಕೇಳಿದವನೇ ಶ್ಯಾಮರಾಯ ಎಲ್ಲ ರೈತರನ್ನೂ ಕರೆಸಿ ತಿಳಿಹೇಳಿದನು. 
ಲಕ್ಷ್ಮೀಬಾಯಿಯವರು ರಾಜೀನಾಮೆ-ಕಬುಲಾಯತಿಯನ್ನು ಕೊಟ್ಟಿದ್ದರಿಂದ ವಾಡೆ 
ಮಹಾರಾಜರದಾಯಿತು. ನಾಳೆ ಕಾರಹುಣ್ಣಿವೆಯಲ್ಲಿ ಎತ್ತು ಕರಿಹರಿಯುವದು 
ಜಾಗೀರದಾರರ ಹಕ್ಕು ವಾಡೆಯಿ೦ದ ಎತ್ತುಗಳನ್ನೊಯ್ದು ಅಗಸೆಯಲ್ಲಿ ಕರಿಹರಿದ 
ಬಳಿಕ, ತಿರುಗಿ ವಾಡೆಗೆ ಅವುಗಳು ಬಂದು ನಿಲ್ಲಬೇಕು. ಇದಕ್ಕಾಗಿ ವಾಡೆಯ 
ಕಬಜಾ ಪಡೆಯುವದು ಅಗತ್ಯ. 

ಶ್ಯಾಮರಾಯನ ಮಾತಿನಿಂದ ರೈತರೆಲ್ಲ ಹುರುಪುಗೊ೦ಡರು. ತಮ್ಮ 
ಬಿಡುಗಡೆಯ ಕಾಲ ಒಮ್ಮೆ ಬಂದಿತಂತೆನಿಸಿತು. ರೈತರ ಹಿಂಡು ವಾಡೆಯ 
ಕಬಜಾ ಪಡೆಯಲು ವಾಡೆಯ ಕಡೆಗೇ ನಡೆಯಿತು. ಈ ಸುದ್ದಿ ಕೇಳಿದ 
ಹೊಲಗೇರಿಯವರು ಅವರನ್ನು ಹಿಂಬಾಲಿಸಿದರು. ಎತ್ತಿನ ಗೋದಲೆಯನ್ನು 
ಸಾರಿಸಿ ಶಿಫಾರಸು ಪಡೆಯುವ ಹೊತ್ತು ಬಂದಾಗ ತಾವೇಕೆ ಹಿಂದೆ ಬೀಳಬೇಕೆಂಬ 
ವಿಚಾರ ಅವರನ್ನು ವಾಡೆಗೆ ಎಳೆದು ತಂದಿತ್ತು. 

ಜಾಗೀರದಾರರ ಹಿರಿ ಕಮತಿಗ ಇಮಾಮಸಾಹೇಬ ಆರಡಿ ಎತ್ತರದ 
ಆಜಾನುಬಾಹು ಆಳು. ಕಾಲಲ್ಲಿಯ ಜಿರಿಜಿರಿ ಕೆರವುಗಳನ್ನು ಬೇಕೆಂದೇ ಸಪ್ಪಳ 


೨೮೬ ಗ್ರಾಮಾಯಣ 


ಮಾಡುತ್ತ ಪಡಗಾದ ಶಮನನ್ನು ಹಿಂದಿನಿಂದ ಮುಂದೆ ಚಿಮ್ಮಿಕೊಂಡು ವಾಡೆಯಲ್ಲಿ 
ಕಾಲಿಟ್ಟ ಧಾಬೆಯಲ್ಲಿ ಕಟ್ಟದ ಎಮ್ಮೆ-ಆಕಳುಗಳನ್ನು ಒಂದೊಂದಾಗಿ ಬಿಚ್ಚಿ ಹೊರಗೆ 
ಅಟ್ಟಿದ. ತನ್ನ ಜೊತೆಗೆ ಬ೦ದವರನ್ನುದ್ದೇಶಿಸಿ “ಲೇ ಧಾಬೆ ಹಸನ ಮಾಡಾಕ 
ಗಡಾನ ಬರ್ರಿ. ಒಳ ಗ್ವಾಡಿ ಹೊರ ಗ್ವಾಡಿ ಸಾರಸಾಕ ಹೊಲ್ಕಾರಿಗೆ ಹೇಳಿ” 
ಎ೦ದು ಪಾದಳ್ಳಿಗೇ ಕೇಳಿಸುವಂತೆ ಗುಡುಗಿದ. 

ಒಳಗಿದ್ದ ಬಾಪೂಸಾಹೇಬ ಈ ಗುಡುಗನ್ನು ಕೇಳಿ ದಿಗಿಲುಗೊಂಡು 
ಪಡಸಾಲೆಗೆ ಬಂದ. ಧಾಬೆಯಿ೦ದ ದನಗಳೆಲ್ಲ ಹೊರಗೆ ಹೋಗುತ್ತಿರುವುದನ್ನು 
ಕಂಡು ಸಂತಪ್ಪನಾದ. “ಯಾರಲೇ ಅವರು ದನಾ ಯಾಕ ಹೊರಗ ಅಟ್ಟತೀರಿ?” 
ಎಂದು ಆರ್ಭಟಿಸಿದ. ಇಮಾಮಸಾಹೇಬ ಅವನ ಮುಂದೆ ಬಂದು ನಿಂತು. 
ಬಗ್ಗಿ ಮುಜುರೆಮಾಡಿ “ಧನ್ಯಾರ, ದನಾ ನಿಮ್ಮವರಿ. ಅವನ್ನ ಮನ್ಯಾಗ ಒಯ್ದು 
ಕಟಿಗೋಳಿ. ವಾಡೇ ಇನ್ನಮ್ಯಾಗ ಮಹಾರಾಜರದು. ನಾವು ಅವರ ರೈತರು. 
ಹೊರಗಿನವರ ದನಾ ಇಲ್ಲಿರಬಾರದಂತ ಬಿಚ್ಚಿ ಹೊರಗ ಹಾಕಾಕ ಹತ್ತೀವು” 
ಎಂದ. 

“ವಾಡೆ ಮಹಾರಾಜರದ೦ತ ಯಾರ ಹೇಳತಾರ??” 

“ಕಲೇಕಟರಸಾಹೇಬರ ಹುಕುಮು ಬಂದೈತರಿ. ಲಕ್ಷ್ಮೀಬಾಯಿ ಸಾಹೇಬರ 
ಆಸ್ಕಿ ಎಲ್ಲಾ ಮಹಾರಾಜರಿಗೆ ಸೇರೇತಂತರಿ” 

“ಯಾರವರು ನಿಮಗ ಹೇಳಿದವರು? ಲಕ್ಷ್ಮೀಬಾಯಿಗೆ ಆಸ್ತಿ ವಿಲೇವಾಟ 
ಮಾಡಲಿಕ್ಕೆ ಅಧಿಕಾರನ ಇಲ್ಲ.” 

“ಐತ್ಯೋ ಇಲ್ಲೋ, ಕಲೆಕಟರಸಾಹೇಬರಿಗೇ ಗೊತ್ತರಿ. ಇಲ್ಲಾಂದರ 
ಹುಕುಮು ಹ್ಯಾಗ ಬರದಾರರಿ?” ಇಮಾಮ ಮರ್ಯಾದೆ ಮೀರಿಯೇ ಉತ್ತರ 
ಇತ್ತ. ಅಷ್ಟೇ ಅಲ್ಲ, ಪಾವಟಿಗೆ ಹತ್ತಿ ಪಡಸಾಲೆಯಲ್ಲಿಯೇ ಕಾಲಿಟ್ಟ “ಖಬರದಾರ್‌ 
ಒಳಗ ಬ೦ದ್ಯಂದರ!” ಬಾಪೂಸಾಹೇಬ ಪ್ರತಿಭಟಸಿದ. ಸುತ್ತಮುತ್ತಲಿನ ತನ್ನ 
ಆಳುಗಳಿಗೆ “ಏನ ನೋಡತೀರ್ಯೊ ಚಂಡು ಹಿಡದು ಹೊರಗ ಹಾಕರಿ ಅವನ್ನ” 
ಎಂದು ಅಜ್ಜೆ ಮಾಡಿದ. ಒಬ್ಬ ಆಳೂ ನಿಂತಲ್ಲಿಂದ ಮಿಸುಕಲಿಲ್ಲ. ಬಾಪೂಸಾಹೇಬನ 
ಸಿಟ್ಟು ಕ್ಷಣಾರ್ಧದಲ್ಲಿ ಭಯವಾಗಿ ಪರಿಣಮಿಸಿತು. ಸಿಟ್ಟಿಗೋ ಹೆದರಿಕೆಗೋ 
ಅಂತೂ ಕಾಲು ಥರಗುಟ್ಟಿ ನಡುಗುತ್ತಿದ್ದವು. ಇಮಾಮನಿಗೆ ಯಾವುದರ ಪರಿವೆಯೂ 
ಇರಲಿಲ್ಲ. ಆತ್ಮವಿಶ್ವಾಸದಿ೦ದ ಪಡಸಾಲೆಗೆ ಬ೦ದು ನಿ೦ತು ಆಳುಗಳಿಗೆ ಸನ್ನೆಮಾಡಿದ. 
ಪ್ರಸಂಗ ವಿಕೋಪಕ್ಕೆ ಹೋಗಬಹುದೆಂದು ಹೆದರಿ, ಹಿತ್ತಲಬಾಗಿಲಿನಿಂದ 
ಹೊರಗೋಡಿದ. 


ಗ್ರಾಮಾಯಣ ೨೮೭ 


ಪುಣ್ಯಕ್ಕೆ ರತ್ನಾ ಯಶವ೦ತರಾಯನೊಡನೆ ತವರಿಗೆ ಹೋದವಳು ಇನ್ನೂ 
ಬಂದಿರಲಿಲ್ಲ. ಆಳುಕಾಳುಗಳಂತೂ ಯಾವಾಗಲೋ ಜನರ ಹಿಂಡನ್ನೇ 
ಸೇರಿಬಿಟ್ಟದ್ದರು. ಇಡೀವಾಡೆ ಕೈವಶವಾಯಿತು. ಜನರ ಆವೇಶ ಕ್ರಮವಾಗಿ 
ಹೆಚ್ಚಾಗುತ್ತಲೇ ಇತ್ತು. ವಾಡೆಯ ಪ್ರತಿಯೊಂದು ಕೋಣೆಯಲ್ಲಿಯೂ ಜನರು 
ನುಗ್ಗಿದರು. ಕೈಗೆ ಸಿಕ್ಕ ಸಾಮಾನುಗಳನ್ನೆತ್ತಿ ತಂದು ಹೊರಗೆ ಇಟ್ಟರು. ಸ್ವಲ್ಪ 
ಹೊತ್ತನಲ್ಲಿಯೇ ವಾಡೆಯ ಪಟಾಂಗಣವೆಲ್ಲ ಬೆಲೆಯುಳ್ಳ ಸಾಮಾನುಗಳಿಂದ 
ತುಂಬಿ ಹೋಯಿತು. ಮನೆಯೆಲ್ಲ ಬರಿದಾಯಿತು. ಕಲೆಕ್ಟರರ ಹುಕುಮು ಬಂದ 
ಸುದ್ದಿಯನ್ನು ಯಶವಂತರಾಯರಿಗೆ ತಿಳಿಸಲೆಂದು ದಾದಾ ಅಜರಾಣಿಗೆ ಹೋಗಿದ್ದ. 
ಇಲ್ಲದಿದ್ದರೆ ಈ ಹಗಲ ದರೋಡೆಯಲ್ಲಿ ಅವನೂ ಭಾಗವಹಿಸುತ್ತಿದ್ದನೆಂದು 
ಕೆಲವರಾಡಿಕೊಳ್ಳುತ್ತ ಆ ಸಾಮಾನುಗಳನ್ನು ಆಸೆಗಣ್ಣುಗಳಿಂದ ನೋಡುತ್ತ ನಿಂತಿದ್ದರ. 

ಜಾಗೀರದಾರರ ರೈತರು ವಾಡೆಯಲ್ಲಿ ನುಗ್ಗಿ ಬಾಪೂಸಾಹೇಬನನ್ನು 
ಓಡಿಸಿದರೆ೦ದು ವಾಲೀಕಾರ ಮಲ್ಲಪ್ಪ ಸುದ್ದಿ ಹೇಳಿದಾಗ ಶ್ಯಾಮರಾಯ ಊಟಕ್ಕೆ 
ಕುಳಿತಿದ್ದ. ಅದನ್ನು ಕೇಳಿ ಊಟ ಬಿಟ್ಟೇ ಎದ್ದು, ಓಡಿಬರಬೇಕಾಯಿತು. ವಾಡೆಯ 
ಪಟಾಂಗಣದಲ್ಲಿ ರಾಶಿಯಾಗಿ ಬಿದ್ದಿದ್ದ ವಸ್ತುಸಂಗಹವನ್ನು ನೋಡಿ ಅವನ 
ಎದೆಯೊಡೆಯಿತು. ನಿಂತವರೆಲ್ಲ ಕೈಗೊಂದು ತೆಗೆದುಕೊಂಡು ಹೋದರೆ ಏನು 
ಗತಿ ಎಂದು ಹೆದರಿಕೆಯು೦ಟಾಯಿತು. ಆ ಸಾಮಾನುಗಳೆಲ್ಲ ಅಪಹರಿಸಲ್ಪಟ್ಟರೆ 
ಆ ಗುನ್ಹೆಯ ಜವಾಬ್ದಾರಿಯೆಲ್ಲ ತನ್ನ ಮೇಲೆಯೇ! ಶ್ಯಾಮರಾಯ ಬಂದದ್ದನ್ನು 
ನೋಡಿ ಹೊರಗೇ ನಿಂತಿದ್ದ ಇಮಾಮ ಸಗರ್ವ ಹಾಸ್ಯದಿ೦ದ “ವಾಡೆ ಕಬಜಾಕ 
ಬ೦ತಲ್ರೀ ಕುಲಕಣ್ಯಾರ” ಎಂದು ಆತ್ಮಸುತ್ತಿಗೆ ತೊಡಗಿದ. 

ಶ್ಯಾಮರಾಯನ ಹುಬ್ಬು ಗಂಟಿಕ್ಕಿದವು, “ಛಲೋ ಮಾಡಿದಿರಿ. ಸಾಮಾನೆಲ್ಲ 
ಹೊರಗ ತಂದಿಡಂತ ಯಾರು ಹೇಳಿದರೋ ನಿಮಗೆ? ಅವು ಯಾರವು ಅಂತ 
ತಿಳದೀರಿ? ಲಕ್ಷ್ಮೀಬಾಯಿಸಾಹೇಬರವು ಅವು. ವಾಡೆ ಮಹಾರಾಜರದಾತಂತ 
ನಿಮ್ಮ ಕೈಯಾಗ ಹಿರೇತನಾ ಬ೦ತೇನು? ಅವನ್ನೆಲ್ಲ ಮತ್ತ ಒಳಗೊಯ್ದು ಬಂದ 
ಕ್ಲಾಣ್ಯಾಗ ಹಾಕರಿ. ಅದರೊಳಗೆ ಬಾಪೂಸಾಹೇಬರ ಸಾಮಾನೆಷ್ಟ ಅವ, ಅವನ್ನ- 
ಅವರಿಗೆ ಕೇಳೀ-ಗಾಡ್ಯಾಗ ಹೇರಿ ಅವರ ಊರಿಗೆ ಕಳಿಸಬೇಕು. ಬಾಪೂಸಾಹೇಬರು 
ನಮ್ಮ ಬಾಯಿಸಾಹೇಬರಿಗೆ ತಮ್ಮ ಆಗಬೇಕು, ಅವರ ಅಪಮಾನ ಆಗೂ 
ಹಾಂಗ ನಾ ಏನೂ ಮಾಡಗೊಡೂದಿಲ್ಲ ತಿಳಿತೇನು?” ಎಂದು ಅವರನ್ನೆಲ್ಲ 
ತುಡುರಿ, ಅಸ್ತವ್ಯಸವಾಗಿ ಬಿದ್ದ ಸಾಮಾನುಗಲೆಲ್ಲವನ್ನು ಜೋಕೆಯಿಂದ ಒಳಗೆ 
ಇಡಿಸಿದನು. 


೨೮೮ ಗ್ರಾಮಾಯಣ 


ಓಣಿಯ ತುಂಬ ಈ ಮೋಜನ್ನು ನೋಡುತ್ತ ಚಿಕ್ಕ ಚಿಕ್ಕ ಹುಡುಗರು 
ನೆರೆದಿದ್ದರು. ಕಟ್ಟೆಯ ಮೇಲೆ ಕುಳಿತ ಮುದುಕನೊಬ್ಬ ಅವರನ್ನು ಬೆದರಿಸಿ 
ಕಳಿಸುತ್ತಿದ್ದ. ಆ ಕೋಲಾಹಲಕ್ಕೆ ಜನರು ಒಬ್ಬೊಬ್ಬರಾಗಿ ಕೂಡಿದರು. ದೊಡ್ಡ 
ಗುಂಪೇ ಕೂಡಿ ಓಣಿ ಹಿಡಿಸದಾಯಿತು. ಮೊಟ್ಟಮೊದಲನೆಯ ಸಾರೆ ಜಾಗೀರದಾರ 
ಮನೆಯ ಸಾಮಾನುಗಳೆಲ್ಲ ಸೂರ್ಯನ ಬೆಳಕನ್ನು ಕಂಡದ್ದರಿಂದ ಜನಸಾಮಾನ್ಯರೂ 
ಕೂಡ ಅವುಗಳನ್ನು ನೋಡುವಂತಾಯಿತು. 


೨೬ 


ಮರುದಿನವೇ ಕಾರುಹುಣ್ಣಿಮೆ. ಬಯಲುಸೀಮೆಯ ಎಲ್ಲ ಹಳ್ಳಿಗಳಲ್ಲಿಯಂತೆ 
ಪಾದಳ್ಳಿಯಲ್ಲಿಯೂ ಈ ಹಬ್ಬಕ್ಕೆ ಎಂದಿಲ್ಲದ ಉತ್ಸಾಹ. ನಿಜವಾಗಿ ನೋಡಿದರೆ 
ಈ ವರ್ಷ ಭೂಮಿಯೆಲ್ಲ ಸಾಗುಮಾಡದೆ ಬಿದ್ದಿತ್ತು ಊರಲ್ಲಿ ವಾತಾವರಣ 
ಸರಿಯಾಗಿರಲಿಲ್ಲ. ಆದರೆ ಜನರ ಉತ್ಸವಪ್ತಿಯತೆ. ಅದಕ್ಕೂ ಹೆಚ್ಚಾಗಿ ಈ ವರ್ಷ 
ಹುಟ್ಟಿದ ಈರ್ಷ್ಯೆ ಕಾರಹುಣ್ಣಿಮೆಯ ಆಚರಣೆಗೊಂದು ಬಣ್ಣವಿಟ್ಟವು. 
ಶಂಕರಪ್ಪಗೌಡರಿದ್ದಾಗ ಅವರ ಎತ್ತುಗಳ ಮೆರವಣಿಗೇ ಊರೇ ಬಂದು 
ನೋಡುವಂತಿರುತ್ತಿತ್ತು ಈ ವರ್ಷವೂ ಆ ಸಂಪ್ರದಾಯ ಮುರಿಯಬಾರದೆಂದು 
ಗೌಡಿತಿಯ ಆಸೆ. ಊರಿಗೇ ದೊಡ್ಡ ಮೆರವಣಿಗೆ ತೆಗೆಸುವುದು ಗೌಡರ ಮನೆತನದ 
ಆನುವಂಶಿಕ ಸೊತ್ತು ಆದ್ದರಿ೦ದ ಈ ವರ್ಷ ಗೌಡರ ಮನೆಯಲ್ಲಿ ಮೆರವಣಿಗೆಯ 
ತಯಾರಿ ಜೋರಿನಿಂದ ನಡೆದಿತ್ತು ಜಾಗೀರದಾರರ ರೈತರು ತಮ್ಮ ಎತ್ತುಗಳನ್ನೆಲ್ಲ 
ಕೂಡಿಸಿ, ಅವು ಜಾಗೀರದಾರರ ಅದೇಕೆ ಮಹಾರಾಜರ ಎತ್ತುಗಳಿಗೆ 
ಉಚಿತವೆನಿಸುವಂಥ ಮೆರವಣಿಗೆ ತೆಗೆಯುವ ಸಿದ್ಧತೆ ಮಾಡಲು ಪಟ್ಟೀ 
ಕೂಡಿಸಿದ್ದರು. ನಾರಿನ ಹಗ್ಗವನ್ನು ಹೊಸೆದೂ ಹೊಸೆದೂ ಪ್ರತಿಯೊಬ್ಬ ರೈತನ 
ಹೆಂಡತಿಯ ಕೈಗಳೂ ದಡ್ಡು ಬಿದ್ದಿದ್ದವು. ನಮ್ಮ ಜನ್ಮದಲ್ಲಿಯೇ ಎಂದೂ ಕಾಣದಿದ್ದ 
ಬೆಳ್ಳಿ-ಬಂಗಾರದ ಕೊಂಬುಚೇರುಗಳನ್ನೂ ಜರತಾರಿಯ ಜೂಲಗಳನ್ನೂ ರೈತರ 
ಎತ್ತುಗಳು ಕಾಣುವಂತಾಯಿತು. ಈ ಸಿದ್ಧತೆಯನ್ನೆಲ್ಲ ನೋಡಿದ ಗೌಡರ 
ಪರಿವಾರದವರು ತಮ್ಮ ಎತ್ತುಗಳ ಮೆರವಣಿಗೆ ಇದಕ್ಕೂ ಮಿಗಿಲಾಗಿರಬೆಕೆಂದು 
ಹಟ ತೊಟ್ಟರು. 

ಗೌಡರ ಮನೆತನದ ಮೆರವಣಿಗೆ ಪ್ರತಿವರ್ಷವೂ ವೈಭವದಿಂದ 
ನಡೆಯುತ್ತಿರುವುದರಿಂದ, ಪಾದಳ್ಳಿಗೆ ಹೆಸರಾದ ಸನಾಯಿ ಮೇಳದವರು ಅದಕ್ಕೆ 


ಗ್ರಾಮಾಯಣ ೨೮೯ 


ಬರುವದು ಮಾಮೂಲಾಗಿ ಹೋಗಿತ್ತು. ಜಾಗೀರದಾರರ ರೈತರ ಮೆರವಣಿಗೆಗೆ 
ಮೇಳದವರು ಹೋಗದಂತೆ ಅವರಿಗೆ ಎರಡು ವರ್ಷದಷ್ಟು ಬಿದಾಗಿ ಕೊಡುವದಾಗಿ 
ಗೌಡರ ಪರಿವಾರದವರು ಕಟ್ಟಾಜ್ಞೆ ಮಾಡಿದ್ದರು. ಆಯತ ಹೊತ್ತಿಗೆ ಮಹಾರಾಜರ 
ರೈತರೇಕೆ, ಸ್ವತಃ ಮಹಾರಾಜರೇ ಕೇಳಿದರೂ ಸನಾಯಿ ಮೇಳದವರು 
ದೊರೆಯುವದು ಸಾಧ್ಯವಿರಲಿಲ್ಲ. ಅಂದ ಮೇಲೆ ತಾವು ತೆಗೆಯುವ ಮೆರವಣಿಗೆ 
ಗೌಡರ ಮೆರವಣಿಗೆಗಿ೦ತ ಸಪ್ಪಗಾದರೆ ಏನು ಗತಿಯೆಂದು ರೈತರೆಲ್ಲರ ಚಿಂತೆ. 
ಅದಕ್ಕಾಗಿ ಅವರು ಮೆರವಣಿಗೆ ಹೊರಡಿಸುವ ವಿಚಾರವನ್ನೇ ಬಿಟ್ಟು ಕೊಟ್ಟರು. 
ಆದರೆ ಮೆರವಣಿಗೆಯ ಮುಂದೆ ನೆಲ ಬಿರಿಯುವಂತೆ ಕುಣಿಯಲು ಸಿದ್ಧರಾಗಿದ್ದ 
ತರುಣರ ತಂಡವು ಹತಾಶವಾಗಿ ಗೌಡರ ಎತ್ತುಗಳ ಮುಂದೆಯೇ ಕುಣಿದು 
ತಮ್ಮ ಉತ್ಸಾಹವನ್ನು ತೀರಿಸಿಕೊಳ್ಳಬೇಕಾಯಿತು. 

ಗೌಡರ ಎತ್ತುಗಳ ಮೆರವಣಿಗೆ ಈ ವರ್ಷ ಅಪೂರ್ವವಾಗಿತ್ತೆಂದು 
ಜನರಾಡಿಕೊಳ್ಳುವಂತಾಯಿತು. ಬೆಳ್ಳಿ-ಬಂಗಾರದ ಕೊಂಬುಚೇರುಗಳನ್ನು 
ಧರಿಸಿಕೊಂಡು, ಬಣ್ಣಬಣ್ಣದ ಪೀತಾ೦ಬರಗಳನ್ನೇ ಹೊದ್ದುಕೊಂಡು ಸಾಲಾಗಿ 
ಜೋಡೆತ್ತುಗಳು ಸೊಕ್ಕಿನಿಂದ ನಡೆದಾಗ ಮದುವೆಯ ಮೆರವಣಿಗೆಯನ್ನೇ 
ಕಂಡಂತೆನಿಸಿತು. ದಾರಿಯ ಗು೦ಟ ಸೂರೆಯಾದ ಚುರಮರಿಯ ಕಾಳುಗಳು 
ರಾಶಿರಾಶಿಯಾಗಿ ಬಿದ್ದಿದ್ದವು. 

ಸನಾಯಿ ಮೇಳದ ಲಯದೊಂದಿಗೆ ಹೆಮ್ಮೆಯ ಹೆಜ್ಜೆಹಾಕುತ್ತ ಎತ್ತುಗಳು 
ನಡೆದಿರುವಾಗ, ಅದರ ಅಪೂರ್ವ ವೈಭವವನ್ನೆಲ್ಲ ನೋಡಿ ಅಭಿಮಾನ ತುಂಬಿಬಂದ 
ಗೌಡರ ಪರಿವಾರದವರ ತಲೆಯಲ್ಲಿ ಇನ್ನೊಂದು ವಿಚಾರವೂ ಸುಳಿದುಹೋಯಿತು. 
ತಮ್ಮ ಎತುಗಳನ್ನೇ ಈ ವರ್ಷ ಕರಿಹರಿಯಬೇಕೆ೦ದು ಒಳಗಿಂದೊಳಗೇ ಅವರ 
ನಿರ್ಧಾರ ಬಲಿಯಿತು. ಈ ವಿಚಾದಿಂದ ಮೆರವಣಿಗೆಯಲ್ಲಿ ಸೇರಿದ ಜನರಿಗೆಲ್ಲ 
ಹೊಸ ಉತ್ಸಾಹ ಬಂದಂತಾಯಿತು. ಹಲಗೆಯ ಸಪ್ಪಳ ಖಣ ಖಣವೆಂದು 
ಮಿಡಿಯುವಂತೆ ಅವರ ಭಾವನೆಗೆ ಒಮ್ಮೆಲೇ ತೀವ್ರತೆ ಬಂತು. 

ಇದಕ್ಕೆ ಕಾರಣವಿಲ್ಲದಿರಲಿಲ್ಲ. ಸಾಮಾನ್ಯವಾಗಿ ಬೈಲುಸೀಮೆಯ ಎಲ್ಲ 
ಹಳ್ಳಿಗಳಲ್ಲಿಯೂ ಗೌಡರ ಎತ್ತುಗಳನ್ನೇ ಕರಿಹರಯುವದು ವಾಡಿಕೆ. ಆದರೆ 
ಪಾದಳ್ಳಿ ಮೊದಲು ಸಂಸ್ಥಾನವಿದ್ದು ಈಗ ಜಾಗೀರದಾರರ ಹಳ್ಳಯಾದುದರಿಂದ, 
ಅವರ ಎತ್ತುಗಳನ್ನೇ ಕರಿಹರಿಯುವದು ಪರಂಪರೆಯಿಂದ ನಡೆದು ಬಂದಿತ್ತು. 
ರಾಣೋಜಿರಾಯರ ಮರಣದ ನ೦ತರ ಶಂಕರಪ್ಪಗೌಡರು ಈ ಮಾನವನ್ನು 
ತನ್ನ ಮನೆತನಕ್ಕೇ ಎತ್ತಿಹಾಕಲು ಹೊಂಚು ನಡೆಸಿದ್ದರು. ಆದರೆ ಲಕ್ಷ್ಮೀಬಾಯಿ 


೨೯೦ ಗ್ರಾಮಾಯಣ 


ಪ್ರಸಂಗಾವಧಾನದಿ೦ದ ವಾಡೆಯ ಮಾನ-ಪಾನ ವಾಡೆಗೇ ಸಲ್ಲಬೇಕೆಂದು ರೈತರಿಗೆ 
ಪೇರಿಪಿಸಿದ್ದರಿಂದ ಅಗಸೆಯ ಮುಂದೆ ದೊಡ್ಡ ಹೋರಾಟವಾಗಿ ಗೌಡರ ಯೋಜನೆ 
ವಿಫಲವಾಗಿತ್ತು 

ಈ ವರ್ಷ ವಾಡೆ ಬರಿದಾಗಿತ್ತು. ಅದನ್ನು ಕಾಯಲು ಪ್ರತಿಭಟಿಸುವವರು 
ಕೂಡ ಯಾರೂ ಇರಲಿಲ್ಲ. ಒಂದು ದೃಷ್ಟಿಯಿ೦ದ ಜಾಗೀರದಾರರ ಮನೆತನ 
ಸಂಪುಷ್ಪಕ್ಕೇ ಬಂದಿತ್ತೆಂದರೂ ಸಲ್ಲುವದು. ಅಂದ ಮೇಲೆ ಬೆಳೆಯುತ್ತಿರುವ 
ಗೌಡರ ಮನೆತನಕ್ಕೆ ಪಾದಳ್ಳಿಯ ಈ ಮಾನ-ಪಾನ ಸಂದರೆ ಏನು ತಪ್ಪು? 
ಊರ ಉತ್ಸಾಹಿ ತರುಣರೆಲ್ಲ ಈ ಮೆರವಣಿಗೆಯಲ್ಲಿ ಬಾಗವಹಿಸಿದರು. 
ತಲೆಗೇರುವಂತೆ ಕುಡಿದದ್ದರಿಂದ ದಣಿವಿನ ಎಚ್ಚರವಿಲ್ಲದೆ ಕುಣಿಯುತ್ತಿದ್ದರು. 
ಉತ್ಸಾಹದೊಡನೆ ಈ ವಿಚಾರವೂ ಸಂಪೂರ್ಣ ತಲೆಗೇರಿತು. 

ಈರ್ಷ್ಯೆ ಮೊದಲಿನಿಂದಲೇ ಅವ್ಯಕ್ತವಾಗಿ ಇದ್ದೇ ಇತ್ತು ಈಗ ಅದು 
ಸಿಡಿಯಲು ಒಂದು ಕಿಡಿಬೇಕಾಗಿತ್ತು ಅಷ್ಟೇ. ಇನ್ನೂ ಹೊತ್ತು ಮುಳುಗಿರಲಿಲ್ಲ. 
ಹಲಗೆಯ ಮಳದವರು ಜಾಗೀರದಾರ, ದೇಶಪಾಂಡೆ, ಗೌಡ, ಕುಲಕರ್ಣಿ 
ಮೊದಲಾದ ಮಾನಕರಿಗಳ ಮನೆಗೆ ಹೋಗಿ ಮುಜುರೆಹೊಡೆದು, 
ಕರಿಹರಿಯುವದಕ್ಕೆಂದು ಅವರನ್ನೆಲ್ಲ ಚಾವಡಿಗೆ ಕರೆತಂದರು. ಕರಿಹರಿಯಲು 
ರೈತರ ಎರಡು ಕೆಂಪು ಬಿಳಿ ಎತ್ತುಗಳು ಸೊಕ್ಕಿನಿಂದ ಬೇವಿನ 
ದಂಡೆಯಿಂದಲಂಕೃತವಾಗಿ ನಿಂತಿದ್ದವು. ಇವರೆಡೂ ಎತ್ತುಗಳು ಇಬ್ಬರು 
ರೈತರವಾಗಿದ್ದವು. ರೈತರಲ್ಲಿ ಒಬ್ಬನು ಜಾಗೀರದಾರರ ಭೂಮಿಯನ್ನು ಸಾಗು 
ಮಾಡಿದವ' ಇನ್ನೊಬ್ಬ ಗೌಡ-ಕುಲಕರ್ಣಿಯರ ಭೂಮಿಯನ್ನು ಸಾಗು 
ಮಾಡಿದವನಾಗಿದ್ದನು. ವರ್ಷದಂತೆಯೇ ಜಾಗೀರದಾರರ ಎತ್ತನ್ನೇ 
ಕರಿಹರಿಯಲಾಗುತ್ತದೆಂಬ ಭಾವಹುಟ್ಟಿಸಲು ಈ ಯೋಜನೆಯನ್ನು ಮಾಡಲಾಗಿತ್ತು 
ಪ್ರತಿವರ್ಷ ಎತ್ತುಗಳನ್ನು ಹಿಡಿಯುವವರೇ ಈ ವರ್ಷವೂ ಹಿಡಿದಿದ್ದರು. ಆದರೆ 
ಒಳಗಿಂದೊಳಗೆ ಹೊಂಚು ಬೇರೆಯಾಗಿತ್ತು. ಕರಿಹರಿದ ಮೇಲೆ ಎತ್ತುಗಳನ್ನು 
ವಾಡೆಗೆ ಒಯ್ಯದೆ ಗೌಡರ ಮನೆಗೆ ಸಾಗಿಸಬೇಕೆಂದು ಗುಟ್ಟಾಗಿ ಗೊತ್ತು 
ಮಾಡಲಾಗಿತ್ತು ಯಾರಿಗೂ ಅದರ ವಾಸನೆ ಕೂಡ ಬಡಿಯದಂತೆ ಎಚ್ಚರ 
ವಹಿಸಲಾಗಿತ್ತು. ಈರ್ಷ್ಯೆ ಒಳಗಿಂದೊಳಗೇ ಮಸೆಯುತ್ತಿತ್ತು. 

ಕಾರಹುಣ್ಣಿವೆಯ ಬಣ್ಣವಿಲ್ಲದ ಸಂಜೆ ಪಡುವಣದಲ್ಲಿ ಹೇಗೋ ಮೂಡಿತು. 
ಕರಿಹರಿಯುವ ಎತ್ತುಗಳನ್ನು ಅಗಸೆಯಿಂದ ಒಂದೆರಡು ಫರ್ಲಾಗು ದೂರದ 
ನಿರ್ದಿಷ್ಟ ಸ್ಥಳದಲ್ಲಿ ನಿಲ್ಲಿಸಲಾಗಿತ್ತು. ಕರಿಹರಿದ ಎತ್ತು ಕೊಸರಿಗೊಂಡು ಓಡಿ 


€ಛ ೧೨ 


ಗ್ರಾಮಾಯಣ ೨೯೧ 


ಹೋದರೆ ಊರ ಕರಿ ಹೋಗುವದೆಂಬ ವಿಚಾರದಿಂದ, ಎತ್ತು ಓಡಿಬರುವ 
ದಾರಿಯಲ್ಲಿ ಎರಡೂ ಬದಿಗೆ ಸಾಲಾಗಿ ಜನರು ನಿಂತಿದ್ದರು. ಗದ್ದಲ ಉಕ್ಕುತ್ತಿತ್ತು 
ಏನೂ ಗೊ೦ದಲವಾಗದೆ, ಬಡಿದಾಟವಾಗದೆ ಕರಿಹರಿದು ಪಾರಾದರೆ ಸಾಕೆಂದು 
ಊರ ಹಿರಿಯರೆಲ್ಲ ಕಾತರದಿಂದ ನಿರೀಕ್ಷಿಸುತ್ತಿದ್ದರು. ಅದೇ ಹೊತ್ತಿಗೆ ಅಜರಾಣಿಗೆ 
ಹೋದ ದಾದಾ ತಿರುಗಿ ಬಂದು, ಚಾವಡಿಯಲ್ಲಿ ಕುಳಿತಿದ್ದ ಶ್ಯಾಮರಾಯ 
ಬಾಳಾಚಾರ್ಯರಿಗೆ ರಾಂ ರಾಂ ಮಾಡಿ ಕರಿಹರಿಯುವದನ್ನು ನೋಡುತ್ತ ನಿಂತಿದ್ದ. 

“ಹಾಂತತ್‌-ಹಾಂತತ್‌-ಕೇ-ಹೊ-ಹೊ-ಹೊ” ಎಂಬ ಅವರ 
ಉತ್ಸಾಹಪ್ರದವಾದ ಕೇಕೆ, ಮೈಮೇಲೆ ಬೀಳುವ ಬಡಿಗೆಯ ಸಪ್ಪಳಕ್ಕೆ ಪ್ರೇರಿತವಾದ 
ಎತ್ತುಗಳು ಜೀವದ ಪರಿವೆಯಿಲ್ಲದೆ ಓಡಿದವು. ಅವುಗಳ ಖುರದಿ೦ದೆದ್ದ ಧೂಳಿಯ 
ಮೋಡದಲ್ಲಿ, ಮಬ್ಬುಗತ್ತಲಲ್ಲಿ ಅವನ್ನು ನೋಡುವದೇ ಅಸಾಧ್ಯವಾಯಿತು. 
ಚಿಗರೆಯೋಟದಿಂದ ಧಾವಿಸಿದ ಆ ವೇಗವನ್ನು ಮಾತ್ರ ತಟ್ಟನೆ 
ಗುರುತಿಸಬಹುದಾಗಿತ್ತು ಜನರ ಕೇಕೆ ಅವ್ಯಾಹತವಾಗಿ ನಡೆದೇ ಇತ್ತು ಅಗಸೆಯ 
ಬಾಗಿಲಿಗೆ ಇಬ್ಬರು ಹಿಡಿದಿದ್ದ ಬೇವಿನ ತೊಪ್ಪಲದ ದಾರವನ್ನು ಹರಿದು ಎತ್ತುಗಳು 
ಹೊರ ನುಗ್ಗಿದವು. ಜನರು ಮೈಯೆಲ್ಲ ಕಣ್ಣಾಗಿ ನೋಡುತ್ತಲೇ ಇದ್ದರು. ದೂರದಿಂದ 
ನೋಡುವವರೆಗೆ ಧೂಳಿಯ ಮೋಡದ ಹೊರತಾಗಿ ಬೇರೇನೂ ಕಾಣುತ್ತಿರಲಿಲ್ಲ. 
ಆಡಾಡುತ್ತ ಧೂಳಿಯ ಮೋಡ ಜಾಗೀರದಾರರ ಮನೆಯ ಕಡೆಗೆ ತಿರಗದೆ 
ಗೌಡರ ಮನೆಯ ಕಡೆಗೆ ತಿರುಗಿದ್ದನ್ನು ಕಂಡು ಎಲ್ಲರೂ ವಿಸ್ಮಯದಿಂದ ಕಲ್ಲಾಗಿ 
ನಿಂತರು. 

“ಕರಿ ವಾಡೆಕ್ಕ ತಿರಗಸ್ತ್ರ್ಯೋ” ಶ್ಯಾಮರಾಯ ಆ ಗದ್ದಲದಲ್ಲೂ ಎಲ್ಲರಿಗೂ 
ಕೇಳಿಸುವಂತೆ ಚಾವಡಿಯ ಕಟ್ಟೆಯಿಂದಲೇ ಕೂಗಿಕೊಂಡ. ಕ್ಷಣದಲ್ಲಿ ಜನರಲ್ಲೆಲ್ಲ 
ಹಾಹಾಕಾರವೆದ್ದಿತು. ಏನೋ ಮೋಸವಾಗಿದೆಯೆಂದೆನಿಸಿತು. ಬಡಿದಾಟಕ್ಕೆ ಪಸಂಗ 
ಹುಟ್ಟಿಕೊಂಡಿತೆಂದು ಊರ ಹಿರಿಯರು ಚಿಂತಾಮಗ್ನರಾದರು. ಆದದ್ದು 
ಆಕಸ್ಮಿಕವೋ, ಪೂರ್ವಯೋಜಿತವೋ ತಿಳಿದುಕೊಳ್ಳಬೇಕಾಗಿತ್ತು. ಕಂಡವರೆಲ್ಲ 
ಕೂಗಿಕೊಂಡರು. ದಾದಾ ಚಾವಡಿಯ ಕಟ್ಟೆಯ ತುದಿಗೆ ನಿಂತುಕೊಂಡವನು 
ಟಣ್ಣನೇ ಕೆಳಗೆ ಹಾರಿ, ಚಾವಡಿಯ ಹಿಂದೆ ಹಾಯ್ದು, ಗೌಡರ ಮನೆಯ 
ದಾರಿಯಲ್ಲಿ ಎತ್ತುಗಳಿಗೆದುರಾಗಿ ನಿಂತುಕೊಂಡು, ಎತ್ತನ್ನು ಹಿಡಿದವನ ಕೈಯಿಂದ 
ಹಗ್ಗವನ್ನು ಕಸಿದುಕೊಳ್ಳಲು ಎತ್ತುಗಳಿಗೆದುರಾಗಿ ನಿಂತುಕೊಂಡು, ಎತ್ತನ್ನು ಹಿಡಿದವನ 
ಕೈಯಿಂದ ಹಗ್ಗವನ್ನು ಕಸಿದುಕೊಳ್ಳಲು ಕೈ ಚಾಚಿದ. ಅವನ ಕೈಗೆ ಬೀಸು- 
ಬಿದಿರಿನ ಏಟೊಂದು ಬಿತ್ತು ಇದೇ ಹೊತ್ತಿಗೆ ದಾದಾನ ಹಿಂದೆಯೇ ಓಡಿ ಬಂದ 


೨೯೨ ಗ್ರಾಮಾಯಣ 


ಜನರು ಗುಂಪುಗೂಡಿದ್ದರಿಂದ ದಾರಿ ಕಟ್ಟಾಗಿ ಎತ್ತುಗಳು ಮುಸುಗುಡುತ್ತ 
ನಿಂತಲ್ಲಿಯೇ ನಿಂತವು. 

ಗುಂಪಿನ ಭಾವನೆಗೆ ತೀವ್ರವಾದ ಉಕ್ಕು ಬಂದು, ನಡೆಯುವ 
ಕ್ರಿಯಾವ್ಯಾಪರವೆಲ್ಲ ನಿದ್ದೆಯ ಬೊಗರೆಯ ಬೆನ್ನನ್ನೇರಿದಂತೆ ಕಂಡಿತು. ಮುಂಗೈಗೆ 
ಎಲುಬು ಮುರಿಯುವಂತೆ ಪೆಟ್ಟು ಬಿದ್ದಿದ್ದರೂ ದಾದಾ ಅಳುಕಲಿಲ್ಲ. ಇನ್ನೊಂದು 
ಕೈಯಿಂದ ಮೈಯೊಳಗಿನ ಕಸುವನ್ನೆಲ್ಲ ಹಾಕಿ, ಹಗ್ಗ ಹಿಡಿದವನ ಕೆನ್ನೆಗೊಂದು 
ಏಟನ್ನು ಬೀಸಿದ. ಅವನು ನಿಂತಲ್ಲಿಯೇ ತತ್ತರಿಸಿ, ಕಿವಿಯನ್ನು ಹಿಡಿದುಕೊಂಡು 
ಮುಗ್ಗರಿಸಿ ಕೆಳಗೇ ಬಿದ್ದ ಆಗ ಅವನ ಕೈಯೊಳಗಿಂದ ಹಗ್ಗವನ್ನು ತೆಗೆದುಕೊ೦ಡು, 
ಅದೇ ಹಗ್ಗದ ತುದಿಯಿ೦ದ ಇನ್ನೊಬ್ಬನಿಗೆ ದಾದಾ ಬೀಸಿ ಹೊಡೆದ. ಅವನು 
ಹಗ್ಗವನ್ನು ಬಿಟ್ಟುಕೊಟ್ಟು ದಾದಾನ ಮೇಲೆ ಏರಿ ಬ೦ದ. ದಾದಾ ಅವನ ಎದೆ 
ದೂಡಿದಾಗ ಅವನೂ ದೊಪ್ಪನೆ ಕೆಳಗೆ ಬಿದ್ದ. ಎರಡೂ ಎತ್ತಿನ ಹಗ್ಗಗಳು 
ದಾದಾನ ಕೈವಶವಾದವು. “ಎದೀ ಇದ್ದವರು ಎತ್ತಿನ ಸನೇಕ ಹಾಯರೆಲೆ[” 
ಎಂದು ಗುಡುಗು ಹಾಕಿ ದಾದಾ ಎತ್ತುಗಳನ್ನು ಮತ್ತೆ ಚಾವಡಿಯ ಕಡೆಗೇ 
ತಿರುಗಿಸಿದ. 

ಆದರೆ ಅಲ್ಲಿಯೇ ಇನ್ನೊಂದು ತೊಡಕು. ದಾದಾನ ಗರಡೀಮನೆಯ 
ಗೆಳೆಯರು ಕರಿಹರಿಯುವದರಲ್ಲಿ ಆಸ್ಥೆಯಿಂದ ಭಾಗವಹಿಸಿದ್ದರು. ಗೌಡರ ಮನೆಗೆ 
ಕರಿಹರಿಯುವ ಎತ್ತುಗಳನ್ನು ಮುಟ್ಟಿಸುವ ಹೊಣೆನ್ನು ಅವರು ಹೊತ್ತಿದ್ದರು. 
ಆದರೆ ದಾದಾನ ಎರುದ್ಧ ನಿಂತು ಪ್ರತಿಭಟಿಸುವ ಧೈರ್ಯವಾಗಲಿ, ಮನಸ್ಸಾಗಲಿ 
ಅವರಿಗಿರಲಿಲ್ಲ. ದಾದಾ ಎತ್ತನ್ನು ತಿರುಗಿಸಿದೊಡನೆ ಕೂಡಿದ ಜನರೆಲ್ಲ ಓಡಿಬಂದು 
ಅವನ ಬೆನ್ನನ್ನು ಬೇರೆ ಚಪ್ಪರಿಸಿದ್ದರು. ಗೌಡರ ಮನೆಯವರು ಹೂಡಿದ ಒಳಸಂಚಿನ 
ಅರಿವು ಅವರಾರಿಗೂ ಇರಲಿಲ್ಲ. 

ದಾದಾ ಎತ್ತುಗಳನ್ನು ತಿರುಗಿಸಿದ್ದನ್ನು ನೋಡಿ ಗೌಡರ ಪರಿವಾರದವರೆಲ್ಲ 
ಹತಾಶರಾದರು. ಗೌಡರ ಮನೆಯಲ್ಲಿಯೆ ಉಂಡು ತಿಂದು ಯಾವಾಗಲೂ ಆ 
ಮನೆತನದ ನೆರವಾಗಿರುವ ದಾದಾ ತಿರುಗಿ ಬಿದ್ದನಲ್ಲ ಎ೦ದು ಒಳಗಿಂದೊಳಗೆ 
ಹಲ್ಲು ಮಸೆದರು. ಆದರೆ ಜನರ ಬೆಂಬಲ ದಾದಾನಿಗಾಗಿತ್ತು ಅವನನ್ನು ಪ್ರತಿಭಟಿಸಿ 
ಬದುಕುವ ಸಾಮರ್ಥ್ಯವೂ ಯಾರಲ್ಲಿಯೂ ಇರಲಿಲ್ಲ. ಇನ್ನೇನು ಉಪಾಯ 
ಹೂಡಬೇಕೆಂದು ಅವರು ಆಲೋಚನೆಯಲ್ಲಿರುವಾಗಲೇ ಎತ್ತುಗಳು ಬರದಿಂದ 
ಓಡಿ ವಾಡೆನ್ನು ಸೇರಿದವು. ಗೌಡರ ಕರಿಹರಿಯಬೇಕೆಂದು ಒಳಸಂಚು ಹೂಡಿದವರ 
ಮುಖ ಹಂಚಿನಂತಾಗಿ ಅವರೆಲ್ಲ ತಮ್ಮ ಮನೆಯ ದಾರಿ ಹಿಡಿದಿದ್ದರು. ಶ್ಯಾಮರಾಯ 


ಗ್ರಾಮಾಯಣ ೨೯೩ 


ಮೊದಲೇ ವಾಡೆಗೆ ಹೋಗಿ ಎತ್ತುಗಳು ಬಂದೊಡನೆ ತನ್ನ ಹೆಂಡತಿಯಿಂದ 
ಅವುಗಲಿಗೆ ಆರತಿ ಮಾಡಿಸಿದ. ವಾಡೆ ಮತ್ತು ಜಾಗೀರದಾರರ ವೈಭವದಿಂದ 
ತುಂಬಿದಷ್ಟು ಅವನಿಗೆ ಸಂತೋಷವಾಯಿತು. ಪರಂಪರೆ ಸುಸೂತ್ರವಾಗಿ ಸಾಗಿತಲ್ಲ 
ಎಂದು ಎಲ್ಲರಿಗೂ ತೃಪ್ತಿಯಾಯಿತು. ಅದು ಮುಗದ ಮೇಲೆ ದಾದಾ ವಾಡೆಯಿಂದ 
ಗೌಡರ ಮನೆಗೆ ಬಂದ. 

ಗೌಡರ ಮನೆಯ ಮುಂಬಾಗಿಲನ್ನು ಶೂನ್ಯತೆ ಕವಿದುಕೊಂಡಿತ್ತು. ಕಟ್ಟೆಯ 
ಮೇಲೆ ಯಾರೂ ಇರಲಿಲ್ಲ. ಕರಿಹರದ ಎತ್ತುಗಳು ತಮ್ಮ ಮೆನಗೆ ಬರುವುದನ್ನು 
ತಪ್ಪಿಸಿದ ದಾದಾನ ಮೇಲೆ ಪಾರ್ವತೆವ್ವ ಗೌಡಿತಿಗೆ ಮಿತಿಮೀರಿದ ಸಿಟ್ಟು ಬಂದಿತ್ತು 
ಆರತಿಗೆಂದು ಸಿದ್ಧವಾಗಿದದ ಕಳಸ, ಹೊತ್ತಿದ ನೀರಾ೦ಜನಗಳು 
ನಿರುಪಯುಕ್ತವಾದದ್ದರಿ೦ದ ಅವಳಿಗೆ ಸ೦ಕಟವೂ ಆಗಿತ್ತು ದಾದಾ ಎದುರಿಗೇ 
ಬಂದು ನಿಂತರೂ ಅವಳು ಅವನ ಮುಖ ನೋಡಲು ಕೂಡ ಒಪ್ಪಲಿಲ್ಲ. 
ಮಾತನಾಡುವದಂತೂ ದೂರವೇ ಉಳಿಯಿತು. ದಾದಾ ಒಂದು ಕ್ಷಣಹೊತ್ತು 
ಕಲ್ಲುಗೊಂಬೆಯಂತೆ ನಿಲ್ಲಬೇಕಾಯಿತು. 

ಕಾರುಹುಣ್ಣಿಮೆಯ ಹಬ್ಬದೂಟ ಮಾಡಿ ಮರುದಿನ ಹೋಗಬೇಕೆಂದು 
ಯಶವಂತರಾಯರು ಆಗ್ರಹಪಡಿಸಿದ್ದರು. ಆದರೆ ದಾದಾನನ್ನು ಪಾದಳ್ಳಿಯ ಕರಿ 
ಒಂದೇ ಸವನೆ ಎಳೆಯುತ್ತಿದ್ದದ್ದರಿಂದ ಅವನು ಅಲ್ಲಿರಲು ಒಪ್ಪಲಿಲ್ಲ. ಅಂದು 
ಬೆಳಗಿನಲ್ಲಿಯೇ ಅಜರಾಣಿಯನ್ನು ಬಿಟ್ಟು ಕರಿಹರಿಯುವ ಹೊತ್ತಿಗೆ ಪಾದಳ್ಳಿಗೆ 
ಬಂದಿದ್ದ. ನಾಲ್ವತ್ತು ಮೈಲು ದಾರಿಯನ್ನು ನಡೆಯುತ್ತ ಬಂದದ್ದರಿಂದ 
ಅವನಿಗೆ ಆಯಾಸವೂ ಆಗಿತ್ತು. ಬೆಳಗಿನಿಂದಲೂ ಊಟವಾಗಿರಲಿಲ್ಲ. 
ಎತ್ತುಗಳನ್ನು ತಿರುಗಿಸುವ ಅಸಾಮಾನ್ಯ ಸಾಹಸದಲ್ಲಿ ಹಸಿವನ್ನು ಮರೆತಿದ್ದರೂ, 
ಈಗ ಅದು ಸೇಡು ತೀರಿಸಿಕೊಳ್ಳುವವರಂತೆ ಅವನನ್ನು ಬಾಧಿಸುತ್ತಿತ್ತು. 
ಹೋಳಿಹುಣ್ಣಿಮೆಯಾದಂದಿನಿಂದ ಗೌಡರ ಪರಿವಾರದಲ್ಲಿ ಒಬ್ಬನಾಗಿ ಅಲ್ಲಿಯೇ 
ಉಂಡು ತಿಂದು, ಕಾವಲಿಗೆಂದು ಅಲ್ಲಿಯೇ ಮಲಗುತ್ತಿದ್ದ. ಈಗ ಗೌಡತಿಯ 
ಎದುರು ಬಂದು ನಿಂತಾಗ ಅವಳ ಉಪೇಕ್ಷೆಂರುನ್ನು ಕಂಡು 
ಮುಖಭಂಗವಾದಂತಾಗಿ ದಾದಾ ಅರೆ ಸತ್ತಂತಾಗಿದ್ದ. 

ಆಜರಾಣಿಗೆ ಯಶವಂತರಾಯನಲ್ಲಿಗೆ ಹೋಗಿ ಬಂದ ಸುದ್ದಿಯನ್ನೆಲ್ಲ 
ಹೇಳಬೇಕಾಗಿತ್ತು. ತನಗೆ ಒಪ್ಪಿಸಿದ ಕೆಲಸದ ವರದಿಯನ್ನೆಲ್ಲ ಅವಳಿಗೆ 
ಒಪ್ಪಿಸಬೇಕಾಗಿತ್ತು ಈ ಆತುರದಲ್ಲಿಯೇ ಅಲ್ಲಿ ಬಂದು ನಿಂತಿದ್ದ ದಾದಾ. ಆದರೆ 
ಅವಳಿಂದಲೋ ಈ ಉಪೇಕ್ಷೆ. ಏನು ತಪ್ಪು ಮಾಡಿರುವನೆಂಬುದೇ ಅವನಿಗೆ 


೨೯೪ ಗ್ರಾಮಾಯಣ 


ತಿಳಿಯದಾಯಿತು. ದಾದಾನಿಗೆ ಏನು ಮಾಡಬೇಕೆಂಬುದೇ ಆ ನಿರಾಶೆಯಲ್ಲಿ 
ತಿಳಿಯದಾಯಿತು. ಪಾರ್ವತೆವ್ವನ ಮನೆಯಲ್ಲಿಯೇ ಕುಳಿತು ಈ ತಿರಸ್ಕಾರವನ್ನು 
ಅನುಭವಿಸುವದು ಅವನಿಗೆ ಅಸಾಧ್ಯವೆನಿಸಿತು. 

ದಾದಾ ಮೆಲ್ಲನೆ ಎದ್ದು “ಹಾಗಾರ ಬರತೀನಿ ಯವ್ವಾ” ಎಂದು ಹೇಳಿದರೂ 
ಕೂಡ ಪಾರ್ವತೆವ್ವ ಅವನಿಗೆ ತಡೆ ಎಂದಾಗಲಿ, ಊಟ ಮಾಡಿ ಹೋಗೆಂದಾಗಲಿ 
ಹೇಳುವ ಸೌಜನ್ಯ ತೋರಲಿಲ್ಲ. ಅವನ ಮುಖದ ಕಡೆಗೆ ಕೂಡ ನೋಡದೆ 
ಸುಮ್ಮನೆ ಗೋಣು ಹಾಕಿದಳು. ದಾದಾನಿಗೆ ನಿಲ್ಲಿಸಿ ಕೆನ್ನೆಗೆ ಹೊಡೆದಂತಾಯಿತು. 
ಮೃದುಭಾವನೆಗಳೆಲ್ಲ ಚೂರುಚೂರಾಗಿ ದಾದಾ ಮೆಲ್ಲನೆ ಗೌಡರ ಮನೆಯಿಂದ 
ಹೊರಬಿದ್ದ. ಇನ್ನು ಗೌಡರ ಮನೆ ಕೊನೆವರೆಗೆ ತನಗೆ ಎರವಾಯಿತಲ್ಲ ಎಂಬ 
ಭಾವನೆ ಅವನ ಮನಸ್ಸನ್ನು ಕದಡಿತು. ಸ್ಪಷ್ಟವಾದ ವಿಚಾರಗಳೆಂದೂ ದಾದಾನ 
ತಲೆಯಲ್ಲಿ ಸುಳಿಯುತ್ತಿರಲಿಲ್ಲ. ಮನಸಿಗೆ ತಾಕಿದ ಪೆಟ್ಟು ಶಾರೀರಿಕ ನೋವಿನಂತೆಯೇ 
ಅವನನ್ನು ಬಾಧಿಸುತ್ತಿತ್ತು. 

ಎಲ್ಲಿಗೆ ಹೋಗಬೇಕೆಂಬುದು ಕೂಡಲೇ ಗೊತ್ತಾಗದೆ ದಾದಾ ಆಚಾರ್ಯರ 
ಮನೆಗೆ ಬಂದು ಅವರಿಗೆ ರಾಮ್‌ ರಾಮ್‌ ಮಾಡಿದ. ರಾತ್ರಿ ಎಂಟು ಗಂಟೆಯಾಗಲು 
ಬಂದಿತ್ತು. ಚಾವಡಿಯ ಸಂಭ್ರಮ ಮುಗಿಸಿಕೊಂಡು ಅದೇ ಆಚಾರ್ಯರು ಮನೆಗೆ 
ಬಂದಿದ್ದರು. ದಾದಾನನ್ನು ನೋಡಿ, ಮಬ್ಬುಗತಲೆಯಲ್ಲಿ ಒಮ್ಮೆಲೆ 
ಕಂಡಿರಲಿಲ್ಲವೇನೋ, “ಯಾರು? ದಾದಾ ಏನು? ಬಾ, ಮ್ಯಾಲೆ ಬಾ” ಎಂದು 
ಆತ್ಮೀಯತೆಯಿಂದ ಕರೆದರು. ಕರಿಹರಿದ ಎತ್ತುಗಳನ್ನು ದಾದಾ ಅಸಾಧ್ಯ 
ಪ್ರಯತ್ನದಿಂದ ತಿರುಗಿಸಿ ವಾಡೆಗೊಂಯ್ದು ಮುಟ್ಟಿಸಿದ್ದು ತಮಗೆ 
ಸಮಾಧಾನವಾಯಿತೆಂದು ಹೇಳಿದರು. “ಇದೇ ರೀತಿ ಪಾದಳ್ಳಿಯ 
ಮಾನಸಂರಕ್ಷಣೆಯೊಳಗ ನಿನ್ನ ಪ್ರಯತ್ನ ಕಡಿಮ್ಯಾಗಬಾರದು ನೋಡು ದಾದಾ” 
ಎ೦ದು ಉತ್ಸಾಹವನ್ನೂ ನೀಡಿದರು. 

ದಾದಾನ ಮನಸ್ಸು ಕೂಡಲೇ ಕರಗಿತು. ಕುತ್ತಿಗೆಯುಬ್ಬಿ ಬಂತು. ಪಟಗಾದ 
ತುದಿಯಿಂದ ಕಣ್ಣೊರೆಸಿಕೊಂಡು ಭಾರವಾದ ದನಿಯಲ್ಲಿಯೇ ನುಡಿದ, “ನಿಮಗರೆ 
ಸನ್ಮಂತ ಆತು ಸಾಕು ಕಾಕಾ. ಆದರ ಏನು ಮಾಡೂದು. ಗೌಡಿತಿ ನನ್ನ ಮ್ಯಾಗ 
ಸಿಟ್ಟಿಗೆದ್ದಾಂಗ ಕಾಣತತಿ” ಎಂದಿಷ್ಟು ಹೇಳಿ ನಿಟ್ಟುಸರು ಬಿಟ್ಟ 

ಆಚಾರ್ಯರಿಗೆ ಈ ಸುದ್ದಿ ಹೊಸದು. ಆದ ಪ್ರಸಂಗವಲ್ಲ 
ಒಳ್ಳೆಯದಾಗಿರುವದೆಂದೇ ಅವರು ನಂಬಿದ್ದರು. ಶ್ಯಾಮರಯನೆದುರಿಗೆ ಹಾಗೆ 
ಆಡಿಯೂ ತೋರಿಸಿದ್ದರು. ಆದರೆ ಈಗ ದಾದಾ ಹೇಳುತ್ತಿರುವದೇನು? ಗೌಡಿತಿ 


ಗ್ರಾಮಾಯಣ ೨೯೫ 


ಸಿಟ್ಟಗೆದ್ದದ್ದೇಕೆ? ಆಚಾರ್ಯರಿಗೆ ಅರ್ಥವಾಗಲು ತಡವಾಗಲಿಲ್ಲ. ಕರಿಹರಿಯುವದು 
ಮುಗಿದ ಮೇಲೆ ತಿರುಗಿ ಮನೆಗೆ ಬರುವಾಗ, ದಾರಿಯಲ್ಲಿಯೇ ಅವರ ಕಿವಿಗೆ 
ಕೆಲ ಮಾತುಗಳು ಬಿದ್ದಿದ್ದವು. ಜಾಗೀರದಾರರ ವಾಡ ಬರಿದಾಗಿರುವ ಸಂಧಿಯನ್ನು 
ಸಾಧಿಸಿ ಗೌಡರ ಎತ್ತು ಕರಿಹರಿಯುವ ಹೊಸ ಪರಂಪರೆಯನ್ನು ಕೆಲವರು 
ಹಾಕಬೇಕೆಂದು ಹೊಂಚು ಹಾಕಿದ ವಾರ್ತೆ, ಅದು ವಿಫಲವಾದ ಮೇಲೆ ನಿರಾಶೆಯ 
ನಿಟ್ಟುಸಿರಾಗಿ ಆಚಾರ್ಯರ ಕಿವಿವರೆಗೆ ಮುಟ್ಟತ್ತು ಅ೦ತೂ ಪಾದಳ್ಳಿಯಲ್ಲಿ ಈರ್ಷ್ಯೆ 
ಇನ್ನೂ ಸತ್ತಿಲ್ಲವೆಂದು ಆಗಲೇ ಅಂದುಕೊಂಡಿದ್ದರು. ದಾದಾ ಹೇಳಿದ 
ವಾರ್ತೆಯಿಂದಂತೂ ಈ ಮಾತು ಇನ್ನೂ ಸ್ಥಿರವಾಗಿತ್ತು. 

ಆಚಾರ್ಯರು ನಕ್ಕು ಹೇಳಿದರು: “ಅದನ್ನೆಲ್ಲಾ ತೊಗೊಂಡು ಏನ 
ಮಾಡತೀಬಿಡು ದಾದಾ. ಹೇಳಿಕೇಳಿ ಹೆಣಮಗಳು, ನಾಕು ಜನಾ ಕೂಡಿಕೊಂಡು 
ಆಕೀ ತಲಿ ಕೆಡಿಸಿಟ್ಟುರು ಮೊದಲ ವಾರಸಾ ಪ್ರಕರಣೊಂದು ಆಗಿ, ಯಾರ 
ಮ್ಯಾಲೂ ಆಕಿ ವಿಶ್ವಾಸ ಇಡದ್ದಾಂಗಾಗೇದ. ಈಗೇನೋ ತಮ್ಮ ಎತ್ತು 
ಕರಿಹರೀಬೇಕಂತ ಕಾಣತದ, ನಿನ್ನಿಂದ ಅದೂ ತಪ್ಪಿದ್ದಾಂಗಾತು. ಸ್ವಭಾವನ ಸ್ವಲ್ಪ 
ತಲಿತಿರಕತನದ್ದು. ಅದರಾಗ ಹೀಂಗಾದ ಮ್ಯಾಲನಕಾ ಮತ್ತಿಷ್ಟು ಸಿಟ್ಟಿಗೆದ್ದಿರಬೇಕು. 
ಅದನ್ನೆಲ್ಲಾ ಮನಸಿಗೆ ಹಚಗೋಬಾರದಪಾ. ನಿನ್ನ ತಾಯೀನ ನಿನ್ನ ಮ್ಯಾಲ 
ಸಿಟ್ಟಿಗೆದ್ದಿದ್ದರ ಏನ ಮಾಡತಿದ್ದಿ?” 

ಆಚಾರ್ಯರು ಬೇಕೆಂದೇ ಅಂತಃಕರಣದ ಮೇಲೆಯೇ ಆಟವಾಡಿದರು. 
ಗೌಡಿತಿ ಏನಾದರೂ ಹೆಣ್ಣುಮಗಳು. ಊರವರು ಅವಳನ್ನು ಪಕ್ಕೆಯಲ್ಲಿಟ್ಟು 
ರಕ್ಷಿಸಬೇಕಲ್ಲದೆ ಅವಳ ವಿರುದ್ಧ ನಿಂತು ಹೋರಾಡಬಾರದೆಂಬುದೇ ಅವರ 
ಅಭಿಪ್ರಾಯ. ಈಗೀಗ ದಿನನಿತ್ಯವೂ ಬಾಳಾಚಾರ್ಯರಿಗೆ ಪಾದಳ್ಳಿಯದೇ 
ಯೋಜನೆಯಾಗಿತ್ತು. 

ಆಚಾರ್ಯರ ಮಾತಿನಿಂದ ದಾದಾ ಮರ್ಮಾಹತನದ. ಹೊಟ್ಟೆಯಲ್ಲಿ ತುಂಬಿದ 
ಸಿಟ್ಟೆಲ್ಲ, ಕಿರಣ ಮುಟ್ಟಿದ ಮಂಜಿನಂತೆ ಕರಗಿತು; ಕಣ್ಣೀರಾಗಿ ಸುರಿಯತೊಡಗಿತ್ತು 
ಆಯಾಸ, ಮಾರ್ಗಕ್ರಮಣ, ಹಸಿವು, ಉಪೇಕ್ಷೆ, ತಿರಸ್ಕಾರ ಇವೆಲ್ಲ ಒಂದೊಂದಾಗಿ 
ದಾಳಿ ಹೂಡಿದ್ದರಿಂದ ಅವನು ಸಿಟ್ಟಿಗೆದ್ದಿದ್ದ. ಈಗ ಆಚಾರ್ಯರ ಒಂದೇ ಅಂತಃಕರಣದ 
ಮಾತಿನಿಂದ ಅವೆಲ್ಲ ಮಾಯವಾಗಿದ್ದವು. ದುಃಖವೋ, ಸುಖವೋ, ಅಂತೂ 
ಭಾವನೆ ತುಂಬಿ ಬಂದು ಕಣ್ಣೀರು ಸುರಿಸಿದ. 

“ಹೀ೦ಗ ಹುಚ್ಚನ್ಹಾಂಗ ಅತಗೋತ ಕೂತರ ಏನಾಗತದ ದಾದಾ. ನಿನ್ನ 
ತಾಯಿ ನಿನಗ ಸಿಗತಾಳೇನು? ಪುಣ್ಯವಂತಿ, ನೀನಿನ್ನೂ ಸಣ್ಣಾವಿದ್ದಾಗ ಕಣ್ಣು 


೨೯೬ ಗ್ರಾಮಾಯಣ 


ಮುಚ್ಚಿದಳು. ಹಡದ ತಾಯಿ ನಿನಗೆಂದೂ ಕೈತುತ್ತು ಮಾಡಿ ಉಣಿಸಲೇ ಇಲ್ಲ. 
ಆದರ ಗೌಡತೀನ ನಿನಗ ತಾಯಿಕಿಂತಾ ಹೆಚ್ಚಾಗಿ ನೋಡಿಕೊಂಡಾಳಿಲ್ಲೋ? 
ಈಗ ನನ್ನ ನೋಡು. ಮಕ್ಕಳಿಲ್ಲ. ತಮ್ಮಂದಿರು ನನ್ನ ಬಿಟ್ಟು ತಮ್ಮ ಸಂಸಾರನೂ 
ನನ್ನ ಕೊಳ್ಳಿಗೇ ಬಿಟ್ಟು ಹೋದರು. ಗೋಪಾಲನ ಗತಿ ಏನಾತು ನೋಡಿದಿ. 
ಪಡದಪ್ಪನಂತವರ ಗೆಳೆತನಾ ಮಾಡಿ, ಕೆಟ್ಟ ವ್ಯಸನಕ್ಕ ಬಿದ್ದು ಕಡೀಕೊಮ್ಮೆ ಕಾಲರಾ 
ಬಂದು ನೀಗಿದ. ಮಕ್ಕಳಿಲ್ಲಾ ಅಂತ ನನಗೇನೂ ದುಃಖ ಇಲ್ಲ. ನೀವೆಲ್ಲಾ 
ಇದ್ದೀರಲ್ಲಾ, ಬೆಳೆಯೋ ಹುಡುಗರು, ನನ್ನ ಮಕ್ಕಳ೦ತ ಅನಿಸತದ ನೋಡು. 
ನೀವೆಲ್ಲಾ ಎಲ್ಲೀತನಕ ನನ್ನ ಮ್ಯಾಲೆ ವಿಶ್ವಾಸ ಇಡತೀರ್ಕೋ ಅಲ್ಲಿತನಕ, ನಾ 
ಪರದೇಶಿ ಅಲ್ಲ .ಬಳಗವಂತ ಅಂತ ತಿಳಕೋತೀನಿ” ಆಚಾರ್ಯರ ಹೃದಯದಾಳದಿಂದ 
ಸ್ವಲ್ಪ ಹೆಚ್ಚಾಗಿಯೇ ಮಾತು ಹೊಮ್ಮಿದ್ದವು. ದಾದಾ ತಾಯಿಯನ್ನು ನೆನೆದೇ 
ಅಳುತ್ತಿದ್ದಾನೆಂದು ಅವರ ಭಾವನೆ. ತಮ್ಮ ಜೀವನದಲ್ಲಿ ಈ ರೀತಿ ಹಾರ್ದಿಕವಾಗಿ 
ಅವರಿಗೆ ಮಾತಾಡುವ ಪ್ರಸಂಗ ಬಂದಿರಲೇ ಇಲ್ಲ. ಆಚಾರ್ಯರಿಗೆ ಈಗೀಗ 
ಅದರ ಹಂಬಲ ಉಂಟಾಗುತ್ತಿತ್ತು. ಅಂತೇ ಭಾವನೆಗೆ ಉಕ್ಕು ಬಂದಾಗ ಇಂಥ 
ಮಾತು ಅವರ ಬಾಯಿಂದ ಬರುತ್ತಿದ್ದವು. 

ಇಬ್ಬರೂ ಅದೇ ಗುಂಗಿನಲ್ಲಿ ಕೆಲಹೊತ್ತು ಇದ್ದರು. ಆಗಾಗ ನೊಂದ 
ಗಾಯದ ಮೇಲೆ ಹೇಳಕೇಳದೆಯೇ ಕೈಯಾಡುವಂತೆ ನಡುವೆ ಏನೇನೋ 
ಮಾತಾಡಿ ಆಚಾರ್ಯರು ಸುಮ್ಮನಾಗುತ್ತಿದ್ದರು. ಅಷ್ಟರಲ್ಲಿ ಒಳಗಿನಿಂದ “ಸ೦ಜೀ 
ಫಳಾರಕ್ಕೇಳೂದಿಲ್ಲ?” ಎಂದು ಆಚಾರ್ಯರ ಪತ್ನಿ ಮೃದುವಾಗಿಯೇ ಕೇಳಿದರು. 

“ಆಂ!” ಎಂದು ಬೆಚ್ಚಿ ಆಚಾರ್ಯರು ನೋಡುತ್ತಾರೆ. ಹೊಸಿಲ ಮೇಲಿಟ್ಟ 
ದೀಪದ ಬೆಳಕಿನಲ್ಲಿ ನಾಲ್ಪತ್ತು ವರ್ಷ ಬಾಳಿನ ಜೊತಗಾರ್ತಿಯಾಗಿ ಬಂದ 
ಸಹಧರ್ಮಿಣಿ ನಿಂತಿದ್ದಾಳೆ. ಆಚಾರ್ಯರ ಕದಡಿದ ಮನಸ್ಸು ಕೂಡಲೇ ಸಮಾಧಾನ 
ಹೊಂದಿತು. ತಾವೇನು ಒಬ್ಬರೇ ಇಲ್ಲ ಎಂದು ತೃಪ್ತಿಯಾಯಿತು. 

“ದಾದಾ ಊರಿಂದ ದಣದು ಬಂದಾನ ನೋಡು. ಅಂವಗ ಮೊದಲ 
ಊಟದ ವ್ಯವಸ್ಥಾ ಮಾಡಬೇಕಲ್ಲಾ?” ಎಂದು ಪತ್ನಿಗೆ ನುಡಿದರು. 

ದಾದಾನಿಗೆ ತಡೆಯಲಾಗಲಿಲ್ಲ. ವಾತಾವರಣವೆಲ್ಲ ಹೃದ್ಯವಾದ 
ಭಾವನೆಗಳಿ೦ದ ಆರ್ದ್ರವಾಗಿತ್ತು ಹಳೆಯ ನೆನಪುಗಳು ಕೆರಳಿದವೇನೋ, ದಾದಾ 
ಹೇಳಿದ: “ಕಾಕಾ, ಸತ್ತುಹೋದ ನಾನಾಕಾಕ ನಿಮ್ಮೊಳಗ ಬ೦ದು ಮಾತಾಡೂ 
ಹಾಂಗ ಕಾಣತತಿ” ಎಂದು ತುಂಬಿದ ಕೆಂಠದಿಂದ ನುಡಿದು ಮತ್ತೆ ಕಣ್ಣೊರೆಸಿಕೊಂಡ. 

ಆಚಾರ್ಯರ ಉಪಹಾರದೊಡನೆಯೇ ದಾದಾನ ಊಟ ಮುಗಿಯಿತು. 


ಗ್ರಾಮಾಯಣ ೨೯೬ 


ಆಚಾರ್ಯರು ಕೈತೊಳೆದುಕೊಂಡು ಮತ್ತೆ ಪಡಸಾಲೆಗೆ ಬಂದರು. 

“ಲಿಂಗಪ್ಪನ ಜನನ-ರಜಿಸ್ಟರದ ಉತಾರ ಕಳಿಸೋ ಬಗ್ಗೆ 
ಯಶವಂತರಾಯರು ಏನ ಹೇಳಿದರೋ ದಾದಾ” ಆಚಾರ್ಯರು ಕೂಡಲೇ 
ಮಾತಿಗೆ ಬಂದರು. ಅಜರಾಣಿಗೆ ಹೋದ ಕಾರ್ಯಭಾರವೇನಾಯಿತೆಂದು ಅವರು 
ತಿಳಿದುಕೊಳ್ಳಬೇಕಾಗಿತ್ತು. 

“ಉತಾರ ತಾಲೂಕದಿಂದ ತಗೆಸಿ ಕಳಸತಾರಂತರೀ. ಆದರ ಅದರ 
ಜರೂರ ಬೀಳಾಕಿಲ್ಲ ಅಂತ ಅಂದರು ಯಶವಂತರಾಯರು. ಲಿಂಗಪ್ಪನ ತಂದಿ, 
ಶಂಕರಪ್ಪ ಅದಾನಲ್ರಿ, ಅ೦ವಗ ನಸಿ ಬ್ಯಾನಿ ಹತ್ತೇತರಿ. ದೇವರನ ಕೇಳಿದನಂತರಿ. 
"ಲಿಂಗಪ್ಪ ನಿನ್ನ ಮಗಾ ಇದ್ದು ಇನ್ನೊಬ್ಬನ ಆಸ್ತಿ ನುಂಗಾಕ ಹೋಗ್ಯಾನು. 
ಅಂವನ್ನ ತಿರಗಿ ಕರಿಸಿಕೋ. ನಿನ್ನ ಮಗಾ ಆಗಿ ಮೊದಲಿದ್ದಾಂಗ ಮನ್ಯಾಗ 
ಇದ್ದರ ನಿನ್ನ ಬ್ಯಾನಿ, ನಟ್ಟು ಬೇರು ಕಿತ್ತಿಧಾಂಗ ಹೊಗತೇತಿ; ಭೂಮಿ-ಸೀಮಿ 
ಆಸೇಕ್ಕ ಬಿದ್ದು ಅಲ್ಲೆ ಇರಗೊಟ್ಟರ ಅ೦ವಗ ಜನಮಾ ಕೊಟ್ಟ ನೀ ಉಳ್ಳಾಕಿಲ್ದಾ' 
ಅಂತ ಹೇಳಿಕಿ ಬಂತಂಳರಿ. ಈಗ ಶಂರಪ್ಪನ ಹೇಣತಿ ಮಕ್ಕಳು 
ಯಶವಂತರಾಯರಿಗೆ ಬಂದು ಗ೦ಟುಬಿದ್ದಾರಿ. ಲಿಂಗಪ್ಪ ಪಾದಳ್ಳಿಯಿಂದ ಕಾಲ 
ಕಿತ್ತೂಹಾಗ ಮಾಡ್ರಿ ಅಂತ. ಬಾಪೂಸಾಹೇಬನೇ ಕಾಲ೦ತರ ಆದಾಗ, ಲಿಂಗಪ್ಪ 
ತಿರಗಿ ಬರತಾನ ಅ೦ತ ಇವರೂ ಧೈರ್ಯೇ ಹೇಳ್ಕಾರಂತರೀ. ಬಾಪೂಸಾಬ 
ಹೊತ್ತ ಅರಿಬೀಮ್ಯಾಗ ವಾಡೇ ಬಿಟ್ಟದ್ದು, ಪಾದಳ್ಳಿ ಗೌಡರಿಗೆ ಕೊಟ್ಟ ವಚನಾ 
ನಡೆಸಿಧಾ೦ಗ ಆತು ದಾದ ಅಂತ ಹಿರಿಹಿರಿ ಹಿಗ್ಗಿ ಮಾತಾಡಿದರು. ಲಿಂಗಪ್ಪನ 
ಕರಕೊಂಡ ಹೋಗಾಕ ಅಜರಾಣಿ ಊರ ಹಿರ್ಯಾರ ದಂಡ ಬರೂದೈತಂತರಿ”. 
ದಾದಾ ಒಂದೇ ಉಸಿರಿನಲ್ಲಿ ಮನಸ್ಸು ಬಿಚ್ಚಿ ಎಲ್ಲ ಸಮಾಚಾರವನ್ನೂ ಹೇಳಿದ. 

ಆಚಾರ್ಯರಿಗೆ ಈ ಸುದ್ಧಿಂಶುನ್ನು ಕೇಳಿ ಇನ್ನೂ ಹೆಚ್ಚಿನ 
ಸಂತೋಷವುಂಟಾಯಿತು. ಆ ಸಂತೋಷದ ಉಕ್ಕಿನಲ್ಲಿಯೇ ಇನ್ನೊಂದು 
ಸಂತೋಷದಸುದ್ದಿಯನ್ನು ದಾದಾನಿಗೆ ಅವರು ಹೇಳಬೇಕಾಗಿತ್ತು. 

“ಇಂದುಪುರದ ಮಹಾರಾಜರು ಯಶವಂತರಾಯರಿಂದ ತಮಗ ತಿಳಿದ 
ಸುದ್ದೀಯೆಲ್ಲಾ ಕಲೆಕ್ಟರರಿಗೆ ತಿಳಿಸಿದ್ದರಂತೇನಪಾ ದಾದಾ. ಈ ಪತ್ರದ ಆಧಾರದ 
ಮ್ಯಾಲೆ ಮಾಮಲೆದಾರರಿಗೆ ಕಲೆಕ್ಟರರು ಪತ್ರಾ ಬರದಾರ೦ತ. ನಿನ್ನ ಮ್ಯಾಲೆ 
ಹಾಕಿದ ಖಟ್ಟೆ ಪಡದಪ್ಪನ ಚಿತಾವಣಿಯಿ೦ದ ನಡೆದದ್ದು, ಅದಕ್ಕ ತಾಬಡ ತೋಬ 
ಪಾದಳ್ಳಿಯೊಳಗ ಚೌಕಶಿ ಇಟ್ಟು ಅದರ ನಿಕಾಲ ಆಗಬೇಕೂ ಅಂತ ತಿಳಿಸ್ಕಾರಂತ. 
ಮಾಮಲೇದಾರರು ಇನ್ನೊಂದೆರಡು ದಿನದಾಗ ಇಲ್ಲೆ ಒಂದು ಚೌಕಶಿ ನಡಿಸಿ 


೨೯೮ ಗ್ರಾಮಾಯಣ 


ಖಟ್ಟೆ ನಿಕಾಲ ಮಾಡುವರಿದ್ದಾರಂತ, ಇವೊತ್ತ ಶೇಷಪ್ಪಗ ಮಾಮಲೇದಾರರಿಂದ 
ಹುಕುಂ ತ೦ದ ಮುಲ್ಕಿ ಸಿಪಾಯಿ ಇಷ್ಟೆಲ್ಲಾ ಸುದ್ದಿ ಹೇಳಿದಾ” ಎಂದು ತುಂಬಿದ 
ಮನಸ್ಸಿನಿಂದಲೇ ಹೇಳಿದರು. 

ಇಬ್ಬರ ಮನಸ್ಸೂ ಹಗುರಾಗಿದ್ದವು. ದಾದಾ ಮತ್ತೆ ಹೊರಡುವವನಿದ್ವ 
ಆಚಾರ್ಯರು ಅವನನ್ನು ತಡೆದು “ಗೌಡರ ಮನೀಗೇ ಹೋಗತೀ ಹೌದಲ್ಲೋ?” 
ಎಮದು ಕೇಳಿದರು. 

“ಇಲ್ಲ. ನಮ್ಮ ಮನೀಗೆ ಹೋಗತೀನರಿ. ಅಪ್ಪನ ಭೇಟ್ಟೀನ ಆಗಿಲ್ಲ” 
ಎಂದು ದಾದಾ ಗೌಡರ ಮನೆಗೆ ಹೋಗದಿರುವದಕ್ಕೆ ಕಾರಣ ಮುಂದೆ ಮಾಡಿದ. 

“ನಾಳೆ ಮುಂಜಾನೆ ಲಕ್ಷ್ಮಣನ್ನ ಭೆಟ್ಟಿಯಾಗೀಯಂತ. ಈಗ ರಾತ್ರೀ ಹೊತ್ತು 
ಗೌಡರ ಮನೀ ಕಾವಲದ ಭಾರ ನಿನ್ನ ಮ್ಯಾಲೇ ಅದ. ಈಗ ಅಲ್ಲೇ ಹೋಗು” 
ಎ೦ದು ಆಚಾರ್ಯರು ಆಜ್ಞೆಮಾಡಿದರು. 

ಆಚಾರ್ಯರ ಮಾತು ಮೀರುವ ಮನಸ್ಸಾಗಲಿಲ್ಲ ದಾದಾನಿಗೆ, ಆಚಾರ್ಯರ 
ಮನೆಯಿಂದ ಹೊರಬಿದ್ದಾಗ ರಾತ್ರಿ ಬಲಿತಿತ್ತು ಮಳೆಗಾಲವಾದ್ದರಿ೦ದ ಮೋಡಗಳು 
ಮುಸುಕಿ ಒಂದು ನಕ್ಷತ್ರವೂ ಆಕಾಶದಲ್ಲಿರಲಿಲ್ಲ. ಸಣ್ಣಾಗಿ ಮಳೆ ಹನಿಯುತ್ತಿತ್ತು. 
ಆಗಾಗ ಪಶ್ಚಿಮದಿಕ್ಕಿನಿಂದ ಬೀಸುವ ಒಂದೊಂದು ಗಾಳಿಯ ಸೆಳಕು ಬೆನ್ನು 
ಹುರಿಯನ್ನೇ ಸೇರಿ ಇಡೀ ದೇಹವನ್ನು ನಡುಗಿಸುತ್ತಿತ್ತು. ದಾರಿಯಲ್ಲಿ 
ಒಬ್ಬಾನ್ನೊಬ್ಬರೂ ಕಾಣುತ್ತಿರಲಿಲ್ಲ. ದಾದಾ ಗೌಡರ ಮನೆಯನ್ನು ಮುಟ್ಟಿದಾಗ 
ಮುಂದಿನ ಬಾಗಿಲು ಮುಚ್ಚಿತ್ತು ತಿರುಗಿ ಹಾಗೆಯೇ ಹೋಗಿಬಿಡಲೇ ಎಂದೆನಿಸಿತು. 
ಆದರೂ ಮನಸ್ಸು ಗಟ್ಟಮಾಡಿಕೊ೦ಡು ಕೂಗಿದ. ಆಳು ಒಂದು ಬಾಗಿಲು 
ತೆರೆದ. ದಾದಾ ಒಳಗೆ ಕಾಲಿಟ್ಟಾಗ ಪಡಸಾಲೆಯಲ್ಲಿ ಜನರ ಹಿಂಡೇ ಕೂಡಿತ್ತು. 
ಪಾರ್ವತೆವ್ವ ಅವರೊಡನೆ ಏನೇನೋ ವಿಚಾರವಿನಿಮಯ ನಡೆಸಿದ್ದಳು. ದಾದಾ 
ಅವಳು ಕುಳಿತೆಡೆಗೆ ನೋಡಿದ. “ನಿನ್ನ ತಾಯಿ ಸಿಟ್ಟಿಗೆದ್ದಿದ್ದರ ಏನ ಮಾಡತಿದ್ದಿ?” 
ಎಂಬ ಆಚಾರ್ಯರ ಮಾತುಗಳು ನೆನಪಾದವು. ಮೆಲ್ಲಗೆ ಪಡಸಾಲೆಯ 
ಪಾವಟೆಗಳನ್ನೇರಿದ. ಕೆರವುಗಳನ್ನು ಹೊರಗೇ ಬಿಟ್ಟಿದ್ದರಿಂದ ಹೆಜ್ಜೆಯ 
ಸಪ್ಪಳವಾಗುತ್ತಿರಲಿಲ್ಲ. ಯಾರೂ ಹಿಂತಿರುಗಿ ನೋಡಲಿಲ್ಲ. ದಾದಾ ಏನು 
ಮಾಡಬೇಕೆಂಬುದು ತಿಳಿಯದೆ ಉದ್ವೇಗದಲ್ಲಿ ಪಾರ್ವತೆವ್ನನ ಮುಂದೆ ಅಡ್ಡ 
ಬಿದ್ದು “ಯವ್ವಾ, ನಿನ್ನ ಮಗಾ ಏನರ ತೆಪ್ಪ ಮಾಡಿದ್ದರ ಹೊಟ್ಟ್ಯಾಗ ಹಾಕ್ಕೋ” 
ಎಂದು ಕೂಗಿದ. 

ಕುಳಿತ ಜನರೆಲ್ಲ ಖೊಳ್ಳನೆ ನಕ್ಕರು. ಒಬ್ಬನಂತೂ “ಗೌಡರ ಮನೆತನದ 


ಗ್ರಾಮಾಯಣ ೨೯೯ 


ಮಾನ-ಪಾನ ಎಲ್ಲಾ ತಪ್ಪಿಸಿ, ಈಗ ಮನಿತನಾ ಬ೦ದು ಅಡ್ಡ ಬೀಳೂ ಸೋಗು 
ಹಾಕ್ಯಾನನಬಾರದ?” ಎಂದು ಚುಚ್ಚಿ ಮಾತಾಡಿದ. ಸಾಮಾನ್ಯ ಪರಿಸ್ಥಿತಿಯಲ್ಲಾಗಿದ್ದರೆ 
ನೂರು ಜನರು ಕುಳಿತಿದ್ದರೂ ಲೆಕ್ಕಿಸದೆ, ಹಾಗೆ ನುಡಿದವನ ಹಲ್ಲು ಮುರಿದು 
ಬುದ್ಧಿಕಲಿಸಬಹುದಾಗಿತ್ತು. ಆದರೆ ಈಗ ಅವನ ಅಂತಃಕರಣ ಕರಗಿತ್ತು; ಮನಸ್ಸು 
ಹಣ್ಣಾಗಿತ್ತು. ವಿಚಾರದ ಭಾರ ಇದ್ದುಬಿದ್ದ ಅವನ ಸಿಟ್ಟನ್ನೂ ಕಡಿಮೆ ಮಾಡಿತ್ತು. 
ಆದ್ದರಿಂದಲೇ ದಾದಾ ಏನೂ ಹೇಳಲಿಲ್ಲ. 

ಪಾರ್ವತೆವ್ವ ಒಂದು ತುಟಿ ಎರಡು ಮಾಡಲಿಲ್ಲ. ಅವಳ ತಿರಸ್ಕಾರ 
ಹೆಚ್ಚಾಗಿತ್ತೇ ಹೊರತು ಕಡಿಮೆಯಾಗಿರಲಿಲ್ಲ. ಸಿಟ್ಟಿನೊಡನೆ ದುಃಖವೂ ಸೇರಿತ್ತು 
ಮುಖಕ್ಕೆ ಸೆರಗು ಹಾಕಿಕೊಂಡು ಅಲ್ಲಿಂದೆದ್ದು ಒಳಕೋಣೆಯನ್ನು ಸೇರಿದಳು. 
ಜನರೆಲ್ಲ ಏನೇನೋ ಮನಸ್ಸಿಗೆ ಬ೦ದಂತೆ ಮಾತಾಡಿಕೊಳ್ಳುತ್ತ ಮನೆಯ ಹಾದಿ 
ಹಿಡಿದರು. ಇಲ್ಲಿಯವರೆಗೆ ಸುಮ್ಮನೆ ಹನಿಯುತ್ತಿದ್ದ ಮಳೆ ಈಗ ಜಡಿಮಳೆಯಾಗಿ 
ಜಿಟಿಜಿಟಿ ಬೀಳಹತ್ತಿತ್ತು. ದಾದಾ ಅಲ್ಲಿಯೇ ಸ್ಪಲ್ಪ ಹೊತ್ತು ನಿಂತಿದ್ದು, 
ಮುಂದುಗಾಣದೆ ದನದ ಧಾಭೆಗೆ ಹೋಗಿ ಅಲ್ಲಿಯೇ ಒಂದು ಕಟ್ಟೆಯಮೇಲೆ 
ಅಡ್ಡಾದ. 

ದೇಹ ದಣಿದಿತ್ತು; ಮನಸ್ಸು ಬೆಂಡಾಗಿತ್ತು ದೇಹಕ್ಕೆ ನಿದ್ದೆ ಬೇಕೆನಿಸುತ್ತಿತ್ತು. 
ಆದರೆ ಮನಸ್ಸು ನಿದ್ದೆಮಾಡಗೊಡಲಿಲ್ಲ. ನೋವೆಲ್ಲಿ ಎಂದು ತಿಳಿಯದೆ ಒದ್ದಾಡುವ 
ಮಗುವಿನ ಸ್ಥಿತಿಯಂತಾಗಿತ್ತು ದಾದಾನ ಮನಸ್ಸಿಗೆ. ತಟ್ಟನೆ ಹಿಂದಿನ ಒಂದು 
ಸಂಗತಿ ನೆನಪಿಗೆ ಬಂತು. ಅಂದು ಬೆಳೆಯ ಲೂಟಿಗೆ ಬಂದ ಜನರನ್ನೆಲ್ಲ 
ಓಡಿಸಿದ್ದನ್ನು ಕೇಳಿದಾಗ ಇದೇ ಪಾರ್ವತೆವ್ವ ಪೀತಿವಾತ್ತಲ್ಕಗಳಿಂದ ತನ್ನನ್ನು 
ಬರಮಾಡಿಕೊಂಡಿದ್ದವಳೇ? ಹವಾಲ್ದಾರ ತನ್ನನ್ನು ಹಿಡಿಯಲು ಬಂದಾಗ “ನೀ 
ನನ್ನ ಮೂರನೇ ಮಗಾ ಅಂತ ತಿಳಿದೀನ ದಾದಾ' ಎಂದು ಹೇಳಿ ತನ್ನ 
ಮನೆಯಲ್ಲಿಯೇ ತನ್ನನ್ನು ಅಡಗಿಸಿಟ್ಟಿದ್ದಳು. ದೊಡ್ಡ ಮನೆತನಕ್ಕೆ ಸೇರಿದ ಅವಳು 
ಆಗೆಲ್ಲ ದೊಡ್ಡ ಮನಸ್ಸಿನಿಂದಲೇ ನಡೆದುಕೊಂಡಿದ್ದಳು. ಆದರೆ ಈಗ? ಇದೆಂಥ 
ಪರಿವರ್ತನ! ತನ್ನ ಮುಖ ನೋಡಲು ಕೂಡ ಅವಳು ಸಿದ್ಧಳಿಲ್ಲ. ಪಡದಪ್ಪ 
ಊರು ಬಿಟ್ಟ. ಬಾಪೂಸಾಹೇಬನೂ ಊರು ಬಿಟ್ಟು ಹೊರಟು ಹೋಗಿದ್ದಾನೆ. 
ಲಿಂಗಪುನ ಅಬ್ಬರ ತಗ್ಗಿದೆ. ಈಗ ಪಾದಳ್ಳಿಯ ಗೌಡರ ಮನೆತನ ಮತ್ತೆ 
ಊರ್ಜಿತಾವಸ್ಥೆಗೆ ಬರುವಂತಾಗಿದೆ. ಅಭಿಮಾನ ಹಿಡಿದು ಕೆಲಸ ಮಾಡಿದ 
ತಾವೆಲ್ಲ ಮತ್ತೆ ಧೈರ್ಯದಿಂದ ಊರಲ್ಲಿ ಓಡಾಡುವಂತಾಗಿದೆ. ಕಳವಿನ ಹೆದರಿಕೆ, 
ಬೆಳೆಯ ಲೂಟಿಯ ಹೆದರಿಕೆ ಇನ್ನೆಲ್ಲ ದೂರವಾದಂತಾಯಿತು. ಈಗ ದಾದಾನ 


೩೦೦ ಗ್ರಾಮಾಯಣ 


ಅಗತ್ಯ ಉಳಿದಿಲ್ಲವೇನೋ! ಹಾಗಾದರೆ ತನ್ನ ಯೋಗ್ಯತೆಯಾದರೂ ಎಷ್ಟು? 
ಬಡಿದಾಟದ ಹೊತ್ತಿನಲ್ಲಿ ಇನ್ನೊಬ್ಬರ ಕೈಯಲ್ಲಿಯ ಕೊಡಲಿಯಂತೆ ಒಂದು 
ಆಯುಧವಾಗಿಯೇ ಬದುಕಬೇಕೇ ದಾದಾ? ಎಂಥ ದುರವಸ್ಥೆಯಿರಬೇಕು? 
ತಾನು ಉಂಡಿರುವೆನೋ ಉಪವಾಸವಿರುವೆನೋ ಕೂಡ ಗೌಡಿತಿ 
ಕೇಳಬಾರದೆಂದರೆ! ತಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿಕೊಂಡಾಗ ಕೂಡ, ಬಿಮ್ಮನೆ 
ಬಿಗಿದು ಕೊಂಡು ಒಳಗೆ ಹೋಗಿಬಿಟ್ಟಳು. ಹೌದು, ತಾನೇ ಕ್ಷಮೆ ಕೇಳಬಾರದಿತ್ತು. 
ಓಡುವ ಎತ್ತುಗಳನ್ನು ಸಹಜವಾಗಿ ತಡೆದು ನಿಲ್ಲಿಸಬಲ್ಲ ದಾದಾ ಈ 
ಒಳತೋಟಿಗೆ ಹಣ್ಣಾದ. ಹೆಚ್ಚು ವಿಚಾರದಿಂದ ಅವನ ಮನಸ್ಸು ತಿಳಿಯಾಗುತ್ತಿರಲಿಲ್ಲ; 
ಬದಲಾಗಿ ಸಿಟ್ಟೇರುತ್ತಿತ್ತು. ಗರಡಿಮುನೆಗಾದ ರೂ ಹೋಗಿ 
ಮಲಗಿಕೊಂಡರಾಯಿತೆಂದು ಗೊಣಗೊತ್ತ ಎದ್ದು ಕುಳಿತ. ಗೊಂಗಡಿ ಜಾಡಿಸಿ, 
ಕಣ್ಣು ತಿಕ್ಕಿಕೊಂಡು ಒಮ್ಮೆ ಜೋರಾಗಿ ಆಕಳಿಸಿದ. ಇನ್ನೇನು ಎದ್ದು ಹೊರಡುವವ. 
ಅಷ್ಟರಲ್ಲಿ ಆಳಗಳು ಸರಿಯಾಗಿ ಕಟ್ಟಿದ್ದರಿಂದಲೋ ಅಥವಾ ಕಾರುಹುಣ್ಣೆಮೆಯ 
ಹೊಸ ಹಗ್ಗ ಗೂಟಕ್ಕೆ ಬಿಗಿಯಾಗದೆ ಬಿಚ್ಚಿದ್ದರಿ೦ದಲೊ, ಆಕಳೊಂದು ದಾದಾ 
ಕುಳಿತ ಕಡೆಗೇ ಧಾವಿಸಿ ಬಂದು ಅವನ ಪಾದಗಳನ್ನು ನೆಕ್ಕುತ್ತ ನಿಂತುಕೊಂಡಿತು. 
ಮಲಗುವ ಮುಂದೆ ಎಲ್ಲ ದನಗಳಿಗೂ ಮೇವು ಹಾಕುವದು ದಾದಾನ 
ದಿನನಿತ್ಯದ ಕೆಲಸವಾಗಿತ್ತು. ಈ ಆಕಳ ಹಾಲು ದಾದಾನಿಗೆ ಮೀಸಲೆಂದು 
ಪಾರ್ವತೆವ್ನನ ಕಟ್ಟಪ್ಪಣೆಯಾಗಿದ್ದರಿ೦ದ ದಾದಾ ವಿಶೇಷ ಆಸ್ಥೆಯಿಂದ ಈ ಆಕಳನ್ನು 
ಮೇಯಿಸುತ್ತಿದ್ದ ದಾದಾನ ಮನಸ್ಸೀಗ ತ್ರಸ್ತವಾಗಿತ್ತು. ಯಾರ್ಕಾರಿಂದಲೋ ಸಮಾಧಾನ 
ಬೇಡಿ ಬೇಡಿ ಮನಸ್ಸು ದಣಿದಿತ್ತು ಈ ಆಕಳು ಹತ್ತಿರ ಬಂದದ್ದರಿಂದ ಅವನಲ್ಲಿಯೂ 
ವಿಚಿತ್ರ ಕಲ್ಪನೆಗಳೇ ಮೂಡಿದವು. ದುಃಖದಿಂದ ತನಗೆ ನಿದ್ದೆ ಹತ್ತದಾಗಲು 
ಸಂತವಿಸಲು ಈ ಆಕಳು ಮುಂದೆ ಬ೦ದಿರಬಹುದೆಂದೆನಿಸಿತು. ಅದಕ್ಕಾಗಿ ಕಣ್ಣೀರೂ 
ಧಾರೆಯಾಗಿ ಸುರಿಯಿತು. ಅದರ ಕುತ್ತಿಗೆಗೆ ಕೈಹಾಕಿದ, ಕೋಡುಗಳನ್ನು ಸವರಿದ, 
ಕೊನೆಗೆ ಅದರ ಕೊರಳನ್ನಪ್ಪಿ ಕಣ್ಣೀರಿಟ್ಟ ಅವನ ಗಲ್ಲದ ಮೇಲೆ ಮಡುವುಗಟ್ಟಿ 
ಹರಿಯುವ ಕಣ್ಣೀರನ್ನು ಆಕಳು ತನ್ನ ನಾಲಗೆಯಿಂದ ನೆಕ್ಕಹತ್ತಿತು. 
ಎಷ್ಟೋ ಹೊತ್ತು ಹೀಗೆಯೇ ಕಳೆದಿರಬೇಕು. ಕೊನೆಗೊಮ್ಮೆ ಆಕಳು ಅತ್ತ 
ಇತ್ತ ಸರಿದಾಡಿತು. ಬಿಡಿಸಿಕೊಳ್ಳಬಯಸಿತು. ಆಗ ದಾದಾನಿಗೆ ಒಮ್ಮೆಲೇ ಅರಿವು 
ಉಂಟಾಯಿತು. ಕೂಡಲೆ ಎದ್ದು ಆಕಳನ್ನು ಮತ್ತೆ ಬಿಗಿದು ಕಟ್ಟಿ ಅದರ ಮುಂದೆ 
ಒಂದು ಬುಟ್ಟಿ ಹೊಟ್ಟು ಇಟ್ಟು ಪುನಃ ಬಂದು ತನ್ನ ಕಟ್ಟೆಯಮೇಲೆ ಕುಳಿತ. 
ಈ ಒಂದು ಭಾವನಾತ್ಮಕವಾದ ಪ್ರಸಂಗ ದಾದಾನಲ್ಲಿ ಏನೇನೋ 


ಗ್ರಾಮಾಯಣ ೩೦೧ 


ನೆನಪುಗಳನ್ನು ಕೆರಳಿಸಿತು. ಅಂದು ಫೌಜದಾರ ಫಕರುದ್ದೀನ ಬಂಧಿಸಿಟ್ಟು ಮರುದಿನ 
ಗೌಡರ ಮನೆಗೆ ಕಳಿಸಿದಾಗ ದಾದಾ ಇದೇ ಕಟ್ಟೆಯ ಮೇಲೆ ಮಲಗಿದ್ದ. 
ಬಾಪೂಸಾಹೇಬನೊಡನೆ ಸ್ನೇಹ ಮಾಡಿಕೊಂಡಿದ್ದರೆ ಕಕ್ಕನ ಕೊಲೆಯ ಆರೋಪದ 
ಮೇಲೆ ಗಲ್ಲಗೇರಬಹುದಾಗಿತ್ತು. ಶಂಕರಪ್ಪಗೌಡರು ಅದನ್ನು ಮಾಡತೊಡಲಿಲ್ಲ. 
ಅವರ ಉಪಕಾರ ಸಾವಿರ ರೂಪ ತಳೆದು ದಾದಾನನ್ನು ಬಂಧಿಸಿತು. ಪಾರ್ವತೆವ್ವ 
ತನಗೆ ಮಾಡಿದ ಈ ಉಪೇಕ್ಷೆಯೂ ಅದರಲ್ಲಿ ಮುಳುಗಿತ್ತು ಇದೇ ವಿಚಾರಗಳಿಂದ 
ದಾದಾ ಸಮಾಧಾನವನ್ನು ಪಡೆದ. ನಿರ್ವಿಣ್ಣನೂ ಆಗಿದ್ದ. ಅವನಿಗೆ 
ಅರಿವಾಗದಂತೆಯೇ ನಿದ್ದೆ ಆವರಿಸಿತು. 


೨೭ 


ಪ್ರಾಂತಸಾಹೇಬರು ಪಾದಳ್ಳಿಗೆ ಬರಲಿರುವರೆಂಬ ಅತ್ಯಂತ ಹೃದಯ 
ವಿದ್ರಾವಕವಾದ ಸುದ್ದಿ, ಸ್ವತಃ ಮಾಮಲೇದಾರರ ಶ್ರೀಮುಖದಿಂದ ಬಂದಿತೆಂದು 
ಶೇಷಪ್ಪ ನಂಬಬೇಕಾಯಿತು. ವರ್ಷಕ್ಕೊಮ್ಮೆ ಮಾಮಲೇದಾರರ ತಾಸೆರಡು ತಾಸಿನ 
ಮುಕ್ಕಾಮವನ್ನು ಬಿಟ್ಟರೆ, ವರಿಷ್ಠ ಅಧಿಕಾರಿಗಳೆಂದೂ ಪಾದಳ್ಳಿಗೆ ಭೇಟಿ ಕೊಟ್ಟಿರಲಿಲ್ಲ. 
ತನ್ನ ಹದಿನೈದು ವರ್ಷಗಳ ಕುಲಕರ್ಣಿಕಿ ಅವಧಿಯಲ್ಲಿ ಎ೦ದೂ ಘಟಿಸಲಾರದ 
ಸಂಗತಿ ಈಗ ನಡೆಯುವದಿತ್ತು. ಶೇಷಪ್ಪನಿಗೆ ಅದನ್ನು ಕೇಳಿಯೇ ಹೊಟ್ಟೆಯಲ್ಲಿ 
ತಣ್ಣೀರು ಸುರವಿದಂತಾಯಿತು. ಶೇಷಪ್ಪನಿಗೆ ಕಾಲ ಸರಿಯಾಗಿರಲಿಲ್ಲ, ಪಸಂಗವೋ 
ನಾಜೂಕಿನದು. ತನ್ನ ಪಾಳಿ ಮುಗಿದು ಶ್ಯಾಮರಾಯನ ಪಾಳಿ-ನೇಮಣೂಕಿಯ 
ನೋಟೀಸು ಹೊರಟ ಈ ಕಾಲದಲ್ಲಿಯೇ ಇಂಥ ಪ್ರಸಂಗ ನಡೆಯಬೇಕೆಂದರೆ? 
ಶ್ಯಾಮರಾಯನ ನೇಮಣೂಕಿ ಬುಡಮೇಲಾಗಿ ತನ್ನ ಪದವಿ ಸ್ಥಿರವಾಗಿ 
ಉಳಿಯಬೇಕೆಂದು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿದ್ದವು. ಇವೆಲ್ಲವುಗಳಿಂದ 
ಶೇಷಪ್ಪನ ಕುಶಾಗ್ರಬುದ್ಧಿಗೂ ಮಂಕು ಹಿಡಿದಂತಾಗಿತ್ತು. 

ಶೇಷಪ್ಪನ ಕಲ್ಪನಾಶಕ್ತಿ ಕ್ಷಣಮಾತ್ರದಲ್ಲಿ ಭವಿತವ್ಯವನ್ನೆಲ್ಲ ಊಹಿಸಿ 
ನೋಡತೊಡಗಿತು. ಪ್ರಾಂತಸಾಹೇಬರ ಸರಬರಾಯಿ ವ್ಯವಸ್ಥೆಯೊಂದು 
ತಲೆನೋವು. ಅದಕ್ಕೆ ಈಗಲೇ ಮುಂಜಾಗ್ರತೆ ವಹಿಸುವದು ಲೇಸೆಂದು 
ಮಾಮಲೇದಾರರಿಗೇ ಸಲಹೆ ಕೇಳಿದ. ಆಗ ಅವರು ಮುಗುಳುನಗೆ ನಕ್ಕು, 
“ಏನೋ ಕುಲಕರ್ಣಿ, ಇದರ ಬಗ್ಗೆ ನನಗ ಕೇಳತೀಯಲ್ಲೋ? ಇಂಥಾ ಎಷ್ಟ 
ಮಂದಿ ಸಾಹೇಬರು ನಿನ್ನ ಕಿಸೇದಾಗ ಇದ್ದಾರೋ ಏನೋ ಸಾಹೇಬರ ಬಟ್ಟರ 


೩೦೨ ಗ್ರಾಮಾಯಣ 


ಅವರ ಜೋಡೀ ಬರತಾನ ನೋಡು, ಅವನ್ನ ಕೇಳು. ಬಟ್ಟರನ ತೃಪ್ತಿಮ್ಯಾಲೆ 
ಸಾಹೇಬರನ್ನು ಸಂತೋಷಪಡಿಸೋದು ಅವಲಂಬಿಸೇದ ನೋಡು” ಎಂದು 
ಸೂತ್ರರೂಪವಾಗಿ ಸೂಚಿಸಿದರು. 

“ಓಹೋ ಅದರ ಕಾಳಜೀನ ಬ್ಯಾಡ ಸಾಹೇಬರ. ಅನಾಯಾಸ ಕನ್ಯಾಗತ 
ಬಂದದ. ಕುಟುಂಬಸಮೇತ ತಾವೂ ಬಂದಬಿಡಬೇಕು, ನಮ್ಮೂರ ಪುಟ್ಟಪ್ಪನೂ 
ಈಗ ಖಾಲಿ ಇರತಾನ. ಮಂಡಿಗೀ ಪ್ರಸ್ತ ಹೊಡಿಸಿಬಿಡೂಣು” ಎಂದು 
ಆಮಂತ್ರಣವನ್ನೇ ಕೊಟ್ಟ ಶೇಷಪ್ಪ 

ಮಾಮಲೇದಾರರಿಗೂ ಕುಟುಂಬಸಮೇತ ಫಿರ್ತಿ ಹೊರಡುವದೆಂದರೆ 
ಮೆಚ್ಚುಗೆಯ ವಿಷಯವಾಗಿತ್ತು ಅವರ "ಫಿರ್ತಿ” ಎ೦ದರೆ ಸಮೀಚೀನ ಮೇಜವಾನಿ 
ಮಾಡಿಸುವ ಉತ್ಸಾಹೀ ಗ್ರಾಮಸ್ಥರ ಔದಾರ್ಯಕ್ಕೆಲ್ಲ ಉಕ್ಕು ಬಂದಂತಾಗುತ್ತಿತ್ತು. 
ಸರಬರಾಯಿಯ ವೆಚ್ಚ ಗ್ರಾಮಸ್ಥರ ಮೇಲೆ ಬೀಳದಂತೆ ನೋಡಿಕೊಳ್ಳುವರೆಂದು 
ಮಾಮಲೇದಾರರ ಖ್ಯಾತಿ ಬೇರೆ ಇತ್ತು ಅವರು ತಾವೇ ಹಣ ಕೊಡುತ್ತಿದ್ದರೆಂತಲ್ಲ. 
ಚೌಕಶಿ ನಡೆಯುವಾಗ "ಐದು' ಪ್ರಕರಣಗಳನ್ನು ಗ್ರಾಮಸ್ಥರಿಗನುಕೂಲವಾಗುವಂತೆ 
ಮಾತ್ರ ನೋಡಿಕೊಳ್ಳುತ್ತಿದ್ದರು. ಗ್ರಾಮಸ್ಥರು ಸೂಚಿಸಿದಂತೆಯೇ ಆ ಪ್ರಕರಣಗಳ 
ನಿರ್ಣಯ ಬರೆಯುತ್ತಿದ್ದರು. ಅಂದ ಮೇಲೆ ಆ "ಸಾರ್ಥ' ಉಪಕಾರಕ್ಕಾಗಿ 
ಸರಬರಾಯಿಯ ಒಂದು ಕೃತಜ್ಞತೆ ಹೆಚ್ಚಿನದೇ? 

ಶೇಷಪ್ಪನ ಕಣ್ಣೆದುರಿಗೆ ಈ ಉಪಾಯಗಳಲ್ಲ ಹಾದುಹೋದವು. ದಾದಾನ 
ಮೇಲಿನ ಫೌಜದಾರಿ ಖಟ್ಟೆಯಲ್ಲಿ ಸಾಹೇಬರು ತನಗನುಕೂಲವಾದ ನಿರ್ಣಯವನ್ನೆ 
ಬರೆಯುವರೆಂಬ ಆತ್ಮವಿಶ್ವಾಸ ಶೇಷಪ್ಪನಿಗಿತ್ತು ಆದರೆ ಆರೋಪಿ ದಾದಾ ಬಡವ. 
ಅವನಿಂದ ಯಾವದೇ ರೀತಿಯ ಲಾಭವಾಗುವಂತಿರಲಿಲ್ಲ. ಈ ಪ್ರಕರಣದಿಂದ 
ಹಣ ಹುಟ್ಟಬೇಕಿದ್ದರೆ ಊರವರೆಲ್ಲ ಪಟ್ಟ ಹಾಕಿ ಕೊಡಬೇಕಾಗುತ್ತಿತ್ತು. 
ಈ ಮಾತು ಮಾಮಲೇದಾರರ ಕಿವಿಗೆ ಬಿದ್ದರೆ ತನ್ನ ಬಣ್ಣವೇ ಬಯಲಿಗೆ 
ಬೀಳಬಹುದಲ್ಲ! ಆದರೆ ಬರಿಗೈಯಿಂದ ಕೆಲಸ ಮಾಡುವದು ಶೇಷಪ್ಪನ ಕುಲಕರ್ಣಿಕಿ 
“ಆತ್ಮಸಾಕ್ಷಿಗೆ” ಒಗ್ಗದ ಮಾತು. ಅದು ಕುಲಕರ್ಣಿಕಿ ಸಂಪದಾಯಕ್ಕೇ ಅವಮರ್ಯಾದೆ, 
ಮೇಲಾಗಿ ಸರಬರಾಯಿಯ ವೆಚ್ಚವೊ೦ದು ಮೈ ಮೇಲೆಯೇ ಕುಳಿತಿದೆಯಲ್ಲ! 

ಸರಬರಾಯಿಯ ವೆಚ್ಚವೆಂದೊಡನೆ ನೆನಪಾಯಿತು. ಈ ವೆಚ್ಚದಲ್ಲಿ 
ಅರ್ಧವನ್ನು ಗೌಡರು ವಹಿಸುವದು ಸಂಪ್ರದಾಯ. ಶಂಕರಪ್ಪಗೌಡರು ಸತ್ತಮೇಲೆ 
ಗೌಡಕಿಯ ದಪ್ಪರವೂ ಶೇಷಪ್ಪನ ಕಡೆಗೇ ಇತ್ತು ಗೌಡರ ನೇಮಣೂಕಿ ಆಗುವವರೆಗೆ 
ಅವನ ಕಡೆಗೇ ಇರುವದೂ ಇತ್ತು. ಗೌಡರ ಭಾಗಕ್ಕೆ ಸೇರುವ 'ಗೋಪಾಳ'ದ 


ಗ್ರಾಮಾಯಣ ೩೦೩ 


ಹಣವೂ ತನಗೇ ಸಲ್ಲುತ್ತಿತ್ತು ನಿಜ ಆದರೂ ಅದಕ್ಕಾಗಿ ಸರಬರಾಯಿಯ ಭಾರವನ್ನೆಲ್ಲ 
ತಾನೊಬ್ಬನೇ ವಹಿಸಬೇಕೆಂದರೆ! ಪಾರ್ವತೆವ್ವನನ್ನು ಈ ವಿಷಯಕ್ಕೆ ಕೇಳುವದೂ 
ಬಿಗಿ. ಆದರೆ ಕೇಳಿದ್ದರೆ ಕೊಡುತ್ತಿದ್ದೆನೆಂಬ ಮಾತು ಆ ಮೇಲೆ ಬಂದರೆ? ಈ 
ಬಗ್ಗೆ ಒಂದು ಮಾತು ಯಾಕೆ ಕೇಳಿಬಿಡಬಾರದು? ಶೇಷಪ್ಪನಿಗೆ ಅದೂ 
ಸರಿಯೆನಿಸಿತು. ಜೈನರ ಜಿನ್ನಪ್ಪನನ್ನು ಜೊತೆ ಮಾಡಿಕೊಂಡು ಗೌಡರ ಮನೆಗೆ 
ನಡೆದೇ ಬಿಟ್ಟ, 

ಪಾರ್ವತೆವ್ವ ಒಳಗೆ ಅಡಿಗೆಮನೆಯಲ್ಲಿದ್ದಳು. ಶೇಷಪ್ಪ ಬಂದ ಸುದ್ದಿ ಕೇಳಿ 
ಅವಳ ಮನಸ್ಸಿನಲ್ಲೂ ಏನೇನೋ ಭಾವನೆಗಳು ಮುಡಿದವು. ಶಂಕರಪ್ಪಗೌಡರು 
ಸತ್ತಮೇಲೆ ಮೊದಲನೆಯ ಸಾರೆ ಶೇಷಪ್ಪ ತನ್ನ ಮನೆಗೆ ಬಂದಿದ್ದ. ಹಿಂದಿನ 
ನೂರು ವಿರಸದ ಪ್ರಸಂಗಗಳನ್ನೂ ಈಗ ಮರೆತು ಬಂದಿರಬಹುದೆಂಬ ಕಲ್ಪನೆ 
ಅವಳಿಗೆ ಸಮಾಧಾನವನ್ನುಂಟು ಮಾಡಿತು. 

ಶೇಷಪ್ಪ ತಾನು ಬಂದ ಕಾರಣವನ್ನು ನೇರವಾಗಿ ಹೇಳಲಿಲ್ಲ. 
“ಮಾಮಲೇದಾರ ಸಾಹೇಬರು ಈ ಊರಿಗೆ ಬರೋವರಿದ್ದಾರ. ಮನ್ನೆ ತಾಲೂಕ- 
ಕಚೇರಿಗೆ ಹೋದಾಗ ಸುದ್ದಿ ಹತ್ತಿತು; ಅದಕ್ಕ ನಿಮಗ ತಿಳಿಸಿ ಹೋಗೋಣಂತ 
ಬಂದೆ” ಎಂದು ಪ್ರಾರಂಬಿಸಿದನು. “ಮತ್ತ ಮಾಮಲೇದಾರರು ಇಲ್ಲಿಗೆ ಬಂದಾಗ 
ದಾದಾನ ಮ್ಯಾಲಿನ ಖಟ್ಟೆ ಚೌಕಶಿಮಾಡಿ ನಿಕಾಲೆ ಮಾಡವರಿದ್ದಾರ” ಎಂದು 
ಮುಂದುವರಿಸಿದ. ಪಾರ್ವತೆವ್ವ ಇದರಿಂದ ಉತ್ಪಾಹಿತಳಾಗಿ ದಾದಾನ 
ಬಿಡುಗಡೆಗಾಗಿ ಪ್ರಯತ್ನಿಸಬಹುದೆಂದು ಅವನ ದೂರದ ಆಸೆ. 

ಆದರೆ ಅವನ ಆಸೆಗೆ ಕೂಡಲೆ ಪೆಟ್ಟು ಬಿತ್ತು. ಪಾರ್ವತೆವ್ವ “ಇದ್ದೀತು 
ಬಿಡಿರಿ” ಎ೦ದು ನಿರುತ್ಸಾಹದ ಮಾತನ್ನಾಡಿದಳು. 

ಶೇಷಪ್ಪನಿಗೆ ಆಶ್ಚರ್ಯವಾಯಿತು. “ಏನು ಪಾರ್ವತೆವ್ವನೋರ ನನ್ನ ಕಂಡು 
ಚ್ಯಾಷ್ಟಿ ಮಾಡತೀರ್ಯೋ ಏನೋ ದಾದಾನ್ನ ಜಾಮೀನಿನಮ್ಯಾಲೆ ಬಿಡಲಿಕ್ಕೆ 
ಪ್ರಯತ್ನ ಮಾಡಿದವರು ಈಗ ಹೀಂಗ ಮಾತಾಡೋದು?” ಎಂದ. 

ಈ ಮಾತು ನಡೆಯುತ್ತಿರುವಾಗ ಜಿನ್ನಪ್ಪ ಅಲ್ಲಿರಲಿಲ್ಲ. ಮುಂಗಾರಿಯ 
ಬಿತ್ತಿಗೆಯ ವಿಷಯವಾಗಿ ಆಳುಗಳ ಜೊತೆಗೆ ಮಾತಾಡಲು ಧಾಬೆಗೆ 
ಹೊರಟುಹೋಗಿದ್ದ. ಗೌಡಿತಿಗೆ ಈಗ ತನ್ನ ಸಿಟ್ಟನ್ನೆಲ್ಲ ಕಾರಿಕೊಳ್ಳಲು ಒಳ್ಳೆಯ 
ಅವಕಾಶ ದೊರಕಿದಂತಾಗಿತ್ತು ಗೌಡರ ಮನೆತನದ ಅಭಿಮಾನ. ಅಕಸ್ಮಾತ್ತಾಗಿ 
ತನ್ನ ಮೈಮೇಲೆ ಬಿದ್ದಿದ್ದ ಜವಾಬ್ದಾರಿ, ಅವಳ ಹೆಣ್ಣುಸ್ಟಭಾವಕ್ಕೆ ಜೊತೆಯಾಗಿ 
ಅವಳ ತಲೆಯಲ್ಲಿ ಏನೇನೋ ಗೊಂದಲ ಹಾಕುತ್ತಿದ್ದವು. 


೩೦೪ ಗ್ರಾಮಾಯಣ 


“ಅಲ್ಲರಿ, ಕಾರಹುಣಿವೀ ದಿನಾ ನಮ್ಮ ಎತ್ತು ಕರಿಹರಿಯಾಕ ಈ ದಾದಾ 
ಅಡ ಬರಬೇಕನರಿ? ನಮ್ಮ ಉಪ್ಪು ಉಂಡ ಉಪಕಾರಾ ತೀರಿಸಿದ. ನಮ್ಮ 
ಬಳಗದವರೊಳಗ ತಲಿ ಎತ್ತಿ ಅಡ್ಡಾಡದ್ದಾಂಗ ಆತಿಲ್ಲರಿ? ಗೌಡರ ಮನಿಗೆ 
ಬರೋ ಮರ್ಯಾದಿನ ಕಳದಿಟ್ಟನಲ್ಲರೀ! ಜಾಗೀರದಾರರ ನುಚ್ಚಿಗೆ ಬಿದ್ದ ಮನೆತನಾ 
ಅದು, ನಮ್ಮನ್ನ ನಚ್ಚೀತರೇ? ಹೇಳಿ ಕೇಳಿ ಜಾತೀನೂ ಒಂದ. ಇವರ ಕಾಕಾ 
ಇವರ ಅಪ್ಪಾ ಎಲ್ಲಾ ಅಲ್ಲೇ ದಗ್ಗದುಡೀತಾವಲ್ರಿ? ಜಾತೀ ಅಭಿಮಾನ ಸುಟ್ಟರೂ 
ಹೋಗುದಿಲ್ಲ ಯಪ್ಪಾ! ನಮ್ಮದ ತೆಪ್ಪು. ಹೊಟ್ಟೀಲೆ ಹುಟ್ಟಿದ ಮಗ್ಗ ಮಾಡಾಕಿಲ್ಲ 
ಆಟು ಇಂವಗ ಮಾಡಿದೆ. ಕಡೀಕೂ ನನಗ ಕೈ ತೋರಿಸಿದನಲ್ಲರೀ? ಇನ್ನ 
ಅಂವಾ ಜೇಲಿಗೆ ಹೋದರು ಆಟ, ಹಾಳಭಾವೀ ಬಿದ್ದರೂ ಆಟ.” 

ಗೌಡಿತಿಯ ತ್ವೇಷ ದುಷ್ಟ ತರ್ಕದ ಬೆನ್ನನ್ನೇರಿ ಅಸಂಬದ್ಧ ಮಾತುಗಳನ್ನೇ 
ಆಡಿಸಿತ್ತು. ಶೇಷಪ್ಪನಿಗೆ ತನ್ನ ಕುತಂತ್ರವನ್ನು ಬಿತ್ತಲು ಇದು ಹದವಾದ ಭೂಮಿ 
ಎನ್ನಿಸಿತು. ದಾದಾನ ಮೇಲೆ ಅವನಿಗೇನೂ ದ್ವೇಷವೆ೦ದಲ್ಲ. ಆದರೆ ಶೇಷಪ್ಪನಿಗೆ 
ಯಾವ ಪ್ರಸಂಗದಲ್ಲಿ ಏನು ಲಾಭವಾದೀತೋ ಎಂದು ಯಾವಾಗಲೂ ನಿರೀಕ್ಷೆ 
ಇರುತ್ತಿತ್ತು ಆದರೂ ಇನ್ನೊಂದು ಮಾತು ಕೇಳಿ ನೋಡೋಣವೆಂದುಕೊಂಡ. 

“ಇಲ್ಲಿ ನೋಡ್ರಿ ಪಾರ್ವತೆವ್ಟನವರ, ದಾದಾನ್ನ ಜೇಲಿಗೆ ಕಳಿಸೋದು 
ಹಗುರು. ಆದರ ಬಿಡಿಸಿಗೊಂತ ಬರೂದ ಕಠಿಣ. ಅದಕ ಸ್ವಲ್ಪ ವಿಚಾರ 
ಮಾಡಬೇಕಾಗೇದ” ಎಂದ. 

“ಹಗುರಾಗಿದ್ದರ ಅದನ್ನ ಮಾಡಿಬಿಡರಿ. ನನ್ನೇನು ಕೇಳೂದೈತಿ ಅದರಾಗ?” 
ಎಂದು ಮತ್ತೆ ಕಡ್ಡಿ ಮುರಿದಂತೆ ಪಾರ್ವತೆವ್ವ ಮಾತಾಡಿದಳು. 

ಶೇಷಪ್ಪನಿಗೆ ಇನ್ನೂ ಒಂದು ಸಂಶಯ. “ಅಲ್ಲ ಬಾಳಾಚಾರರು ನಿಮ್ಮ 
ಮಾತಿಗೆ ಒಪ್ಪಬೇಕಲ್ಲ? ದಾದಾನ ಮ್ಯಾಲೆ ಅವರ ಪ್ರೀತಿ ಭಾಳ ಇದ್ದಾಂಗ 
ಕಾಣತದ, ಅವನ ಮ್ಯಾಲೆ ವಾರಂಟ ಇದ್ದಾಗ ಅವನ್ನ ತಮ್ಮ ಮನ್ಯಾಗ ಮುಚ್ಚಿ 
ಇಟಗೊಂಡದ್ದನ್ನು ಸ್ವತಃ ನೋಡೀನಿ ಅಂತ ಈ ಮಾತ ಆಡಬೇಕಾಗೇದ.” 

ಮಾತು ಈಗ ಬಾಳಾಚಾರ್ಯರ ವಿಷಯಕ್ಕೇ ಬ೦ದವು. ಇಬ್ಬರೂ 
ಎಚ್ಚರಿಕೆಯಿ೦ದ ಮಾತಾಡತೊಡಗಿದರು. ಶೇಷಪ್ಪ ತನ್ನ ಕುಲಕರ್ಣಿ ಪಾಳಿ 
ಹೋಗಲಿರುವ ಮಾತನ್ನೂ ಆಡಿದ. ನಾಲ್ವತ್ತು ವರ್ಷ ಊರು ಬಿಟ್ಟುಹೋದ 
ಶ್ಯಾಮರಾಯನ ಹೊಸ ನೇಮಣೂಕಿಗೆ ಬಾಳಾಚಾರ್ಯರ ಸಂಪೂರ್ಣ 
ಬೆಂಬಲವಿದ್ದದ್ದನ್ನೂ ನಿವೇದಿಸಿದ. ಆದರೆ ಗೌಡರ ವಾರಸಾ-ಪ್ರಕರಣದ ತೊಡಕು 
ತೊಂದರೆಗಳೆಲ್ಲ ಶ್ಯಾಮರಾಯನಿಗೇನು ಗೊತ್ತಾಗಬೇಕು? ತನ್ನನ್ನು ಇನ್ನೂ ಕೆಲದಿನ 


ಗ್ರಾಮಾಯಣ ೩೦೫ 


ಇರಗೊಟ್ಟರೆ ತೊಡಕುಗಳೆಲ್ಲ ಪರಿಹಾರವಾಗುವದಿಲ್ಲವೇ? ಇದಕ್ಕೆ ಬಾಳಾಚಾರ್ಯರೇಕೆ 
ಅಡ್ಡಬರಬೇಕು? ಶೇಷಪ್ಪನ ತಕರಾರೆಲ್ಲ ಬಾಳಾಚಾರ್ಯರ ಮೇಲೆಯೇ. 
ಶ್ಯಾಮರಾಯನ ನೇಮಣೂಕಿಗೆ ಅವರೇ ಕಾರಣರೆಂದು ಅವನ "ಕುಲಕರ್ಣಿಕಿ 
ಅ೦ತರಾತ್ಮಾ? ಹೇಳುತ್ತಿತ್ತು ಇದನ್ನೇ ಗೌಡಿತಿಯ ಎದುರು ವಿವರಿಸಿ ಹೇಳಿ, 
ಬಾಳಾಚಾರ್ಯ್ಕರು ವಾರಸಾ-ಪ್ರಕರಣದ ಬುಡಕ್ಕೇ ಕೊಡಲಿಹಾಕಲಿರುವರೆಂದು 
ಬಿಂಬಿಸಿದ. 

ಆಳುಗಳೊಡನೆ ಮಾತಾಡಲು ಹೋದ ಜಿನ್ನಪ್ಪ, ಬಿತ್ತಲಿಕ್ಕಾಗಿ ಕೂರಿಗಿ, 
ದಿಂಡು ಸಜ್ಜುಮಾಡಿಕೊಟ್ಟೇ ಬಂದ, ಬಂದಾಗಲೂ ಶೇಷಪ್ಪನ ಹರಟೆ ಇನ್ನೂ 
ನಡೆದೇ ಇತ್ತು. ಶೇಷಪ್ಪನ ಬಗ್ಗೆ ಅವನಿಗೆ ಒಳ್ಳೆಯ ಅಭಿಪ್ರಾಯವೇ ಆಗಿತ್ತು. 
ದಾದಾನನ್ನು ಜಾಮೀನಿನ ಮೇಲೆ ಬಿಡಿಸಿದ್ದು, ಪಡದಪ್ಪನನ್ನು ಓಡಿಸಿದ್ದು, ಲಿ೦ಗಪ್ಪನ 
ವಾರಸಾ ರದ್ದುಪಡಿಸಲು ಅಪೀಲು ಮಾಡಿದ್ದು ಇವನ್ನೆಲ್ಲ ಅವನು ಕಣ್ಣಾರೆ 
ಕ೦ಡವನಾಗಿದ್ದ. ರೊಕ್ಕ ತಿಂದರೂ ಹೇಳಿದಂತೆ ಕೆಲಸ ಮಾಡಿದ್ದ. ಅಂದಮೇಲೆ 
ಇವನನ್ನು ಮೋಸಗಾರನೆಂದು ಹಿಡಿಯುವದಾದರೂ ಹೇಗೆ? ಅಂತಲೇ ಮತ್ತೊಮ್ಮೆ 
ನಡುವೆ ಬಾಯಿ ಹಾಕಿದ: 

“ಕುಲಕಣ್ಯಾರ, ನಿಮ್ಮ ಮುಂದ ಆಡೂ ಮಾತಲ್ಲ.ಆಡಿಧಾಂಗ ಮಾಡು 
ಭಂಟರು ನೀವ ಒಬ್ಬರು ಅಂತ, ಗೌಡಿತೀ ಮುಂದ ನಾ ಹೇಳಿಕೊಂತನ 
ಬ೦ದೀನು. ಬೇಕಾರ ಅವರನ್ನ ಕೇಳಿಕೋರಿ.” 

ಶೇಷಪ್ಪನ ಮುಂಗಾಲು-ಪುಟಿಗೆಗೆ ಇನ್ನೊಂದು ಆಧಾರ ಸಿಕ್ಕಿತು. “ಅಲ್ಲೋ 
ಜಿನ್ನಪ್ಪ ನೀನ ಹೇಳು. ಶ್ಯಾಮರಾಯರ ಕುಲಕರ್ಣಿಕಿ ನೇಮಣೂಕಿ ಆದರ, 
ಅವನ ಕಡಿಂದ ಲಿಂಗಪ್ಪನ ವಾರಸಾ-ಪ್ರಕರಣ ನೀಗಸೂದು ಸಾಧ್ಯ ಆದೀತ?” 
ಎಂದು ಕೇಳಿದ. 

“ಚೇ, ಆಗಣರೇ! ಅವರು ಕಲ್ತವರಾದರ ನಮ್ಮೂರಾಗ ಹಿರ್ಯಾರಾಗಾಕ 
ಪಾಡದಾರು. ಕೋರ್ಟು-ಕಚೇರಿ ವಹಿವಾಟ ಇದ್ದಾಂಗ ಕಾಣೂದಿಲ್ಲ ತಗೀರಿ” 
ಎಂದು ಜಿನ್ನಪ್ಪ ಮುಖಸಾಮುದ್ರಿಕ ಹೇಳುವವನಂತೆ ಶ್ಯಾಮರಾಯರ 
ಬೆಲೆಯನ್ನಳೆದೇಬಿಟ್ಟ 

“ನನಗ ಕುಲಕರ್ಣಿಕಿ ಸಿಗಬೇಕೂ ಅ೦ತ ನನಗೇನೂ ಆಶಾ ಇಲ್ಲ. 
ಅದರಿಂದ ಬಂದೀತೇನು, ಆದೀತೇನು? ಅದರ ದೊಡ್ಡ ಕೆಲಸಕ್ಕ ಕೈಹಾಕೀವಿ 
ಏನಪಾ.ಅದನ್ನ ಸಾಧಿಸಲಿಕ್ಕೆ ದಪ್ತರ ಕೈಯಾಗ ಇರಬೇಕಾಗತದ. ನಾಳೆ 
ಪ್ರಾಂತಸಾಹೇಬರು ಬಂದರಂದರ ಶ್ಯಾಮರಾಂತುನ ನೇಮಣೂಕಿ 


೩೦೬ ಗ್ರಾಮಾಯಣ 


ಆಗಿಬಿಡಬಹುದು. ಆಮ್ಯಾಲೆ ಪ್ರಾಂತಕಚೇರಿ ಸಂಬಂಧ ನನಗ ಉಳ್ಳೂದುಲ್ಲ. 
ಆಮ್ಯಾಲೆ ವಾರಸಾ ಅಪೀಲು ವಿರುದ್ಧ ಅದರ ನಾ ಜವಾಬ್ದಾರ ಅಲ್ಲ” ಶೇಷಪ್ಪನ 
ಮಾತಿನ ಗಾಳಕ್ಕೆ ಮೀನ ತಗಲಿತು. 

ಶೇಷಪ್ಪ ಇಬ್ಬರಿ೦ದಲೂ ಸಹಾಯ ಯಾಚಿಸಿದ. ಅವರು ಇಲ್ಲೆನ್ನಲಾರರು. 
ಆದರೆ ಇಬ್ಬರಿಂದಲೂ ಆಗಬೇಕಾದದ್ದೇನು? ಶೇಷಪ್ಪನೇ ಹಾದಿ 
ಹೇಳಿಕೊಡಬೇಕಾಯಿತು. ಕೆಲದಿನಗಳ ಮಟ್ಟಿಗಾದರೂ ಶೇಷಪ್ಪ ಕುಲಕರ್ಣಿಯಾಗಿ 
ಉಳಿಯುವುದು ಅವಶ್ಯಕವಾಗಿದೆ. ಇದರ ಸಲುವಾಗಿ ಬಾಳಾಚಾರ್ಯರ ಎರುದ್ಧ 
ನಿಲ್ಲಬೇಕಾದ ಪ್ರಸಂಗ ಬಂದರೂ ಬರಬಹುದು. ಅದಕ್ಕಾಗಿ ಸರ್ವೋತ್ಕೃಷ್ಟ 
ಉಪಾವೆಂದರೆ ಒಂದೇ ಒಂದು. ಪ್ರಾಂತ ಸಾಹೇಬರ ಹೆಸರಿನಲ್ಲಿ ಒಂದು 
ಅರ್ಜಿ ಬರೆಯಬೇಕು. ಶೇಷಪ್ಪನೇ ಕೆಲ ದಿನಗಳವರೆಗೆ ಕುಲಕರ್ಣಿಯಾಗಿ 
ಉಳಿಯುವದು ಊರ ಹಿತದ ದೃಷ್ಟಿಯಿಂದ ಅವಶ್ಯವಾಗಿದೆಯೆಂದು ಕಾಣಿಸಬೇಕು. 
ಅರ್ಜಿ ಇಂದು ಸಂಜೆಯ ಒಳಗೇ ಸಿದ್ಧವಾಗಬೇಕು. ಅದಕ್ಕೆ ಗೌಡತಿಯದೇ 
ಮೊದಲ ಸಹಿಯಾಗಬೇಕು. 

ಪಾರ್ವತೆವ್ವ ಜಿನ್ನಪ್ಪ ಇಬ್ಬರೂ ಈ ಮಾತಿಗೆ ಒಪ್ಪಲೇಬೇಕಾಯಿತು. ಆದರೆ 
ಶೇಷಪ್ಪ ಇನ್ನೂ ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗಿತ್ತು. ಅರ್ಜಿಗೆ ಊರವರದೆಲ್ಲ 
ಬೆಂಬಲವಿರಬೇಕು. ಆದರೆ ಅರ್ಜಿ ಬರೆದದ್ದು ಶೇಷಪ್ಪನ ನೇಮಣೂಕಿಯ 
ವಿಷಯವಾಗಿ ಎಂದು ಜನರಿಗೆ ಹೇಳುವದು ಬೇಡ. ಹೇಳಿ ಕೇಳಿ ಇದು 
ವೈಯಕ್ತಿಕ ವಿಷಯ, ಕ್ಷುಲ್ಲಕವಾದದ್ದು, ಬಾಳಾಚಾರ್ಕರು ಇದರ ವಿರುದ್ಧ 
ಬಾಯಿಹಾಕಬಹುದು, ಈ ವಿಷಯ ಅವರಿಗೂ ತಿಳಿದಿರಬಾರದು. ಆದರೂ 
ಎಲ್ಲರ ಬೆ೦ಬಲ-ಬಾಳಾಚಾರ್ಯರದೂ ಸಹ ಸಿಕ್ಕಿರಬೇಕು. ಅದಕ್ಕೆ ಹಾದಿ ಏನು? 

ಶೇಷಪ್ಪನಿಗೆ ಗೊತ್ತಿಲ್ಲವೇ? ಮೊನ್ನೆ ಮೊನ್ನೆ ದುಷ್ಕಾಳ, ಕಾಲರಾ 
ಪಾದಳ್ಳಿಯನ್ನೇ ಹುರಿದುಬಿಟ್ಟಿವೆ. ಸರಕಾರದಿಂದ ಸಹಾಯ ಬೇಡಬೇಕಾಗಿದೆ. 
ಈಗ ಕೊಟ್ಟ ತಗಾಯಿ ಸಾಲ ಯಾವುದಕ್ಕೂ ಸಾಲದು, ಸರಕಾರ ಸಹಾಯವನ್ನೇ 
ನೀಡಬೇಕು. ಅರ್ಜಿ ಬರೆದದ್ದೇ ಅದರ ಸಲುವಾಗಿ ಎಂದು ಊರವರಿಗೆಲ್ಲ 
ಹೇಳಿ ಅವರ ಕಡೆಯಿ೦ದ ಸಮ್ಮತಿ ಸೂಚಕವಾಗಿ ಬೊಟ್ಟು ಒತ್ತಿಸಬೇಕು. 
ಶೇಷಪ್ಪನಿಗೇನು ಅರಿಯದ ವಿಷಯವೇ? ಊರವರೆಲ್ಲ ನಿರಕ್ಷರಿಗಳು. ತಾನೊಬ್ಬ, 
ಗಾವಠೀ ಸಾಲೆಯ ವೆಂಕಣ್ಣಮಾಸ್ತರ ಇಬ್ಬರನ್ನು ಬಿಟ್ಟರೆ ಉಳಿದವರೆಲ್ಲ 
ಅಕ್ಷರಗಳೆಂದರೆ ದೆವ್ವವನ್ನು ಕಂಡಂತೆ ಗಡಗಡ ನಡುಗುತ್ತಿದ್ದರು. ಇನ್ನು 
ಬಾಳಾಚಾರ್ಯರು ಅವರಿಗೆ ಕನ್ನಡ ಲಿಪಿ ಗೊತ್ತಿಲ್ಲ ಅವರು ಓದುವದು, 


ಗ್ರಾಮಾಯಣ ೩೦೭ 


ಬರೆಯುವದು ದೇವನಾಗರಿ ಲಿಪಿಯಲ್ಲಿಯೇ! ಅರ್ಜಿಯಲ್ಲಿ ಬರೆದ ವಿಷಯ 
ಅವರಿಗೆ ಕೂಡಾ ಗೊತ್ತಾಗಿರಬಾರದು. 

ಪಾರ್ವತೆವ್ವ ಜಿನ್ನಪ್ಪ ಇಬ್ಬರೂ ಸುಲಭವಾಗಿ ಅವನ ಬಲೆಗೆ ಬಿದ್ದರು. 
ಶೇಷಪ್ಪನಿಗೆ ತನ್ನ ಯಶಸ್ಸನ್ನು ಕಂಡು ತನಗೇ ಆಶ್ಚರ್ಯವಾಯಿತು, ಸ್ವಲ್ಪ 
ಹೆದರಿಕೆಯೂ ಆಯಿತು. ಅದರೂ ಅದನ್ನೆಲ್ಲ ತೋರಗೊಡದೆ ಹೇಳಿದ: “ಹಂಗಾರ 
ನಾ ಈಗಿಂದೀಗ ಹೋಗಿ ನಮ್ಮ ಮಾಸ್ತರ ವೆಂಕಣ್ಣನ ಕಡಿಂದೆ ಎರಡು ಅರ್ಜಿ 
ಬರಿಸಿ ಕಳಸತೀನಿ. ಒಟ್ಟಿಗೆಲ್ಲಾ ದಸ್ತೂರ ಅವರ ಬರೀತಾರ. ಅವರು ಇಲ್ಲಿ 
ಬಂದು ಕೂತಾಗ ಒಬ್ಬೊಬ್ಬರನ ಕರಿಸಿ ಬಟ್ಟ ಒತ್ತಿಸಿಕೋಬೇಕು. ಹತ್ತಿಪ್ಪತ್ತು ಸಹಿ 
ಆಗಿ ಅರ್ಜಿ ಬರೆದ ಕಾಗದ ಮುಗಿತೂ ಅ೦ದರ, ಊರಾಗ ಅಡ್ಡಾಡಿ ಬೀಳೀ 
ಕಾಗದದ ಮ್ಯಾಲ ಬಟ್ಟ ಒತ್ತಿಸಿಗೊಬೇಕು. ಆಗ ಮಾತ್ರ ನಾ ಬರದು ಕೊಟ್ಟ 
ತಗಾಯಿ ಅರ್ಜಿ ಕೈಯಾಗ ತೊಗೊಂಡಿರಬೇಕು. ಬಿಳೇಕಾಗದದ ಮ್ಯಾಲೆ ಸಹಿ 
ಮಾಡಿಸಿಕೊಂಡು, ಆ ಕಾಗದಾ ಅರ್ಜಿಗೆ ಹಚ್ಚಿ ಕಳಿಸಬೇಕು. ನಾ ಬರದ 
ಇನ್ನೊಂದು ತಗಾಯಿ ಅರ್ಜಿಗು ಕೆಲವು ಸಹೀ ಮಾಡಿಸಿ ಇದರ ಜೋಡೀನ 
ಕಳಿಸಿಬಿಡತೀನಿ. ಜನರಿಗೆ ಮೋಸಮಾಡಿ ಕೆಲಸಾ ಮಾಡಿದಿವಿ ಅಂತ 
ಅನಿಸಿಗೊಳ್ಳೋದು ಬ್ಯಾಡ ಎಂದಿಷ್ಟು ಹೇಳಿ ಶೇಷಪ್ಪ ಗೌಡರ ಮನೆಯಿಂದ 
ಹೊರಬಿದ್ದ. 

ದಾರಿಯಲ್ಲಿಯೇ ಗೋಪಕೃಷ್ಣನ ಗುಡಿ. ಶೇಷಪ್ಪ ಅದರ ಹತ್ತಿರ ಬಂದಾಗ 
ಯಾರೋ ಭಕ್ತರು ಗಂಟೆ ಬಾರಿಸಿದ ಸಪ್ಪಳ ಕಳಿದವನೇ ಮೇಲೆ ನೋಡಿದ. 
ಬಾಳಾಚಾರ್ಕರು ಅಲ್ಲಿಯೇ ಇದ್ದರು. ಅವರನ್ನು ನೋಡಿ ಕೈಮುಗಿದು ನಮಸ್ಕರಿಸಿದ. 

“ಬಾರೋ ಶೇಷಪ್ರ ಒಂದು ಘಳಿಗಿ ಕೂತು ಹೋಗಲ್ಲ” ಎಂದು ಆಚಾರ್ಕರೇ 
ಕರೆದದ್ದರಿಂದ ನಿರ್ವಾಹವಿಲ್ಲದೆ ಶೇಷಪ್ಪ ಗುಡಿಯ ಪಾವಟಿಗೆಗನ್ನೇರಿದ. 

“ಯಾಕೋ ಒಳೇ ಅವಸರದಿಂದ ಹೊಂಟ್ವಾಂಗಿತ್ತು ಸ್ಟಾರೀ? ಇಕಡೆ 
ಎಲ್ಲೆ ಗೌಡರ ಮನಿಗೆ ಹೋಗಿದ್ದೇನು?” ಅಚಾರ್ಕರು ಮಾತು ಪ್ರಾರಂಭಿಸಬೇಕೆಂದು 
ಸಹಜ ಕುತೂಹಲದಿಂದಲೇ ಕೇಳಿ, ನಶ್ಯದ ಬುರುಡೆಗಾಗಿ ಶೇಷಪ್ಪನೆದುರು 
ಕೈಚಾಚಿದರು. 

ತಮ್ಮ ಗುಟ್ಟು ಇಷ್ಟು ಬೇಗ ಇವರಿಗೆ ತಿಳಿದದ್ದಾದರೂ ಹೇಗೆ ಎಂದು 
ಶೇಷಪ್ಪನಿಗೆ ದಿಗಿಲು ಬಿತ್ತು ಅವನಿಗರಿಯದಂತೆಯೇ ಅವನ ಹುಬ್ಬುಗಂಟಿಕ್ಕಿದವು. 
ನಶ್ಯದ ಚಿಟಿಕೆಯನ್ನೊಮ್ಮೆ ಮೂಗಿನಲ್ಲೇರಿಸಿ, ವಾಡಿಕೆಯಂತೆ ಹುಸಿ-ನಗೆ ನಕ್ಕು 
“ಅದ ಅಲ್ಲ ಆಚಾರ ಕೆಲಸ. ಬರಗಾಲದಾಗ ಜನರು ಕೂಳಿಲ್ಲದ ಸಾಯೋದನ್ನ 


೩೦೮ ಗ್ರಾಮಾಯಣ 


ಕಣ್ಣೀಲೇ ಹ್ಯಾಂಗ ನೋಡಬೇಕು ಹೇಳಿ? ಅದಕ ಪಾರ್ವತೆವ್ನನ ಜೋಡಿ ಸರಕಾರಕ್ಕ 
ಈ ಬಗ್ಗೆ ಒಂದ ಅರ್ಜಿ ಕೊಡಬೇಕಿನಿಸಿತು. ಅದಕ್ಕ ಗೌಡರ ಮನೀಗೆ ಹೋಗಿದ್ದೆ” 
ಎಂದು ಹೇಳಿದ. 

“ಇಂಥಾ ಊರಣಗಾರಿಕಿ ಕೆಲಸಕ್ಕೆ ಅರ್ಜಿ ಕೊಡೋದಿದ್ದರ ಪಾಪ, 
ಪಾರ್ವತೆವ್ವಗ ಯಾಕ ತ್ರಾಸ ಕೊಡಬೇಕೊ? ನಾವೆಲ್ಲಾ ಇಲ್ಲೇನಪಾ? ಇಂಥಾ 
ಕೆಲಸಕ್ಕ ಎಂದಾದರೂ ಅಡ್ಡ ಬಂದೀವೇ? ನೀ ಅರ್ಜಿ ಒಂದು ಬರಿಸಿಕೊಟ್ಟಿದ್ದರ, 
ಜನರ ಸಹಿ ಹಾಕಸೋ ಕೆಲಸಾ ಬೇಕಾದವರು ಮಾಡತಾರ. ಅಲ್ಲೋ, ಮತ್ತ 
ವಾರಸಾ ಪ್ರಕರಣದ ಬಗ್ಗೆ ಏನೋ ಮಾತು ನಡಸಿದ್ದಿ ಅಂತ? ಮೊದಲ 
ಗೌಡರು ಇದ್ದ ಜ್ವಾಳಾ ಊರಿಗೆ ಹಂಚಿ ಸತ್ತು ಹೋದರು. ಈಗ ನೀನು 
ಅಪೀಲು-ಪಪೀಲು, ಮತ್ತೊಂದು-ಮಗದೊಂದು ಅಂತ ಕಾಲಾಗ ಹಾವು ಬಿಟ್ಟು 
ಆ ಹೆಣಮಗಳ ಕಡಿಂದ ದುಡ್ಡ ಉಚ್ಚಬ್ಕಾಡ” ಬಾಳಾಚಾರ್ಕರು ಉದ್ದೇಶವಿರದೆಯೇ 
ನಿಷ್ಠುರವಾಗಿ ಮಾತಾಡಿದರು. 

“ಛೇ ಛೇ ಏನ ಮಾತಾಡತೀರಿ ಆಚಾರ? ನನ್ನ ಮನೀ ಕೆಲಸ ಅಂತ 
ಹೇಳಿ ನಾ ಮಾಡಲಿಕ್ಕೆ ಹತ್ತೀನಿ. ಇನ್ನೇನಪಾ, ನಾಳೆ ಆ ಪ್ರಕರಣದ ಚೌಕಶೀಗೆ 
ಪ್ರಾಂತಸಾಹೇಬರು ಬ೦ದಾಗ ಸರಬರಾಯಿ ವ್ಯವಸ್ಥಾ ಮಾಡಬೇಕಾಗತದ. ಅದರ 
ಖರ್ಚು ಗೌಡಿತಿ ಕೊಡಲಿ ಅ೦ತ ಕೇಳೂದ ಅನ್ಯಾಯ? ಜವಾಬು ತೊಗೊಂಡ 
ಮ್ಯಾಲ, ಆರ್ಡರ ರದ್ದು ಮಾಡಲಿಕ್ಕೆ ನೋಟ ಹಾಕಾವರ ಶಿರಸ್ಕೇದಾರರು, 
ಅವರಿಗೆ ಸ್ವಲಿಲ್ಲಾ ಸ್ಪಲ್ಪ, ಎಲಿ ಅಡಿಕಿ ಮುಟ್ಟಸಬೇಕಂತ ಹೇಳೋದು ಅನ್ಯಾಯ? 
ಅದನ್ನೂ ನನ್ನ ಕೈಲೇನ ಮಾಡೂ ಅಂತಿದ್ದರ ಉಪಾಯ ಇಲ್ಲ” ಶೇಷಪ್ಪ 
ಅಕ್ಕಸದಿ೦ದ ಎಲ್ಲವನ್ನೂ ಮಾತಾಡಿದ. 

“ನಿನ್ನೇ ಅಜರಾಣಿ ಊರಿನ ನಾಲ್ಕು ಸಂಭಾವಿತ ಹಿರೇರು ಬಂದಾರ. 
ಲಿಂಗಪ್ಪನ ತಂದಿಗೆ ಜಡ್ಡಾಗೇದ೦ತ. ಅವನ್ನ ಕರಕೊಂಡ ಹೋಗಲಿಕ್ಕೆ ಬಂದಾರ. 
ಮೊದಲಿನ ಸ್ಥಿತಿ ಈಗ ಉಳದಿಲ್ಲ. ಲಿಂಗಪ್ಪ ತಾನಾಗೇ ಈಗ ವಾರಸಾ ಹಕ್ಕು 
ಬಿಟ್ಟುಗೊಟ್ಟು ಹೋಗೋ ವಿಚಾರದಾಗ ಇದ್ದಾನ. ಅಪೀಲು ಅವನ ಎರುದ್ಧ 
ಆದರೂ ಸಂತೋಷನ ಅಂವಗ. ಅದಕ್ಕ ಅಪೀಲು ಗೆದ್ದ ತಿರೋದರೊಳಗ 
ಏನೂ ಮಹತ್ತ್ವ ಉಳದಿಲ್ಲ ಶೇಷಪ್ಪ” ಬಾಳಾಚಾರ್ಯರು ಹಗುರಾಗಿಯೇ ಹೇಳಿ 
ಶೇಷಪ್ಪನ ಯೋಜನೆಗಳನ್ನೆಲ್ಲ ವಿಫಲಗೊಳಿಸಲು ಪ್ರಯತ್ನಿಸಿದರು. 

“ಕುರುಡ ಬಯಸೋದೇನು ಆಚಾರ. ಎರಡು ಕಣ್ಣು. ಪಡದಪ್ಪ ಒಬ್ಬಾಂವ 
ಹೋದ. ಇನ್ನು ಲಿಂಗಪ್ಪನೂ ಹೋದಾ ಅಂದರ ನಿಶ್ಚಿಂತಿ ಆತು. 


ಗ್ರಾಮಾಯಣ ೩೦೯ 


ಪ್ರಾಂತಸಾಹೇಬರು, ಶಿರಸ್ತೇದಾರರು ಇವರಿಗೆ ಬೆಣ್ಣಿ ಹಚ್ಚೂ ಉಸಾಬರಿ ತಪ್ಪಿದ್ದಾಂಗ 
ಆತು. ಅದಿರಲಿ ಮುಖ್ಯ ವಿಷಯ ಅಂದರ ಬರಗಾಲದಿಂದ ತ್ರಾಸ ಆದದ್ದರ 
ಬಗ್ಗೆ ಸರಕಾರಕ್ಕ ಅರ್ಜಿ ಕಳಸಬೇಕಾಗೇದ, ನಾ ಅರ್ಜಿ ಬರಸಿ ಕಳಸತೀನಿ. 
ನೀವ ಸ್ವತಃ ಸಹಿ ಮಾಡಸರಿ. ಆ ಅರ್ಜಿ ಮಂಜೂರಿ ಬಗ್ಗೆ ಶಿರಸ್ನೇದಾರರಿಗೆ 
ಹೇಳಿಕೊಳ್ಳೋದು ಜರೂರ ಆದ ಅಂತ ಅನಸತದ. ನೀವೇನಂತೀರಿ?” ಶೇಷಪ್ಪ 
ಹೊಟ್ಟೆಯೊಳಗಿನ ಕಹಿಯೆಲ್ಲ ಪ್ರಯತ್ನಪೂರ್ವಕವಾಗಿ ಅಡಗಿಸಿ ಕೇಳಿದ. 

“ಅದಕ್ಕಾರು ಬ್ಯಾಡಂದಾರು ಶೇಷಪ್ಪ ನೀನೂ ಶಿರಸ್ನೇದಾರರಿಗೆ ತಿಳಿಸಿ 
ಹೇಳು. ಪ್ರಾಂತಸಾಹೇಬರು ಇಲ್ಲಿ ಬ೦ದ ಕಾಲಕ್ಕೇ ಇಂದುಪುರದ ಮಹಾರಾಜರೂ 
ಬರೋವರಿದ್ದಾರ೦ತ. ಅವರ ಕಾರಭಾರಿ ಕಡಿಂದ ಶ್ಯಾಮರಾಯಗ ಪತ್ರ ಬಂದದ. 
ಬರಗಾಲ ಸಹಾಯದ ಬಗ್ಗೆ ಪ್ರಾಂತಸಾಹೇಬರಿಗೆ ಅವರ ಕಡಿಂದ ಹೇಳಸೋದೂ 
ಸಾಧ್ಯ ಅದ. ನಿನ್ನ ಶಿರಸ್ನೇದಾರರ ಶಂಖದಿ೦ದನ ನೀರು ಬೀಳಬೇಕೂ ಅಂಬೋ 
ವಿಧಿ ಏನ ಇಲ್ಲಲ್ಲ? ಹೇಳತಿದ್ದರ ಹೇಳಲಿ, ಆದರ ಅದಕ್ಕೂ ರೊಕ್ಕಾ ಅಂದರ 
ಮಾತ್ರ ಬ್ಯಾಡ.” 

ಕೆಲ ಹೊತ್ತು ಇಬ್ಬರೂ ಸುಮ್ಮನಿದ್ದರು. ನಶ್ಯದ ವಿನಿಮಯವಾಯಿತು. 
ಶೇಷಪ್ಪನಿಗೆ ಇನ್ನೊಂದು ಮಹತ್ತ್ವದ ಸುದ್ದಿಯನ್ನು ಆಚಾರ್ಕರೆದರು ಒಡೆಯುವದಿತ್ತು 
ಸ್ಪಲ್ಪ ಹೊತ್ತು ತಡೆದು ಹೇಳಿದ: “ಅದೆಲ್ಲ ಸರಿ ಆಚಾರ. ಆದರ ದಾದಾಗ ಶಿಕ್ಷಾ 
ಮಾಡಿಸೇ ತೀರಬೇಕೂ ಅಂತ ಪಾರ್ವತೆವ್ವನ ಅಭಿಪ್ರಾಯದ. ಅದೇನೋ 
ಕಾರುಹುಣ್ಣಿವ್ಯಾಗ ಪ್ರಕರಣ ಆತಂತ, ಆವೊತ್ತು ನಾನು ಇದ್ದಿಲ್ಲ ಊರಾಗ. 
ಜಮಾಬಂದಿಗೆ ಅಂತ ಹೋಗಿದ್ದೆ.” 

ಅಚಾರ್ಯರಿಗೆ ಶೇಷಪ್ಪನ ಈ ಮಾತುಗಳೇ ಕರ್ಣಕಠೋರವೆನಿಸಿದವು. 
ಪಾರ್ವತೆವ್ವನ ಮನಸ್ಸು ದಾದಾನ ವಿಷಯಕ್ಕೇನೋ ಕಲುಷಿತವಾಗಿದೆ. ಆದರೆ 
ಅವನಿಗೆ ಶಿಕ್ಷೆ ಮಾಡಿಸಿಯೇ ತೀರಬೇಕೆಂಬ ಹಟ ಹುಟ್ಟುವದು ಸಾಧ್ಯವೇ? 
ಶೇಷಪ್ಪನೇ ಆ ಊರಿಗೆ ಪುಟಗೊಟ್ಟಿರಬಹುದೇ? ಕಾರಹುಣ್ಣಿಮೆಯ ದಿನ ಈ 
ಮಾಹಾನುಭಾವ ಊರಲ್ಲಿ ಇಲ್ಲದಿದ್ದುದೇ ನೆಟ್ಟಗಾಯಿತು. ಇಲ್ಲದಿದ್ದರೆ ಆ ದಿನ 
ಅಗಸೆಯ ಮುಂದೆಯೇ ರಕ್ತದ ಕಾಲುವೆ ಹರಿಯಬಹುದಿತ್ತು. ಶೇಷಪ್ಪ ಬೀಸುವ 
ಬಲೆಯೇ ದೊಡ್ಡದು. ಅದರಲ್ಲೀಗ ದಾದಾ ಸಿಕ್ಕಿಬಿದ್ದಿದ್ದಾನೆ. ಅವನನ್ನು ಜೇಲಿಗೆ 
ಕಳಿಸುವಂತೆ ಮಾಡಿ ಗೌಡಿತಿಯ ಕಡೆಯಿಂದ ಹಣ ಹೊರಡಿಸುವ 
ಯೋಚನೆಯಲ್ಲಿದ್ದಾನೆ. 

“ಅಲ್ಲೋ ಶೇಷಪ್ರ ಆ ಹುಡುಗ ಜೇಲಿಗೆ ಹೋಗಬೇಕೂ ಅಂತ ಮನಸಾ 


೩೧೦ ಗ್ರಾಮಾಯಣ 


ನಿನಗನಸತದೇನು?” ಎಂದು ಅಂತಃಕರಣ ಕರಗಿ ಆಚಾರ್ಯರು ಕೇಳಿದರು. 

“ಎಂಥಾ ಮಾತು ಹೇಳತೀರಿ ಆಚಾರ! ಹಾಂಗಿದ್ದರ ಅವನ ಜಾಮೀನಿನ 
ಮ್ಯಾಲೆ ಬಿಡಿಸಲಿಕ್ಕೆ ಕೈಖರ್ಚು ಮಾಡಿಕೊಂಡು ಕೋರ್ಟು-ಕಚೇರಿ ಅಡ್ಡಾಡತಿದ್ದೆನೇ? 
ನಾವು ಮಾಡೋದು, ಒಂದು, ಅದು ಆಗೋದು ಇನ್ನೊಂದು. ಗೌಡಿತಿ ಪಾಪ, 
ಹೆಣಮಗಳು; ಮಕ್ಕಳು ಅಲ್ಲವಯಿ; ದೊಡ್ಡ ಆಸ್ಥಿ. ಇಂಥಾ ಪರಿಸ್ಥಿತಿಯೊಳಗ 
ದಾದಾನಂಥಾ ಖಂಬೀರ ಹುಡುಗ ಆಕಿ ಬೆಂಬಲಕ್ಕಿರೋದ ಯೋಗ್ಯ. ಆದರ 
ಯಾಕೋ ಪಾರ್ವತೆವ್ವ ಹಟಾನ ಹಿಡಿದಾಳ. ಅಂವಾ ಗೌಡರ ಮನೆತನದ 
ಮರ್ಯಾದಿಗೇ ಧಕ್ಕೀ ತಂದಾ ಅಂತ ಹುಚ್ಚು ತಲ್ಯಾ ತುಂಬಿಕೊಂಡಾಳ. ನನಗೇನ 
ಮಾಂಡತೀರಿ9?” ಶೇಷಪ್ಪ ಬಣ್ಣದ ಮಾತುಗಳನ್ನಾಡಿದ. 

“ಈ ಹಟಾ ನೆಟ್ಟಗಲ್ಲ ಅ೦ತ ಪಾರ್ವತೆವ್ವಗ ತಿಳಿಸಿ ಹೇಳಬೇಕು ಶೇಷಪ್ಪ. 
ಇಷ್ಟೂ ಮೀರಿ ಹಟಾ ಹಿಡಿದರ, ಈ ಪ್ರಕರಣದಾಗ ದಾದಾ ಉಳಿಯೂ ಹಂಗ 
ನೀ ನೋಡಿಕೊಬೇಕು. ದಾದಾನ್ನ ಉಳಿಸಿತೀನಿ ಅ೦ತ ನನ್ನೆದುರಿಗೆ ವಚನ 
ಕೊಟ್ಟೀ ನೆನಪದೆನೊ ಇಲ್ಲೋ ನಿನಗ?” 

ಶೇಷಪ್ಪನಿಗೆ ಈ ಮಾತು ನೆನಪಿತ್ತು. ಹದಿನೈದು ವರ್ಷಗಳ ಕುಲಕರ್ಣಿಕಿ 
ಅವಧಿಯಲ್ಲಿ ಒಂದು ಸಣ್ಣ ವಿವರವನ್ನೂ ಅವನು ಮರತಿರಲಿಲ್ಲ. ಅವನ 
ದಪ್ತರದಂತೆಯೇ ಅವನ ತಲೆಯೂ ಚಿತ್ರವಿಚಿತ್ರಾದ ಸಂಗತಿಗಳ ಸಂಗ್ರಹವಾಗಿತ್ತು. 
ಪಾದಳ್ಳಿಯಲ್ಲಿ ಪ್ರತಿಯೊ೦ಂದುಮನೆಯಲ್ಲಿಯ ಛಿದ್ರಗಳೂ, ಅನರ್ಥಗಳೂ ಅವನ 
ಕಣ್ಣು ತಪ್ಪಿಸುತ್ತಿರಲಿಲ್ಲ. ಹತ್ತುವರ್ಷಗಳ ಹಿಂದೆ ಯಾವ ಜಮೀನು ಯಾರ 
ಹೆಸರಿನಲ್ಲಿ ಸುಳ್ಳು ದಾಖಲಾಗಿದೆಯೆಂದು ಕೇಳಿದರೆ ಬಾಯಿಂದಲೇ 
ಹೆಸರು,ತಾರೀಖು, ವಾರ, ತಿಥಿಗಳನ್ನೂ ಕೊಡಬೇಕಾದರೆ ಹೇಳುತ್ತಿದ್ದ ಅಂದಮೇಲೆ 
ತಾನು ಕೊಟ್ಟ ವಚನವನ್ನೇ ಮರೆಯುವದೆಂದರೇನು9 

ಶೇಷಪ್ಪ ಮರೆತಿರಲಿಲ್ಲ. ಅದರ ಜೊತೆಗೆ ಇನ್ನೊಂದು ಸಂಗತಿಯನ್ನೂ 
ಮರೆತಿರಲಿಲ್ಲ. ಶ್ಯಾಮರಾಯನ ಪಾಳಿತನಗೆ ನೇಮಣೂಕಿ ಆಗಬೇಕೆಂದು 
ಆಚಾರ್ಯರನ್ನು ಕೇಳಿದಾಗ “ಅಂವಾ ಬಂದರೇ ಬರಲಿ ನೋಡೋಣ” ಎಂದು 
ಅವರೇ ಹೇಳಿದ್ದರು. ಶ್ಯಾಮರಾಯ ಈಗ ಬಂದಿದ್ದಾನೆ. ಪಾಳೀ ನೋಟೀಸು 
ಅವನ ಹೆಸರಿನಲ್ಲಿ ಹೊರಟಿದೆಯೆಂದು ಸುದ್ದಿಯೂ ಬಂದಿದೆ. ನಾಳ ಪ್ರಾಂತ 
ಸಾಹೇಬರು ಬಂದಾಗ ಅವನ ನೇಮಣೂಕಿ ಆದರೂ ಆಗಬಹುದು. ಅಂದಮೇಲೆ 
ಈಗ ಆಚಾರ್ಯರೆನ್ನವುದಾದರೂಏನು? ಶೇಷಪ್ಪ ಅವರ ಬೆರಳನ್ನೇ ನೇರವಾಗಿ 
ಅವನ ಕಣ್ಣಲ್ಲಿ ತಿವಿದ. 


ಗ್ರಾಮಾಯಣ ೩೧೧ 


“ನೋಡೋಣ ಅಂತ ಅಂದಿದ್ದೆ ಶೇಷಪ್ಪ ಆದರ ಅದರ ಅರ್ಥ ನಿನ್ನ ಆ 
ಜಾಗಾಕ್ಕ ನೇಮಣೂಕಿ ಮಾಡಸತೀನಿ ಅ೦ತ ಹೇಳಿದ್ದಾಂಗಲ್ಲ. ಶ್ಯಾಮರಾಯನ್ನ 
ಒಂದು ಮಾತ ಕೇಳಬೇಕಾಗಿತ್ತು. ಕೇಳಿದೆ. ತಾನ ಪಾದಳ್ಳಿಗೆ ನೇಮಣೂಕಿ 
ಮಾಡಿಸಗೋತೀನಿ ಅಂತ ಅಂವಾ ಹೇಳಿದ ಅದನ್ನೂ ನಿನಗ ತಿಳಿಸಿದೆ. ಇದಕ್ಕಿಂತಾ 
ಹೆಚ್ಚು ನಾ ಏನು ಮಾಡಬೇಕು?” ಆಚಾರ್ಯರು ಸಮರ್ಥನೆ ಮಾಡಿಕೊಂಡರು. 

“ಮಾತು ಹೊಳ್ಳಸಲಿಕ್ಕೆ ನಾನು ನಿಮಗೇನು ಕಡಿಮಿ ಅಂತ ತಿಳೀಬ್ಯಾಡಿ 
ಆಚಾರ. ಜಾಮೀನ ಕೊಟ್ಟು ದಾದಾನ ವಾರಂಟಿನ ಹೆದರಿಕೆ ತಪ್ಪಸತೀನಿ ಅಂತ 
ನಾನು ವಚನ ಕೊಟ್ಟಿದ್ದೆ. ಅದರಂತೆ ನಡದೆ. ಇನ್ನ ಅವನ ಬಿಡುಗಡೆ 
ಮಾಡೋದೂಮ್ಯಾ ಜಿಸ್ಟೇಟರ ಕೆಲಸ. ಅದರಾಗ ನಾ ಏನು ಮಾಡಲಿ?” 

ಆಚಾರ್ಯರಿಗೆ ತ "ಮಾತಿನ ಪೆಟ್ಟು ತಾಕಿತು. ಪಡದಪ್ಪ ಬಾಪೂಸಾಹೇಬರನ್ನು 
ಊರು ಬಿಟ್ಟು ಓಡಿಸುವುದು ೫ ಸಾಧ್ಯವಾಗಿತ್ತು. ಆದರೆ ಶೇಷಪ್ಪ ಊರ ವತನದಾರ. 
ಪಾದಳ್ಳಿಗೂ ಅವನಿಗೂ ಜನ್ಮಾಂತರ ಸಂಬಂಧವಿದೆ. ಅಂತೂ ಸಮಸ್ಯೆಯೇನೂ 
ಬಗೆಹರಿದಂತಾಗಲಿಲ್ಲ. ಪರಿಸ್ಥಿತಿ ಹೆಚ್ಚು ಹೆಚ್ಚು ನಾಜೂಕಾಗುತ್ತಲೇ ನಡೆದಿದೆ. 
ಆಚಾರ್ಯರು ಸುಮ್ಮನಾದರು. 

“ಇಲ್ನೋಡ್ರಿ ಆಚಾರ ಶ್ಯಾಮರಾಯ ಬಾಪೂಸಾಹೇಬನ್ನ ವಾಡೇ ಬಿಟ್ಟು 
ಓಡಿಸಿದಾ, ಕರಿಹರಿದ ಎತ್ತು ವಾಡೇಕ್ಕ ತಂದು ಕಟ್ಟಿದಾ, ಅದಕ್ಕವಾ ಭಾಳಾ 
ಯೋಗ್ಯತಾ ದಾವಾ ಅಂತ ನೀವು ತಿಳೀಬಹುದು. ಆದರ ಅದಲ್ಲ ಅಂವಗ 
ಸಾಧ್ಯ ಆದದ್ದು, ನಾ ಅವನ ಕೆಲಸದೊಳಗ ಅಡ್ಡ ಬರಲಿಲ್ಲಾ ಅಂತ ಇದನ್ನ 
ನೀವು ಮರೀಬ್ಕಾಡಿ. ಇದನ್ನ ಶ್ಯಾಮರಾಯಗ ಹೇಳಿ, ಅಂವಾ ಕೇಳದಿದ್ದರೆ 
ನಿಮ್ಮಂಥವರು ಅಂವನ್ನ ಕಟ್ಟಿಗೊಂಡು ಮುಂದ ಬರಬಾರದು.” ಆಚಾರ್ಯರು 
ಈ ಮಾತಿಗೆ ನೊಂದುಕೊಂಡರು. ಶೇಷಪ್ಪ ಎಷ್ಟಾದರೂ ಆಚಾರ್ಯರಿಗಿ೦ತ ಹತ್ತು 
ಹನ್ನೆರಡು ವರ್ಷ ಚಿಕ್ಕವ. ಅವನಿಂದಲೂ "ಬುದ್ಧಿ "ಹೇಳಿಸಿಕೊಳ್ಳುವಂಥ ಪ ಪ್ರಸಂಗ 
ಬಂದಿತ್ತು. ಅಂತಲೇ ನೊಂದ ದನಿಯಲ್ಲಿಯೇ "ಹೇಳಿದರು. 

“ನೋಡು ಶೇಷಪ್ಪ, ನೀನೂ ವತನದಾರ, ಅವನೂ ವತನದಾರ. ಇಬ್ಬರೂ 
ಅತಿರಥಿ-ಮಹಾರಥಿ ಇದ್ದಾಂಗ ಇದ್ದೀರಿ. ನಾನು ಯಾವ ಗೊಡವಿಗೂ ಬರೂದಿಲ್ಲ. 
ನೀವೇ ನಮ್ಮನ್ನ ಕರಸಿ ಇಲ್ಲದ ಪೇಚಿಗೆ ಹಾಕತಿರತೀರಿ. ಕರಸಿದರೂ ನಾ 
ಬರಬಾರದು ಅಂತ ನೀ ಹೇಳಿದ್ದಾಂಗ ಆತು. ನೆಟ್ಟಗದ. ನನಗಿದೂ ಮೊದಲ 
ತಿಳೀಬೇಕಾಗಿತ್ತು ಬುದ್ಧಿ ತಡ ಆಗಿ ಬಂತು. ಅಂತೂ ಪಾದಳ್ಳಿಯೊಳಗ ಪಕ್ಷ 
ಪಂಗಡ ಹೊತ್ತೇ ಜನಾ ಹುಟ್ಟಿ ಬರತಾರೋ, ಏನ ಅವರು ಕುಡಿಯೋ 


೩೧೨ ಗ್ರಾಮಾಯಣ 


ನೀರಿನ್ಯಾಗ, ಉಣ್ಣೋ ಅನ್ನದಾಗ ಈ ಗುಣ ಹುಟ್ಟ ರಕ್ತಗತ ಆಗತದೋ 
ತಿಳೀದ್ದಾಂಗ ಅದ. ಊರೆಲ್ಲ ಇದರ ಸಲುವಾಗೇ ಸುಟ್ಟ ಹೋತು. ಇನ್ನೇನು 
ಮತ್ತ ಹೊಸಾ ತೊಡಕು ಎದ್ದು ನಿಲ್ಲತಾವೋ ನೋಡಬೇಕು. ಆತು. ಶ್ರೀಹರಿ 
ಇಚ್ಛಾ ಇದ್ದಾಂಗ ಆಗತದ” ಎಂದು ನಿಟ್ಟುಸಿರಿಟ್ಟರು. 

“ಆಹಾ ಅದು ಖರೇ ನೋಡರಿ ಆಚಾರ. ಏನ ಮಾಡತೀರಿ ಅದನ್ನ 
ತೊಗೊಂಡು ಎಲ್ಲಾ? ನಶ್ಯಾ ಹಿಡೀರಿ, ನನಗೂ ಹೊತ್ತಾತು ಹೋಗಬೇಕಾಗೇದ” 
ಎ೦ದು ಹೇಳಿ ಶೇಷಪ್ಪ ಆಚಾರ್ಯರಿಗೆ ನಶ್ಯಕ್ಕೆ ಆಗ್ರಹ ಮಾಡಿದ. ಆಚಾರ್ಯರು 
ಯಾಂತ್ರಿಕವಾಗಿಯೇ ಅದನ್ನು ತೆಗೆದುಕೊಂಡರು. ಶೇಷಪ್ಪನಿಗೆ ತನ್ನ ಗುಳಿಗೆ 
ನಾಟಿತೆನಿಸಿತು. ಏನೇ ಮಾಡಿ ಈ “ಆಚಾರಿ'ಯನ್ನು ಹೊರಗಿಡಬೇಕಾಗಿತ್ತು. 
ಅದು ಸಾಧಿಸಿತೆಂದುಕೊಂಡ. 

ಆಗಲೇ ನಾಲ್ಕು ತಾಸು ಹೊತ್ತೇರಿತ್ತು. ಜ್ಯೇಷ್ಠಮಾಸ. ಮುಂಗಾರು 
ವಿಪಲವಾಗದ ವಚನದಂತೆ ಬ'ವಿಷ್ಯಪೂರ್ಣವಾಗಿತ್ತು. ಮೋಡ 
ಮುಸುಕಿಕೊಂಡಿದ್ದರಿಂದ ಸೂರ್ಯನ ಬೆಳಕಿಗೆ ಅವಕಾಶವಿರಲಿಲ್ಲ. ಆಗಾಗ 
ಸಣ್ಣಾಗಿ ಜಡಿಮಳೆ ಹನಿಯುತ್ತಿತ್ತು ನಿಲ್ಲುತ್ತಿತ್ತು ಆಚಾರ್ಯರ ಮನಸ್ಸು ದೇಹಗಳೆರಡೂ 
ದಣಿದಿದ್ದವು. ಸ್ವಲ್ಪ ಬಿಸಿಲು ಬಿದ್ದರೆ ಮನೆಗೆ ಹೋಗಬಹುದೆಂದು ಅವರು 
ಕಾದು ಕುಳಿತಿದ್ದರು. ಅರ್ಜಿ ಬರೆಸಿ ಹಾಕುವ ಗಡಿಬಿಡಿ ಇದ್ದುದರಿ೦ದ ಶೇಷಪ್ಪ 
ಹೊರಟ. ಉದುರುತಿದ್ದ ಜಡಿಮಳೆಯಾಗಲಿ, ಮಬ್ಬು ಕವಿದ ಆಕಾಶವಾಗಲಿ 
ಅವನ ಲಕ್ಷ್ಯದಲ್ಲಿರಲೇ ಇಲ್ಲ. ಅವನ ಕಣ್ಣೆದುರಿಗಿದ್ದ ಸಂಗತಿ ಒಂದೇ ಒಂದು. 
“ಶ್ಯಾಮರಾಯ ಊರಿಗೆ ಹೊಸಬ; ಅಂತಲೇ ಕುಲಕರ್ಣಿಕಿಗೆ ಅಯೋಗ್ಯ 
ಜನರು. ಅವನ ಎರುದ್ಧ ನಿಂತಿರುವಾಗ ಅವನ ನೇಮಣೂಕಿಯಾಗುವದು 
ಸಾಧ್ಯವಿಲ್ಲ” ಎಂದು ಬರೆದ ಮಾಮಲೇದಾರರ ಆರ್ಡರು ಅವನ ಕಣ್ಣ ಮುಂದೆ 
ಕುಣಿಯುತ್ತಿತ್ತು. ಆದಷ್ಟು ಬೇಗ ಆ ಕನಸು ನನಸಾಗಲೆಂದು ಹಾರೈಸುತ್ತಿದ್ದ. 

ಇದೇ ಉತ್ಸಾಹದಲ್ಲಿ ಮನೆ ಮುಟ್ಟದ. ಮಧ್ಯಾಹ್ನದ ಹೊತ್ತಿಗೆ 
ಅರ್ಜಿಗಳೆರಡನ್ನೂ ಪಾರ್ವತೆವ್ಪನಿಗೆ ತಿಳಿಸಿದಂತೆ ಬರೆಸಿ ಗೌಡರ ಮನೆಗೆ 
ಕಳಿಸಿಕೊಟ್ಟ 

೨೮ 

ಕನ್ಯಾಗತದ ನಿಮಿತ್ತ ಕೃಷ್ಣಾನದಿಯ ದಡದಲ್ಲಿರುವ ಪಾದಳ್ಳಿಗೆ ಬಂದಾಗ, 
ಅನಾಯಾಸವಾಗಿ ತೀರ್ಥಶ್ರಾದೃ, ಗಂಗಾಸಮಾರಾಧನೆ ಮುಗಿಸಿಕೊಂಡು 
ಬಂದರಾಯಿತೆಂದು ಮಾಮಲೇದಾರ ಕೃಷ್ಣರಾಯರು ಕುಟುಂಬಸಮೇತ ಪಾದಳ್ಳಿಗೆ 


ಗ್ರಾಮಾಯಣ ೩೧೩ 


ಆಗಮಿಸಿದರು. ಶೇಷಪ್ಪ ಈ ಮೊದಲೇ ಆಮಂತ್ರಣವನ್ನು ಕೊಟ್ಟುಬಿಟ್ಟಿದ್ದ; ಸರಕಾರೀ 
ಕೆಲಸವೂ ಇಲ್ಲದಿರಲಿಲ್ಲ. ಕೆಲವೊಂದು ಪ್ರಕರಣಗಳ ಚೌಕಾಶಿ ಮಾಡುವದಿತ್ತು. 
ಅಂತೂ ಮಾಮಲೇದಾರರು ಕುಟುಂಬಸಮೇತ ಸವಾರಿಗಾಡಿಯಿಂದ ಚಾವಡಿಯ 
ಮುಂದೆ ಇಳಿದಾಗ, ಪ್ರವಾಸದ ಯಾವ ಶ್ರಮವೂ ಅವರಿಗಾಗಿರಲಿಲ್ಲ. ಅವರ 
ಅಡಿಗೆಯವನು ಈ ಮೊದಲೇ ಬ೦ದು ಶಾಲೆಯ ಬದಿಗಿರುವ ಧರ್ಮಸಾಲೆಯ 
ಕೋಣೆಯನ್ನು ಅಡಿಗೆಮನೆಯನ್ನಾಗಿ ಪರಿವರ್ಶಿಸಿದ್ದ. ಸಾಲೆಯಲ್ಲಿ ತಾತ್ಪೂರ್ತಿಕವಾಗಿ 
ದೊಡ್ಡ ಗುಡಾರಗಳನ್ನು ಕಟ್ಟಿ ಒಂದು ಭಾಗದಲ್ಲಿ ಮಾಮಲೇದಾರರ ಕಚೇರಿ, 
ಇನ್ನೊಂದು ಭಾಗದಲ್ಲಿ ಅವರ ರಾಣೀವಾಸ, ಮತ್ತೊಂದು ಭಾಗದಲ್ಲಿ “ಜವಾಬನಿಶಿ' 
ಕಾರಕೂನನ ಕಚೇರಿ ಹೀಗೆ ವ್ಯವಸ್ಥೆಯಾಗಿತ್ತು. ಮಾಮಲೇದಾರರಿಗೆ ಅದನ್ನೆಲ್ಲ 
ನೋಡಿ ತಮ್ಮ ಅಧಿಕಾರ ಬಲದ ಬಗ್ಗೆ ಮತ್ತೆ ಮನವರಿಕೆಯಾಯಿತು. 

ಸರಕಾರೀ ಕೆಲಸ ತನ್ನ ದಾರಿ ತಾನು ಹಿಡಿದು ಹೋಗಬಹುದು. ಆದರೆ 
ಕನ್ಮಾಗತದ ಧಾರ್ಮಿಕ ವಿಧಿಗಳಿಗೆ ಮಾಮಲೇದಾರರೇ ಸ್ವತಃ ವಿಚಾರಮಾಡಬೆಕಲ್ಲ[ 
ತೀರ್ಥಶ್ರಾದ್ಧವಿಧಿ ತೀರಿಸಲು ಕಟ್ಟಿ ಮನೆತಸ್ಥ ಆಚಾರ್ಯರಾದ ಬಾಳಾಚಾರ್ಕರಿಗೆ 
ಮಾಮಲೇದಾರರಿಂದ ಕರೆ ಹೋಯಿತು. ಎಲ್ಲ ದೊಡ್ಡ ಪಗಾರದ 
ಕಾಮುದಾರರಂತೆಯೇ ಮಾಮಲೇದಾರರು ನಿಷ್ಠಾ ವಂತ ಧಾರ್ಮಿಕರಾಗಿದ್ದರು. 
ವೃತ್ತಿಗೆ ಸಹಜವಾದ ಆಸ್ತಿಕತೆ ಅದು. ಇಂದು ದೇವರಿಲ್ಲವೆಂದರೆ ನಾಳೆ ಕಲೆಕ್ಟರನೂ 
ಇಲ್ಲವೆನ್ನಬೇಕಾದೀತು-ಮಾಮಲೇದಾರರು ತಮ್ಮೆದುರಿಗೂ ತಾವು ಹೇಳದ ವಾದ 
ಅವರ ಮನಸ್ಸಿನಲ್ಲಿಯೇ ಸುಳಿದಾಡುತ್ತಿತ್ತು ಆಚಾರ್ಯರು ಸಾಲೆಯಲ್ಲಿ ಪ್ರವೇಶಿಸಿದಾಗ 
ಮಾಮಲೇದಾರರು ಕಡುಭಕ್ತಿಯಿಂದ ಅವರಿಗೆ ವಂದಿಸಿದರು. ಆಚಾರ್ಯರು 
ಆಶೀರ್ವಚನ ಶ್ಲೋಕಗಳನ್ನು ಹೇಳಲೇಬೇಕಾಯಿತು. 

ತೀರ್ಥಶ್ರಾದ್ಧವಿಧಿಗಳೇನು ಎಂಬ ಪ್ರಶ್ನೆ ಬಂತು. ಅದಕ್ಕುತ್ತರವೂ ಅಷ್ಟೇ 
ಔಪಚಾರಿಕವಾಗಿಯೇ ಬಂದಿತು. ಶ್ರಾದ್ಧದ ಹಿ೦ದಿನ ದಿನ ಉಪವಾಸವಿರಬೇಕು, 
ನದಿಯ ದಂಡೆಯಲ್ಲಿ ಮುಂಡನವಾಗಬೇಕು, ಮರುದಿನ ಶ್ರಾದ್ಧ ವಿಧಿ, ಅದರ 
ಮರುದಿನ ಗಂಗಾ ಸಮಾರಾಧನೆ, ಇದು ಶಾಸೊ ೀಕ್ರವಿಧಾನ. ಆದರೆ 
ಮಾಮಲೇದಾರರು ಸರಕಾರೀ ನೌಕರರು, ವೇಳೆಯನ್ನು ತಾಸಿನಲ್ಲಿ ತೂಗಿ 
ಲೆಕ್ಕಹಾಕುವವರು-ಮೂರು ದಿನ ಮೊಕ್ಕಾಂ ಹಾಕುವದು ಸಾ ಸಾಧ್ಯ? ಆದ್ದರಿಂದ 
ಶ್ರಾದ್ಧವಿಧಿಯನ್ನು ಇಂದೇ ಮುಗಿಸಿ. ನಾಳೆ ಗಂಗಾ ಸಮಾರಾಧನೆಯನ್ನು 
ಮುಗಿಸಿಬಿಡಬೇಕೆಂದು ಹೇಳಿ ಆಚಾರ್ಯರು ಸುಮ್ಮಗಾದರು. ಎರಡೂ ಚಿತ್ರಗಳನ್ನು 
ಮಾಮಲೇದಾರರ ಕಣ್ಣೆದುರಿಗಿಟ್ಟು ಬೇಕಾದ್ದನ್ನು ಆರಿಸಿಕೊಳ್ಳಲಿ ಎಂಬ 
ನಿರ್ಲಿಪ್ಪಭಾವದಿಂದ ನಿಂತರು. 


೩೧೪ ಗ್ರಾಮಾಯಣ 


ಮಾಮಲೇದಾರರು ಕ್ಷಣಹೊತ್ತು ಗುಣಗುಣಿಸಿ ಗುಡಾರದ ಮರೆಯಲ್ಲಿಯ 
ರಾಣೀವಾಸದವರೆಗೆ ಹೋಗಿ ಸಮಸ್ಯೆಯನ್ನು ಚರ್ಚಿಸಿದರು. ಪರಿಹಾರವೂ 
ಗಡಸುದನಿಯಲ್ಲಿ ಅಲ್ಲಿಯೇ ಸಿಕ್ಕಿತು. “ಹಂಗಾರ ಆಚಾರ, ಹೀಂಗ ಮಾಡೂಣು. 
ಈಗ ಅಡಿಗಿ ತಯಾರ ಅದ ಅಂತ. ನದೀಗೆ ಹೋಗಿ ಸ್ನಾನ ತೀರಿಸಿಕೊಂಡು 
ಬರತೇವಿ. ನೀವು ಹೇಳಿದ್ದಾಂಗ ನಾಳೆ ಶ್ರಾದ್ಧವಿಧಿ ಮುಗಿಸಿ ಬಿಡೂಣು” ಎಂದು 
ಹೇಳಿದರು. ಆಚಾರ್ಯರು ಆಗಲೆಂದು ಗೋಣು ಹಾಕಿ ಮನೆಗೆ ನಡೆದರು. 

ಮಾಮಲೇದಾರರು ಕುಟುಂಬಸಮೇತ ನದಿಗೆ ಸ್ನಾನಕ್ಕೆ ಹೊರಟರು. 
ಆದರೆ ಮೈಮೇಲಿನ ವಸ್ತ್ರ ಒಡವೆಗಳ ಭಾರಕ್ಕೆ ಮಂದಗಮನದಿಂದ ನಡೆದಿರುವ 
ಚಾ | ಜೊತೆಗೆ ಅವರೂ ಮಂದಗಮನರಾಗಬೇಕಾಗಿತ್ತು ಅಂತೂ ಒಮ್ಮೆ 
ನದಿಗೆ ಬಂದು ಮುಟ್ಟಿದರು. ಮಲೆನಾಡಿಗೆ ಬಹಳ ಮಳೆ ಹೊಡೆದಿತ್ತೆಂದು 
ಕೃಷ್ಣೆಗೆ ಪೂರ ಬಂದಿತ್ತು ಮೊದಲೇ ಸೆಳವಿನ ನದಿ ಈಗಂತೂ ಸೊಕ್ಕಿಗೆದ್ದು 
ಹರಿಯುತ್ತಿತ್ತು ಮಳೆಗಾಲವಾದ್ದರಿಂದ ನೀರು ಕೆಂಪಾಗಿತ್ತು ನೀರೊಡಲ ಮೇಲಿಂದ 
ಬೀಸುವ ತಣ್ಣನ್ನ ಗಾಳಿಗೆ ಮೈಯೊಡ್ಡಿ, ಗೋಣುದ್ದ ರಾಡಿನೀರಲ್ಲಿ ಸ್ನಾನ ಮಾಡಲು 
ಮಾಮಲೇದಾರರಿಗೇನೂ ಮನಸ್ಸಿರಲಿಲ್ಲ. ಆದರೆ ಹಾಗೇನಾದರೂ ಅಂದಿದ್ದರೆ 
ಕುಟುಂಬದ ಕಟಾಕ್ಚಶಿಕ್ಷೆಗೆ ಗುರಿಯಾಗಬೇಕಾಗುತಿತ್ತು. ನದಿಯ ದಡದಲ್ಲಿ ಸಂಕಲ್ಪ 
ಹೇಳುವ ಬಾಳಾಚಾಯರು ಇವರ ಕಡೆಯಿ೦ದ “ಮಮ' ಎನ್ನಿಸಿಯೇ ಬಿಟ್ಟರು. 
“ಸರ್ವಪಾಪಹರೋ ಹರ' ಎಂದು ಹೇಳಿದ್ದು ಕೇಳಿ ನದಿಯಲ್ಲಿ 
ಮುಳುಗಲೇಬೇಕಾಯಿತು. ಸ್ವತಃ ಮಾಮಲೇದಾರರೇ ಕೊಚ್ಚಿಹೋಗುವಂಥ 
ಪ್ರವಾಹವಿರುವಾಗ ಅವರ ಪಾಪಗಳು ಉಳಿಯಬಹುದೇ? ಆದರೆ ಪಾಪ 
ಉಳಿದರೂ ಚಿಂತೆಯಲ್ಲ ಈ ತಣ್ಣಗೆ ಕೊರೆಯುವ ಪುಣ್ಯ ಬೇಡವೆನಿಸಿತೋ 
ಏನೋ, ಕುಟುಂಬದ ಸೀರೆಯ ಸೆರಗು ತಮ್ಮ ಧೋತರದ ಚುಂಗಿಗೆ ದಾಂಪತ್ಯದ 
ಬಂಧನದಂತೆ ಗಂಟುಹಾಕಿರುವುದನ್ನೂ ಮರೆತು ಅವಸರದಿಂದ ದಂಡೆಗೆ ಜಿಗಿದರು. 
ನೀರಿನಲ್ಲಿದ್ದ ಕುಟುಂಬಕ್ಕೆ ಆಘಾತವಾಯಿತು. “ಸಂಕಲ್ಪ ಮುಗಿದ ಕೂಡಲೆ ತಲಿ 
ಮುಳುಗಿಸಿಕೊಂಡು ಎದ್ದಿರಿ ಹೌದಲ್ಲೊ? ಗಂಗಾದೊಳೆಗ ದುಡ್ಡು ಒಗೀದ 
ಹಂಗ ಹೋಗಲಿಕ್ಕೆ ಏನಾತೀಗ? ನನಗೆ ಗೊತ್ತು. ಮಂದೀ ಆಗ್ರಹದ ಸಲುವಾಗಿ 
ಎಲ್ಲಾ ಮಾಡೋದು” ಎಂದು ತೆರೆಗಳಾರ್ಭಟದಲ್ಲಿಯೇ ಅವರು ಗೊಣಗಿದರು. 

“ಪಂಜಾ ಹೆಗಲಮ್ಯಾಲಿಲ್ಲದ ಸ್ನಾನ ಮಾಡಬಾರದೂ ಅಂತ ಅದನ್ನ 
ತರಲಿಕ್ಕೆ ಬಂದಿದ್ದೆ” ಎಂದು ಗದರಿದಂತೆ pe ಪಟ್ಟೇವಾಲಾ ಮದ್ದಾಚಾರಿಯ 
ಕಡೆಯಿಂದ ಪಂಜಿಯನ್ನು ಇಸಿದುಕೊಂಡರು. ಪುನಃ ನೀರಿಗಿಳಿಯಲೇಬೇಕಾಯಿತು. 


ಗ್ರಾಮಾಯಣ ೩೧೫ 


ಬೆಳ್ಳಿ ಚವಲಿಯೊಂದನ್ನು ತೂರಿ ನದಿಯಲ್ಲೊಗೆದು “ಗಂಗಾ ಭಾಗೀರಥಿ, ಪಾಪಾತ್ಮಾ 
ಪಾಪಸ೦ಭವಃ ತ್ರಾಹಿ ಮಾಂ ಕೃಪಯಾ ಕೃಷ್ಣೇ” ಎ೦ದು ಮೂಗು ಹಿಡಿದುಕೊಂಡು 
ಮತ್ತೊಮ್ಮೆ ಮುಳುಗಿದರು. 

ಮಾಮಲೇದಾರ ದಂಪತಿಗಳು ಸ್ನಾನ ಮುಗಿಸಿ ಬ೦ದಾಗ ಮಧ್ಯಾಹ್ನ 
ಹನ್ನೆರಡು ಗ೦ಟೆಯಾಗಿತ್ತು ಅಡಿಗೆ ಸಿದ್ಧವಾಗಿತ್ತು; ಅಡುಗೆಯವ ಊಟಕ್ಕೇಳುವ 
ಸೂಚನೆಕೊಟ್ಟು ಹೋದ. ಕುಟುಂಬದ ಇನ್ನೊಂದು ಸೂಚನೆಯೂ ಬಂತು. 
ಅದರ ಮೇರೆಗೆ, ಪಂಕ್ತಿ ಲಾಭ ದೊರೆಯಬೇಕೆಂದು ಮಾಮಲೇದಾರರು 
ಆಚಾರ್ಕರಿಗೆ ಬಿನ್ನವಿಸಿಕೊಂಡರು. ಆಚಾರ್ಯರು ವಿನಯದಿಂದಲೇ “ಇದೊಂದು 
ವಿಷಯಕ್ಕ ನನ್ನ ನೀವು ಕ್ರಮಾ ಮಾಡಬೇಕು. ನಾನು ಪರಾನ್ನ ಸ್ವೀಕಾರ ಮಾಡೂದುಲ್ಲ. 
ನಿಮಗ ಬೇಕಾರ ಇನ್ನೊಬ್ಬ ಬ್ರಾಹ್ಮಣನ್ನ ಕಳಿಸಿಕೊಡತೇನಿ” ಎಂದು ಹೇಳಿದರು. 

ಮಾಮಲೇದಾರರ ಹುಬ್ಬು ಗಂಟಿಕ್ಕಿದವು, ಎಂಥ ಅಪಮಾನ! 
ಹೇಳಿ ಕೇಳಿ ವೈದಿಕ ಬ್ರಾಹ್ಮಣನಾಗಿ ಮಾಮಲೇದಾರರ ಆಮಂತ್ರಣವನ್ನು 
ನಿರಾಕರಿಸಬೇಕೆ೦ದರೆ! ತಮ್ಮ ಮಾತಿಗೆ ಕವಡಿಯ ಬೆಲೆಯನ್ನೂ ಈ ಬ್ರಾಹ್ಮಣ 
ಕೊಡಲಿಲ್ಲವಲ್ಲ! ಆಚಾರ್ಯರು ಹೊರಟುಹೋದ ಮೇಲೂ ಈ ಅಸಮಾಧಾನ 
ಮಾಮಲೇದಾರರ ಮನಸ್ಸನ್ನು ಮುಳ್ಳಿನಂತೆ ಕೊರೆಯುತ್ತಿತ್ತು. ಇದಕ್ಕೆ 
ಕಾರಣವಾದರೂ ಎನಿರಬಹುದು? ಕುಲಕರ್ಣಿ ಶೇಷಪ್ಪನಿಗೆ ಆಗಿಂದಾಗ 
ಕರೆಹೋಯಿತು. ಮಾಮಲೇದಾರರು ಅವನೆದುರು ತಮ್ಮ ಅಪಮಾನದ ಕತೆಯನ್ನು 
ಹೇಳಿದರು. 

ಶೇಷಪ್ಪನಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. “ಪರಾನ್ನ-ಗಿರನ್ನ ಎಲ್ಲಾ ಸೋಗು 
ಸಾಹೇಬರ. ಇಂದುಪುರದ ರಾಜಪುರೋಹಿತರ ಮನೆತನ ತಮ್ಮದು ಅಂಬೋ 
ಅಭಿಮಾನ ಅದು. ನಾಳೆ ಪ್ರಾಂತಸಾಹೇಬರ ಜೋಡಿ ಮಹಾರಾಜರೂ 
ಬರೋವರಿದ್ದಾರ. ಅಂಥಾ ಹೊತ್ತಿನೊಳಗ ನಿಮ್ಮ ಜೋಡಿ ಊಟಕ್ಕ ಕೂತರೆ 
ಅವರ ಮರ್ಯಾದಿಗೆ ಕಡಿಮ್ಯಾಗತದ.” 

“ಅಡಿಗೆಯವ ಮಾಡಿದ ಅಡಗಿ ಪ್ರಶಸ್ತ ಅನಿಸಲಿಕ್ಕಿಲ್ಲ ಅಂತ 
ಬಿಟ್ಟರಬಹುದೇನು ಮತ್ತಾ” ಮಾಮಲೇದಾರರು ಇನ್ನೂ ಅನುಮಾನದಿಂದಲೇ 
ಕೇಳಿದರು. 

“ಅವೆಲ್ಲ ಶಿಷ್ಪತನಾ ಏನಿಲ್ಲ ಸಾಹೇಬರ! ಇವರ ಮಡಿವಂತಿಕಿ ಎಷ್ಟೆಂಬುದು 
ನನಗ ಗೊತ್ತಾಗಿಹೋಗೇದ. ದಾದಾ ಅಂತ ಒಬ್ಬ ಮರಾಠಾ ಜಾತೀ ಹುಡುಗ 
ಇದ್ದಾನ ಇಲ್ಲೆ. ಅವನ ಮ್ಯಾಲೆ ವಾರಂಟಿದ್ದಾಗ ಅವನ್ನ ದೇವರ ಮನಿಯೊಳಗ 


೩೧೬ ಗ್ರಾಮಾಯಣ 
ಮುಚ್ಚಿಟ್ಟದ್ದನ್ನ ನಾನ ಕಣ್ಣಾರೆ ನೋಡೀನಿ. ಸುಮ್ಮನ ನಿಮ್ಮಂಥವರ ಮ್ಯಾಲೆ 
ಛಾಪು ಹಾಕಲಿಕ್ಕೆ ಹೇಳೋ ಮಾತವು” ಎಂದ ಶೇಷಪ್ಪ 

ದಾದಾನ ಸಾದ್ಯಂತ ವರ್ತಮಾನವನ್ನೂ ಶೇಷಪ್ಪ ಹೇಳದೆ ಬಿಡಲಿಲ್ಲ. 
ಹಾವನೂರಿನವರ ಫಿರ್ಯಾದಿಯ ಚೌಕಶಿಯನ್ನು ಮಾಮಲೇದಾರರೇ 
ಮಾಡಬೇಕಾಗಿತ್ತು. ಇದಕ್ಕೂ ಮೊದಲೇ ಪಡದಪ್ಪನವರು ಮಾಮಲೇದಾರರನ್ನು 
ಕಂಡು ದಾದಾನ ವಿಷಯಕ್ಕೆ ಹೇಳಿದ್ದರಂತೆ. ಮಾಮಲೇದಾರರಿಗೆ ಎಲ್ಲವೂ 
ವಿದಿತವಾಯಿತು. ಆದರೆ ಇನ್ನೊಂದು ಮಾತನ್ನೂ ಕೇಳಿಕೊಳ್ಳಬೇಕಾಯಿತು. 
“ದಾದಾ ಮನೀಲೆ ಹ್ಯಾಂಗ ಇದ್ದಾನ?” ಇದೊಂದು ಪ್ರಶ್ನೆಯ ಮೇಲೆಯೇ 
ಚೌಕಶಿಯ ನಿರ್ಣಯ ಅವಲಂಬಿಸಿತ್ತು. ಶೇಷಪ್ಪ ಅದಕ್ಕೂ ಸಮಾಧಾನ ಹೇಳಿದ. 
ದಾದಾ ಬಡವನಾದರೂ ಅವನಿಗೆ ಶಿಕ್ಷೆಯಾದರೆ ಗೌಡಿತಿಗೆ ಸಂತೋಷವಾಗಿ 
ಹಣ ಬಿಚ್ಚಬಹುದು! ಇನ್ನೊಂದು ಲಾಭವೆಂದರೆ ಆಮಂತ್ರಣವನ್ನು ನಿರಾಕರಿಸಿದ 
ಉದ್ಭಟತನಕ್ಕಾಗಿ ಬಾಳಾಚಾರ್ಕರಿಗೆ ಪಾಠ ಕಲಿಸಿದಂತಾಗುವದು! 

ಊಟಕ್ಕೆ ಹೊತ್ತಾಗಿರುವದೆಂದು ಇನ್ನೊಂದು ಸೂಚನೆ ಬಂತು. 
ಮಾಮಲೇದಾರರು ಗಡಿಬಿಡಿಯಿ೦ದ ಎದ್ದರು. “ಕುಲಕರ್ಣ್ಯಾರ ಭೋಜನನೂ 
ಇಲ್ಲೇ ಆಗಲೆಲ್ಲ?” ಎಮದು ಗೃಹಸ್ಥನಿಗೊಪ್ಪುವಂತೆ ನುಡಿದರು. 

“ಎಲ್ಲಿ ಊಟಾ ಮಾಡಿದರೂ ಅದು ನಿಮ್ಮ ಅನ್ನಾನ ಅಲ್ಲ ಸಾಹೇಬರ” 
ಶೇಷಪ್ಪ ಅತಿಥಿಗೊಪ್ಪುವ ವಿನಯ ಕೃತಜ್ಞತೆಗಳನ್ನು ಸೂಚಿಸಿ ನುಡಿದ. 

ಹೆಚ್ಚು ಮಾತಾಡದೆ ಮಾಮಲೇದಾರರು ಕುಟುಂಬದೊಡನೆ ಊಟ ಮುಗಿಸಿ 
ಎದ್ದರು. ಶೇಷಪ್ಪ ಕಾರಕೂನನ ಜೊತೆಗೆ ಎರಡನೆ ಪಂಕ್ತಿಗೆ ಕುಳಿತು ಊಟಮಾಡಿದ. 

ಸಾಹೇಬರನ್ನು ವಾಮಕುಕ್ಷಿಗೆ೦ದು ಬಿಟ್ಟು ಶೇಷಪ್ಪ ಪಾರ್ವತೆವನ ಮನೆಗೆ 
ನಡೆದ. ಪಾರ್ವತೆವ್ವ ಅದೇ ಊಟ ಮಾಡಿ ಅಡ್ಡಾಗಿದ್ದಳು. ಶೇಷಪ್ಪ ಬಂದದ್ದರಿಂದ 
ಏಳಬೇಕಾಯಿತು. ಶೇಷಪ್ಪ ನಿಂತುಕೊಂಡೇ ಎಲ್ಲ ವರ್ತಮಾನವನ್ನೂ ಹೇಳಿದ. 
ಇನ್ನೂರು ರೂಪಾಯಿ ಕೈಬಿಟ್ಟರೆ ದಾದಾನಿಗೆ ಶಿಕ್ಷೆಯಾಗುವದು ನಿಶ್ಚಿತ. 
ಮಾಮಲೇದಾರರ ಜೊತೆಗೆ ತಾನು ಮಾತಾಡಿದ್ದನ್ನೂ ಹೇಳಿದ. 

ಆದರೆ ದಾದಾನಿಗೆ ಶಿಕ್ಷೆ ಮಾಡಿಸಲು ಇನ್ನೂರು ರೂಪಾಯಿಯಷ್ಟು 
ಹಣ ಕೊಡುವದು ಪಾರ್ವತೆವುನಿಗೇ ಮನಸ್ಸಿಲ್ಲ. ಹಣ ಬೀಳದೆ ತಮಗೆ ತಿಳಿದಂತೆ 
ಸರಕಾರವೇ ಏನಾದರೂ ಮಾಡಲಿ ಎಂದು ಅವಳ ವಾದ. ಆದರೆ ಹಣ 
ಬಿಚ್ಚುವ ಕುಶಲ ಕಲೆಯನ್ನು ಶೇಷಪ್ಪನಿಗೆ ಯಾರೂ ಹೇಳಿಕೊಡಬೇಕಾಗಿರಲಿಲ್ಲ. 
ದಾದಾನ ಬಗ್ಗೆ ಏನೇನೋ ಭೀತಿಯನ್ನು ಹುಟ್ಟಿಸಿದ. ಅವನನ್ನು ಕೆಣಕಿದ್ದಾಗಿದೆ. 


ಗ್ರಾಮಾಯಣ ೩೧೭ 


ಈಗ ಕೈಬಿಟ್ಟರೆ ನಮಗೇ ತೊಂದರೆ. ಮೇಲಾಗಿ ಲಿಂಗಪುನ ವಾರಸಾ ಕತೆಯನ್ನೂ 
ಅವಳಿಗೆ ಎದೆ ನಡುಗುವಂತೆ ಹೇಳತೊಡಗಿದ. ಲಿಂಗಪ್ಪ ಪಡದಪ್ಪನ ಸಹಾಯವನ್ನು 
ಪಡೆಯಬಹುದು. ಅವನ ನೆಲೆ ಪಾರ್ವತೆವ್ವನಿಗೆ ಗೊತ್ತಿಲ್ಲವೇ? ಆಗ 
ಮೂರರಲ್ಲೊಂದು ಭಾಗದಂತೆ ಜಮೀನಿನ ಕಬಜಾ ಬಿಟ್ಟುಕೊಡಬೇಕಾದೀತು. 

ಪಾರ್ವತೆವ್ವನಿಗೆ ದಿಗಿಲಾಯಿತು. ಶ್ಯಾಮರಾಯನ ವಿರುದ್ಧ ಕೊಟ್ಟ ಅರ್ಜಿಗೆ 
ಪಾರ್ವತೆವ್ವನ ಬೆಂಬಲವಿದೆಯೆಂದು ಬಾಳಾಚಾರ್ಕರಿಗೆ ಹೇಗೋ ಗೊತ್ತಾಗಿತ್ತು. 
ಅಗಲೇ ಅವರು ಗೌಡರ ಮನೆಗೆ ಬಂದು ಪಾರ್ವತೆವನಿಗೆ ಉಪದೇಶ ಮಾಡಿದ್ದರು. 
ನಾಳೆ ಸಾಹೇಬರೆದುರು ಚೌಕಶಿಯಾಗುವ ಮುಂದಾದರೂ ನಿಜ ಹೇಳಬೇಕೆಂದು 
ಬೆದರಿಸಿ ಹೋಗಿದ್ದರು. 

ಇದೇ ಪೇಚಿನಲ್ಲಿ ಸಿಕ್ಕು ಗೌಡಿತಿ ಒದ್ದಾಡಿದಳು. ಅವಳಿಗೆ ಮಾತನಾಡಲೂ 
ಆಗಲಿಲ್ಲ. ಶೇಷಪ್ಪ ನಿಂತುಕೊಂಡೇ ಇದ್ದ. “ಇಕಾ ಮಾಮಲೇದಾರರು 
ಏಳೂದರೊಳಗ ನಾನು ಚಾವಡಿಗೆ ಹೋಗಬೇಕು. ನೀವು ಬೇಕಾರ ಜಿನ್ನಪ್ಪನ್ನ 
ಕರಿಸಿ ವಿಚಾರಮಾಡಿ ಆಮ್ಯಾಲ ತಿಳಿಸಿರಿ. ಏನೋ ವಚನ ಕೊಟ್ಟದ್ದಿರಿ, ನೆನಪು 
ಕೊಡಬೇಕಂತ ಬಂದೆ” ಎಂದು ಹೇಳಿ ಹೊರಡುವದರಲ್ಲಿದ್ದ. 

“ಕುಲಕಣ್ಯಾರ, ಒ೦ದು ಮಾತು ನಿಮಗ ಹೇಳಾಕ ಬೇಕಾಗಿತ್ತು. ಸ್ವಲ್ಪ 
ಕುಂತರ ಎಲ್ಲಾ ಹೇಳಾಕ ಪಾಡಾಗತೇತಿ” ಪಾರ್ವತೆವ್ವ ಆರ್ತಳಾಗಿ ಕೇಳಿದಾಗ 
ಶೇಷಪ್ಪನಿಗೆ ಇಲ್ಲೆನ್ನಲಾಗಲಿಲ್ಲ. ಕುಳಿತ. 

“ಮತ್ತೇನೂ ಇಲ್ಲ; ಮನ್ನೆ ನೀವು ಸಹಿ ಮಾಡಿಸಿದ ಅರ್ಜಿ ಮಜಕೂರು 
ಆಚಾರೆಪ್ಪಗ ಯಾರೋ ಹೇಳಿಬಿಟ್ಟಾರ. ಹಾಗ ಮಾಡಿದ್ದು ನೆಟ್ಟಗಾಗಲಿಲ್ಲ ಅಂತ, 
ಇಲ್ಲೀ ಮಟಾ ಬಂದು ಅವರು ಒದರ್ಯಾಡಿ ಹೋದರು. “ನನಗೇನೂ ಗೊತ್ತಿಲ್ಲ, 
ನನಗೇನು ಓದಾಕ ಬರ್ಯಾಕ ಬರತೈತೇ? ಅವರು ಹೇಳಿದಟು ಮಾಡಿದೆ' ಅಂತ 
ನಿಮ್ಮ ಮೈಮ್ಯಾಗ ಎಲ್ಲಾ ಹಾಕಿ ಪಾರಾದೆ” ಎಂದು ಅಂಜುತ್ತಲೇ ಹೇಳಿದಳು. 

ಶೇಷಪ್ಪನಿಗೆ ಸಿಟ್ಟು ಬಂದರೂ ಅದನ್ನವನು ತೋರಗೊಡಲಿಲ್ಲ. “ವಾಲೀಕಾರ 
ಮಲ್ಲ ಈ ಅರ್ಜಿ ಮಜಕೂರ ಬೈಲಿಗೆಳದಾನ ಅ೦ತ ನನಗ ಸುದ್ದಿ ಬಂದದೆ. 
ನೀವೇನೂ ಹೆದರದ ಇದ್ದ ಸಂಗತಿ ಹೇಳಿಬಿಡಬೇಕಾಗಿತ್ತು ಆಗ ಹೇಳಲಿಕ್ಕೆ 
ಆಗದಿದ್ರ ಈಗಾದರೂ ನೀವು ಹೇಳ ಬೇಕಾಗತದ. ಹೇಳಿಬಿಡಿ” ಎಂದು ಶೇಷಪ್ಪ 
ಗೌಡಿತಿಯನ್ನು ಒಪ್ಪಿಸಿಯೇ ಬಿಟ್ಟ. 

ಕೊನೆಗೂ ಸರಬರಾಯಿಯ ವೆಚ್ಚದ ಮಾತು ಬಂತು. ಅಲ್ಲಿಯೂ ಇದೇ 
ತಂತ್ರಜಾಲವನ್ನು ಶೇಷಪ್ಪ ಬೀಸಿದ. ಗೌಡರಿದ್ದಾಗ ಈ ತೊಂದರೆ ಇರುತ್ತಿರಲಿಲ್ಲ. 


೩೧೮ ಗ್ರಾಮಾಯಣ 


ತನ್ನ ಮೇಲೆ ಭಾರ ಬೀಳದಂತೆ ಅವರು ನೋಡಿಕೊಂಡು ಹೋಗುತ್ತಿದ್ದರು. ಈ 
ಎರಡೂ ದಪ್ಪರಗಳು ತನ್ನ ಹೆಸರಿಗೇನೋ ಇವೆ. ಆದರೆ ಊರ ಪರಿಸ್ಥಿತಿಯ 
ಮೂಲಕ ಒಂದು ಪೈ ಕೂಡ ಲಾಭವಾಗಿಲ್ಲ. ಅಂಥ ಹೊತ್ತಿನಲ್ಲಿ ಮಾಮಲೇದಾರರು 
ಕನ್ಯಾಗತದ ಶ್ರಾದ್ಧವನ್ನು ಬೇರೆ ಹೂಡಿದ್ದಾರೆ. ಅದಾದ ಕೂಡಲೇ ಪ್ರಾಂತ ಸಾಹೇಬರ 
ಆಗಮನ ಬೇರೆ. ಸರಬರಾಯಿಯ ಖರ್ಜೆಂದರೂ ಮಗಳ ಬಾಣಂತಿತನಕ್ಕಿಂತ 
ಹೆಚ್ಚು ತಾಪದಾಯಕ. ಮೇಲಾಗಿ ಗೌಡಿತಿಯದೇ ಎಲ್ಲ ಕೆಲಸ. ದಾದಾನಿಗೆ 
ಶಿಕ್ಷೆಯಾಗಬೇಕು. ಲಿ೦ಗಪ್ಪನ ವಾರಸಾ-ಪ್ರಕರಣ ಬಗೆ ಹರಿಯಬೇಕು. ಈಗಲೇ 
ಹಿಂದು ಮುಂದೆ ನೋಡಿದರೆ, ನಾಳೆ ಆಸ್ತಿಯೇ ಮುಳುಗಿಹೋದರೆ! ಇದನ್ನೆಲ್ಲ 
ಕೇಳಿದ ಗೌಡಿತಿ ವೆಚ್ಚದ ಭಾರವನ್ನು ವಹಿಸದೆ ಗತಿಯಿರಲಿಲ್ಲ. ಒಪ್ಪಿದಳು. ಇಷ್ಟೇ 
ಅಲ್ಲ. ಶೇಷಪ್ಪನ ವಿಷಯಕ್ಕೆ ಅವಳಿಗಿದ್ದ ಆದರಾಭಿಮಾನಗಳು ಇನ್ನೂ ಹೆಚ್ಚಾದವು. 

ಶೇಷಪ್ಪ ಅವಸರದಿಂದ ಚಾವಡಿಗೆ ಬರುತ್ತಿರುವಾಗಲೇ ಓಡಿ ಬರುತ್ತಿರುವ 
ವಾಲೀಕಾರ ಮಲ್ಲ ಅವನಿಗೆ ಭೆಟ್ಟಿಯಾದ. ಶೇಷಪ್ಪನನ್ನು ಕಂಡೊಡನೆಯೇ 
ನಮಸ್ಕಾರ ಮಾಡಿ, “ವಾರಸಾ-ರಜಿಸ್ಟರ ತಪಾಸಣಿ ಮಾಡಾವರದಾರಂತರೀ. 
ನಿಮ್ಮನ್ನ ಗಡಾನ ಕರಕೊಂಡ ಬಾ ಅಂತ ಹೇಳಿ ಕಳಸ್ಕಾರ್ರಿ” ಎಂದು ತೇಕುತ್ತಲೇ 
ಹೇಳಿದ. 

ಶೇಷಪ್ಪನಿಗೆ ಸ್ವಲ್ಪ ದಿಗಿಲಾಯಿತು. ಮೊನ್ನಿನ ಕಾಲರಾ ಪಿಡುಗು ಅನೇಕ 
ಜನರನ್ನು ಆಹುತಿ ತೆಗೆದುಕೊಂಡಾಗ ವಾರಸಾ-ರಜಿಸ್ಟರದಲ್ಲಿ ಶೇಷಪ್ಪನ ಹಸ್ತ 
ಕೌಶಲ್ಯ ಎಣೆಯಿಲ್ಲದಂತೆ ನಡೆದಿತ್ತು. ಕಾರಕೂನನು ಎಲ್ಲಾ ಬಿಟ್ಟು ಈ ರಜಿಸ್ಟರದ 
ತಪಾಸಣಿಗೇ ಕೂಡಬೇಕೆಂದರೆ, ಈ ವಾಲೀಕಾರನೇ ಅವನ ಕಿವಿ ಊದಿರಬೇಕು 
ಎಂದು ಸಂಶಯವೂ ಬಂದಿತು. ಆದರೆ ಅವನನ್ನು ಗದರಿಸಲೂ ಕೂಡ ಅವಕಾಶ 
ಉಳಿದಿರಲಿಲ್ಲ. “ವಾರಸಾ ಮಾಡಿದ ಇಸಮು ಅವ ನೋಡು ಅವನ್ನ ಚಾವಡಿಗೆ 
ಹಿಡಕೊಂಡು ಬಾ” ಎಂದು ಅವನಿಗೆ ಹೇಳಿ ಚಾವಡಿಗೆ ನಡೆದ. 

ಚಾವಡಿಯ ಕಟ್ಟೆಯನ್ನೇರಿ ಕಾರಕೂನನನ್ನು ನಮಸ್ಕರಿಸುತ್ತ “ಏನು ವಾರಸಾ- 
ರಿಜಿಸ್ಟರ ತಗದುಕೊಡಬೇಕ?” ಎಂದು ವ್ಯಂಗ್ಯವಾಗಿ ಕೇಳಿದ. ಕಾರಕೂನನೂ 
ಅದೇ ಗರಡಿಯಲ್ಲಾಡಿದವ. “ಮತ್ತ ಸಾಹೇಬರ ಶ್ರಾದ್ಧದ ಖರ್ಚು ತೇಲಬೇಕಾದರ 
ವಾರಸಾ-ರಜಿಸ್ಟರದ ಹೊರತು ಅದ ಯಾವದು ಕುಲಕರ್ಣಿ?” ಎಂದು ನಸುನಕ್ಕ. 

ವಾರಸಾ-ರಜಿಸ್ಟರ ಕೈಗೆ ಬ೦ತು. ಕಾರಕೂನ ಅವುಗಳನ್ನೆಲ್ಲ ಒಂದೊಂದಾಗಿ 
ಪರೀಕ್ಷಿಸತೊಡಗಿದ. ವಾಲೀಕಾರ ಒಬ್ಬೊಬ್ಬರನ್ನೇ ಕರೆದುಕೊಂಡು ಬರುತ್ತಿದ್ದ. 
ಕಾರಕೂನ ಕೇಳಿದ ಪಕ್ಚೆಗಳಿಗೆ ಅವರು ಒಂದೊಂದಾಗಿ ಉತ್ತರ ಕೊಡಬೇಕಾಗುತ್ತಿತ್ತು 


ಗ್ರಾಮಾಯಣ ೩೧೯ 


ವಾರಸಾ ಮಾಡಿದ್ದು ಸರಿಯೋ ಅಲ್ಲವೋ ಎ೦ಬುದನ್ನು ಪರೀಕ್ಷಿಸಿ ಕಾರಕೂನ 
ಶರಾ ಬರೆಯುತ್ತಿದ್ದ. ಯಾಂತ್ರಿಕವಾಗಿ ನೀರಸವಾಗಿ ಈ ಕ್ರಿಯೆ ಸಂಜೆಯವರೆಗೆ 
ನಡೆಯಿತು. ನಡುನಡುವೆ ಕಾರಕೂನ ಸ್ಪಷ್ಟೀಕರಣಕ್ಕಾಗಿ ಕುಲಕರ್ಣಿಯ ಮುಖ 
ನೋಡುತ್ತಿದ್ದ. ಅವನು ಎಲ್ಲಿಲ್ಲದ ಮುಂಜಾಗೃತೆಯಿಂದ ಉತ್ತರವೀಯುತ್ತಿದ್ದ. 
ಯಾವ ತೊಡಕೂ ಬರಲಿಲ್ಲವೆಂದು ಕಾರಕೂನ ಬೇಸರಗೊಂಡಿದ್ದ. 

ಕೊನೆಗೊಮ್ಮೆ ತೊಡಕೂ ಬಂತು. ನಾನಾನ ವಾರಸಾ ದಾದಾನ ಹೆಸರಿನಲ್ಲಿ 
ಮಾಡಿದ್ದನ್ನು ನೋಡಿ ಕಾರಕೂನ ಹುಬ್ಬುಗಂಟಿಕ್ಕಿದ. “ಈ ನಾನಾಗ ಮಕ್ಕಳಿಲ್ಲೇನು?” 
ಎಂದು ಪ್ರಶ್ನೆ ಮಾಡಿದ. ಕುಲಕರ್ಣಿ ನಶ್ಯದ ಗಡಿಬಿಡಿಯಲ್ಲಿ ತೊಡಗಿದ್ದರಿಂದ 
ಉತ್ತರವೀಯಲಿಲ್ಲ. ಕೂಡಿದ ಜನರಲ್ಲಿ ಯಾರೂ ಪಿಟ್ಟೆನ್ನಲಿಲ್ಲ. ಕಾರಕೂನ 
ಮತ್ತೊಮ್ಮೆ ಎಲ್ಲರ ಮೊಗ ನೋಡಿದ. ಲಕ್ಷ್ಮಣ ಎದ್ದು ನಿ೦ತು ಗಾಬರಿಯಿಂದ 
ಗೊಗ್ಗರದ ದನಿಯಲ್ಲಿ “ನಾನಾಗ ಒಬ್ಬಾಕಿ ಮಗಳದಾಳರೀ” ಎಂದು ಹೇಳಿ 
ಕುಳಿತ. 

“ಮಗಳಿದ್ದರೂ ದಾದಾನ ಹೆಸರ್ಲೆ ಯಾಕ ವಾರಸಾ ಮಾಡಿದಿರಿ?” 
ಎ೦ದು ಕಾರಕೂನ ನಗುತ್ತಲೇ ಕೇಳಿದ. ಕೊನೆಗೂ ಬೇಟೆ ಸಿಕ್ಕಿತು. 

“ಹೆಣಮಗಳಿದ್ದಾಳನ್ನೂದು ನನಗೂ ಗೊತ್ತದ. ಆದರ ಆಕೀ ಹೆಸರು 
ಹಚ್ಚಲಿಕ್ಕೆ ಬರೋಹಂಗ ಇರಲಿಲ್ಲ. ಮಾಮಾಲೇದಾರ ಸಾಹೇಬರಿಗೆ ಎಲ್ಲಾ 
ಕಚ್ಚಾ ಮಾಹಿತಿ ಕೊಟ್ಟು ಆಮ್ಯಾಲೇ ನಾ ವಾರಸಾ ಮಾಡಿದೆ” ಎಂದ ಶೇಷಪ್ಪ 
ಪ್ರಸಂಗದ ಸೂಕ್ಷ್ಮತೆ ನಿಮಗೆ ತಿಳಿಯುವಂಥದಲ್ಲ, ತಿಳಿಯಬೇಕಾದದ್ದೂ ಇಲ್ಲ 
ಎಂಬ ಅರ್ಥ ಅವನ ದನಿಯಲ್ಲೇ ಹೊರಡುವಂತಿತ್ತು. 

“ಕಚ್ಚಾ ಮಾಹಿತಿ ಕೊಡೂದು ಬಿಡೂದು ಅಷ್ಟು ಮಹತ್ವದ್ದಲ್ಲ ಕುಲಕರ್ಣಿ. 
ಆದರ ವಾರಸಾ ಯಾರಿಗೆ ಬರಬೇಕೋ ಅವರ ಹೆಸರ ಹಚ್ಚಲಿಕ್ಕಬೇಕು. 
ಬೇಕಾದ್ದಾಂಗ ಬರೀಲಿಕ್ಕೆ ಇದೇನು ನಿಮ್ಮ ಮನೀ ಲೆಕ್ಕದ ಪುಸ್ತಕೇನು?” ಎಂದು 
ಸಿಟ್ಟಿನಿಂದಲೇ ಕೇಳಿದ. ಶೇಷಪ್ಪ ವಿನೋದಕ್ಕೇನೋ ಎನ್ನುವಂತೆ ಕಿಲಕಿಲನೆ ನಕ್ಕು 
ನಶ್ಯವನ್ನೇರಿಸಿದ. ಕಾರಕೂನನ ಸಿಟ್ಟು ಮತ್ತೂ ಹೆಚ್ಚಾಯಿತು. “ಈ ಪ್ರಕರಣದೊಳಗ 
ಪೂರಾ ಕಿಸೇ ತುಂಬಿರಬೇಕು ಆತು” ಎಂದು ಅವಡುಗಚ್ಚಿದ. 

ಕುಲಕರ್ಣಿಗೆ ಈ ಮಾತು ಮಾತ್ರ ಅಸಹನೀಯವೆನಿಸಿತು. “ರಾಯರ 
ಬಂದ ಮಾಡ ಎಲ್ಲಾ ಮಳೀ ಸೂರಸೂದುಲ್ಲ. ನಾವು ಮಾಡಿದ ವಾರಸಾಕ್ಕೆಲ್ಲ 
ದುಡ್ಡು ಸಿಗತಿದ್ದರ ಭಂಗಾರದ ಮನೀ ಕಟ್ಟಿಸತಿದ್ದೆ” ಎಂದು ತನ್ನನ್ನು 
ಸಮರ್ಥಿಸಿಕೊಂಡ. 


೩೨೦ ಗ್ರಾಮಾಯಣ 


ಕಾರಕೂನ ಗೋಪಾಳರಾಯನಿಗೆ ಸ್ವಲ್ಪಹೊತ್ತು ಸಿಟ್ಟಿನ ಆವೇಶದಲ್ಲಿ ಏನು 
ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಆಮೇಲೆ ಈ ಕುಲಕರ್ಣಿಯ ಕೂಡ ವಾದಿಸಿ 
ಪ್ರಯೋಜನವಿಲ್ಲವೆಂದರಿತ. ಮತ್ತೆ ಲಕ್ಷ್ಮಣನ ಕಡೆಗೇ ಹೊರಳಿದ. “ನಾನಾನ 
ವಾರಸಾ ಅವನ ಮಗಳ ಹೆಸರ್ಲೆ ಹೋದರೆ ನಿಂದೇನಾದರೂ ತಕರಾರ ಆದ 
ಏನಪಾ?” ಎಂದು ಕೇಳಿದ. 

ಲಕ್ಷ್ಮಣ ಎದ್ದು ನಿಂತ. “ಅವ್ವನ ವಾರಸಾ ಮಗಳಿಗೆ ಮಾಡಿದರ ನಾ 
ಯಾಕ ತಕರಾರು ಮಾಡಬೇಕರಿ ಎಪ್ಪಾ? ಆಕೆ ಏನಾದರೂ ನಮ್ಮ ಮಗಳು 
ಅಲ್ರೇ? ಇದ್ದ ಚೂರಾಚಾರ ಹೊಲ ಆಕಿ ಹೆಸರ್ಲೆ ಅದರ ಸಂತೋಸ ಅಲ್ರೆ?” 
ಎ೦ದಿಷ್ಟು ಹೇಳಿ ಕುಳಿತುಕೊಂಡ. 

ಗೋಪಾಳರಾಯ ಈಗ ಮತ್ತೆ ಕುಲಕರ್ಣಿಯ ಕಡೆಗೆ ತಿರುಗಬೇಕಾಯಿತು. 
“ಅಲ್ಲರಿ? ಅಕಿ ವಾರಸಾ ಹಚ್ಚಲಿಕ್ಕೆ ಯಾರದೂ ತಕರಾರ ಇಲ್ಲದಾಗ ನೀವ್ಯಾಕ 
ಹಚ್ಚಲಿಲ್ಲ?” ಎಂದು ಕುಳಿತುಕೊಂಡ. 

ಗೋಪಾಳರಾಯ ಈಗ ಮತ್ತೆ ಕುಲಕರ್ಣಿಯ ಕಡೆಗೆ ತಿರುಗಬೇಕಾಯಿತು, 
“ಅಲ್ಲರಿ? ಆಕಿ ವಾರಸಾ ಹಚ್ಚಲಿಕ್ಕೆ ಯಾರದೂ ತಕರಾರ ಇಲ್ಲದಾಗ ನೀವ್ಯಾಕ 
ಹಚ್ಚಲಿಲ್ಲ?” ಎಂದು ಕೇಳಿದ. 

“ಇಲ್ನೋಡ್ರಿ ರಾಯರ, ಈ ಲಕ್ಷ್ಮಣನ ತಲೀ ನೆಟ್ಟಗಿಲ್ಲ. ಸುಮ್ಮನ ಅವನ 
ಮಾತಿನಿಂದ ಏನು ಪ್ರಯೋಜನ? ನಾನಾನ ವಾರಸದಾರ ದಾದಾ ಅಂತ ನಾ 
ಬರದದ್ದು ಎಲ್ಲಾರಿಗೂ ಒಪ್ಪಿಗಿ ಅದ. ಬೇಕಾದವರನ್ನ ಕೇಳಿ ನೋಡ್ರಿ. ಹಿಂದೂ 
ಕಾಯದೆ ಓದಿ ಅಪ್ಪನ ವಾರಸಾ ಮಗಳಿಗೆ ಹೋಗಬೇಕು ಅಂತ ನೀವನ್ನೂದು 
ಬರೋಬರಿ. ಆದರ ಎಂಥ ಪ್ರಸಂಗದಾಗ ಹೋಗತದ ಅನ್ನೂದು ನೀವು 
ವಿಚಾರಮಾಡಬೇಕಾಗಿತ್ತು. ಅವಿವಾಹಿತ ಹೆಣ್ಣಮಗಳು, ತನ್ನ ಜಾತೀ ಬಿಟ್ಟು 
ಇನ್ನೊಬ್ಬಾವನ ಜೋಡಿ ಕೂಡಿಕೊಂಡು ಒಂದು ಹಡದರೂ ವಾರಸಾ ಆಕಿಗೆ 
ಹೋಗತದ ಹ್ಯಾಂಗ? ಇದನ್ನೆಲ್ಲಾ ನಾ ಸಾಹೇಬರಿಗೆ ಹೇಳಿದಾಗ, ಅವರು 
ದಾದಾನ ಹೆಸರ್ಲೆ ವಾರಸಾ ಮಾಡು ಅಂತ ನನಗ ತೋಂಡೀ ತಿಳಿಸ್ಕಾರ. ನಾಕ 
ಮಂದ್ಯಾಗ ಆ ಹಿಂದಿನ ರಾಡೀ ತೊಳಿಯೋದು ನನಗ ಬೇಕಾಗಿರಲಿಲ್ಲ ಅಂತ 
ನಾ ಸುಮ್ಮನಿದ್ದೆ. ನೀವು ಕೆದರಿ ಕೆದರಿ ಅದೇ ಮಾತಿಗೆ ತಂದಿರಿ.” ಶೇಷಪ್ಪ 
ಉತ್ಕಟ ಭಾವನಾವಶತೆಯಿಂದ ಸಾಭಿನಯವಾಗಿ ಮಾತಾಡಿದ. ತನಗೇನೂ 
ಕಾಯದೆ ಜ್ಞಾನ ಕಡಿಮೆಯಾಗಿಲ್ಲ. ಕಲ್ಯಾಣದ ಕಡೆಗೇ ಯಾವಾಗಲೂ ಲಕ್ಷ್ಯವಿದೆ 
ಎಂಬ ರಾಜಕಾರಣ ಪಟುವಿನ ಭಾಷಣದಂತಿತ್ತು ಅವನ ಮಾತು. 


ಗ್ರಾಮಾಯಣ ೩೨೧ 


ಲಕ್ಷ್ಮಣ ಈ ಮಾತಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದ. ಕೂಡಿದ ಜನರೆಲ್ಲ 
ಶೇಷಪ್ಪನಿಗೇ ಬೆಂಬಲವಿತ್ತರು. “ಕುಲಕಣ್ಯಾರು ಹೇಳೂ ಮಾತು ಬರಾಬರಿ, ಆ 
ಹುಡಿಗಿ ಕುಲಗೆಟ್ಟುಹೋದದ್ದ ಕರೆ' ಎ೦ದು ತಮ್ಮ ತಮ್ಮೊಳಗೇ ಮಾತಾಡಿದರು. 
ಕುತ್ತಿತತನಕ್ಕೆ ಪ್ರೋತ್ಸಾಹ ದೊರೆತಂತಾಗಿ ತಲೆಗೊಬ್ಬರು ಆಡಬಾರದ್ದನ್ನೆಲ್ಲ ಗುಜು 
ಗುಜು ಆಡಿಕೊಂಡರು. ಲಕ್ಷ್ಮಣನಿಗೆ ಅಲ್ಲಿ ನಿಲ್ಲುವ ಮನಸ್ಸಾಗದೆ ತಲೆ ತಗ್ಗಿಸಿಕೊಂಡು 
ಮನೆಗೇ ಹೊರಟ. 

ಈ ವಾರಸಾದ ಬಗ್ಗೆ ಟಿಪ್ಪಣಿ ಬರೆದಿಟ್ಟುಕೊಂಡು ಕಾರಕೂರ 
ಗೋಪಾಳರಾಯ ಟಾಕನ್ನು ಕಿವಿಯ ಹತ್ತಿರ ರುಮಾಲಿನ ಅಂಚಿನಲ್ಲಿ ಸಿಗಿಸಿಕೊಂಡು 
ವಾರಸಾ-ರಿಜಿಸ್ಟರದ ಪಾನು ತಿರುವತೊಡಗಿದ. ಜನರೆಲ್ಲ ಆತುರದಿಂದ 
ನಿರೀಕ್ಷಿಸತೊಡಗಿದರು. ಮರೆವಿನ ತೆರೆಯ ಹಿಂದೆ ನಡೆದುಹೋದ ರುದ್ರನಾಟಕಗಳೆಲ್ಲ 
ನೆನಪಿಗೆ ಬಂದದ್ದರಿಂದ ಎಲ್ಲರೂ ಅಸ್ವಸ್ಥರಾಗಿದ್ದರು. ಚಿಮಣಾಳ ಪ್ರಕರಣ 
ನೆನಪಿಗೆ ಬಂದಾಗ ಬಾಯಿಗೆ ಬಂದಂತೆ ಟೀಕೆ ಮಾಡಿದ್ದರೂ ಅಂತರಾಳದಲ್ಲಿ 
ಎಲ್ಲರಿಗೂ ಜಿಗುಪ್ಲೆಯ ಅನುಭವ ಉಂಟಾಗಿತ್ತು. ಎಲ್ಲರ ದೃಷ್ಟಿ ಗೋಪಾಳರಾಯನ 
ಕಡೆಗೇ ಇತ್ತು ರಿಜಿಸ್ಪರದ ಯಾವ ಪಾನಿನಲ್ಲಿ ಮತ್ತಾವ ದಾರುಣ ಪ್ರಕರಣ 
ಅಸಗಿದೆಯೋ ಎಂದು ವಿವ್ಜಲರಾಗಿದ್ದರು. ಕಾರಕೂನ ಗೋಪಾಳರಾಯ ಮತ್ತೊಮ್ಮೆ 
ಆಶ್ಚರ್ಯದಿಂದ ತುಂಬಿದ ಮುಖಮುದ್ರೆಯಿ೦ದ ಕುಲಕರ್ಣಿಯ ಮುಖವನ್ನು 
ನೋಡಿದ. 

ಪಾದಳ್ಳಿಯ ದೇಶಪಾಂಡೆ ಭೀಮರಾಯರು ನಿಪುತ್ರಿಕರಾಗಿ ಸತ್ತದ್ದರಿಂದ 
ಅವರ ಹೆಂಡತಿ ಗಂಗಾಬಾಯಿಯ ಹೆಸರಿನಲ್ಲಿ ವಾರಸಾ ಮಾಡಿದ್ದನ್ನು ನೋಡಿ 
ಗೋಪಾಳರಾಯ ಸ್ತಂಭಿತನಾಗಿದ್ದ. “ಏನ್ರೀ, ಇದು ಕುಲಕರ್ಣಿ? ದೇಶಪಾಂಡೆ 
ಭೀಮರಾಯರು ಪರಗಣೆ ವತನದಾರರು. ಅವರು ದತ್ತಕ ತೆಗೆದುಕೊಂಡಿದ್ದು 
ದಾಖಲೆ ಅದ. ದತ್ತಕ ಮಗನ ವರದಿ ತೊಗೊಂಡು ಅವನ ಹೆಸರ್ಲೆ ವಾರಸಾ 
ಹಚ್ಚಲಿಕ್ಕೆ ಸ್ಪತಃ ಮಾಮಲೇದಾರರು ಹುಕುಮು ಕೊಟ್ಟಾರ. ಈ ತಾಲೂಕಿನ 
ಹತ್ತೆಂಟು ಹಳ್ಳಿಯೊಳಗ ಅವರ ಖಾತೇಕ್ಕ ಇದ್ದ ಜಮೀನೆಲ್ಲ, ದತ್ತಕ ಮಗನ 
ಹೆಸರ್ಲೆ ವಾರಸಾ ಆಗ್ಯಾವ. ಇಷ್ಟಿದ್ದೂ ನೀವು ಆ ದತ್ತಕ ಮಗನ ಹೆಸರ್ಲೆ 
ವಾರಸಾ ಮಾಡಿಲ್ಲಲ್ಲ? ಏನು ಹೇಳಬೇಕು ನಿಮಗ?” ಎಂದು ಸಿಟ್ಟಿನಿಂದ 
ಗೋಪಾಳರಾಯ ರಿಜಿಸ್ಟರನ್ನು ಮುಚ್ಚಿ ಧೊಪ್ಪನೆ ಒಗೆದ. 

ಶೇಷಪ್ಪ ಸ್ಪಲ್ಪ ಕೂಡ ಕದಲಿರಲಿಲ್ಲ. “ನೋಡ್ರಿ ರಾಯರ ಇದರಾಗೇನೂ 


ನವ 
ಅಂಥಾ ಆಶ್ಚರ್ಯದ ಮಾತಿಲ್ಲ. ನಮ್ಮೂರ ದೇಶಪಾಂಡೇರ ಹಕೀಕತು ನನಗ 


೩೨೨ ಗ್ರಾಮಾಯಣ 


ಗೊತ್ತಿಲ್ಲ? ಇಲ್ಲಿ ಕೂತವರಿಗೆಲ್ಲಾ ಆ ಸಂಗತಿ ಗೊತ್ತದ. ಈಗ ದತ್ತಕ ಮಗಾ 
ಅಂತ ಹೇಳಿಕೊಳ್ಳೋ ರಂಗರಾಯನ ದತ್ತಕ ವಿಧಿಪೂರ್ವಕ ಆಗಿಲ್ಲ. ಅಂವಾ 
ತನ್ನ ತಂದೀತಾಯಿಗೆ ಒಬ್ಬನ ಮಗಾ. ಏಕಪುತ್ರ ವಿಷಯ ಆದ್ದರಿಂದ ದತ್ತಕ 
ಆಗಲಿಕ್ಕೆ ಬರೂದಿಲ್ಲ. ರಂಗರಾಯನ ತಂದಿ ಕಾ೦ತರಾಯ ಮಾಮಲೇದಾರರಿಗೆ 
ಸ್ನೇಹಿತ ಅಂತ ಅಂವಾ ಅವರಿಗೆ ಹೇಳಿ ಹುಕುಮು ಹೊರಡಿಸಿರಬಹುದು. 
ಇಲ್ಲೆ ಗಂಗಾಬಾಯಿ ನಾಲ್ಕು ಮಂದಿನ್ನ ಕೇಳಿಕೊ೦ಡು ತಮ್ಮ ಅಣ್ಣತಮ್ಮಂದಿರ 
ಪೈಕಿನ ಕೃಷ್ಣರಾಯ ಅನ್ನೋ ಹುಡುಗನ್ನ ದತ್ತಕ ಗೊತೊ೦ಡಾಳ ಇದು ಕೋರ್ಟಗೆ 
ಹೋಗದ ನಿರ್ಣಯ ಆಗೋ ಪ್ರಕರಣ ಅಲ್ಲ. ನಿರ್ಣಯ ಆಗೋತನಕಾ, 
ಗೊಂದಲ ಬ್ಯಾಡಾ ಅಂತ ನಾನ ಗಂಗಾಬಾಯೀ ಹೆಸರ್ಲೆ ವಾರಸಾ ಹಚ್ಚೀನಿ. 
ಗಂಡ ನಿಪುತ್ತಿಕ ಆಗಿ ಸತ್ರ ಹೇಣತಿ ಹೆಸರ್ಲೆ ವಾರಸಾ ಮಾಡೂದು ಕಾಯದೇಶೀರ 
ಅದ ಅ೦ತ ಮಾಡಿದೆ” ಎಂದು ಸುದೀರ್ಥ ವಿವರಣೆ ಕೊಟ್ಟನು. 

ಶೇಷಪ್ಪನ ಗಂಡೆದೆಯನ್ನು ನೋಡಿ ಗೋಪಾಳರಾಯರ ಎದೆಯೂ 
ಹೆದರಿಕೆಯಿಂದ ನಡುಗಿತು. ದೇಶಪಾಂಡೆ ಮನೆತನದ ಪುಸ್ತಕ ಪ್ರಕರಣ 
ಗೋಪಾಳರಾಯಗೇನೂ ಅಪರಿಚಿತವಲ್ಲ. ಸ್ವತಃ ಮಾಮಲೇದರರೇ ಹುಕುಂ 
ಕೊಟ್ಟಿದ್ದು ಅವನಿಗೂ ಗೊತ್ತಿತ್ತು ಆದರೂ ಆದ ದತ್ತಕ ವಿಧಿಪೂರ್ವಕವಾಗಿಲ್ಲ 
ಎಂದು ಶೇಷಪ್ಪ ತಾನೇ ಸಂಶಯ ತೆಗೆದುಕೊಂಡು ಎರಡು ದತ್ತಕಗಳ ಬೀಜವನ್ನು 
ಬಿತ್ತಿ ನ್ಯಾಯಕ್ಕೆ ದಾರಿ ಮಾಡಿದ್ದ. ಗಂಗಾಬಾಯಿ ಊರಲ್ಲಿರಲಿಲ್ಲ. 
ದೇಶಪಾಡೆಂಯವರ ವಾಡೇ ಎಂದೋ ಬರಿದಾಗಿತ್ತು ಅವರ ಹೊಲಗಳು 
ಹತ್ತೆಂಟು ಹಳ್ಳಿಗಳಲ್ಲಿ ಚಲ್ಲವರಿದಿದ್ದವು. ಶೇಷಪ್ಪ ಈ ಪರಿಸ್ಥಿತಿಯ ದುರುಪಯೋಗ 
ಮಾಡಿಕೊಂಡು ಏನೇನೋ ಆಟ ಹೂಡಿದ್ದನೆಂಬುದು ಸ್ಪಷ್ಟವಿತ್ತು ಅವನು 
ಹೇಳಿದ ಹೊಸ ದತ್ತಕ ಪ್ರಕರಣ ಎಷ್ಟು ಸುಳ್ಳೋ ಎಷ್ಟು ಸತ್ಯವೋ ಪರಮಾತ್ಮನಿಗೇ 
ಗೊತ್ತು. ಪ್ರಕರಣ ಶೇಷಪ್ಪನ ಕುತಂತ್ರದಿ೦ದ ಕೋರ್ಟಿನ ದಾರಿಯನ್ನೇ ಕಾಯುತ್ತಿತ್ತು 
ಮುಂದೆ ಕೋರ್ಟಿನಲ್ಲಿ ನಿರ್ಣಯವಾಗಬೇಕಾದರೆ ಎಷ್ಟು ವರ್ಷ ಹತ್ತೀತೆಂಬ 
ನಿಯಮವಿಲ್ಲ. ಆ ಅವಧಿಯಲ್ಲಿ ವಹಿವಾಟ-ಕಾಯದೆ ಆಸ್ತಿಯೆಲ್ಲ ಯಾರಿಗೋ 
ದಕ್ಕಾಗಿ ಹೋಗಬಹುದಿತ್ತು. ಲಕ್ಷಾಂತ ಬೆಲೆಯ ಆಸ್ತಿಯ ಮೇಲೆ ಶೇಷಪ್ಪ 
ಕಣ್ಣಿಟ್ಟು ಉಚಿತವಾದ ಮಾರ್ಪಾಟು ಮಾಡಿದ್ದ. 

ಗೋಪಾಳರಾಯನಿಗೆ ಸಮಾಧಾನವಾಗಲಿಲ್ಲ. “ತಾಲೂಕ ಕಚೇರಿಯಿಂದ 
ಬಂದ ಹುಕುಮು ನೀವು ಪಾಲಿಸಿಲ್ಲ. ನಿಮ್ಮ ಮನಸಿಗೆ ಬಂದ್ಹಾಂಗ ವಾರಸಾ 
ಮಾಡಿಟ್ಟೀರಿ. ನಾಳೆ ಕೋರ್ಟಗೆ ಹೋದಾಗ ನಿಮ್ಮ ಗತಿ ಏನಾದೀತು ಅಂತ 


ಗ್ರಾಮಾಯಣ ೩೨೩ 


ವಿಚಾರ ಮಾಡೀರೇನು?” ಎಂದು ಸಿಟ್ಟಿನಿಂದ ಅವಡುಗಚ್ಚಿ ಕೇಳಿದ. 

ಶೇಷಪ್ಪ ಇಂಥ ಸಿಟ್ಟಿಗೂ ವಿಚಲಿತನಾಗಲಿಲ್ಲ. ನಶ್ಯದ ಚಿಟಕೆಯನ್ನೇರಿಸಿ, 
ಕೈಚಲ್ಲಿ ಹೇಳಿದ: “ರಾಯರ ರೆವ್ಟಿನ್ಯೂ ಖಾತೇದವರ ಕೆಲಸ ಎಷ್ಟು? ಪ್ರತ್ಯಕ್ಷ 
ಕಬಜಾ ಯಾರದದನೋ ಅವರ ಹೆಸರು ಹಚ್ಚೋದು. ಈಗನಕಾ ಜಮೀನು 
ಮನಿ ಎಲ್ಲಾ ಗಂಗಾಬಾಯಿ ಕಬಜಾದೊಳಗೆ ಅವ. ಅವರ ಹೆಸರು ಹಚ್ಚೀನಿ. 
ಹಕ್ಕಿನ ಚೌಕಶಿ ಮಾಡಿ ನಿರ್ಣಯ ಹೇಳಿ, ಕಬಜಾ ಕೊಡಿಸಲಿಕ್ಕೆ ಹುಕುಂ 
ಕೊಡೋದು ಕೋರ್ಟಿನ ಕೆಲಸ. ಇನ್ನ ಹುಕುಮು ಯಾಕ ಪಾಲಿಸಿಲ್ಲಾ ಅಂತ 
ನೀವು ಕೇಳತೀರಿ. ಹೇಳತೀನಿ: ಭೀಮರಾಯರು ಮೈತ (ಮೃತ) ಆದದ್ದು 
೧೩.೯.೧೮೯೮ರೊಳಗ. ನೀವು ರಂಗರಾಯರ ವಾರಸಾ ಮಾಡಲಿಕ್ಕೆ ಹುಕುಂ 
ಕೊಟ್ಟಿದ್ದು ೩೧.೩.೧೯೦೦ರೊಳಗ. ಭೀಮರಾಯರು ಪೋತಿ ಆದ ಮೂರು 
ತಿಂಗಳದೊಳಗ ಗಂಗಾಬಾಯಿ ತರ್ಫೆ, ಆಕಿ ದತ್ತಕ ಮಗನ ಪಾಲನಕರ್ತಾ 
ಕೊಟ್ಟ ವರದೀ ಪ್ರಕಾರ ವಾರಸಾ ಮಾಡಿಬಿಟ್ಟದ್ದೆ. ಅದನ್ನ ತಪಾಸ ಮಾಡಿ 
ಮಾಮಲೇದಾರರು ಮಂಜೂರಿ ಮಾಡಿದ ಬಗ್ಗೆ ಸಹಿಮಾಡಿದ್ದು, ಆ ಶರಾ- 
ಕೋಷ್ಟಕದೊಳಗ ಅದ ನೋಡ್ರಿ” ಎಂದು ತನ್ನ ಕುಲಕರ್ಣಿಕಿ ಭಾಷೆಯಲ್ಲಿ 
ಹೇಳಿ ವಿಜಯದ ಆವೇಶದಿಂದ ಕಾಲು ಮಡಿಚಿಕೊಂಡು ಕುಳಿತ. 

ಅಷ್ಟೊತ್ತಿಗೆ ದಾದಾ ಚಾವಡಿಯ ಕಟ್ಟೇಯನ್ನೇರಿ ಬರುತ್ತಿರುವುದು ಶೇಷಪ್ಪನ 
ಕಣ್ಣಿಗೆ ಬಿತ್ತು. ಹುಸಿನಗೆ ನಗುತ್ತ ಎಂದಿಲ್ಲದ ಪ್ರೀತಿಯಿಂದ, “ಬಾರಪಾ ದಾದಾ, 
ಅನಾಯಾಸ ಬಂದಿ ನೋಡು. ನಾನು ನಿನ್ನ ಕರೆಕಳಿಸಬೇಕ೦ತ ಮಾಡಿದ್ದೆ. ನಿಮ್ಮ 
ನಾನಾಕಾಕನ ಖಾತೇಕ ಇದ್ದ ಆ ಮರಡಿ ಹೊಲಾನ, ಗೌಡರ ಹೇಳಿಕಿ ಪ್ರಕಾರ 
ನಿಮ್ಮ ಹೆಸರ್ಲೆ ನಾನು ಮಾಡಿದ್ದೆ. ಈಗ ನಿಮ್ಮಪ್ಪ ಆ ಜಮೀನು ಚಿಮಣಾ 
ಹೆಸರ್ಲೆ ವಾರಸಾ ಹಚ್ಚರಿ ಅ೦ತ ಜವಾಬ ಕೊಟ್ಟು ಹೋದ. ನೀ ಏನಂತೀದಿ?” 
ಎಂದು ಕೇಳಿದ. 

“ನನಗೇನ ಹೇಳಾಕ ತಿಳಿದೀತರಿ? ಚಿಮಣಾ ಕುಲಗೆಟ್ಟಾಳ೦ತ ಆಕಿ ಹೆಸರು 
ಹಚ್ಚಲಾಕ ಬರೂದಿಲ್ಲ ಅಂತ ಹೇಳಿದಿರೆಂತ, ಹೌದೇನು?” ಎಂದು ಸಿಟ್ಟಿಗೆ ಎದ್ದೆ 
ಕೇಳಿದ. 

ದಾದಾನ ಉಗ್ರವಾದ ಮುಖವನ್ನು ನೋಡಿ ಶೇಷಪ್ಪನಿಗೆ ಫಕರುದ್ದೀನನ 
ಫಜೀತಿ ನೆನಪಾಯಿತು. ಅಂತಲೇ ದೇಶವಾರಿ ಮಾಡುತ್ತ “ಛೇ ಛೇ! ಅಂಥ 
ಮಾತಾಡಿದವರ ಬಾಯಾಗ ಹುಳಾ ಬೀಳಲಿ. ಶಂಕರಪ್ಪಗೌಡರು ಆ ಜಮೀನು 
ನಿನಗ ಆಗಲಿ ಅಂದಿದ್ದರು ಅಂತ ನಾ ಹೆಸರು ಹಚ್ಚಿದೆ. ಬ್ಯಾಡಾ ಅಂದರ ಈಗ 


೩೨೪ ಗ್ರಾಮಾಯಣ 


ಚಿಮಣಾನ ಹೆಸರ್ಲೆ ವಾರಸಾ ಹಚ್ಚಿ ಸಾಹೇಬರ ಮಂಜೂರಿ ಮಾಡಸತೇನಿ. 
ನೀನು ವಿಚಾರ ಮಾಡಿ ಏನಂಬೂದು ಹೇಳಿಬಿಡು” ಎಂದು ತನಗೇನೂ 
ಸಂಬಂಧವಿಲ್ಲವೆಂಬತೆಯೇ ಮಾತಾಡಿಬಿಟ್ಟ. 

“ಅದರಾಗ ಯಿಚಾರ ಮಾಡೂದೇನೈತರಿ? ನಮ್ಮ ಅಪ್ಪ ಹ್ಯಾಗ ಹೇಳ್ಯಾನ 
ಹಾಗ ಬರದುಬಿಡಿರಿ” ಎ೦ದಿಷ್ಟು ಹೇಳಿ ದಾದಾ ಚಾವಡಿಯಿಂದ ಹೊರಟ 

ಕೂಡಿದ ಜನರಿಗೆ ದಾದಾ ವ್ಯರ್ಥವಾಗಿ ತನ್ನ ಪಾಲಿನ ಹೊಲವನು 
ಕಳೆದುಕೊಳ್ಳುತ್ತಿರುವನೆಂದೆನಿಸಿತು. ಕೆಲವರಂತೂ ಚಡಪಡಿಸಿದರು. ಜೈನರ ಜಿನ್ನಪ್ಪ 
ಎದ್ದು “ಲೇ ದಾದಾ, ಮಳ್ಳಖೋಡಿ ಬಾ ಇಲ್ಲೆ” ಎಂದು ಕೂಗಿದ. 

ಅವಸರದಿಂದ ಹೊರಟಿದ್ದ ದಾದಾ ತಡೆದು, “ಕಾಕಾ, ನನಗ ಸವಡ ಇಲ್ಲ 
ಈಗ. ಶ್ಯಾಮರಾಯರ ಕಡೆ ಇಂದುಪುರದ ಸ್ವಾರ ಬಂದಾನು. ಗಡಾನ ಬರಾಕ 
ಹೇಳಿಕಳಿಸ್ಕಾರು; ಅಲ್ಲೆ ಹೊ೦ಟೀನಿ” ಎಂದು ನುಡಿದವನೇ ವಾಡೆಯ ಕಡೆಗೆ 
ಮುಖ ಮಾಡಿ ಬಿರಬಿರನೆ ಹೊರಟುಬಿಟ್ಟ 

ಹೊತ್ತು ಮುಳುಗಿದ್ದರಿಂದ ಚಾವಡಿಯ ಮುಂದಿದ್ದ ಗುಂಪೆಲ್ಲ ಕರಗಿತು. 
ವಾಲೀಕಾರರು ಹಚ್ಚಿ ದೀಪಗಳಿಂದ ಚಾವಡಿ ಸ್ವಲ್ಪಮಟ್ಟಿಗಾದರು ಬೆಳಗಿತು. ಈ 
ಅವಧಿಯಲ್ಲಿಯೇ ಗೋಪಾಳರಾಯ ಒಳಗೆ ಹೋಗಿ ಮಾಮಲೇದಾರರೆದುರು 
ಶೇಷಪ್ಪನ ವಿಷಯವನ್ನೆಲ್ಲ ಅರಿಕೆಮಾಡಿಕೊಂಡಿದ್ದ. ಶೇಷಪ್ಪ ಇನ್ನೇನು ಎದ್ದು 
ಮನೆಗೆ ಹೋಗಬೇಕೆನ್ನುವಷ್ಟರಲ್ಲಿ ಕೆ೦ಪು ರುಮಾಲು. ಡಗಲಿಗಳಿ೦ದಲಂಕೃತನಾದ 
ಉಸ್ಮಾನಾಸಾಹೇಬರು ಕರೆಯುತ್ತಾರೆಂದು ಹೇಳಲು ಶೇಷಪ್ಪ, ಮತ್ತೆ 
ತಿರುಗಬೇಕಾಯಿತು. 

ಆದರೆ ಶೇಷಪ್ಪ ಇದೆಲ್ಲವನ್ನೂ ಮೊದಲು ನಿರೀಕ್ಷಿಸಿಯೇ ಇದ್ದ. 
ಸಾಹೇಬರೆದರೂ ಮತ್ತೆ ಅದನ್ನೇ ವಾದಿಸಿದ. ಮಾಮಲೇದಾರರಿಗೂ ಇಂಥ 
ಕುಲಕರ್ಣಿ ಗ೦ಟು ಬಿದ್ದದ್ದನ್ನು ನೋಡಿ ಬೆರಗು೦ಟಾಯಿತು. ಹೇಳಬೇಕಾದುದನ್ನೆಲ್ಲ 
ಅವರೂ ಹೇಳಿ ಸುಮ್ಮನಾದರು. ಲಕ್ಷ್ಮಣನ ವಾರಸಾ ರದ್ದಮಾಡಿದ್ದಕ್ಕೆ ತಾನು 
ಒಪ್ಪಿಕೊ೦ಡದ್ದಾಗಿ ಶೇಷಪ್ಪನೂ ಹೇಳಿದ. ಆದರೆ ದೇಶಪಾಂಡೆಯವರ ಪ್ರಕರಣ 
ಕೋರ್ಟಿಗೆ ಹೋದ ಮೇಲೆಯೇ ನಿರ್ಣಯವಾಗಬೇಕೆಂದು ಹೇಳಿಬಿಟ್ಟ. 


೨೯ 


ದೇಶಪಾಂಡೆ ಭೀಮರಾಯರ ದತ್ತಕ ಮಗನಾದ ರಂಗರಾಯನ ವಾರಸಾ 


ಗ್ರಾಮಾಯಣ ೩೨೫ 


ಮಾಡದೆ ಗಂಗಾಬಾಯಿಯ ವಾರಸಾ ಮಾಡಿದ ಸುದ್ದಿ ಊರೊಳಗೆ 
ಹಬ್ಬುವದಕ್ಕೇನೂ ತಡವಾಗಲಿಲ್ಲ. ಮರೆತು ಹೋದ ಪ್ರಕರಣವೊಂದು ಮತ್ತೆ 
ಬಯಲಿಗೆ ಬಂದಂತಾಯಿತು. ಪಾದಳ್ಳಿಯ ಇತ್ತೀಚಿನ ಹುಡುಗರಿಗೆ ದೇಶಪಾಂಡೆ 
ಮನೆತನದ ವಿಷಯವಾಗಿ ಏನೂ ಗೊತ್ತಿರಲಿಲ್ಲ. ಅವರ ಮುಚ್ಚಿದ ವಾಡೆಗೆ 
“ದೇಶಪಾಂಡೆಯವರ ವಾಡೆ” ಎಂಬ ಹೆಸರನ್ನು ಬಿಟ್ಟರೆ ಅವರೇನೂ ಅರಿಯರು. 
ಆದರೆ ಗೋಪಾಳರಾಯ ವಾರಸಾ-ರಿಜಿಸ್ಟರದ ತಪಾಸಣಿಯ ಕಾಲಕ್ಕೆ ಎತ್ತಿದ 
ಆಕ್ಷೇಪದಿಂದ ಊರ ತುಂಬ ಅದೇ ಮಾತಾಗಿ ಹಳೆಯ ಕತೆ ಮತ್ತೆ ಜನಜನಿತವಾಗಿ 
ಹರಡಿತು. 

ಶೇಷಪ್ಪ ಹೇಳಿದಂತೆ ಗಂಗಾಬಾಯಿ ಯಾರನ್ನೂ ದತ್ತಕ ತೆಗೆದುಕೊಂಡಿರಲಿಲ್ಲ; 
ಕೃಷ್ಣರಾಯನ ಮಗನನ್ನು ದತ್ತಕ ತೆಗೆದುಕೊಂಡಿರುವಳೆಂಬ ಮಾತಂತೂ ಶುದ್ಧ 
ಸುಳ್ಳಿನ ಕಂತೆಯಾಗಿತ್ತು. ಕೃಷ್ಣರಾಯ ಶೇಷಪ್ಪನ ಷಡ್ದಕನಾಗಬೇಕು. ಅವನ ಮಗನನ್ನು 
ಗಂಗಾಬಾಯಿಯ ದತ್ತಕ ಮಗನೆಂದು ಕತೆ ಹುಟ್ಟಿಸಿ ಅದನ್ನೇ ಸತ್ಯಸಂಗತಿಯನ್ನಾಗಿ 
ಮಾರ್ಪಡಿಸಬೇಕು. ಅದನ್ನೇ ಮುಂದೆ ಗಂಗಾಬಾಯಿ ಒಪ್ಪಿದರೆ ಅಪಸಾತಿಯಲ್ಲಿ 
ಕೆಲಸ ಮುಗಿಸಬೇಕು. ಒಪ್ಪದಿದ್ದರೆ ಕೋರ್ಟಿನ ಡಿಕ್ರಿ ಪಡೆದು, ದೇಶಪಾಂಡೆ 
ಮನೆತನದ ವತನ ಜಮೀನುಗಳನ್ನೆಲ್ಲ ಎತ್ತಿಹಾಕಬೇಕೆಂದು ಶೇಷಪ್ಪನ ತಂತ್ರವಾಗಿತ್ತು 
ಬಾಳಾಚಾರ್ಯರಿಗೆ ಈ ತಂತ್ರವನ್ನು ತಿಳಿಯಲು ತಡವಾಗಲಿಲ್ಲ. ಗಂಗಾಬಾಯಿ 
ಕಾಂತರಾಯರ ಮನೆಯಲ್ಲಿಯೇ ಈಗಲೂ ಇರುವ ಸಂಗತಿ ಅವರಿಗೆ ಗೊತ್ತಿತ್ತು. 
ಅಂತೆಯೇ ದೇಶಪಾಂಡೆ ಮನೆತನದ ಆಸ್ತಿಯ ಬಗ್ಗೆ ಅನ್ಯಾಯವಾಗಿ ಕಲಹವೆದ್ದು 
ಕೋರ್ಟುಕಚೇರಿಗಳಿಗೆ ಎಡತಾಕಿ, ಊರಲ್ಲಿ ಪಕ್ಷ-ಪಂಗಡಗಳೇಳಬಹುದೆಂಬ 
ಭೀತಿ ಅವರನ್ನು ಆವರಿಸಿತು. 

ಮಾಮಲೇದಾರರು ಕನ್ಮಾಗತ-ಶ್ರಾದ್ದಕ್ಟಾಗಿ ತಮ್ಮನ್ನು ಕರೆಸಿದಾಗ ಈ 
ಕುತಂತ್ರವನ್ನೆಲ್ಲ ತಾವು ಬಯಲಿಗೆಳೆಯಬಹುದೆಂದು ಅವರು ಭಾವಿಸಿದರು. 
ಆದರೆ ಮರುದಿನ ಮಾಮಲೇದಾರಿ೦ದ ಕರೆಯೇನೂ ಬರಲಿಲ್ಲ. ನಾರಾಯಣಾಚಾರಿ 
ಶೇಷಪ್ಪನಿಗೆ ಹೇಳಿಕೊಂಡು ಮಾಮಲೇದಾರರ ಪೌರೋಹಿತ್ಯವನ್ನು ಹಚ್ಚಿಕೊಂಡಿದ್ದ. 
ಅವನ ಹೆಂಡತಿ ಸಾಲೆಯಿಂದ ಮೊರದಬಾಗಿನವನ್ನು ಹೊತ್ತುಕೊಂಡು ಮನೆಗೆ 
ಹೊರಟದ್ದನ್ನು ಬಾಳಾಚಾರ್ಕರು ನೋಡಿದರು. ಆಗಲೇ ಅವರಿಗೆ ತಮಗೆ 
ಬರಬೇಕಾಗಿದ್ದ ಪೌರೋಹಿತ ನಾರಾಯಣಾಚಾರ್ಯರಿಗೆ ಹೋಗಿರಬಹುದೆಂದು 
ತಿಳಿಯಿತು. ಬಾಳಾಚಾರ್ಯರಿಗೆ ಇದರಿ೦ದ ದು:ಖವೇನೂ ಆಗಲಿಲ್ಲ. ಬರಗಾಲದ 
ಉಪವಾಸ ವನವಾಸಗಳಲ್ಲಿ ಸವೆಯುತ್ತಿದ್ದ ಒಂದು ಮನೆತನಕ್ಕೆ 


೩೨೬ ಗ್ರಾಮಾಯಣ 


ಉಪಕಾರವಾಯಿತೆಂದು ಸಂತೋಷವೇ ಆಯಿತು. ಆದರೆ ಇದರಿಂದ 
ಮಾಮಲೇದಾರರನ್ನು ಕಂಡು ಮಾತನಾಡುವ ಅವಕಾಶ ಮಾತ್ರ ತಪ್ಪಿದಂತಾಯಿತು. 
ಕರೆಯದೇ ತಾವಾಗಿಯೇ ಮಾಮಲೇದಾರರೆದುರು ಹೋಗುವದು ಅವರ 
ಗೌರವಕ್ಕೆ ಸಲ್ಲದ ಮತು. ಇದೇ ವಿಚಾರಗಳಲ್ಲಿಯೇ ಅವರು ಚಾವಡಿಯ 
ಮುಂದೆ ಹಾಯ್ದು ಹೊರಟರು. 

ಚಾವಡಿಯ ಮುಂದೆ ಸುತ್ತಲಿನ ಹಳ್ಳಿಯ ಜನರೆಲ್ಲ ಸೇರಿದ್ದರು. 
ಮಾಮಲೇದಾರರ ಮುಂದೆ ನಡೆಯಲಿರುವ ಫಿರ್ಯಾದಿಗಳಲ್ಲಿ ಅವರೆಲ್ಲ ಸಾಕ್ಷಿ 
ಹೇಳಲು ಬಂದವರಾಗಿದ್ದರು. ೦ಯಾರಾರದೋ ಭವಿತವ್ಯ ಅಲ್ಲಿ 
ನಿರ್ಣಯವಾಗಬೇಕಾಗಿತ್ತು. ಒ೦ದು ಕ್ಷಣ ಒಳಗೆ ಹೋಗಿ ಮಾಮಲೆದಾರರನ್ನು 
ಕಾಣಬೇಕೆಂದು ಆಚಾರ್ಯರಿಗೆ ಮನಸ್ಸಾಯಿತು. ಆದರೂ ಹಾಗೇನೂ ಮಾಡದೆ 
ಚಾವಡಿಯನ್ನು ದಾಟಿ ಜಾಗೀರದಾರರ ವಾಡೆಗೆ ಬಂದರು. 

ಅಲ್ಲಿಯೂ ಜನಸಮೂಹ ಸೇರಿತ್ತು. ಶ್ಯಾಮರಾಯ ಯಾರದೋ 
ಮಾರ್ಗಪ್ರತೀಕ್ಷೆಯನ್ನು ಮಾಡುತ್ತಿರುವಂತೆ ತೋರಿತು. ಅವನ ಸಮ್ಮುಖದಲ್ಲಿ 
ದಾದಾ, ಲಕ್ಷ್ಮಣ ಹಾಗೂ ಜಾಗೀರದಾರರ ರೈತರು ಕುಳಿತಿದ್ದರು. ಬಾಳಾಚಾರ್ಯರು 
ಬಂದೊಡನೆಯೆ ನಮಸ್ಕಾರ-ಚಮತ್ಕಾರಗಳಾದವು. “ಏನಪಾ ಶ್ಯಾಮರಾಯಾ, 
ಊರಾಗ, ಎಲ್ಲಿ ನೋಡಿದರೂ ಜನರು ಗುಂಪುಗುಂಪಾಗಿ ಕೂತಾರಲ್ಲ? ಚಾವಡಿ 
ಮುಂದನೂ ಮಂದಿ ಇತ್ತು; ಇಲ್ಲ್ಯೂ ಮಂದಿ ಕೂತಾರ. ಪಾದಳ್ಳೀ ಊರಾಗ 
ನಡೆದದ್ದರ ಏನು?” ಎಂದು ಆಚಾರ್ಯರು ಪ್ರಶ್ನೆ ಮಾಡಿದರು. ಶ್ಯಾಮರಾಯ 
ಅದಕ್ಕೇನೂ ಉತ್ತರ ಕೊಡದೆ, ಇಂದುಪುರದ ಮಹಾರಾಜರಿಂದ ಬಂದ ಸ್ವಾರನು 
ತಂದಿದ್ದ ಪತ್ರವನ್ನು ಅವರ ಮುಂದೆ ಹಿಡಿದನು. “ಇದೇನು ಖೋಡಿ ಮೋಡಿ 
ಲಿಪಿ! ನನಗೆ ಓದಲಿಕ್ಕೆ ಬರೂದುಲ್ಲ. ನೀನ ಸಾರಾಂಶ ಹೇಳಿಬಿಡಬಾರದ?” 
ಎಂದರು ಆಚಾರ್ಯರು. 

ಶಾಮರಾಯ ಎಲ್ಲ ವೃತ್ತಾಂತವನ್ನು ನಿವೇದಿಸಿದ: “ಇನ್ನು ನಾಲ್ಕೇ ದಿನಗಳಲ್ಲಿ 
ಇಂದುಪುರದ ಮಹಾರಾಜರು ಪಾದಳ್ಳಿಗೆ ಅಗಮಿಸಲಿದ್ದಾರೆ. ಬಾಪೂಸಾಹೇಬ 
ಇಂದುಪುರಕ್ಕೆ ಹೋಗಿ ಲಕ್ಷ್ಮೀಬಾಯಿಯ ಕಾಲು ಹಿಡಿದುಕೊಂಡು ಕ್ಷಮಾಪಣೆ 
ಕೇಳಿಕೊಂಡನಂತೆ. ಮಹಾರಾಜರು ಇಲ್ಲಿಗೆ ಬಂದಾಗ ಯಶವಂತರಾಯರೂ 
ಅವರ ಜೊತೆಗೆ ಬರಲಿದ್ದಾರೆ. ಪ್ರಾಂತ ಸಾಹೇಬರೂ ಅದೇ ಹೊತ್ತಿಗೆ ಪಾದಳ್ಳಿಯಲ್ಲಿ 
ಕ್ಯಾಂಪು ಮಾಡಲಿದ್ದಾರೆ. 

ಅದೂ ಅಲ್ಲದ ತಾಬಡತೋಬ ಇಂದುಪುರಕ್ಕೆ ಬರಲಿಕ್ಕೆ ನನಗ ತಿಳಿಸ್ಕಾರ. 


ಗ್ರಾಮಾಯಣ ೩೨೭ 


ಬರಗಾಲದಾಗ ಉಪವಾಸ ಬಿದ್ದ ಜನರಿಗೆ ಸಹಾಯಾ ಅ೦ತ ಇನ್ನೂರು ಚೀಲಾ 
ಜ್ವಾಳಾ ಕಳಿಸವರಿದ್ದಾರಂತ. ಅವನ್ನ ತರಲಿಕ್ಕೆ ರೈತರ ಗಾಡೀ ವ್ಯವಸ್ಥಾ ಮಾಡಿಕೊಂಡು 
ಬರಬೇಕ೦ತ. ಅದಕ ರೈತರನ್ನೆಲ್ಲ ಕರೆಸಿದ್ದೆ. ಅಷ್ಟರೊಳಗ ನೀವೂ ಬಂದಿರಿ, 
ನೆಟ್ಟಗಾತು” ಎಂದು ಶ್ಯಾಮರಾಯ ಎಲ್ಲವನ್ನೂ ಅರಿಕೆಮಾಡಿಕೊಂಡ. 

ಕಾಳು ತರಲಿಕ್ಕೆ ಸುಮಾರು ನಾಲ್ವತ್ತು ಗಾಡಿಗಳಾದರೂ ಬೇಕಾಗಿತ್ತು. 
ಇದಕ್ಕಾಗಿ ರೈತರ ಅಭಿಪ್ರಾಯವನ್ನು ಕೇಳಿಕೊಳ್ಳುವದು ಅಗತ್ಯವಿತ್ತು. ಅದರ ಬಗ್ಗೆ 
ಬಾಳಾಚಾರ್ಯರು ಎದುರಿಗೆ ನಿಂತ ಕಾಶೀಮ ಸಾಹೇಬನನ್ನೆ ಕೇಳಿದರು. 
ಕಾಶೀಮಸಾಹೇಬ ಜಾಗೀರದಾರರ ಭೂಮಿಯನ್ನು ತಲೆತಲಾಂತರದಿಂದ ಲಾವಣಿಗೆ 
ಸಾಗುಮಾಡುತ್ತ ಬಂದಿದ್ದ ದೊಡ್ಡ ರೈತ. ವಾಡೆಯ ಬಗ್ಗೆ ಅವನ ಅಭಿಮಾನ 
ಯಾವಗಾಲೂ ಜಾಗತವಿರುತ್ತಿತ್ತು. 

“ಮಾರಾಜರು ಬಡ ಜನರಿಗೆ ಕಾಳ ಹ೦ಚೂ ಮುಂದ, ಅದನ್ನ ತಂದು 
ಊರಿಗೆ ಮುಟ್ಟಿಸಿದಿದ್ದರ ಪಾಡ ಕಾಣಾಕಿಲ್ಲರಿ. ಆದರ ಜಡಿಮಳಿ ಬಿದ್ದು ಭೂಮಿ 
ಹಸಿ ಆಗೇತಿ. ಮುಂಗಾರಿ ಬಿತ್ತೂ ತತಿ ಬಂದಾಗ ಭೂಮಿಗೆ ಬೀಜಗಾಣಿಸದಿದ್ದರ 
ಭೂಮಿತಾಯಿಗೆ ಎರಡ ಬಗದ್ದಾಂಗ ಆಗಾಕಿಲ್ಲರೇ? ಅದಕ ಮಡ್ಡಿಭೂಮಿ ಇದ್ದವರು 
ಬಿತ್ತೂ ಕೆಲಸಾ ಮಾಡಕೊಳಲಿ. ಎರಿ ಭೂಮಿಯವರು ಗಾಡಿ ಹೂಡಿಕೊಂಡು 
ಕಾಳ ತರಲ್ರಿ” ಎಂದ ಕಾಶೀಮಸಾಹೇಬ. 

ಕೂಡಿದ ರೈತರಲ್ಲಿ ಕೆಲವರಿಗೆ ಇದು ಸರಿ ಬರಲಿಲ್ಲ. ಕಾಶೀಮಸಾಹೇಬನದು 
ಮಡ್ಡಿ ಜಮೀನು. ಅವನು ಬಿತ್ತಲಿಕ್ಕೆಂದು ಊರೊಳಗೇ ಉಳಿದರೆ ಇಂದುಪುರಕ್ಕೆ 
ಯಾರೂ ಹೋಗಲಿಕ್ಕಿಲ್ಲ. ನಿಜವಾಗಿ ನೋಡಿದರೆ ಯಾರಿಗೂ ಹೋಗಲು 
ಅವಕಾಶವಿರಲಿಲ್ಲ. ಜಮೀನಿನ ಕೆಲಸ ಯಾರಿಗೆ ಬಿಟ್ಟದ್ದು? ಸಾಮಾನ್ಯವಾಗಿ 
ಕೆಲವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 

ರೈತರು ಹೇಳಿದ ಅಡಚಣೆಗಳನ್ನು ಕೇಳಿ ಶ್ಯಾಮರಾಯನಿಗೆ ಒತ್ತಾಯ 
ಮಾಡಲು ಮನಸ್ಸು ಬರಲಿಲ್ಲ. ಅದರೂ ಊರಗಾರಿಕೆಯ ಕೆಲಸದಲ್ಲಿ ಸಹಾಯ 
ಮಾಡದಿದ್ದರೆ ಮಹಾರಾಜರು ಏನೆಂದು ತಿಳಿದುಕೊಳ್ಳಬಹುದೆಂದು ಅವನ ವಿಚಾರ. 
ರೈತರು ಹೇಳಿದ್ದರಲ್ಲಿ ಅರ್ಥವಿಲ್ಲವೆಂದಲ್ಲ. ಆದರೆ ಮಹಾರಾಜರು ಪುಕ್ಕಟೆ ಕಾಳು 
ಕೊಡುತ್ತೇವೆಂದಾಗ ಅವನ್ನು ತಂದು ಹಾಕುವ ಸೌಜನ್ಯವನ್ನೂ ತೋರದಿದ್ದರೆ 
ಹೇಗೆ? ಬಾಳಾಚಾರ್ಯರೂ ಈ ಸಮಸ್ಯೆಯಲ್ಲಿ ದಾರಿ ಹುಡುಕುವ ಪ್ರಯತ್ನ 
ಮಾಡಿದರು. ಅವರ ಅಭಿಪ್ರಾಯ ಹೀಗೆ: ಕಾಳು ತರುವ ಕೆಲಸ ಜಾಗೀರದಾರರ 
ರೈತರೊಬ್ಬರಿಗೇ ಸೇರಿದ್ದಲ್ಲ. ಊರ ರೈತರೆಲ್ಲ ಕೂಡಿ ಮಾಡಬೇಕಾದ ಕೆಲಸವದು. 


೩೨೮ ಗ್ರಾಮಾಯಣ 


ಆದ್ದರಿಂದ ಯಾರಿಗೆ ಭೂಮಿಯ ಕೆಲಸ ಅಡ್ಡ ಬಂದಿದೆಯೋ ಅವರು ಹೋಗುವದು 
ಬೇಡ. ಉಳಿದವರು ಹೊರಡಲಿ. ಅವರ ಗಾಡಿಗೆ ಬಾಡಿಗೆಯೆಂದು ತಂದ 
ಕಾಳನ್ನೇ ಹಂಚಿಬಿಡಬೇಕು. ಬಾಳಾಚಾರ್ಯರ ಅಭಿಪ್ರಾಯ ಎಲ್ಲರಿಗೂ 
ಸಮೃತವಾಯಿತು. ಬೆಳಕು ಹರಿಯುವದರೊಳಗೆ ಗಾಡಿಗಳು ಸಿದ್ದವಾಗಿರಬೇಕೆಂದು 
ಶ್ಯಾಮರಾಯ ಆಜ್ಞೆಮಾಡಿದ. ಕಾಶೀಸಾಹೇಬನೇ ಆ ಜವಾಬ್ದಾರಿಯನ್ನೂ 
ಹೊರಬೇಕೆಂದು ಗೊತ್ತಾಯಿತು. ಮಹಾರಾಜರನ್ನು ಸ್ವಾಗತಿಸುವ ಸಿದ್ಧತೆ. ಅವರು 
ಉಳಿದುಕೊಳ್ಳಲು ಮಾಡಬೇಕಾದ ಏರ್ಪಾಡು ಇವೆಲ್ಲವುಗಳ ಬಗ್ಗೆ ಚರ್ಚೆಯಾಗಿ 
ಎಲ್ಲರೂ ತ೦ತಮ್ಮ ಮನೆಗಳಿಗೆ ನಡೆದರು. 

ಚಾವಡಿಯ ಮುಂದೆ ಹಾಯ್ದು ಬಾಳಾಚಾರ್ಯರು ಇನ್ನು ತಮ್ಮ ಮನೆಗೆ 
ಹೋಗುವವರು. ಅಷ್ಟರಲ್ಲಿ ನಾಲ್ಕಾರು ಜನರು ಕೂಡಿ ಇವರ ಕಡೆಗೇ 
ಬರುತ್ತಿರುವುದು ಕಂಡಿತು. ವಂದನೆ ಮಾಡಿದವರಲ್ಲಿ ಹಾವನೂರಿನ ಕಲ್ಲನಗೌಡನ 
ಗುರುತು ಬಾಳಾಚಾರ್ಕರಿಗೆ ತಟ್ಟನೆ ಹತ್ತಿತು, “ಯಾಕ ಗೌಡರ ನಮ್ಮ ಊರ 
ಹುಡುಗನ್ನ ಜೇಲಿಗೆ ಅಟ್ಟಲಿಕ್ಕೆ ಇಷ್ಟು ದೂರ ಬರಬೇಕಾಗತೇನು?” ಎಂದು 
ಬಾಳಾಚಾರ್ಕರು ಕೇಳದೆ ಇರಲಿಲ್ಲ. 

ಕಲ್ಲನಗೌಡ ಮುಗುಳುನಗೆ ನಕ್ಕು “ನೀವೆಲ್ಲಾ ಹಿರ್ಕಾರು ದಾದಾನ ಬೆನ್ನಿಗೆ 
ಇದ್ದಾಗ ನಮ್ಮಿಂದೇನಾದೀತರಿ? ನೀವು ಹಾಕಿದ ಉಗಳು ನಮ್ಮ ತಂದಿ ದಾಟಲಿಲ್ಲ. 
ನಾನೂ ಅಂತವನ ಮಗುನ ಅಲ್ಲರೇ? ನಿಮ್ಮ ಮಾತು ಹ್ಯಾಗ ಮೀರೂದರಿ?” 
ಎ೦ದು ಉತ್ತರ ಕೊಟ್ಟು ಗೌಡ ಆಚಾರ್ಯರ ಬೆನ್ನು ಹಿಂದೆ ಅವರ ಮನೆಗೇ 
ನಡೆದ. ಬಹುಶಃ ಇವರೆಲ್ಲ ಸಂಧಾನಕ್ಕೇ ಬಂದಿರಬಹುದೆಂದು ಆಚಾರ್ಯರಿಗೆ 
ಹೊಳೆಯಿತು. ಆಗ ಶ್ಯಾಮರಾಯನನ್ನು ಮನೆಗೆ ಬರಲು ಆಗ್ರಹಪಡಿಸಿ, ಆಚಾರ್ಯರು 
ಎಲ್ಲರನ್ನೂ ಕೂಡಿಕೊಂಡು ತಮ್ಮ ಮನೆಗೆ ಬಂದು. ಅಲ್ಲಿ ಕಲ್ಲಗೌಡನೇ ಮೊದಲು 
ಮಾತು ತೆಗೆದ. ಖಟ್ಟೆ ಹಾಕೂ ಮನಸು ಏಟೂ ಇರಲಿಲ್ಲರಿ ನಮಗ. ಆ ನಿಮ್ಮ 
ಪಡದಯ್ಯನೋರಬಂದು ಈಟೆಲ್ಲ ಗೊಂದಲಾ ಹಾಕಿದರು. ಮತ್ತೀಗ ಅವರ 
ಪಾದಳ್ಳಿ ಬಿಟ್ಟಮ್ಮಾಗ ಖಟ್ಟೆ ನಡಿಸಿ ಏನ ಮಾಡೂದೈತರಿ? ಅದಕ ಅರ್ಜಿ ಹಿಂದ 
ತಕ್ಕೊಣಾಕ ಅ೦ತ ಬಂದಿವರಿ” ಎಂದ. 

“ಮುತ್ತಿನಂತಹ ಮಾತಾಡಿದಿ ನೋಡು ಗೌಡಾ. ಆದರ ಅರ್ಜಿ ಹಿಂದ 
ತಗೋಳಿಕ್ಕೆ ನಿಮ್ಮೂರ ಮಂದಿ ಒಪ್ಪ್ಯಾರ ಹದಲ್ಲೋ?” ಎಂದರು ಬಾಳಾಚಾರ್ಕರು. 

“ನಮ್ಮೂರಾಗ ಯಾರಿಗೆ ಬೇಕಾಗೇತರಿ ಖಟ್ಟೆ ನಡಸೂದು? ನಿಮ್ಮೂರವರು 
ಬಂದು ಫಿರ್ಯಾದಿ ಮಾಡಾಕ ಹೇಳಿದವರು. ಈಗ ಫಿರ್ಯಾದಿ ಹಿಂದ 


ಗ್ರಾಮಾಯಣ ೩೨೯ 


ತಗೊಣ್ಣಾಕೂ ನಿಮ್ಮೂರವರ ಅಡ್ಡ ಹಚ್ಚ್ಯಾರರಿ ದಾದಾ ಊರಿಗೇ ಒಜ್ಜಾ ಆಗ್ಯಾನು. 
ಫಿರ್ಯಾದಿ ನಡಿಸೇ ತೀರಬೇಕು ಅ೦ತ ಹಟಾ ಹಿಡಿದಾರರಿ. ಅಂತಾದರಾಗ 
ಏನ ಮಾಡಬೇಕರಿ?” ಕಲ್ಲನಗೌಡ ಹೊಸ ಸಮಸ್ಯೆಯನ್ನೊಂದಿಟ್ಟ 

“ನಮ್ಮೂರವರ ಹೇಳತಾರ? ಯಾರಪಾ ಅವರು” ಆಚಾರ್ಯರು 
ಆತಂಕಕ್ಕೊಳಗಾಗಿಯೇ ಕೇಳಿದರು. 

“ನಮಗ ಹಾದ್ಯಾಗ ಹಳ್ಳದ ಹತ್ತರ ಬಿರಾದಾರ ಗೌಡರ ಪೈಕಿ ನಾಲ್ಕಾರು 
ಜನಾ ಗ೦ಟುಬಿದ್ದ ಖಟ್ಲೆ ನಡೆಸಿದರ ಊರ ತುಂಬ ಸಾಕ್ಷಿ ಕೊಡಸತೇವು ಅಂತ 
ಹೇಳಿದರರೀ” ಎಂದು ಕಲ್ಲನಗೌಡ ಹೇಳಿದ. 

ಕಾರಹುಣ್ಣಿವೆಯ ಕರಿಯ ಸೇಡನ್ನು ತೀರಿಸಿಕೊಳ್ಳಲು ಗೌಡಿತಿ ಈ ತಂತ್ರವನ್ನು 
ಹೂಡಿರಬೇಕೆಂದು ಆಚಾರ್ಯರಿಗೆ ಸಂಶಯ ಬಂದು, ಆ ಸಂಶಯವನ್ನು ಆಡಿಯೂ 
ತೋರಿಸಿದರು. ಕೂಡಲೆ ಕಲ್ಲನಗೌಡ, ಪಾರ್ವತೆವ್ವ ತನ್ನನ್ನು ಕರೆಸಿ ಚೌಕಶಿಯನ್ನು 
ಮುಂದುವರಿಸಲು ಕೇಳಿಕೊ೦ಡಳೆಂದು ಹೇಳಿಯೇಬಿಟ್ಟ ಆಚಾರ್ಯರು ಬೆಚ್ಚಿದರು. 

“ಗೌಡಾ, ನೀ ವಯಸ್ಸಿನಿಂದ ಚಿಕ್ಕಾವ ಆದರೂ ದೊಡ್ಡ ಮನೆತನದಾಗ 
ಹುಟ್ಟಿದಾವ ಇದ್ದೀ. ನನ್ನ ವಿಚಾರ ಕೇಳಿಕೊಂಡು ಅದರ್ದಾಂಗ ನಡಿಯೂ 
ಮನಸ್ಸಿದ್ದರ ಹೇಳು. ಸುಮ್ಮನ ಊರಾಗ ಮಂದಿ ಏನಂತಾರ ಅದನ್ನ ಕೇಳಿಕೊಂಡು 
ಮನಸ್ಸಿಗೆ ಬಂದ್ಹಾಂಗ ಮಾಡತಿದ್ದರ ನಾ ಹೇಳೂದುಲ್ಲ. ಅದನ್ನ ಕೇಳೋದು 
ನಿಮಗೂ ಒಳ್ಳೇದಲ್ಲ” ಎಂದರು. 

“ನೀವು ಹಾಕಿದ ಉಗುಳು ಅವರ ತಂದಿನೂ ದಾಟಿಲ್ಲ. ಅವರು 
ದಾಟೂದುಲ್ಲ ಅಂತ ಗೌಡರು ಮೊದಲ ಹೇಳ್ಯಾರಲ್ಲ ಆಚಾರ?” ಎಂದು 
ಶ್ಯಾಮರಾಯ ನಡುವೇ ಹೇಳಿದ. 

ಕಲ್ಲನಗೌಡ ಆ ಮಾತನ್ನು ಒಪ್ಪಿಕೊಂಡಿದ್ದ. ಗೌಡಿತಿ ಹೇಳಿದಾಗಿನಿಂದ 
ಅವರ ಮನಸ್ಸು ಅನುಮಾನಕ್ಕೊಳಗಾಗಿತ್ತು ಅಂತೆಯೇ ತಾನೀಗ ಅನುಸರಿಸಬೇಕಾದ 
ದಾರಿ ಯಾವದೆಂದು ಅವನು ಕೇಳಿಕೊಳ್ಳಬೇಕಾಗಿತ್ತು. ಅದಕ್ಕೆ ಶ್ಯಾಮರಾಯನೇ 
ಮೊದಲು ಉಪಾಯ ಸೂಚಿಸಿದ. 

“ನೋಡ್ರಿ ಗೌಡರ, ಈಗ ನೀವು ಫಿರ್ಯಾದಿ ಹಿಂದ ತಕ್ಕೊಳ್ಳಿಕ್ಕೆ ಅರ್ಜಿ 
ಕೊಟ್ಟದ್ದು ಗೊತ್ತಾದರ ಗೌಡಿತಿ ಮತ್ತು ಅವರ ಪರಿವಾರ ಸಿಟ್ಟಗೇಳತಾರ. ಅದಕ 
ನೀವು ಆ ರೀತಿಅರ್ಜಿ ಕೊಡಬ್ಯಾಡ್ರಿ ಫಿರ್ಯಾದಿ ಅರ್ಜಿ ಚೌಕಶಿಗೆ ಬಂದಾಗ 
ನೀವು ಹಾಜರ ಇರಬ್ಯಾಡಿ. ತೀರ್ತು, ತಾವ ಫಿರ್ಯಾದಿ ಕಿತ್ತಿ ಹಾಕತಾರ. 
ಆಮ್ಯಾಲೆ ನಿಮ್ಮ ಮ್ಯಾಲೆ ಯಾರೂ ದೋಷ ಹೊರಿಸಲಿಕ್ಕೆ ಬರೂದಿಲ್ಲ.” 


೩೩೦ ಗ್ರಾಮಾಯಣ 


ಕಲ್ಲನಗೌಡ ಆಚಾರ್ಯರ ಮುಖವನ್ನು ನೋಡಿದ. ಅವರ ಅಭಿಪ್ರಾಯವನ್ನೂ 
ತಿಳಿದುಕೊಳ್ಳುವದು ಅವಶ್ಯವಾಗಿತ್ತು. ಅದಕ್ಕೆ ಆಚಾರ್ಯರು “ಕಾಯದೇದ ತೊಡಕು 
ನನಗೇನೂ ತಿಳಿಯೂದಿಲ್ಲ ಗೌಡಾ. ಶ್ಯಾಮರಾಯ ಹತ್ತೂರ ಕುಲಕರ್ಣಿಕಿ 
ಮಾಡಿದಾವಾ. ಅ೦ವಗ ಅದೆಲ್ಲಾ ಗೊತ್ತು ನನಗ ನೀತಿ ಏನು ಹೇಳತದ ಅಷ್ಟ 
ಗೊತ್ತು. ಅಂವಾ ಹೇಳಿದ್ದು ನೀತಿಗೂ ಸರಿಯಾಗಿದ್ದರ ಹಾ೦ಗ ಮಾಡಲಿಕ್ಕೂ 
ಏನ ಅಡ್ಡೀ ಇಲ್ಲ” ಎಂದರು. 

“ಹಾಗಾರ ನಾವೀಗ ತಿರುಗಿ ಊರಿಗೆ ಹೊಂಟಬಿಡತೇವು. ಫಿರ್ಯಾದಿ 
ಹಾಜರ ಇಲ್ಲಾ ಅಂತ ಅರ್ಜಿ ಕಿತ್ತಿ ಹಾಕಿದರ ಪೀಡಾ ಕಡಧಾಂಗಾತು” ಎಂದ 
ಕಲ್ಲನಗೌಡ. 

ಆ ಮಾತು ಕೇಳಿ ಆಚಾರ್ಯರಿಗೂ ಸಂತೋಷವಾಯಿತು. “ಊರೂರೊಳಗ 
ಕಡದಾಟ ನಿಲ್ಲಿಸೂ ಹಾಂಗ ಪ್ರತಿ ಊರಿಗೆ ನಿನ್ನಂಥಾ ಗೌಡ ಇಬೇಕು ನೋಡು” 
ಎಂದರು. 

“ಕಡದಾಡೂದು ಯಾವಗ ಬೇಕಾಗೇತಿರಿ. ಬೆಳಗಾದರ ನಮ್ಮೂರ ಜನಾ 
ಈ ಊರಿಗೆ ಹಾಲು-ಮಸರು ಮಾರಾಕ ಬರತಾರು. ನದಿ ದಾಟಲಾಕ ನಾವಿಗೆ 
ಬರತಾರು. ಕಡೆದಾಡಕೊಂತ ನಿಂತರ ದಿನದ ಯಾವಾರ ಹ್ಯಾಗ ಸಾಗಬೇಕರಿ?” 
ಎ೦ದಿಷ್ಟು ಹೇಳಿ ಕಲ್ಲನಗೌಡ ಹೊರಟ. 

ಮಧ್ಯಾಹ್ನದ ಹನ್ನೊಂದು ಗಂಟೆಯಾಗಿತ್ತು. ಮಾಮಲೆದಾರರ 
ತೀರ್ಥಶ್ರಾದ್ಧವನ್ನು ಮಾಡಿಸಬೇಕಾಗಬಹುದೆ೦ದು ಆಚಾರ್ಯರು ಅಂದು ನಸುಕಿನಲ್ಲಿ 
ಸ್ನಾನ ಮಾಡಿರಲಿಲ್ಲ. ಈಗ ಹೊಳೆಗೆ ಹೋಗಲೇಬೇಕಾಯಿತು. ಊಟ ಮಾಡಿ 
ಇಂದುಪುರಕ್ಕೆ ಹೋಗುತ್ತೇನೆಂದು ಹೇಳಿ ಶ್ಯಾಮರಾಯ ತಾನೂ ಹೊರಟ. 

ನದಿಯ ದಾರಿಯನ್ನು ಹಿಡಿದು ಸಾಗಿದಾಗ ಆಚಾರ್ಯರಿಗೆ ಕಲ್ಲನಗೌಡನ 
ಮಾತುಗಳು ಒಂದೊಂದೇ ನೆನಪಿಗೆ ಬರುತ್ತಿದ್ದವು. ನದಿ ಜನರಿ೦ದ ಕಿಕ್ಕಿರಿದು 
ತುಂಬಿತ್ತು. ಡೋಣಿ ಸಾಲಿನ ಜನರು ದೇವರ ಪಲ್ಲಕ್ಕಿಯನ್ನು ಹೊತ್ತುಕೊಂಡು 
ಕೃಷ್ಣಾಸ್ನಾನಕ್ಕೆಂದು ನಡೆದಿದ್ದರು. ಜಯಘೋಷ ಬಯಲಿನಲ್ಲಿ ದುಮುದುಮಿಸುತ್ತಿತ್ತು 
ನದಿಯ ದಂಡೆಗುಂಟ ನೆರೆದ ಜನಸಮುದಾಯವನ್ನು ನೋಡಿಯೇ ಆಚಾರ್ಯರ 
ಮನಸ್ಸು ಉಕ್ಕೇರಿತು. ಹಾವನೂರಿನ ಕಲ್ಲನಗೌಡ ಸಹಜವಾಗಿಯೇ ಎಂಬಂತೆ 
ಆ ಮಾತನ್ನಾಡಿ ಹೋಗಿದ್ದ. ಆಚಾರ್ಯರ ಎದೆಯಲ್ಲಿ ಅದಿನ್ನೂ ಪ್ರತಿದ್ವನಿಸುತ್ತಿತ್ತು 
ಫಿರ್ಯಾದಿಯ ಅರ್ಜಿಯನ್ನು ಹಿಂತೆಗೆದುಕೊಳ್ಳಲು ಸಾಮಾನ್ಯವಾದ ಒಂದು 
ತತ್ತ್ವ ಅದು. ಆದರೂ ಅದನ್ನೂ ಕೂಡ ಮರೆತಿದ್ದಾರೆ. ಆಚಾರ್ಯರ ಮನಸ್ಸು 


ಗ್ರಾಮಾಯಣ ೩೩೧ 


ಯಕೋ ಹಿಂದೆ, ಬಹಳ ಹಿಂದೆ ಓಡಿತು. ಮತ್ತೆ ಮತ್ತೆ ಅವರ ಮನಸಿನಲ್ಲಿ 
ಅದೇ ವಿಚಾರ ಉಯ್ಯಾಲೆಯಾಡುತ್ತಿತ್ತು. ಸುಸೂತ್ರವಾದ ಬಾಳುವೆಯನ್ನು 
ಹದಗೆಡಿಸಲು ಪ್ರೇರೇಪಿಸುವ ದುಷ್ಟಶಕ್ತಿ ಯಾವದು? 

ಹಾವನೂರಿನವರ ದ್ವೇಷದ ಕಿಡಿ ಆಕಸ್ಮಿಕವಾಗಿ ಹುಟ್ಟಿದ್ದಲ್ಲ. ಅದರ ಹಿಂದೆ 
ದ್ವೇಷದ ಇತಿಹಾಸವೇ ಹಬ್ಬಿಕೊಂಡಿತು. ಪಡದಯ್ಯ, ದಾದಾ, ಬಾಪೂಸಾಹೇಬ, 
ಗೌಡ,ಶೇಷಪ್ಪ ಸ್ವತಃ ತಾವು ಇವರೆಲ್ಲರನ್ನು ಅದೃಶ್ಯವಾದ ದ್ವೇಷದ ಸರಪಳಿಯೊಂದು 
ಬಂದಿಸಿತ್ತು. ಕಿಡಿ ಕಾಡಬೇಗೆಯಾಗುವಂತೆ ಯಾವುದೋ ಒಂದು ಪ್ರತಿಕ್ರಿಯೆಗಳ 
ಪರಂಪರೆಯನ್ನೇ ಸೃಷ್ಟಿಸಿತ್ತು. ಅದಕ್ಕೆ ಎಲ್ಲಕ್ಕೂ ಪಾಲುಗಾರರೇ. ಈಗ ಅದು 
ಮತ್ತೊಂದು ಊರಿಗೂ ವ್ಯಾಪಿಸುವುದರಲ್ಲಿದೆ. ಬಾಳು ಬೆಳೆಯಬೇಕಾದದ್ದೇ 
ಈ ರೀತಿಯಲ್ಲೇನೋ! ದ್ವೇಷದ ಶಕ್ತಿ ಇಷ್ಟು ಪ್ರಭಾವಶಾಲಿಯಾಗಿದ್ದರೆ. ಪ್ರೇಮ 
ಶಕ್ತಿಯೂ ಪ್ರಭಾವ ಬೀರಲಾರದೇ? ಬಾಳಾಚಾರ್ಕರ ದೀರ್ಫ ಅನುಭವ ಇಲ್ಲವೆಂದೇ 
ಹೇಳಿತು. ದ್ವೇಷಕ್ಕಿರುವ ಶಕ್ತಿ ಪ್ರೇಮಕ್ಕೆ ಇಲ್ಲವೇ ಇಲ್ಲ. ದ್ವೇಷ ಮುಟ್ಟಿದರೆ ಸುಡುವ 
ಬೆಂಕಿ; ಪ್ರೇಮ ಹುಟ್ಟಿ, ಬೆಳೆದು, ಬಾಳಬೇಕಾದ ಜೀವನ. ಅಂತಲೇ ಅದು 
ರೂಪುಗೊಳ್ಳುವುದಕ್ಕೆ ದೀರ್ಪಾವಧಿ ಕಾಲ ಬೇಕು. 

ಜೀವನದಲ್ಲಿ ಮೂಡುವ ಆಕಸ್ಮಿಕ ಅನಾಹುತಗಳಿಗೆಲ್ಲ ಕಾರಣ ಬಹಳ 
ದೂರವಾಗಿಯೇ ಇರುತ್ತದೇನೋ! ಮಳೆಗಾಲದಲ್ಲಿ ಎಲ್ಲಿಯೋ ಮಳೆಯಾದರೆ 
ಪಾದಳ್ಳಿಯ ಮಗ್ಗುಲಿನ ನದಿಯಲ್ಲಿಯ ನೀರು ಉಕ್ಕೇರುವುದನ್ನು ಆಚಾರ್ಯರು 
ಕಂಡಿದ್ದರು. ಒಂದು ದೃಷ್ಟಿಯಿಂದ ಪಾದಳ್ಳಿಯ ಜೀವನದ ಸ್ಥಿತಿಯೂ ಹಾಗೆಯೇ 
ಇರಲಿಲ್ಲವೇ? ಯಾರೋ ಮಾಡಿದ ಕರ್ಮವೊಂದು ತೆರೆತೆರೆಯಾಗಿ ಹಬ್ಬಿ 
ಊರ ಜೀವನವನ್ನೇ ಕಲಕಿತ್ತು. ಇದರಿಂದ ಬಿಡುಗಡೆಯೆಲ್ಲಿ? 

ಆಚಾರ್ಯರು ಚಿಂತಿಸುತ್ತಲೇ ಇದ್ದರು. ನದಿಯ ದಂಡೆಯ ಮೇಲಿನ 
ಜನರ ಕಡೆಗೆ ಕೂಡ ಅವರ ಲಕ್ಷ್ಯವಿರಲಿಲ್ಲ. ಅವರ ಮನಸ್ಸೆಲ್ಲ ನದಿಯ ಮೇಲೆಯೇ 
ಕೇಂದ್ರೀಕೃತವಾಗಿತ್ತು. ಹರಿಯುವ ನದಿಯ ಏರಿಳಿತಗಳು, ಹರಿವು-ಮುರಿವುಗಳು 
ಅವರ ಮನಸ್ಸಿನಲ್ಲಿ ಯಾವಾವವೋ ಭಾವನೆಗಳನ್ನು ಕೆರಳಿಸುತ್ತಿದ್ದವು. ಆಚಾರ್ಯರು 
ಭಾವನಾವಶರಾಗಿ ನಿಂತಲ್ಲಿಯೇ ನಿಂತುಬಿಟ್ಟಿದ್ದರು. ನದಿಯಲ್ಲಿ ಸ್ನಾನಕ್ಕೆಂದು 
ಇಳಿದ ಡೋಣಿಸಾಲಿನ ಜನರು ನಡುಮಟ್ಟ ನೀರಲ್ಲಿ ನಿಂತು ಆಚಾರ್ಯರ 
ಸಂಕಲ್ಪಕ್ಕಾಗಿ ಕಾದಿದ್ದರು. ಆಚಾರ್ಯರು ಈಗ ಬರಬಹುದೆಂದು ನಿರೀಕ್ಷಿಸಿದ್ದರು. 
ಆದರೆ ಅವರ ನಿರೀಕ್ಷೆ ವಿಫಲವಾಯಿತು. ಆಚಾರ್ಯರು ನಿಂತಲ್ಲಿಂದ ಕದಲಿರಲಿಲ್ಲ. 
ಅವರ ಮನಸ್ಸು ಈ ಲೋಕದಲ್ಲೇ ಇರಲಿಲ್ಲ. ಕಲ್ಲಾಗಿ ನಿಂತ ಆಚಾರ್ಯರನ್ನು 


೩೩೨ ಗ್ರಾಮಾಯಣ 


ನೋಡಿ ನದಿಯಲ್ಲಿಳಿದ ಜನರಿಗೆ ಗಾಬರಿ ಎನಿಸಿತು. 

ಅಷ್ಟರಲ್ಲಿ ನಾರಾಯಣಾಚಾರಿ ನದಿಯ ದಂಡೆಗೆ ಬಂದ. ಅವನ ಕಣ್ಣಿಗೆ 
ಬಾಳಾಚಾರ್ಕರೇ ಮೊದಲು ಬೀಳಬೇಕೆ? ಮುಪ್ಪಿನ ಮುದುಕನಾದರೂ ತಮ್ಮ 
ಕಕ್ಕ ನಾಲ್ಕೆಂಟಾಣೆ ಹಣಕ್ಕೆ ಆಸೆಪಟ್ಟು ತನಗಿ೦ತಲೂ ಮೊದಲು ನದಿಗೆ 
ಬಂದಿರುವನಲ್ಲ ಎಂದು ಅವನ ಸಹನೆ ಮೀರಿತು. ಮನೆತನದ ಕಲಹದ ಮೂಲಕ 
ನಾರಾಯಣಾಚಾರಿ ಬಾಳಾಚಾರ್ಕರೊಡನೆ ಕೆಲ ವರ್ಷಗಳಿಂದ ಮಾತಾಡುವದನ್ನು 
ಕೂಡ ಬಿಟ್ಟುಬಿಟ್ಟಿದ್ದ. ಆದರೆ ಈಗ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಈ ಮುದುಕ 
ಬದುಕಿರುವವರೆಗೆ ತನಗೆ ಅಡ್ಡವಾಗುವುದನ್ನು ಬಿಡುವದಿಲ್ಲವೆಂದು ವೃತ್ತಿದ್ದೇಷ 
ಕುದಿಯಿತು. ಆದ್ದರಿಂದ ತಡೆಯಲಾರದೆ “ಇಂಥಾ ಜಡಿಮಳಿ, ಗಾಳ್ಕಾಗ ಏನ 
ಅಷ್ಟೆ ಭತರ ಗಳಿಸಲಿಕ್ಕೇ ಅಂತ ಬೆಳಗು ಹರಿಯೂದರಾಗ ಬಂದ ನಿಂತೀಯಪಾ?” 
ಎ೦ದು ಅಣಕ, ದ್ವೇಷ ಬೆರೆತ ದನಿಯಲ್ಲಿ ಚೀರಿದ. 

ಆಚಾರ್ಯರು ಈ ದನಿಯನ್ನು ಕೇಳಿಯೇ ಬೆಚ್ಚಿದರು. ಕಣ್ಣು ತೆರೆದು 
ನೋಡುತ್ತಾರೆ, ಸಾಕ್ಷಾತ್‌ ತಮ್ಮ ಪುತ್ರರತ್ನ ಸಿಟ್ಟಿನಿಂದಲೋ ಚಳಿಯಿಂದಲೋ 
ನಡಗುತ್ತ ನಿಂತಿದ್ದಾನೆ. ಅವನ ಮಾತೂ ಅವರಿಗೆ ಕೇಳಿಸಿದ್ದವು; ಅವುಗಳ ಹಿಂದನ 
ರೊಚ್ಚೂ ಅರ್ಥವಾಗಿತ್ತು. ಆದರೆ ಅವಕ್ಕೆ ಅದೇ ರೀತಿಯಲ್ಲಿ ಉತ್ತರ ಕೊಡುವ 
ಮನಃಸ್ಥಿತಿಯಲ್ಲಿ ಅವರಿರಲಿಲ್ಲ. “ಗಂಗಾಭಾಗೀರಥಿ ನಮ್ಮ ಉದ್ಧಾರಕ್ಕಂತ ಬಂದಾಗ 
ಆಕೀ ದರ್ಶನ ಸಿಕ್ಕರ ಸಾಕು. ಅದರಕಿಂತಾ ಹೆಚ್ಚಿನ ಅಷ್ಟೈಶ್ವರ್ಯ ಇನ್ನಾವದು?” 
ಎಂದು ಅರ್ಧ ತಮಗೇ ಎನ್ನುವಂತೆ ಮಾತಾಡಿದರು. 

ನಾರಾಯಣಾಚಾರಿಯ ಸಿಟ್ಟು ಇನ್ನೂ ಹೆಚ್ಚಾಯಿತು. “ಮಾತು ಕೇಳಬೇಕು 
ನಮ್ಮ ಕಕ್ಕನವ! ಯಾಜ್ಞವಲ್ಕ್ಯ, ಜನಕ ಅವರೆಲ್ಲಾ ಇವನ ಮುಂದ ರುಕ್ಕಿಸಬೇಕು. 
ಡೋಣಿಸಾಲಿನ ಜನರು ಸ್ನಾನಕ್ಕ ಬಂದ ಸುದ್ದಿ ಕೇಳಿ ಸತಗೋತ ನದೀಗೆ 
ಬಂದಾನ. ಮತ್ತ ಮ್ಯಾಲೆ ಗುಡ್ಡದ೦ಥಾ ಮಾತು ಹೇಳತಾನ. ಗಂಗಾಭಾಗೀರಧಿ 
ಸ್ನಾನಕ್ಕ ಬಂದಾನಂತ, ಸ್ನಾನಕ್ಕ! ಸ೦ಕಲ್ಪದ ದಕ್ಷಿಣೀ ಆಶಾಕ ಬಂದೀನಿ ಅಂತ 
ಹೇಳಿದ್ದರ ಮರ್ಯಾದಿ ಹೋಗತಿತ್ತ ತಾ ಇದ್ದಾನ ವೈದಿಕ ಬ್ರಾಹ್ಮಣ. ಮತ್ತ ದೇಸಾಯಿ 
ದೇಶಪಾಂಡೇರ ಠೀವಿ ಇಟ್ಟಾನ!” ನಾರಾಣಾಚಾರಿಯ ಅವಿವೇಕತನಕ್ಕೆ ಸೀಮೆಯೇ 
ಇರಲಿಲ್ಲ. ಅವರು ಈಗಾಗಲೇ ನದಿಯ ನೀರಲ್ಲಿ ಅರ್ಧ ಮುಳುಗಿದ್ದರು. 
ನಾರಾಯಣಾಚಾರಿಯ ವೈದಿಕ ವೃತ್ತಿ ತಟ್ಟನೆ ಜಾಗೃತವಾಯಿತು. ನದಿಯಲ್ಲಿ 
ನಿಂತ ಜನರಿಗೆ “ಹೂಂ ಕೈಯೊಳಗೆ ನೀರು ಹಿಡೀರಿ... ಕೇಶವ, ನಾರಾಯಣ... 
ಪ್ರಣವಸ್ಯ... ಪಾಪಾತ್ಮ ಪಾಪ ಸಂಭವಾ.... ಮೂಗು ಹಿಡಕೋಳಿ... ನದಿಯೊಳಗೆ 


ಗ್ರಾಮಾಯಣ ೩೩೩ 


ಒಂದು ಬಟ್ಟಿನಿಂದ ವರ್ತುಲಮಾಡಿ.. ಹೂಂ ಸ್ನಾನ ಮಾಡಿರಿ” ಎಂದು 
ಒಟಗುಟ್ಟುತ್ತ ಒ೦ದೇ ಉಸಿರಿನಲ್ಲಿ ಸಂಕಲ್ಪ ಹೇಳಹತ್ತಿದ. 

ನದಿಯಲ್ಲಿ ಮುಳುಗಿ ಎದ್ದ ಜನರು ಒಬ್ಬೊಬ್ಬರಾಗಿ ದಡಕ್ಕೆ ಬಂದರು. 
ನಾರಾಯಣಾಚಾರಿಯ ಕೈಯಲ್ಲಿ ಒಂದೊಂದು ದುಡ್ಡಿನಂತೆ ಸಂಕಲ್ಪ ಹೇಳಿದ್ದಕ್ಕೆ 
ದಕ್ಷಿಣೆ ಇಟ್ಟರು. “ಹನ್ನೆರಡು ವರ್ಷಕ್ಕೊಮ್ಮೆ ಭಾಗೀರಥಿ ಬರತಾಳ. ಒಂದೊಂದು 
ದಕ್ಷಿಣೀ ಕೊಡತೀರಾ?” ಎಂದು ಗದರಿದ. 

ಜನರು “ಒಂದೊದ ದುಡ್ಡು ಯಾಕರಿ? ನಿಮಗೊಂದು ದುಡ್ಡರೀ ಮತ್ತ 
ಅಲ್ಲೆ ಒಬ್ಬರದಾರಲ್ರಿ, ಅವರಿಗೊಂದು. ತಲೀಗೆ ಎರಡೆರಡು ದುಡ್ಡು ಕೊಡತೀವಲ್ರಿ” 
ಎಂದು ವಾದ ಹಾಕಿದರು. 

“ಸಂಕಲ್ಪ ಹೇಳಿದವ ನಾನು. ಅಂವಾ ಹೇಳಲಿಕ್ಕೆ ಬಂದಿಲ್ಲಾ ಅಂತ ತಾನ 
ಹೇಳಿದಾ, ಕೇಳಿದಿರಲ್ಲೋ? ಇಲ್ಲೇ ಎರಡೆರಡು ದುಡ್ಡು ಕೊಟ್ಟುಬಿಡಿ” ಎಂದು 
ನಾರಾಯಣಾಚಾರಿ, ತೃಪ್ತವಾಗದ ಆಸ್ತೆಯನ್ನು ವೃತ್ತಿಗೌರವದಲ್ಲಿ ಹುದುಗಿಸಿ 
ಆಜ್ಞೆ ಮಾಡಿದ. 

ಆದರೆ ಜನ ಕೇಳಲಿಲ್ಲ. “ಅಧ್ಯಾಂಗ ಆದೀತರಿ? ನಿಮಗೆ ಬರಬೇಕಾದ 
ದುಡ್ಡು ನಿಮಗ. ಅವರಿಗೆ ಮುಟ್ಟೂ ದುಡ್ಡು ಅವರಿಗೆ” ಎಂದು ಲೆಕ್ಕಾಚಾರ 
ಹೇಳಿ ನಾರಾಯಣಚಾರಿಗೆ ಒಂದೇ ದುಡ್ಡು ಕೊಟ್ಟರು. ಅಮೇಲೆ ಪಂಚೆಯನ್ನು 
ಒಗೆಯುತ್ತ ನಿಂತಿದ್ದ ಬಾಳಾಚಾರ್ಯರ ಹತ್ತಿರ ಹೋಗಿ “ಆಚಾರೆಪ್ಪ, ಇಗಾ ನಿಮ್ಮ 
ದಕ್ಷಿಣಾ ತೊಗೋರಿ” ಎಂದು ಕೂಗಿದರು. 

“ನಾನೇನು ಸಂಕಲ್ಪ ಹೇಳಿಲ್ಲಪಾ, ನನಗೇನು ಬ್ಯಾಡಾ” ಎಂದು ಆಚಾರ್ಯರು 
ಪಂಚೆ ಒಗೆಯುತ್ತಲೆ ಹೇಳಿದರು. 

“ಈಗರೆ ಗೊತ್ತಾತಿಲ್ಲೊ ನಾ ಹೇಳಿದ್ದು ಸಂಕಲ್ಪ ಹೇಳಿದವರಿಗೇ ಎರಡು 
ದುಡ್ಡು ಕೊಡಬೇಕಾಗತದ ಇಲ್ಲೇ” ಎಂದು ನಾರಾಯಣಾಚಾರಿಯ ಕೀಳು ಆಸೆ 
ನಿಂತಲ್ಲಿಯೇ ಕೂಗಿತು. 

ನೆರೆದವರಲ್ಲಿ ಒಬ್ಬನು “ಅವರೆಲ್ಲ ಸಂಕಲ್ಪ ಹೇಳುತ್ತಿದ್ದರು. ನೀವ ಅಡ್ಡ 
ಬಂದು ತಪ್ಪಿಸಿದವರು” ಎಂದು ನುಡಿದು ಕೈಯಲ್ಲಿಯ ದುಡ್ಡನ್ನು ನದಿಯಲ್ಲಿ 
ಬೀಸಾಡಿದ. ಉಳಿದವರೂ ಅವನನ್ನೇ ಅನುಸರಿಸಿದರು. 

ನಾರಾಯಣಾಚಾರಿಗೆ ಮತ್ತೆ ಪಿತ್ತ ಅಡರಿತು. ಕೋಪ ಅವಿವೇಕವನ್ನೂ 
ಹೆಚ್ಚು ಮಾಡಿತು. ನದಿಯಲ್ಲಿ ದುಡ್ಡು ಬೀಸಾಡಲು ಬಾಳಾಚಾರ್ಕರೇ ಸನ್ನೆ 
ಮಾಡಿರಬಹುದೆಂದು ಅವನಿಗೆ ಸಂಶಯ ಬಂದಿತು. “ಹಿರೇರಾಗಿ ಇಂಥಾ 


೩೩೪ ಗ್ರಾಮಾಯಣ 


ದುರ್ಬುದ್ಧಿ ಛರೋದಲ್ಲ ನೋಡು. ನಿನ್ನೆ ಮಾಮಲೇದಾರರ ಬೆನ್ನು ಹತ್ತಿ 
ಸಂಕಲ್ಪ ಹೇಳಲಿಕೆ ಹೋದಿ. ನಾ ಏನು ನಿನಗ ಬ೦ದ ದಕ್ಷಿಣಯೊಳಗೆ ಪಾಲು 
ಕೇಳಲಿಲ್ಲ. ಈಗ ಮಾತ್ರ ನನಗೆ ಬರಬೇಕಾದ ದುಡ್ಡು ನದೀ ಕಾಣಿಸಲಿಕ್ಕೆ ಈ 
ಜನರಿಗೆ ಹೇಳಿಕೊಟ್ಟೆ. ನೆನಪಿರಲಿ, ಇಂದಿನಿಂದ ನದಿಗೆ ಬಂದವರಿಗೆ ಸಂಕಲ್ಪ 
ಹೇಳಿ ಒಂದು ಒಡಕ ಕವಡಿ ಘಳಿಸಲಿಕ್ಕೆ ನಿನಗ ಬಿಟ್ಟರ ನನ್ನ ಹೆಸರ ಹೇಳಬ್ಬಾಡ” 
ಎಂದು ಚೀರ ಹತ್ತಿದನು. 

ಬಾಳಾಚಾರ್ಕರಿಗೆ ಕೆಡುಕೆನಿಸಿತು. ತನ್ನನ್ನು ಕಂಡರೂ ಸಿಟ್ಟಗೇಳುವ ಮಗನ 
ಈ ಅವಿವೇಕಕ್ಕೆ ಏನು ಮಾಡಬೇಕೋ ತಿಳಿಯದಾಯಿತು. “ನಾರಾಯಣಾ, 
ಜನರು ಪೀತಿಯಿಂದ ಕೊಡಲಿಕ್ಕೆ ಬಂದಾಗ ಯಾರೂ ಹೇಳಿದರೂ ಅವರು 
ಕೇಳೋದುಲ್ಲ. ಇಕಾ, ಇಂದಿನಿಂದ ನದಿ ಮ್ಯಾಲಿನ ಸಂಕಲ್ಪ ನಿನಗ ಗುತ್ತಗಿ 
ಆತ? ಇನ್ನ ಮ್ಯಾಲ ನಾ ಯಾರಿಗೂ ಸಂಕಲ್ಪ ಹೇಳೂದುಲ್ಲ” ಎಂದು ಅವನಿಗೆ 
ಸಮಾಧಾನ ಹೇಳಬೇಕಾಯಿತು. 

ಆದರೆ ನಾರಾಯಣಾಚಾರಿಗೆ ಇನ್ನೂ ಸಮಾಧಾನವಾಗಿರಲಿಲ್ಲ, “ಸಂಕಲ್ಪ 
ಹೇಳೂದಿಲ್ಲ ಅಂತ ಒಳೇ ದೊಡ್ಡ ಮನಸಿನವರ್ದಾಂಗ ಹೇಳಿದಿ. ಎರಡು ದುಡ್ಡಿನ 
ಸಂಕಲ್ಪ ಬಿಟ್ಟರ ಬಿಟ್ಟಾಂಗಾಗಲಿಲ್ಲ, ತೀರ್ಥಶ್ರಾದ್ಧ ಮಾಡಿಸಲಿಕ್ಕೆ ಬಂದವರನ್ನ 
ತಿರವ್ಯಾಡಿ ಮನೀಗೆ ಒಯ್ದು ದುಡ್ಡು ಸುಲೀತೀದಿ ಅದನ್ನ ಮಾತ್ರ ಬಿಡಬ್ಯಾಡ” 
ಎಂದು ಮತ್ತೆ ಅಣಕಿಸಿ ಹೇಳಿದ. 

ಬಾಳಾಚಾರ್ಕರಿಗೂ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು, ಆದರೂ ಅಪೂರ್ವ 
ಸಂಯಮದಿಂದ ಅದನ್ನು ತಡೆದುಕೊಂಡು “ಇಂದಿನಿಂದ ಅದೂ ನಿನಗ ಸೇರಿದ್ದು 
ಅಂತ, ಇಕಾ ಈ ಗಂಗಾ ಹಿಡದು ಹೇಳತೀನಿ, ಮುಗೀತಿಲ್ಲೋ?” ಎಂದರು. 

ಆಚಾರ್ಯರು ಇಷ್ಟು ಹೇಳಿದವರೇ “ತಾಯಿ ಗಂಗಾಮಾತೇ!” ಎಂದೆನ್ನುತ್ತ 
ನದಿಯಲ್ಲಿ ಈಸುಬಿದ್ದರು, ನದಿಯಲ್ಲಿ ಸೆಳವು ಹೆಚ್ಚಿಗಿತ್ತು. ರಭಸದಿಂದ 
ಹರಿದುಬರುತ್ತಿದ್ದ ಪ್ರವಾಹ, ಆಚಾರ್ಯರ ದೇಹ ತನಗೆ ಅಡ್ಡಬ೦ದದ್ದನ್ನು ಕಂಡು 
ಅವರನ್ನು ಸುತ್ತುವರಿಯಿತು. ದೊಡ್ಡ ದೊಡ್ಡ ತೆರೆಗಳು ಮೇಲಕ್ಕೆ ಚಿಮ್ಮಿದವು. 
ಆಚಾರ್ಯರು ಮಾರುಗೈ ಹಾಕಿ ಈಸುತ್ತ ನಡೆದರು. ಅವರಿಗೆ ಸೆಳವಿನ ಭಯವೆಷ್ಟೂ 
ಇರಲಿಲ್ಲ. ಯಾವ ಭಾವನೆ ಅವರ ಮನಸ್ಪನ್ನಾವರಿಸಿತ್ತೋ, ಅದರ ಸೆಳವಿಗೆ 
ಸಿಕ್ಕು ಸಾಗಿದವವರಂತೆ ಅವರು ಮುನ್ನಡೆದರು. ನೀರಿನ ಒಡಲಿನಲ್ಲಿಯೇ 
ಮುಕ್ತಿಯನ್ನು ಹುಡುಕುವವರಂತೆ ನಡೆದಿದ್ದರು. ನದಿಯ ಸೆಳವು ಅವರನ್ನು 
ಕೊಚ್ಚಿಕೊಂಡು ಹೋಯಿತು. ಬರುಬರುತ್ತ ಸುಳಿಯಾದರು; ಮೇಲೆ ಚಿಮ್ಮುವ 


ಗ್ರಾಮಾಯಣ ೩೩೫ 


ತೆರೆಯಾದರು; ಸೆಳವಿನ ವೇಗವಾಗಿ ಸಾಗಿದರು. ಹಾಗೆಯೇ ಸೆಳವಿಗೆ ಸಿಕ್ಕ 
ಅವರು ದೂರ ಹೋಗುತ್ತಿರುವುದನ್ನು ಕಂಡು ಸ್ನಾನಕ್ಕೆ ಬಂದ ಡೋಣಿಸಾಲಿನ 
ಜನರು ಗಾಬರಿಗೊಂಡು “ಆಚಾರೆಪ್ಪ ಸೆಳವಿಗೆ ಸಿಕ್ಕು ಹೋಗತಾನೆಪೋ! ಈಸಾಕ 
ಬಲ್ಲವರು ಉಳಿಸಿರಿ” ಎಂದು ಕೂಗುತ್ತ ಗಲಭೆ ಎಬ್ಬಿಸಿದರು. ಆದರೆ 
ಪಾದಳ್ಳಿಯವರಿಗೆ ಆಚಾರ್ಯರು ಹೀಗೆ ಈಸುಬೀಳುವದು ಅರಿಯದ ವಿಷಯವೇನಲ್ಲ. 
“ಯಾಕ ಒದರತೀರ್ಕೊ ಎಪ್ಪಾ. ಈಗ ನೋಡ್ರಿ ಹ್ಯಾಗ ಹೊಳ್ಳಿ ಈಸಿ ದಂಡಿಗೆ 
ಬರತಾನ ಆಚಾರೆಪು” ಎಂದು ಅವರೇ ಸಮಾಧಾನ ಹೇಳಬೇಕಾಯಿತು. 

ಆಚಾರ್ಯರು ನದಿಯಲ್ಲಿ ಕೆಲ ಅಂತರದವರೆಗೆ ಪ್ರವಾಹದ ಗುಂಟ ಸಾಗಿದರು. 
ಆದರೆ ಮತ್ತೆ ಅದೇ ಪ್ರವಾಹದ ಇನ್ನೊಂದು ದೊಡ್ಡ ತೆರೆ ಆಚಾರ್ಯರನ್ನು 
ದಂಡೆಗೆ ತಂದು ಹಾಕಿತು. ಪಾದಳ್ಳಿಯ ಖಯಣಸಂಬಂಧ ತಮಗಿನ್ನೂ 
ತೀರಿಲ್ಲವೆಂದೆನಿಸಿತು, ನದಿಗೆ ಕೈಮುಗಿದರು. ಸ್ವಲ್ಪ ಹೊತ್ತು ಒದ್ದೆಬಟ್ಟೆಯಲ್ಲಿಯೇ 
ದಂಡೆಯ ಮೇಲೆ ನಿಂತರು, ಅವರಿಗೆ ಚಳಿಯ ಪರಿವೆ ಕೂಡ ಇರಲಿಲ್ಲ. 
ಕೂಡಲೇ ತಮ್ಮ ಜೇಷ್ಟೆಗಳೆಲ್ಲ ತಮಗೆ ವಿಚಿತ್ರವಾಗಿ ತೋರಿರಬೇಕು. ಒಗೆದು 
ಒಣಗಿಸಿದ ಪಂಜೆಯನ್ನುಟ್ಟರು. ನದಿಗೆ ಮತ್ತೊಮ್ಮೆ ಕೈಮುಗಿದು ಮನೆಯ 
ದಾರಿ ಹಿಡಿದರು. 

ವಾಡಿಕೆಯಂತೆಯೇ ಆಚಾರ್ಯರ ಬಾಯಿ ರಾಘವೇಂದ್ರ ಸ್ತೋತ್ರವನ್ನು 
ಪಠಿಸುತ್ತಿತ್ತು. ಆದರೆ ಮನಸ್ಸೋ ವಿಚಾರಗಳ ಪ್ರಳಯಕೇ೦ದ್ರವಾಗಿತ್ತು. ಬಾಯಲ್ಲಿ 
ಪುಟಪುಟಸುವ ಸ್ತೋತ್ರದಲ್ಲಿ ಲಕ್ಷ್ಮವೇನೂ ಇರಲಿಲ್ಲ. ಆಚಾರ್ಯರ ಲಕ್ಷ್ಯವೆಲ್ಲ ಈಗ 
ಬಿಡುಗಡೆಯ ಕಡೆಗೆ ಸಾಗಿತ್ತು ಜೀವನದ ಚಕ್ರವ್ಯೂಹ ಅವರ ವಿಚಾರಶಕ್ತಿಯನ್ನೇ 
ದ೦ಗುಬಡಿಸಿತ್ತು ಇವೊತ್ತು ತಮ್ಮ ಮಗ ನಾರಾಯಣ ತಮಗೆ ಹೀಗೆ ಮಾತಾಡಿದ್ದು 
ಬಾಳಿನ ವಿಷಮಶಕ್ತಿಯ ಒಂದು ಪ್ರತೀಕವಾಗಿತ್ತು ಅಷ್ಟೇ! ಬಾಳು ನೆರೆ ಬಂದ 
ನದಿಯಂತೆ ಸೀಮೆಯನ್ನು ಆಕ್ರಮಿಸುವದರಲ್ಲಿತ್ತು ಅದನ್ನು ತಡೆಯಬೇಕೆನ್ನುವದು 
ಹುಚ್ಚುತನವಪ್ಪೇ। ತಡೆಯುವದೂ ಸಾಧ್ಯವಿಲ್ಲವಾಗಿದೆ. ಪರಿಸ್ಥಿತಿ ಕೈಮೀರಿ ಹೋಗಿದೆ. 
ಹುಚ್ಚು ಹೊಳೆಗೆ ಬಾಗದೆ ಗತಿಯೇ ಉಳಿದಿಲ್ಲ. ಪುಣ್ಯವಿದ್ದರೆ ಮಾತ್ರ ಇಂದಿನಂತೆ 
ಬದುಕಿ ಬರಬಹುದು. ಮನಸ್ಸಿನ ತಾಪವನ್ನು ಕಳೆದುಕೊಳ್ಳುವದಕ್ಕೋ, ಅಥವಾ 
ತಮ್ಮ ಸತ್ತ್ವವನ್ನೇ ಪರೀಕ್ಷಿಸುವದಕ್ಕೋ ಇಂದು ಹೊಳೆಯಲ್ಲೇನೋ ಬಿದ್ದರು. 
ಈಸು ಬರುತ್ತಿದ್ದರೂ ಮುಳುಗಲೆಂದೇ ಬಿದ್ದರು. ಆದರೆ ಪ್ರವಾಹ ಅವರನ್ನು 
ಮುಳುಗಗೊಡಲಿಲ್ಲ. ಆಚಾರ್ಯರಿಗೆ ಅದು ಬೇಡವಾಗಿತ್ತು. ಆದರೆ ಸಾಯುವದಕ್ಕೂ 
ಪ್ರಬಲವಾದ ಇಚ್ಛೆ ಬೇಕಾಗುತ್ತದೋ ಏನೋ! ಅಥವಾ ದೈವಶಕ್ತಿ ತಮ್ಮ ಶಕ್ತಿಗಿಂತ 


೩೩೬ ಗ್ರಾಮಾಯಣ 


ಹೆಚ್ಚು ಬಲವತ್ತರವಾಗಿದೆಯೇನೋ! ಹಾಗಿದ್ದರೆ ಬದುಕಿ ಬ೦ದದ್ದರಲ್ಲಿ ಏನಾದರೂ 
ಉದ್ದೇಶ ಸಫಲವಾಗುವದಿದೆಯೇ? ಬಲ್ಲವರಾರು? ಆಚಾರ್ಯರಿಗೆ ವಿಚಾರ ಮಾಡದೆ 
ಗತಿಯಿರಲಿಲ್ಲ. ಮನುಷ್ಯನ ಅಸಹಾಯಕತೆಯಾದರು ಎಷ್ಟು? ಆಚಾರ್ಯರ ಮನಸ್ಸು 
ಒಂದೇ ಸವನೆ ವಿಲಿವಿಲಿ ಒದ್ದಾಡಿತು. ಒಮ್ಮೆ ಬಿಡುಗಡೆಯಾಗಿ ಹೋಗಲಿ 
ದೇವರೇ ಎಂದು ಪ್ರಾರ್ಥಿಸಿದರು. ಇದೇ ವಿಚಾರದಲ್ಲಿರುವಾಗಲೇ ಒಮ್ಮೆ ಮನೆ 
ಮುಟ್ಟಿದರು. 

ದೇವರ ಪೂಜೆಯನ್ನೆನೋ ಮಾಡಿದರು; ಆದರೆ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. 


ಣು ೬ ೧ 


ಸುತುಗಟಿದಂತೆ, ಚಿಂತೆ ಉಸಿರುಕಟ್ಟಸುತ್ತಿತ್ತು. ಕೃಷ್ಣಾಜಿನದ ಮೇಲೆ ಅಡ್ಡಾದರು. 


ಖಲ 


ಕಣ್ಣೆವೆಗಳು ಕೂಡಿದರೂ ಜೊಂಪು ಹತ್ತಲಿಲ್ಲ. 


ಣ 


ಮನಸ್ಸಿಗೆ ನೆಮ್ಮದಿ ಉಳಿದಿರಲಿಲ್ಲ. ಬೆಳಕಿ೦ಡಿಯಿಲ್ಲದ ಮನೆಯೊಳಗೆ ಹೊಗೆ 


೩೦ 


ಆಚಾರ್ಯರು ಅದೇ ಅಸ್ಪಸ್ಥಮನಃಸ್ಥಿತಿಯಲ್ಲಿಯೇ ಹಾಗೆಯೇ ಅಡ್ಡಾಗಿದ್ದರು. 
ಅಸ್ಪಸ್ಥತೆ ಇನ್ನೂ ಹೆಚ್ಚಿತೇ ಹೊರತು ಕಡಿಮೆಯಾಗಲಿಲ್ಲ. ಭಾಗವತವನ್ನಾದರೂ 
ಓದಿದರೆ ಮನಸ್ಸಿಗೆ ಸಮಾಧಾನವಾದೀತೆ೦ದು ಮೇಲೆದ್ದು ಹೊತ್ತಿಗೆಯನ್ನು ಬಿಚ್ಚಿದರು. 
ಓದುತ್ತ ನಡೆದಂತೆ ಮನಸ್ಸು ಅದರಲ್ಲಿಯೇ ನಟ್ಟಿತು. ಪೃಥುರಾಜನ 
ಪೃಥ್ಧೀದೋಹನದ ಕತೆ ರಮ್ಯವಾಗಿ ಕಣ್ಣಮುಂದೆ ಹರಡಿತು. ಸಂಜೆಯಾಗುವವರೆಗೆ 
ಓದುತ್ತಲೆ ಕುಳಿತರು. ಹೊತ್ತು ಮುಳುಗಲು ಇನ್ನೂ ಒಂದು ತಾಸು ಉಳಿದಿತ್ತು. 
ಅಷ್ಟರಲ್ಲಿ ಕಾಶೀಮಸಾಹೇಬ ಬಂದು ಬಾಗಿಲು ತಟ್ಟಿದ. ಆಚಾರ್ಯರು ಯಾರೆಂದು 
ನೋಡುವಷ್ಟರಲ್ಲಿ ಒಳಗೇ ಬಂದ. 

“ಆಚಾರೆಪ್ಪ ಗಾತ ಆಗೇತರಿ. ದಾದಾನ್ನ ಮಾಮಲೇದಾರರು ಜೇಲಿಗೆ 
ಕಳಸಾಕ ಹುಕುಂ ಕೊಟ್ಟಾರಿ!” ಎಂದು ಗಾಬರಿಯ ದನಿಯಲ್ಲಿಯೇ ಹೇಳಿದ. 

“ಯಾಕೋ? ಹಾವನೂರಿನವರು ಖಟ್ಟೆ ನಡೆಸಿ ಸಾಕ್ಷಿಪುರಾವೆ 
ಮಾಡಿಸಿದರೇನು?” ಆಚಾರ್ಯರಿಗೆ ಇದೆಲ್ಲ ಅನಿರೀಕ್ಷಿತವಾದದ್ದರಿಂದ 
ಗಾಬರಿಗೊಂಡು ಕೇಳಿದರು. 

“ಇಲ್ಲರಿ, ಖಟ್ಟೆ ಪುಕಾರಿಸಿದಾಗ ಅವರೊಬ್ಬರೂ ಚಾವಡಿ ಸನ್ಯಾಕಸೈತ 
ಇದ್ದಿಲ್ಲರಿ, ದಾದಾ, ಜಿನ್ನಪ್ಪ ಮಾತ್ರ ಹಾಜರ ಇದ್ದರರಿ. ಮಾಮಲೇದಾರರು 


ಗ್ರಾಮಾಯಣ ೩೩೭ 


ಏನೇನೋ ಕೇಳಾಣಾ, ಜಿನ್ನಪ್ಪ ತಾ ದಾದಾಗ ಜಾಮೀನ ಆದದ್ದನ್ನ ರದ್ದ ಮಾಡ್ರಿ 
ಅಂತ ಹೇಳಿದನಂತರಿ, ಜಾಮೀನ ರದ್ದು ಮಾಡೇತಿ, ಆರೋಪಿನ್ನ ಜೇಲಿಗೆ 
ಕಳಸರಿ, ಅಂತ ಮಾಮಲೇದಾರರು ಹೇಳಿ ದಾದಾನ್ನ ಪೋಲೀಸರ ತ್ಯಾಬೇ 
ಮಾಡ್ಕಾರಂತರಿ.” 

“ನಿನಗ ಇದನ್ನೆಲ್ಲಾ ಯಾರು ಹೇಳಿದರು?” ಎಂದು ಆಚಾರ್ಯರು ಪ್ರಶ್ನೆ 
ಹಾಕಿದರು. 

ಅದಕ್ಕೆ ಕಾಶೀಮಸಾಹೇಬ “ಜಿನ್ನಪ್ಪನ ಹೇಳಿದನರಿ, ದಾದಾ ಇಂದ ರಾತ್ರಿ 
ಕಾಳ ತರಲಾಕ೦ತ ಇಂದುಪುರಕ್ಕ ಹೋಗತೀನ ಕಾಕಾ ಅಂತ ಜಿನ್ನಪ್ಪಗ 
ಹೇಳಿದನಂತರಿ. ನೀ ಊರಿಗೆ ಹೋಗೂದಾದರ ನನ್ನ ಜಾಮೀನ ರದ್ದ 
ಮಾಡಿಸಿಗೊಂತೀನಿ ಅಂತ ಹೇಳಿದವನ ಮಾಮಲೇದಾರರಿಗೆ ಅರ್ಜಿ ಕೊಟ್ಟು 
ರದ್ದ ಮಾಡಿಸಿಗೊಂಡ ಬಿಟ್ನಂತರಿ” ಎಂದು ವರ್ತಮಾನವನ್ನೆಲ್ಲ ಅರುಹಿದ. 

“ಇಷ್ಟ ಹೌದಲ್ಲೋ, ನಾ ಎಲ್ಲಾ ಮಾಮಲೇದಾರರಿಗೆ ಭೆಟ್ಟಿಯಾಗತೇನಿ 
ಹೋಗು” ಎಂದಿಷ್ಟು ಹೇಳಿ ಆಚಾರ್ಯರು ಮೇಲೆದ್ದರು. 

ಫಿರ್ಯಾದಿ ಗೈರಹಾಜರ ಇದ್ದರೆ ಅರ್ಜಿಯನ್ನು ಕಿತ್ತುಹಾಕುತ್ತರೆಂದು 
ಶಾಮರಾಯ ಹೇಳಿದ್ದ. ಕಲ್ಲನಗೌಡನೂ ಚೌಕಶಿಯ ಕಾಲಕ್ಕೆ ಮೊದಲು ಹೇಳಿದಂತೆ 
ಹಾಜರ ಇರಲಿಲ್ಲ. ಆದರೂ ಅರ್ಜಿಯನ್ನು ಕಿತ್ತಿಹಾಕಿಲ್ಲವೆಂದಮೇಲೆ? ದಾದಾನನ್ನು 
ಯಾವ ಮಾರ್ಗದಿಂದ ಉಳಿಸಬೇಕೆಂಬ ವಿಚಾರದಲ್ಲಿಯೇ ಆಚಾರ್ಯರು ಚಾವಡಿಗೆ 
ಬಂದರು. 

ಚಾವಡಿಯಲ್ಲಿ ಜನ ಕಿಕ್ಕಿರಿದು ತುಂಬಿರಬಹುದೆಂದು ಆಚಾರ್ಯರು 
ಭಾವಿಸಿದ್ದರು. ಆದರೆ ಅಲ್ಲಿ ಹೋಗಿ ನೋಡಿದಾಗ ಚಾವಡಿ ನಿರ್ಜನವಾಗಿತ್ತು 
ಮುಲ್ಕಿ ಸಿಪಾಯಿ, ಶೇಷಪ್ಪ ಕಾರಕೂನ ಗೋಪಾಳರಾಯ ಇವರನ್ನು ಬಿಟ್ಟರೆ 
ಬೇರಾರೂ ಅಲ್ಲಿರಲಿಲ್ಲ. ಆಚಾರ್ಯರನ್ನು ಕಂಡೊಡನೆಯೇ ಶೇಷಪ್ಪ ಅವರಿಗೆ 
ನಮಸ್ಕಾರ ಸಲ್ಲಿಸಿ “ನನಗ ಹೇಳಿ ಕಳಿಸಿದ್ದರ ನಾನ ಬರತಿದ್ದೆಲ್ಲ ಆಚಾರ! ನೀವ 
ಇಲ್ಲೀ ತನಕಾ ಬರೋ ಶ್ರಮಾ ಯಾಕ ತೊಗೊಂಡಿ?” ಎಂದು ಶುಷ್ಠೋಪಚಾರದ 
ಮಾತುಗಳನ್ನಾಡಿದನು. 

“ನಿನ್ನ ಕಡೆ ಕೆಲಸ ಇದ್ದರ ನಿನಗ ಹೇಳಿಕಳಿಸತಿದ್ದೆ. ಆದರ ನನ್ನ ಕೆಲಸ 
ಇರೂದು ಮಾಮಲೇದಾರ ಕಡೆ. ಅದಕ ಇಲ್ಲೀ ತನಕಾ ಬರಬೇಕಾತು” ಎಂದಿಷ್ಟೇ 
ಹೇಳಿದರು. 

“ಖಾಸಗಿ ಕೆಲಸ ಇದ್ದರ ರಾವಸಾಹೇಬರನ್ನ ಸಾಲ್ಯಾಗ 


೩೩೮ ಗ್ರಾಮಾಯಣ 


ಭೆಟ್ಟಿಯಾಗಬಹುದು” ಎಂದು ಕಾರಕೂನ ಗೋಪಾಳರಾಯ ಬಾಯಲ್ಲಿಯ 
ತಂಬಾಕನ್ನು ಉಗುಳಿ ಹೇಳಿದ. 

“ನಂದೇನು ಸರಕಾರಿ ಕೆಲಸ ಇರಬೇಕು? ಹೇಳಿ ಕೇಳಿ ವೈದಿಕ ಬ್ರಾಹ್ಮಣ” 
ಎಂದು ಒಟಗುಟ್ಟುತ್ತ ಆಚಾರ್ಯರು ಚಾವಡಿಯ ಕಟ್ಟೆಯನ್ನಿಳಿದು ಸಾಲೆಯತ್ತ 
ಹೊರಟರು. 

ಸಾಲೆಯಲ್ಲಿ ಮಾಮಲೇದಾರರ ಆಫೀಸಿಗೆ೦ದು ಒಂದು ಗುಡಾರ ಕಟ್ಟಿದ್ದರು. 
ಮಾಮಲೇದಾರರು ಒಳಗೆ ದಿಂಬಿಗಾತುಕೊಂಡು ಕುಳಿತು, ಮುಲ್ಕಿ ಸಿಪಾಯಿ 
ತಂದ ಟಪಾಲನ್ನು ನೋಡುತ್ತಿದ್ದರು. ಆದ್ದರಿಂದಲೇ ಅವರ ಲಕ್ಷ್ಯ ಆಚಾರ್ಯರತ್ತ 
ಸುಳಿಯಲೇ ಇಲ್ಲ. ಆಚಾರ್ಯರು ಕೆಲ ಹೊತ್ತು ಹಾದಿ ಕಾಯುತ್ತ ನಿಲ್ಲಬೇಕಾಯಿತು. 
ಸಾಲೆಯ ಇನ್ನೊಂದು ಭಾಗದಲ್ಲಿ ಗುಡಾರ ಕಟ್ಟಿ ಮಾಮಲೇದಾರರ ಅಂತಃಪುರದ 
ಏರ್ಪಾಡನ್ನು ಮಾಡಲಾಗಿತ್ತು. ಒಳಗಡೆಗಿದ್ದ ಮಾಮಲೇದಾರರ ಪತ್ನಿ 
ರುಕ್ಕಿಣಿಬಾಯಿಯ ಕಣ್ಣಿಗೆ ಆಚಾರ್ಯರು ನಿಂತಿರುವುದು ಬಿತ್ತು ಅವರು ಎದ್ದು 
ಬಂದು ಆಚಾರ್ಯರನ್ನು ಕರೆದಾಗ ಆಚಾರ್ಯರು ಅವರತ್ತ ಹೋಗಲೇಬೇಕಾಯಿತು. 
ಅವರು ಹೋದ ಮೇಲೆ ಮಾಮಲೇದಾರರು ಯಾವುದೋ ಕೆಲಸಕ್ಕಾಗಿ ಹೊರಗೆ 
ಹೋಗಿಬಿಟ್ಟರು. ರುಕ್ಮಿಣಿಬಾಯಿ ಸ್ವಲ್ಪ ಸ್ಥೂಲಕಾಯದ ಹೆಣ್ಣುಮಗಳು. ಮೈಯೆಲ್ಲ 
ವಸ್ತಗಳ ಭಾರದಿಂದ ಬೀಗುತ್ತಿತ್ತು ಬಾಯಲ್ಲಿ ದೊಡ್ಡದೊಂದು ಅಡಿಕೆಬೆಟ್ಟವನ್ನು 
ಮೆಲುಕಾಡಿಸುತ್ತ “ಏನು ಆಚಾರ ನಿನ್ನೆ ಮಾರಿ ತೋರಿಸಿದವರು ತಿರುಗಿ ಹಣಕಿ 
ಸೈತ ಹಾಕಲಿಲ್ಲ? ನಿನ್ನೆ ಅವರು ಊಟಕ್ಕೆ ಕರೆದರೂ ಬರಲಿಲ್ಲ ಅಂತ? ಅದನ್ನು 
ಕೇಳಿ ಭಾಳ ಚಡಪಡಿಕಿ ಆತರೆಪಾ! ಇಂಥಾ ಕ್ಷೇತ್ರಕ್ಕ ಬಂದರೂ ಬ್ರಾಹ್ಮಣ ಇಲ್ಲದ 
ಊಟಾ ಮಾಡಬೇಕಂದರೇನರಿ? ಯಾಕ ಬರಲಿಲ್ಲ ನೀವು?” ಎಂದು ಕಳಕಳಿಯಿಂದ 
ಕೇಳಿದರು. 

“ನಾ ಬರದಿದ್ದರೇನಾತು? ಇಂದ ನಿಮ್ಮ ಮನಸ್ಸಿಗೆ ಸಮಾಧಾನ 
ಆಗೂಹಾಂಗ ಎಲ್ಲಾ ಆತೋ ಇಲ್ಲೋ?” ಆಚಾರ್ಯರು ಸಾಂತ್ವನಪರವಾಗಿ 
ಕೇಳಿದರು. 

ರುಕ್ಮಣಿಬಾಯರಿಗೆ ಸಮಧಾನವಾಗಿರಲಿಲ್ಲ. ಅವರು ಅತ್ತಿತ್ತ ನೋಡಿ, 
“ಅಂತೂ ನೀವು ಹಿಂದ ಸರಕೊಂಡು, ದುಡ್ಡು ಹರೀಲಿಕ್ಕೆ ಆ ನಾರಾಯಣಾಚಾರಿನ್ನ 
ಮುಂದ ಮಾಡೀರಿ ಕಾಣತದ. ಅವರೇನೋ ನಿಮ್ಮ ಮಕ್ಕಳಾಗಬೇಕಂತಲ್ಲಾ? 
ಒಂದೇ ದಿನದಾಗ ಸಾಕು ಸಾಕು ಮಾಡಿಸಿದರಪಾ? ನದಿಯೊಳಗ ಸ್ನಾನಾ 
ಮಾಡೂ ಮುಂದ ಉಟ್ಟ ಸೀರಿ ಅವರಿಗೇ ಹೋಗಬೇಕೆಂತ. ಕಡೀಕೆ ಇವರು 


ಗ್ರಾಮಾಯಣ ೩೩೯ 


ಸಿಟ್ಟಿಗೆದ್ದು ಆಕಿ ಉಟ್ಟ ಜರದ ಅಂಚಿನ ಸೀರಿ ಬೇಕಂದ್ರ ಸಿಗೂದುಲ್ಲಾ. ಬೇಕಾರ 
ಒಂದು ಹೊಸಾ ಸೀರಿ ಕೊಡಿಸತೀನಿ, ಅಂದಾಗ ಸುಮ್ಮಗಾದರು. ಮರದ 
ಬಾಗಣದಾಗ ಎಣ್ಣೆ ಹಾಕಿ ಕೊಟ್ಟ ಬೆಳ್ಳಿಬಟ್ಟಲಾನ ಅವರದ ಅಂತ. ಮೊದಲ 
ತಿಳಿಸಿದ್ದರ ಸ್ವಚ್ಛ ದೊನ್ನಿಯೊಳಗ ಎಣ್ಣಿಹಾಕಿ ಮರದಬಾಗಣಾ ಕೊಡತಿದ್ದೆ. ನಾ 
ಅನಕಾ ಬ್ಯಾಸತ್ತು ಹೋದೆ. ನಾಳಿನ ದಿನ ನಿಮ್ಮನ್ನು ಕರಿಸಿ ಗಂಗಾರಾಧನಿ 
ಮಾಡಸೋ ಹಾಂಗ ಇದ್ದರ ಮಾಡಸರಿ, ಇಲ್ಲಾಂದ್ರ ಬ್ಯಾಡೆ ಬ್ಯಾಡ ಅಂತ ನಾ 
ಇವರಿಗೆ ರುಳ ರುಳಾ ಹೇಳಿ ಬಿಟ್ಟೀನಿ” ಎಂದು ದೀರ್ಫ ಉಪನ್ಯಾಸವನ್ನೇ 
ಬಿಗಿದರು. 

ಆಚಾರ್ಯರಿಗೆ ಈ ಮಾತು ಕೇಳಿ ಬೇಸರ ಬಂದಿತ್ತು. ಮಾತು 
ಮರಸಬೇಕೆಂದು. “ಸ್ವಲ್ಪ ರಾವಸಾಹೇಬರನ್ನ ಕಾಣಬೇಕಾಗಿತ್ತು” ಎಂದು ನಡುವೇ 
ಬಾಯಿ ಹಾಕಿ ಅವರ ಭಾಷಣವನ್ನು ತಡೆದರು. 

ಅದರೆ ರುಕ್ಮಿಣಿಬಾಯರಿಗೆ ಇನ್ನೂ ಹೇಳುವದಿತ್ತು “ಗಂಗಾರಾಧನಿ ವ್ಯವಸ್ಥಾ 
ನಿಮಗ ಒಪ್ಪಿಸಲಿಕ್ಕೆ ಹೇಳಿ ಕಳಸರಿ ಅ೦ತ ನಾನ ಹೇಳಿದ್ದೆ. ಆಗ ಉಸ್ಮಾನ 
ನಿಮ್ಮನ್ನು ಕರಕೊಂಡು ಬಂದಿದ್ದರ ನೀವು ಹಾದಿ ಕಾಯೂದು ತಪ್ಪತ್ತಿತ್ತು ಗೌಡಿತಿ 
ಭಾಳ ಆಗ್ರಹ ಮಾಡಿ ಮನೀಗೆ ಕರದಳಂತ. ಇವರು ಗೌಡರ ಮನಿಗೆ ಹೋದರು. 
ಈಗ ಬರತಾರ ಕೂಡಿ” ಎಂದು ಹೇಳಿದರು. ಆಚಾರ್ಯರು ರುಕ್ಕಣಿಬಾಯರ 
ಮಾತು ಕೇಳುತ್ತಿದ್ದರು. ಮಾಮಲೇದಾರರು ಗೌಡರ ಮನೆಗೆ ಹೊರಟುಹೋಗಿದ್ದರು. 

ಈಗ ಆಚಾರ್ಯರು ಬಾಯಿಯವರ ಜೊತೆಗೆ ಮಾತಾಡದೆ ವಿಧಿಯಿರಲಿಲ್ಲ. 
“ಗಂಗಾರಾಧನಿ ವ್ಯವಸ್ಥಾ ಮಾಡೂದನ್ನು ಶೇಷಪ್ಪ ನಾರಾಯಣಗ ಒಪ್ಪಿಸಿಕೊಟ್ಟಾನ, 
ನಾ ಅದರಾಗ ನಡುವ ಬರೂದುಲ್ಲ. ನಾ ಇಲ್ಲೆ ಬಂದದ್ದು ಒಂದು ಜೀವಾಳದ 
ಕೆಲಸಕ್ಕ” ಎಂದು ತಮ್ಮ ಆಗಮನದ ಉದ್ದೇಶವನ್ನು ವಿವರಿಸಿದರು. 

“ಅ ನಾರಾಯಣಾಚಾರೀ ಮಾರಿ ನೋಡಾಂಗಿಲ್ಲ ಅಂತ ನಾ ಆಣಿ 
ಮಾಡೀನಿ. ನೀವು ಈ ಗಂಗಾರಾಧನಿ ಕೆಲಸ ಒಪ್ಪಿಕೊಳ್ಳಬೇಕು. ನಿಮ್ಮ ಜೀವಾಳದ 
ಕೆಲಸ ಏನಿದ್ದರೂ ಹೇಳ್ರಿ ನಾ ಮಾಡಿಕೊಡತೇನಿ” ಎಂದು ಆಶ್ವಾಸನವನ್ನಿತ್ತರು. 

ಆಚಾರ್ಯರಿಗೆ ಅದೂ ಹೌದೆನಿಸಿತು. ಒಟ್ಟು ದಾದಾನನ್ನು ಈ ಅನ್ಯಾಯದಿಂದ 
ಉಳಿಸಬೇಕಾಗಿತ್ತು. ಆ ಪುಣ್ಯಾ ಯಾರ ಪಾಲಿಗೆ ಬಂದರೂ ಅಷ್ಟೇ. “ನೀವು 
ಮನಸ್ಸಿನ ಮ್ಯಾಲೆ ತೊಗೊಂಡರ ಯಾವುದು ಆಗೂದುಲ್ಲ ಬಾಯರ? 
ಪರೋಪಕಾರದ ಒಂದು ಮಾತು ಕೇಳಿಕೋಬೇಕಾಗಿತ್ತು. ಅಂಥದ್ದೇನೂ ವಿಶೇಷ 
ಇಲ್ಲ. ದಾದಾ ಅ೦ತ ಒಬ್ಬ ಹುಡುಗ ಇದ್ದಾನ. ಅವರ ಅಪ್ಪಗ ಒಬ್ಬನೇ ಮಗಾ. 


೩೪೦ ಗ್ರಾಮಾಯಣ 


ಒಳೇಬಾಳೀ ದಿಂಡಿನಂಥಾ ಹುಡುಗ. ಅಂವಾ ಏನೋ ಬ್ಯಾಟಿಗೆ ಹೋದಾಗ 
ಹಾವನೂರಿನ ಜನರ ಜೋಡಿ ಏನೋ ವಾದಿಸ್ಕಾಡಿದನಂತ. ಅದಕ ಅವರು 
ತಮ್ಮನ್ನ ಹೊಡದಾ ಅಂತ ಫಿರ್ಯಾದಿ ಕೊಟ್ಟಾರ. ಜಾಮೀನಿನ ಮ್ಯಾಲೆ ದಾದಾ 
ಬಿಡುಗಡೆಯಾಗಿದ್ದ. ಹಾವನೂರಿನವರೂ ಖಟ್ಟೆ ಹಿಂದ ತಕ್ಕೊಳ್ಳಿಕ್ಕೆ ಒಪ್ಪಿದ್ದರು. 
ಆದರ ಈಗ ಇಲ್ಲೀ ಜನರ ಕುತಂತ್ರದಿಂದ ಮತ್ತ ಅಂವಾ ಜೇಲಿಗೆ ಹೋಗೋ 
ಪ್ರಸಂಗ ಬಂದದ. ಅದಕ ಅವನ ಉಳಿಸಲಿಕ್ಕೆ ಹೇಳಬೇಕಾಗಿತ್ತು” ಎಂದು ಹೇಳಿ 
ಆಚಾರ್ಯರು ಸುಮ್ಮಗಾದರು. 

ಆಚಾರ್ಯರ ದನಿಯಲ್ಲಿಯ ಮಾರ್ದವ ರುಕ್ಮಿಣಿಬಾಯರ ಹೃದಯವನ್ನು 
ಅಲುಗಾಡಿಸಿರಬೇಕು. ಇದ್ದ ಒಬ್ಬನೇ ಮಗ ತೀರಿಕೊಂಡು ನಿಪುತ್ರಿಕರಾದ ಅವರ 
ಮನಸ್ಸಿಗೆ ಆಚಾರ್ಯರ ಮಾತಿನಿ೦ದ ಬರೆಕೊಟ್ಟಂತಾಗಿತ್ತು ಮೊದಲೇ ಆಚಾರ್ಯರ 
ವ್ಯಕ್ತಿತ್ವ ಅವರಲ್ಲಿ ಭೀತಿ ವಿಶ್ವಾಸಗಳನ್ನು ಹುಟ್ಟಿಸಿತ್ತು ಅವರು ಹೇಳಿದ ಕತೆ 
ಮತ್ತಿಷ್ಟು ಹೃದಯ ವಿದ್ರಾವಕವಾಗಿತ್ತು ರುಕ್ಮಿಣಿಬಾಯಿ ಭೀತಿಯಿಂದ ನಡುಗಿದರು. 
ಏನೇನೋ ನೆನಪಾಗಿ ಕಣ್ಣೀರು ಬಂದವು. ಅವರು ಭಾವನಾವಶರಾದರು. 
ಸೆರಗಿನಿಂದ ಕಣ್ಣೀರೊರಸಿಕೊಳ್ಳುತ್ತ, “ಆಚಾರ, ಅವರು ಬರಲಿ, ನಿಮ್ಮ ಆ 
ಹುಡುಗನ್ನ ಈಗಿಂದೀಗೇ ಬಿಡುಗಡೆ ಮಾಡಲಿಕ್ಕೆ ಹೇಳತೀನಿ” ಎಂದು ಅಭಯವನ್ನೇ 
ಕೊಟ್ಟರು. 

“ನೀವು ಹೇಳಬಹುದು ಬಾಯರ. ಆದರ ರಾಯರು ಒಪ್ಪತಾರೋ 
ಇಲ್ಲೋ, ಇನ್ನೂ ಅನುಮಾನ ಅದ ನನಗ. ದಾದಾನ್ನ ಜೇಲಿಗೆ ಕಳಸೂದು 
ಶೇಷಪ್ಪಗ ಬೇಕಾಗೇದ; ಪಾರ್ವತೆವೃಗಬೇಕಾಗೇದ. ಆಕೀ ಕಡಿಂದ ದಕ್ಷೀಕೀ 
ಕೊಡಸತೀನಿ ಅಂತ ಶೇಷಪ್ಪ ರಾಯರಿಗೆ ಹೇಳಿರಬೇಕು. ಇಂಥಾ ಪರಿಸ್ಥಿತಿಯೊಳಗ 
ಕೆಲಸ ಪಾರಬೀಳೂದು ಕಠಿಣಾದೀತಲ್ಲ?” ಎಂದು ಆಚಾರ್ಕರು ಅನುಮಾನವನ್ನೇ 
ನುಡಿದರು. 

ತಮ್ಮ ಕೈಯಲ್ಲಾಗುವದನ್ನು ಮಾಡಿಯೇ ತೀರುತ್ತೇನೆಂದು ರುಕ್ಕೀಕಿಬಾಯರು 
ಮತ್ತೆ ಆಶ್ವಾಸನವನ್ನು ಕೊಟ್ಟರು. ಆ ಒಂದು ಗಳಿಗೆ ಆಚಾರ್ಯರ ಸನ್ನಿಧಾನದಲ್ಲಿ 
ಅವರ ಚಿತ್ತವೃತ್ತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ನಿಪುತ್ರಕತನ 
ಸಹಜವಾಗಿಯೇ ಅವರಲ್ಲಿ ಆಸ್ತಿಕತೆಯನ್ನು ಹುಟ್ಟಿಸಿತ್ತು ಮಕ್ಕಳು ಹುಟ್ಟುವುದಕ್ಕೆ 
ಯಾವ ಉಪಾಯ ಮಾಡಬೇಕಾದೀತೆಂದು ಆಚಾರ್ಯರನ್ನು ಕೇಳುವದಿತ್ತು ಆದ್ದರಿಂದ 
ಆಚಾರ್ಯರ ಯಾವ ಕೆಲಸವನ್ನಾದರೂ ಮಾಡಿಯೇ ತೀರಬೇಕೆಂಬ ಸಂಕಲ್ಪ 
ಅವರಲ್ಲಿ ಮೂಡಿತ್ತು 


ಗ್ರಾಮಾಯಣ ೩೪೧ 


ಅಷ್ಟರಲ್ಲಿ ಗೌಡರ ಮನೆಗೆ ಹೋಗಿದ್ದ ಮಾಮಲೇದಾರರು ತಿರುಗಿ ಬಂದರು. 
ಪಟ್ಟೇವಾಲಾ ಉಸ್ಮಾನ ಅವರ ಮುಂದೆಯೇ ಇದ್ದ. ಅವನನ್ನು ನೋಡಿದ 
ಕೂಡಲೇ ರುಕ್ಮಿಣಿಬಾಯಿಯವರು ಗುಡಾರದಲ್ಲಿಯ ತಮ್ಮ ಖಾಸ ಕೋಣೆಯೊಳಗೆ 
ಪ್ರವೇಶಿಸಿದರು. ಆಚಾರ್ಯರು ಕುಳಿತ ಸ್ಥಳದಲ್ಲಿಯೇ ಎದ್ದು ನಿಂತರು. 
ಮಾಮಲೇದಾರರು ಬ೦ದವರೇ ಆಚಾರ್ಯರತ್ತ ತೀಕ್ಷ್ಣವಾದ ದೃಷ್ಟಿಯನ್ನು ಬೀರಿ 
ಅವರನ್ನು ಮಾತಾಡಿಸದೆ ತಾವು ಕುಳಿತುಕೊಳ್ಳುವ ಸ್ಥಾನದತ್ತ ನಡೆದರು. 

ಇಷ್ಟರಲ್ಲಿಯೇ ಚಾವಡಿಯಿಂದ ಕುಲಕರ್ಣಿ ಶೇಷಪ್ಪ ಹಾಗೂ 
ಗೋಪಾಳರಾಯ ಇವರಿಬ್ಬರೂ ಸಾಲೆಗೆ ಬಂದು ಮಾಮಲೇದಾರರನ್ನು ಕಾಣಲು 
ಗುಡಾರದ ಒಳಗೆ ನಡೆದರು. ಅವಸರದಲ್ಲಿ ರುಕ್ಕಣಿಬಾಯರ ಗುಡಾರದ ಹತ್ತಿರ 
ನಿಂತಿದ್ದ ಆಚಾರ್ಯರನ್ನು ಅವರು ನೋಡಲೇ ಇಲ್ಲ. ಒಳಗೆ ಬಂದ ಗೋಪಾಳರಾಯ 
ಕಾಗದಪತ್ರಗಳನ್ನು ಸಾಹೇಬರ ಮುಂದಿಟ್ಟು ಅವರ ಹಸ್ತಾಕ್ಷರಕ್ಕಾಗಿ ಕಾದು ನಿಂತನು. 
ಶೇಷಪ್ಪನ ಅಧಿಕಪ್ರಸ೦ಗತನ ಅವನನ್ನು ಸುಮ್ಮನೆ ಕೂಡಗೊಡಲಿಲ್ಲ, “ಗೌಡಿತಿಯ 
ಭೆಟ್ಟಿಯಾಗಿ ಬಂದಿರಾ?” ಎಂದು ಹಲ್ಲುಕಿರಿಯುತ್ತ ಕೇಳಿದ. 

ಮಾಮಲೇದಾರರ ಮುಖ ಒಮ್ಮೆಲೆ ಉಗ್ರವಾದದ್ದನ್ನು ನೋಡಿ ಶೇಷಪ್ಪ 
ಬೆದರಿದ. ಆದರೆ ಬಾಣ ಬಿಟ್ಟಾಗಿತ್ತು ಸಾಹೇಬರ ಪ್ರಸನ್ನತೆ ತಿರುಗಿ ಬರುವಂತೆ 
ಏನು ಮಾಡಬೇಕೆಂಬುದು ತಿಳಿಯದೆ ಕೈಹೊಸೆಯುತ್ತ ನಿಂತುಬಿಟ್ಟ. ಸಾಹೇಬರು 
ಉಸ್ಮಾನನನ್ನು ಕರೆದು “ಹೊರಗ ಆಚಾರು ಯಾಕ ಬಂದಾರ ಕೇಳೋ” 
ಎ೦ದು ದರ್ಪದಿಂದ ಆಜ್ಞಾಪಿಸಿದರು. 

ಉಸ್ಮಾನ ಹೊರಗೆ ಹೋಗುವ ಪ್ರಸ೦ಗವೇ ಬರಲಿಲ್ಲ. “ಉಸ್ಮಾನ ನಾನ 
ಕರೆಸಿದ್ದೆನಂತ ಹೇಳೋ” ಎಂದು ರುಕ್ಕಣಿಬಾಯರು ಗುಡಾರದೊಳಗಿಂದಲೇ 
ಉತ್ತರವಿತ್ತರು. 

ಮಾಮಲೇದಾರರು ಸುಮ್ಮಗಾದರು. ಯಾವ ಪ್ರತಿಕ್ರಿಯೆಗೂ ಅವಕಾಶ 
ಉಳಿಯಲಿಲ್ಲವೆಂದು ಸಿಟ್ಟು ಬಂತು. “ಗೋಪಾಳರಾವ, ಸಹಿ ಸಲುವಾಗಿ ಕಾಗದ 
ಪತ್ರ ಇಟ್ಟು ಹೋಗರಿ. ಸಹಿ ಮಾಡಿ ಹಿಂದಾಗಡೆ ಕಳಿಸತ್ತೇನಿ. ಶೇಷಪ್ಪ ನಿಮ್ಮದೇನಾರ 
ಕೆಲಸ ಉಳದದೇನು?” ಎಂದುಬೇರೆ ಸಲಿಗೆಗೆ ಆಸ್ಪದವೀಯದಂತೆ ಕೇಳಿ ಎದ್ದು 
ಹೊರಗೆ ಬಂದರು. 

ಶೇಷಪ್ಪ ಇನ್ನೂ ಹಲ್ಲುಕಿರಿಯುತ್ತಿದ್ದ; ಕೈಹೊಸೆಯುತ್ತಿದ್ದ. ಸಾಹೇಬರನ್ನು 
ಹಿಂಬಾಲಿಸುತ್ತ ಹೊರಗೆ ಬಂದ, “ಮತ್ತೇನಿಲ್ಲ, ಆ ದಾದಾನ ಜಾಮೀನು ರದ್ದು 
ಪಡಿಸಿ ಜೇಲಿಗೆ ಕಳಸೋ ಹುಕುಂ ಮಾಡಿದ್ದು...” ಎಂದು ಪ್ರಸ್ತಾಪವೆತ್ತಿದ. 


೩೪೨ ಗ್ರಾಮಾಯಣ 


“ಕಾಯದೇಶಿರ ಏನ ಹುಕುಮು ಮಾಡಬೇಕೋ ಅದನ್ನೆಲ್ಲ ಮಾಡತದ. 
ನೀವೆಲ್ಲಾ ಹಿಂಗೇ ಸರಕಾರಿ ಕೆಲಸದೊಳಗ ಉಪದೇಶ ಮಾಡಲಿಕ್ಕೆ ಬರಬಾರದು” 
ಎಂದು ಗದ್ದರಿಸಿದರು. 

ರಾಯರ ಪಿತ್ತ ಒಮ್ಮೆಲೇ ಏರಿದನ್ನು ಕಂಡು ಶೇಷಪ್ಪನಿಗೆ ಆಶ್ಚರ್ಯವಾಯಿತು. 
ಗೌಡಿತಿಯ ಮನೆಗೆ ಹೋದಾಗ ಉಚಿತರೀತಿಯಲ್ಲಿ ಸತ್ಯಾರವಾಗಿರಲಿಕ್ಕಿಲ್ಲ ಇಲ್ಲದಿದ್ದರೆ 
ಮುಕ್ಕಾಲುಪಾಲು ಕೆಲಸ ಮುಗಿದುಹೋದಾಗ ಕೊನೆಕೊನೆಯ ಭಾಗಕ್ಕೆ ಇಷ್ಟು 
ಸಿಟ್ಟೇಕೆ? ಕೈಗೆ ಹಣ ಬೀಳದ ಹೊರತೂ ರಾಯರು ಹುಕುಮಿಗೆ ಸಹಿ ಹಾಕಲಾರರು. 
ಗೌಡಿತಿಯ ಮನೆಯಲ್ಲಿ ನಡೆದ ಸಮಾಚಾರವನ್ನು ತಿಳಿದುಕೊಳ್ಳಬೇಕಾಯಿತು. 
ಆಯತ ಹೊತ್ತಿನಲ್ಲಿ ಕೆಲಸ ಕೆಡುವಂತಾಯಿತಲ್ಲ ಎಂದು ಶೇಷಪ್ಪನಿಗೆ ಸಿಟ್ಟು 
ಬಂದಿತು. ಇದೇ ವಿಚಾರದಲ್ಲಿಯೇ ಶೇಷಪ್ಪ ಸಾಲೆಯಿಂದ ಹೊರಗೆ ಬಂದ. 

ಸಾಲೆಯಲ್ಲಿ ಮಾಮಲೇದಾರರು ತಮ್ಮನ್ನು ಕಂಡೂ ಕಾಣದವರಂತೆ 
ದರ್ಪದಿಂದ ಒಳಗೆ ನಡೆದದ್ದನ್ನು ನೋಡಿ ಆಚಾರ್ಯರಿಗೆ ಅವಮಾನವೆನಿಸಿತ್ತು 
ಆತಿಥ್ಯವನ್ನು ಸ್ವೀಕರಿಸದಿದ್ದ ಕಾರಣ ಮಾಮಲೇದಾರರ ಪ್ರಕೋಪ ತಮ್ಮ 
ಮೆಲಾಗಿರುವದನ್ನು ಅವರು ಮನಗಂಡರು. ಇನ್ನು ಮೇಲೆ ಅಲ್ಲಿ ಕುಳಿತು 
ಪ್ರಯೋಜನವಿಲ್ಲವೆನಿಸಿ ಅವರು ಆಗಲೇ ಅಲ್ಲಿಂದ ಹೊರಬಿದ್ದಿದ್ದರು. ಮೊದಲೇ 
ಅಸ್ವಸ್ಥವಾಗಿದ್ದ ಅವರ ಮನಸ್ಸು ಈಗ ಸಂಪೂರ್ಣ ತೂಕ ತಪ್ಪಿತ್ತು. ಬಹುಶಃ 
ಅವರು ತಮ್ಮ ಜಾಮೀನು ಪತ್ರವನ್ನು ಕೊಟ್ಟು ಹೊರಬರಬಹುದೆಂದು 
ಕಾಶೀಮಸಾಹೇಬ ಮೊದಲಾದವರು ಅವರ ದಾರಿ ಕಾಯುತ್ತ ಹೊರಗೆ ನಿಂತಿದ್ದರು. 
ಅಚಾರ್ಯರು ಹೊರಗೆ ಬಂದೊಡನೆ ಅವರನ್ನು ಕೇಳಿ ನಡೆದ ಸಂಗತಿಯನ್ನು 
ತಿಳಿದುಕೊಳ್ಳುವ ಆತುರ ಅವರನ್ನು ಹೀಡಿಸುತ್ತಿತ್ತು. ಆಚಾರ್ಯರ ಮನಸ್ಸೆಲ್ಲ ಈಗ 
ಗೌಡಿತಿಯನ್ನು ಕಂಡು ವಿಷಯವನ್ನು ತಿಳಿದುಕೊಳ್ಳುವರಲ್ಲಿ ನಟ್ಟಿತ್ತು. 
ಅಂಥದರಲ್ಲಿಯೇ ಕಾಶೀಮಸಾಹೇಬ ಅವರನ್ನು ಸಂಧಿಸಿ, “ಆಚಾರೆಪ್ಪ ಗಾಡಿ 
ಇಂದುಪುರಕ್ಕ ಹೋಗಾಕ ಸಜ್ಜು ಆಗ್ಯಾವು. ಮತ್ತ ಗಾಡಿ ಸಂಗಾಟ ಕಳಸಾಕ 
ದಾದಾನ್ನ ಮೋಕಳೀಕ ಮಾಡಿಸಿದಿರ್ಯಾ9” ಎಂದು ಪರ್ಯಾಯವಾಗಿ ತನ್ನ 
ಆತುರವನ್ನು ಸೂಚಿಸಿದ. 

ಆಚಾರ್ಯರಿಗೆ ಒಮ್ಮೆಲೇ ಉತ್ತರ ಕೊಡಲಾಗಲಿಲ್ಲ, ಶೇಷಪ್ಪ ಹಾಗೂ ಗೌಡಿತಿ 
ಕೂಡಿ ನಡೆಸಿದ ಕಾರಸ್ಥಾನ ಅವರ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. ಜಿನ್ನಪ್ಪ 
ತಮಗೊಂದು ಮಾತು ತಿಳಿಸದೆ, ಗೌಡರ ಮನೆಯಲ್ಲಿ ತಾಸುಗಟ್ಟೆ ಮಾತುಕತೆ 
ನಡೆಸಿದ್ದರ ಗೂಢವಾದರೂ ಏನಿರಬಹುದು? ಇವೇ ವಿಚಾರಗಳೇ ತಲೆಯಲ್ಲಿ 


ಗ್ರಾಮಾಯಣ ೩೪೩ 


ತುಂಬಿದಾಗ ಒಮ್ಮೆಲೆ ಕಾಶೀಮಸಾಹೇಬನ ಪ್ರಶ್ನೆಗೆ ಉತ್ತರವೀಯದಾಗಲಿಲ್ಲ. 
“ಎಲ್ಲಾ ದೇವರ ಇಚ್ಛಾ ಇದ್ದಾಂಗ ಆಗತದಪಾ!” ಎಂದು ಹೇಳಿ ದೊಡ್ಡದಾಗಿ 
ನಿಟ್ಟುಸಿರು ಬಿಟ್ಟರು. 

“ಹೀಗ ಒಗಟಾ ಹಾಕಿದ್ದಾಂಗ ಮಾತಾಡಿದರ ನಮಗ ಹ್ಯಾಗ ತಿಳೀಬೇಕರಿ? 
ಮಾಮಲೇದಾರ ಸಾಹೇಬರರು ಏನಂತಾರು?” ಕಾಶೀಮ ನೇರವಾದ ಪ್ರಶ್ನೆಯನ್ನೇ 
ಕೇಳಿದ. 

ಅದಕ್ಕೆ ಆಚಾರ್ಯರು “ಈಗ ಮಾಮಲೇದಾರರ ಕೈಯಾಗ ಏನೂ ಇಲ್ಲ. 
ಎಲ್ಲಾ ಸೂತ್ರ ಗೌಡಿತಿ ಕೈಯಾಗ ಅವ. ಅದಕ್ಕ ಅವರನ ಕಾಣಬೇಕಂತ ಅಲ್ಲಿ 
ಹೊಂಟೇನಿ” ಎನ್ನುತ್ತ ಆಚಾರ್ಯರು ಮುಂದೆ ಸಾಗಿದರು. 

ಆಚಾರ್ಯರ ಉತ್ತರದಿಂದ ಕಾಶೀಮನಿಗೇನೂ ಸಮಾಧಾನವಾಗಲಿಲ್ಲ. ಆದರೂ 
ಇನ್ನೊಂದು ಪ್ರಶ್ನೆ ಕೇಳುವ ಧೈರ್ಯ ಅವನಲ್ಲಿರಲಿಲ್ಲ. ಸುಮ್ಮನೆ ಆಚಾರ್ಯರ 
ಹಿಂದಿನಿಂದಲೇ ಹೊರಟುಬಿಟ್ಟ. ಶೇಷಪ್ಪ ಇದನ್ನೆಲ್ಲ ನೋಡಿದ. ಎಲ್ಲಿ ಗೌಡಿತಿ 
ಆಚಾರ್ಯರನ್ನು ನೋಡಿ ಅಪ್ರತಿಭಳಾಗಿ ತಾವು ಮಾಡಿದ ಯೋಜನೆಯನ್ನೆಲ್ಲ 
ತಿಳಿಸಿಬಿಡುವಳೋ ಎಂದು ಅವನಿಗೆ ಭಯ. ಆದ್ದರಿಂದ ತಾನೂ ಗೌಡತಿಯ 
ಮನೆಗೇ ಹೋಗಿಬಿಡಬೇಕೆ೦ದು ಅವನಿಗೂ ಮನಸ್ಸಾಯಿತು. ಹಾಗೆ ಹೊರಟೂ 
ಆಯಿತು. ಆದರೆ ಅಷ್ಟರಲ್ಲಿ ಉಸ್ಮಾನ ಬ೦ದು ಸಾಹೇಬರು ಕರೆದಿರುವದಾಗಿ 
ಹೇಳಿದ್ದರಿಂದ, ನಿರುಪಾಯನಾಗಿ ಸಾಹೇಬರ ಹತ್ತರ ಹೋಗಬೇಕಾಯಿತು. 

ಒಳಗೆ ಮಾಮಲೆದಾರರು ತಮ್ಮ ಪತ್ನಿಯೊಡನೆ ವಾದಿಸುತ್ತಿದ್ದರು. “ಆ 
ಆಚಾರಿ ಭಾಳ ಸೊಕ್ಕಿನಾವ ಇದ್ದಾನ. ಅವರ್ನ ಕರೆಕಳಿಸಿ ನನ್ನ ಮರ್ಯಾದಿ 
ತಗಿಯೂ ಅಗತ್ಯ ಏನಿತ್ತು?” ಎಂಬ ಮಾತುಗಳು ಶೇಷಪ್ಪನ ಕಿವಿಗೆ ಬಿದ್ದವು. 
ಉಸ್ಮಾನ ಶೇಷಪುನ ಆಗಮನವನ್ನು ಅರುಹಿದ್ದರಿಂದ ಸಾಹೇಬರು ವಾದಿಸುವದನ್ನು 
ಬಿಟ್ಟು ತಮ್ಮ ಸ್ಥಾನದಲ್ಲಿ ಬ೦ದು ಕುಳಿತುಕೊ೦ಡು ಶೇಷಪ್ಪನನ್ನು ಕ೦ಡರು. 
“ಏನು ಶೇಷಪ್ಪ ಇದು? ಆ ಆಚಾರಿ ಅಲ್ಲೆ ಬಂದು ನಿಂತಾಗ ದಾದಾನ ಜಾಮೀನ 
ರದ್ದ ಮಾಡಿಸಲಿಕ್ಕೆ ಕೇಳತೀರಿ. ಏನು ಹೇಳಬೇಕು ನಿಮಗೂ ಅದೇ ಕೆಲಸಕ್ಕ 
ಅಂವಾ ಬಂದಿರಬೇಕು ಅಂತ ಕಾಯಸ ಕಟ್ಟಿದ್ದೆ. ಅದಕ ಅವನ್ನ ಮಾತಾಡಿಸಿರಲಿಲ್ಲ. 
ಈಗ ನೋಡಿದರ ಹೇಳದ ಕೇಳದ ಹೋಗಿಬಿಟ್ಟಾನ. ಅಂತೂ ಭಾಳ ಸೊಕ್ಕಿನ 
ಬ್ರಾಹ್ಮಣ ಕಾಣಸತಾನ” ಎ೦ದು ಮಾತು ಪ್ರಾರಂಭಿಸಿದರು. ಶೇಷಪ್ಪನಿಗೂ ಅಷ್ಟೇ 
ಬೇಕಾಗಿತ್ತು. ಬಾಳಾಚಾರ್ಯರ ವಿಷಯವಾಗಿ ತನ್ನ ಮನಸಿಲ್ಲಿದ್ದ ವಿಷಯವನ್ನೆಲ್ಲ 
ಅವರೆದುರು ಕಾರಿಕೊಂಡ. ಶಂಕರಪ್ಪಗೌಡರಿದ್ದಾಗಿನಿಂದಲೂ ಆಚಾರ್ಯರು ನಡೆಸಿದ 


೩೪೪ ಗ್ರಾಮಾಯಣ 


ಕಾರಭಾರವನ್ನೆಲ್ಲ ಸಾದ್ಯಂತವಾಗಿ ವಿವರಿಸಿದ. ಈಗ ಇಂದುಪುರದ 
ರಾಜಪುರೋಹಿತನಾಗುವ ಗರ್ವ ತಲೆಯಲ್ಲಿ ತುಂಬಿದೆಯೆಂದೂ ಉಸುರಿದ. 
ಅವನ ಸೊಕ್ಕನ್ನಿಳಿಸಲಿಕ್ಕೆ ಒಂದೇ ಉಪಾಯ ಉಳಿದದ್ದು. ದಾದಾನನ್ನು ಜೇಲಿಗೆ 
ಅಟ್ಟಿದರೆ ಬಾಳಾಚಾರ್ಯರ ಪ್ರಸ್ಥ ತಾನಾಗಿಯೇ ಕರಗಿಹೋಗುವದೆಂದು ತನ್ನ 
ಅಭಿಪ್ರಾಯವನ್ನೂ ತಿಳಿಸಿದ. 

“ಹಾವನೂರವರು ಇಂದು ಬ೦ದು ಜವಾಬು ಕೊಟ್ಟಿದ್ದರ ಅವನ್ನ ಜೇಲಿಗೆ 
ಕಳಸಿ ಬಿಡಬಹುದಾಗಿತ್ತು ಅವರು ಹಾಜರ ಆಗಲಿಲ್ಲ. ಖಟ್ಟೆ ನಡೆಸೂ ಮನಸ 
ಅವರಿಗೆ ಇದ್ದಾಂಗಿಲ್ಲ. ಅಂದಮೇಲೆ ದಾದಾನ್ನ ಜೇಲಿಗೆ ಕಳಸೂದು ಸ್ವಲ್ಪ ಕಠಿಣ 
ಕಾಣತದ” ಎಂದರು ಮಾಮಲೇದಾರರು. 

“ಸದ್ಯಕ್ಕ ಜಾಮೀನು ರದ್ದಮಾಡಿ ಜೇಲಿಗೆ ಕಳಿಸಿಬಿಡಿ. ಮುಂದ 
ತಿ೦ಗಳೊಪ್ಪತ್ತಿನ್ಯಾಗ ಹಾವನೂರವರ ಮನಸ್ಸು ಒಲಿಸಿ ಖಟ್ಲೆ ನಡೆಸಲಿಕ್ಕಾದೀತು” 
ಎಂದು ಶೇಷಪ್ಪ ಸೂಚಿಸಿದ. ಅವನ ಕೆರಳಿದ ಮನಸ್ಸು ಯಾವ ನೀಚತನಕ್ಕೂ 
ಸಿದ್ಧವಾಗಿತ್ತು. ಆದರೆ ಮಾಮಲೇದಾರರು ಅದಕ್ಕೊಪ್ಪುವಂತಿರಲಿಲ್ಲ. ಜಿನ್ನಪ್ಪನ 
ಜಾಮೀನನ್ನೇನೋ ರದ್ದು ಪಡಿಸಬಹುದು. ಆದರೆ ಇನ್ನೊಬ್ಬರ ಜಾಮೀನನ್ನು 
ಕೊಟ್ಟರೆ ನಿರಾಕರಿಸಲು ಬಾರದು. 

ಶೇಷಪ್ಪ ಎದೆಯೊಡೆದುಕೊಂಡವರಂತೆ ಮತ್ತೆ ಬಿನ್ನವಿಸಿದ. ತನ್ನ ಹಾಗೂ 
ಗೌಡಿತಿಯ ವರ್ಚಸನ್ನುಳಿಸಲು ಬೇಡಿಕೊಂಡ. ಮಾಮಲೇದಾರರೂ ಬೇಸತ್ತಿದ್ದರು. 
“ಆಗಲಿ ನೋಡೂಣಂತ. ಇಂಥ ಖಟ್ಟೆ ಪುಕಾರಿಸಿದಾಗ "ಫಿರ್ಯಾದಿ ಗೈರಹಾಜರ 
ಇದ್ದರು” ಅಂತ ಪ್ರಕರಣದಾಗ ಬರದಾನೋ ಹ್ಯಾಂಗ ಆ ಗೋಪಾಳರಾಯನ್ನ 
ಕೇಳು. ಈ ಖಟ್ಟೇದ ಚೌಕಶಿ ಡಾಯರಿ ನನ್ನ ಕೇಳಿ ಬರೀಲಿಕ್ಕೆ ಹೇಳು. ಮತ್ತ 
ನಾಳಿನ ಗಂಗಾರಾಧಾನಿ ಕೆಲಸಾನ, ಆ ನಾರಣಾಚಾರಿನ್ನ ಬಿಟ್ಟು ಬ್ಯಾರೆ ಆಚಾರಿಗೆ 
ಒಪ್ಪಸು” ಎ೦ದು ಹೇಳಿ ಶೇಷಪ್ಪನ್ನು ಕಳಿಸಿದರು. 

ರುಕ್ಮಿಣಿಬಾಯಿಯವರು ಒಳಗೆ ನಿಂತುಕೊಂಡೇ ಇವರಿಬ್ಬರ 
ಸಂಭಾಷಣೆಯನ್ನು ಕೇಳುತ್ತಿದ್ದರು. ಬಾಳಾಚಾರ್ಯರು ಬ೦ದು ಹೋದ ಮೇಲೆ 
ಅವರ ಮನಃಸ್ಥಿತಿಯೂ ವಿಪರ್ಯಾಸ್ತವಾಗಿತ್ತು. “ದಾದಾ ತಮ್ಮ ಅಪ್ಪಗ ಒಬ್ಬನ 
ಮಗಾ” ಎಂದು ಹೇಳಿದ ಮಾತಂತೂ ಅವರ ತಾಯ್ದರಳನ್ನು ಕಲಕಿತ್ತು. ಶೇಷಪ್ಪ 
ಹೊರಗೆ ಹೊರಡುತ್ತಲೇ ಅವರು ಯಜಮಾನರ ಸಮ್ಮುಖದಲ್ಲಿ ಬಂದೇ ನಿಂತರು. 
“ಇಂಥಾ ಜನರ ಮಾತು ಕೇಳಿ ತಂದಿ ಮಗನ್ನ ಅಗಲಸತೀರಿ. ಅದರ ಪಾಪ 
ಬೆನ್ನ ಹತ್ತಿ ತಿಕ್ಕಿಮುಕ್ಕತದ. ಇದ್ದ ಒಂದ ಕೂಸಿನ್ನ ದೇವರು ಕಸಗೊ೦ಡ. ನಿಮ್ಮ 


ಗ್ರಾಮಾಯಣ ೩೪೫ 


ಇಂಥಾ ಕರ್ಮ ನೋಡೀನೂ ಮಕ್ಕಳನ್ನ ಕೊಡಲಿಕ್ಕೆ ದೇವರೇನು ಕುರುಡು 
ಅಲ್ಲ” ಸ್ವೀಸಹಜವಾದ ನಿಷ್ಠುರತೆಯೊಂದಿಗೆ ಅವರು ಹೇಳಿದರು. 

ಮಾಮಲೇದಾರ ಕೃಷ್ಣರಾಯರಿಗೆ ಹೆಂಡತಿಯ ಈ ಮಾತು ಕೇಳಿ 
ಆಘಾತವಾದಂತಾಯಿತು. ಅವರು "ಬಡಿಗಿ ಮಾಮಲೇದಾರ'ರೆಂದೇ 
ಪ್ರಸಿದ್ಧರಾದವರು. ಅವರೆದುರು ನಿಂತು ವಾದಿಸುವ 'ಎ೦ಟೆರ್ದೆ' ಯಾರಿಗೂ 
ಇರಲಿಲ್ಲ. ಆಜಾನುಬಾಹು ದೇಹ, ಹರವಾದ ಹಣೆ, ಕೋರೆ ಮೀಸೆಗಳನ್ನು 
ನೋಡಿ ಮಾತನಾಡುವ ಧೈರ್ಯ ದೇಸಾಯಿ ದೇಶಪಾಂಡೆಯಂಥವರಿಗೂ 
ಆಗುತ್ತಿರಲಿಲ್ಲ. ಅದರೆ ಇಷ್ಟಿದ್ದರೂ ರಾಯರು ಮಾತ್ರ ಪತ್ನೀಭೀತರಾಗಿದ್ದರು. 
ಅದಕ್ಕೂ ಕಾರಣವಿಲ್ಲದೆ ಇರಲಿಲ್ಲ. ಚಿಕ್ಕಂದಿನಲ್ಲಿ ಬಡತನದ ಮೂಲಕ ವಾರದ 
ಮನೆಗಳಲ್ಲಿ ಊಟಮಾಡಿ ವಿದ್ಯೆ ಕಲಿತ ಜೀವ ಅವರದು. ರುಕ್ನಣಿಬಾಯಿಯವರ 
ತಂದೆ ಈ ಹುಡುಗನ ವಿದ್ಯಾಸಂಪನ್ನತೆಯನ್ನು ಮೆಚ್ಚಿ ಅಳಿಯನನ್ನಾಗಿ 
ಮಾಡಿಕೊಳ್ಳುವ ಔದಾರ್ಯವನ್ನು ತೋರಿಸಿದ್ದರು. ಅಂದಿನಿಂದ ಕೃಷ್ಣರಾಯರು 
ತಮ್ಮ ಹೆಂಡತಿಯನ್ನೇ ಭಾಗ್ಯಲಕ್ಷ್ಮಿಯೆಂದು ತಿಳಿದು ಪೂಜಿಸಿದ್ದರೆ ಆಶ್ಚರ್ಯವೇನಿಲ್ಲ! 
ರುಕ್ಕಿಣೆಿಬಾಯಿಯ ದರ್ಪ ಅನ್ಯಾದೃಶವಾಗಿತ್ತು. ಮಕ್ಕಳಾಗದ ಕೊರತೆಯೊಂದು 
ಇದ್ದೇ ಇತ್ತು ಅದರಲ್ಲಿಯೂ ಇದ್ದ ಒಂದು ಗಂಡು ಕೂಸು ಒಂದು ವರ್ಷದಲ್ಲಿಯೇ 
ಸತ್ತುಹೋದದ್ದರಿಂದ ಅವರ ಸಿಡುಕುತನ ಇನ್ನೂ ಹೆಚ್ಚಾಗಿತ್ತು ಇಂದಂತೂ 
ಬಾಳ್ಯಾಚಾರರ ಉಪದೇಶ ಅವರ ಮನಸ್ಸಿಗೇ ನೋವನ್ನುಂಟುಮಾಡಿತ್ತು. ಗಂಡನ 
ಇಂಥ ಅನ್ಯಾಯದ ವರ್ತನೆಗಳಿಂದಲೇ ಮಕ್ಕಳಾಗುವ ಯೋಗ ತನಗೆ 
ಒದಗಲಿಲ್ಲವೆಂಬ ಅವರ ನಿಶ್ಚಿತ ಸಿದ್ದಾಂತಕ್ಕೆ ಮತ್ತೊಮ್ಮೆ ಪುಟ ಸಿಕ್ಕಂತಾಯಿತು. 
ಆದ್ದರಿಂದ ಈಗಿಂದೀಗ ದಾದಾನನ್ನು ಕರೆಸಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯ 
ಆಜ್ಞೆಯನ್ನೇ ವಿಧಿಸಿದರು. ಮಾಮಲೇದಾರರು ವಿಧಿಯಿಲ್ಲದೆ ಮುಖ ಕೆಳಗೆ 
ಹಾಕಿಕೊಂಡು ಒಪ್ಪಿದರು. 

ದಾದಾನನ್ನು ಕರೆಯಲು ಉಸ್ಥಾನನ ಮೂಲಕ ಕರೆ ಹೋಯಿತು. ಅವನನ್ನು 
ಮಧ್ಯಾಹ್ನದಿಂದ ಗೋಪಾಳರಾಯ ಚಾವಡಿಯಲ್ಲಿ ಕೂಡಿಸಿಕೊಂಡಿದ್ದ. 
ಮಾಮಲೇದಾರರ ಹುಕುಮಾಗುವವರೆಗೆ ಆರೋಪಿ ದಾದಾ, ಚಾವಡಿಯನ್ನು 
ಬಿಟ್ಟು ಹೋಗಬಾರದೆಂದು ಪೋಲೀಸರಿಗೆ ತಾಕೀತು ಮಾಡಿದ್ದ. ಉಸ್ಮಾನ ಬಂದು 
ಕರೆದಾಗ ವಿಧಿಯಿಲ್ಲದೆ ದಾದಾನನ್ನು ಬಿಡಬೇಕಾಯಿತು. ಗೋಪಾಳರಾಯ ಅವನ 
ಹಿಂದಿಂದಲೇ ಸಾಹೇಬರಿರುವ ಸಾಲೆಗೆ ಬಂದ. ಜೊತೆಗೆ ಜಿನ್ನಪ್ಪನ ಜಾಮೀನನ್ನು 
ರದ್ದುಪಡಿಸುವ ಕಾಗದಪತ್ರಗಳನ್ನು ಸಾಹೇಬರ ಸಹಿಗಾಗಿ ತಂದಿದ್ದ. 


೩೪೬ ಗ್ರಾಮಾಯಣ 


ಗೋಪಾಳರಾಯ ಅಂಜುತ್ತಂಜುತ್ತಲೇ ಕಾಗದ-ಪತ್ರಗಳನ್ನು ಸಹಿಗಾಗಿ 
ಸಾಹೇಬರ ಮುಂದೆ ಚಾಚಿದ. ಅವುಗಳನ್ನು ನೋಡುತ್ತಲೇ ಹುಬ್ಬುಗಂಟಿಕ್ಕಿದವು; 
ಮೀಸೆಯ ಕೊನೆಗಳು ಕುಣಿದವು. “ಪೆನ್‌ಶನ್‌ ತಗೊಳ್ಳೊ ದಿವಸ ಬಂದರೂ 
ಮ್ಯಾಜಿಸ್ಟ್ರೇಟರ ದಪ್ತರಿನ್ಯಾಗಿನ ಕಾಗದ-ಪತ್ರ ತಯಾರಿಡಲಿಕ್ಕೆ ನಿನಗೇನು ಬರಲಿಲ್ಲ. 
ಫಿರ್ಯಾದಿ ಗೈರಹಾಜರ ಇದ್ದಾಗ ಖಟ್ಟೆ ಕಿತ್ತಿಹಾಕಬೇಕು. ಇದು ನಿನಗ ತಿಳೀಲಿಲ್ಲ? 
ಫಿರ್ಯಾದಿ ಅರ್ಜಿ ಕಿತ್ತಿ ಹಾಕಿದ ಮ್ಯಾಲೆ ಆರೋಪಿ ಮೋಕಳೀಕ ಆಗತಾನ. 
ಜಾಮೀನ ರದ್ದ ಆಗೇದ೦ತ ಪೋಲೀಸ ತಾಬಾ ಮಾಡಬೇಕೆಂತ ಈ ನೋಟ 
ಏನ ಬರಕೊಂಡ ಬಂದೀದಿ?” ಎಂದು ಗದ್ದರಿಸಿದರು. 

“ಮತ್ತ ನೀವೇನೋ ಆ ಶೇಷಪ್ಪನ ಸಂಗತಿ ಹೇಳಿಕಳಿಸಿದರಂತ... ಮತ್ತ 
ನೋಟೀಸು ಜಾರಿ ಆಗಲಿಲ್ಲ. ಮುದ್ದತು ಹಾಕಿತು ಅ೦ತ ಕೇಸ-ಡಾಯರಿ 
ಬರದರ ಎಲ್ಲಾ ಸರಿಯಾಗತದ” ಗೋಪಾಳರಾಯ ಏನನ್ನೊ ನೆನಪು 
ಮಾಡಿಕೊಡುವಂತೆ ಪರ್ಯಾಯವಾಗಿ ಸಲಹೆಯಿತ್ರ 

“ಇನ್ನ ಮೂರೇ ದಿನಕ್ಕ ಪ್ರಾಂತಸಾಹೇಬರು ಮುಕ್ಕಾಂ ಹಾಕಾವರಿದ್ದಾರ. 
ಫಿರ್ಯಾದಿ ಗೈರುಹಾಜರ ಇದ್ದರೂ ಖಟ್ಟೆ ಕಿತ್ತಹಾಕಿಲ್ಲ ಅಂತ ಆ ದಾದಾ 
ಒಂದು ಅರ್ಜಿ ಜಡದರ ಛಲೋ ಮಂಗಳಾರತಿ ಆಗತದ. ಖೊಟ್ಟಿ ಕಾಗದ- 
ಪತ್ರ ಅನಿಸಿದರ ನಿನ್ನ ಗತಿ ಏನಾದೀತು ನೋಡಿಕೋ! ಶೇಷಪ್ಪ ಹೇಳಿದನಂತ, 
ಇಂವಾ ಖೊಟ್ಟಿ ಡಾಯರಿ ಬರೀಲಿಕ್ಕೆ ಹೇಳತಾನಂತ. ಇರಲಿ ಹೋಗು ಕೇಸು 
ಕಿತ್ತಿ ಹಾಕೇದ ಅಂತ ಶರಾ ಬರಕೊಂಡು ಬಾ. ಮತ್ತ ಆ ದಾದಾಗ ಕರೆಕಳಿಸಿದ್ದೆ. 
ಇನ್ನೂ ಯಾಕ ಬರಲಿಲ್ಲ ಅಂವಾ?” 

ಒಂದು ನಿಮಿಷದಲ್ಲಿ ಮಾಮಲೇದಾರರ ಮುಖಮುದ್ರೆ ನಾಲ್ಕಾರು 
ಭಾವಲಹರಿಗಳ ರಂಗಭೂಮಿಯಾಗಿ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಿತ್ತು 

“ಬಾಹರ ಆರೋಪಿ ಹಾಜರ ಹೈ ರಾವಸಾಬ” ಉಸ್ಮಾನ ಕೂಗಿದ. 

ಕೃಷ್ಣರಾಯರು ಎದ್ದು ಹೊರಗೆ ಬಂದು ನಿಂತು ಪೋಲೀಸರ 
ಬೆಂಗಾವಲಿನಲ್ಲಿ ನಿಂತ ದಾದಾನನ್ನು ನೋಡಿ “ಹಾವನೂರಿನವರ್ನ ಹೊಡದ 
ಆರೋಪಿ ನೀನ ಏನೋ?” ಎಂದರು. 

“ಹೌದರಿ” ಎಂದು ದಾದಾ ಗೋಣು ಹಾಕಿದ. 

ಮಾಮಲೇದಾರರು “ಇಂದು ಫಿರ್ಯಾದಿ ಗೈರಹಾಜರ ಇದ್ದದ್ದರಿಂದ 
ನಿನ್ನ ಮ್ಯಾಲಿನ ಖಟ್ಟೆ ಕಿತ್ತಿ ಹಾಕೇದ, ನೀ ಈಗ ಮನೀಗೆ ಹೋಗು” ಎಂದು 
ಬಿಡುಗಡೆಯ ಆಜ್ಞೆಯನ್ನಿತ್ತರು. 


ಗ್ರಾಮಾಯಣ ೩೪೭ 


ದಾದಾನ ಕಣ್ಣುಗಳಲ್ಲಿ ಕೃ ತಜ್ಞತೆ ತುಂಬಿ ತುಳುಕಿತು. ಏನು 
ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಕ್ಷಣಹೊತ್ತು ಮೌನವಾಗಿಯೇ ಇದ್ದ. ಆಮೇಲೆ 
ಮಾಮಲೇದಾರರಿಗೆ ರಾಮರಾಮ ಮಾಡಿ ಅಲ್ಲಿಂದ ನೇರವಾಗಿ ಬಾಳಾಚಾರ್ಕರ 
ಮನೆಗೇ ಹೊರಟ. ಆಚಾರ್ಯರ ಮನೆಯ ಹತ್ತರ ಬಂದಾಗ ವಾಲೀಕಾರ ಮಲ್ಲ 
ಅವನನ್ನು ಕಂಡು, “ತಮ್ಮಾ ನಿನ್ನ ದಶಿಯಿ೦ದನ ಗೌಡರ ಮನ್ಯಾಗ ಆಚಾರಪ್ಪಗ 
ಮತ್ತು ಕುಲಕಣ್ಕಾರಿಗೆ ರಣಕದನ ನಡದೈತಿ. ಮತ್ತ ನೀ ಹ್ಯಾಂಗ ಚಾವಡಿಯಿಂದ 
ಇಲ್ಲಿಗೆ ಬಂದಿ? ಎಂದು ಕೇಳಿದ. 

“ಖಟ್ಟೆ ಕಿತ್ತಿ ರಾವಸಾಹೇಬರ ಮೋಕಳೀಕ ಮಾಡ್ಕಾರು” ಎಂದು 
ಹೇಳಿದವನೇ ಗೌಡರ ಮನೆಯತ್ತ ಧಾವಿಸಿದ. ವಾಲೀಕಾರ ಮಲ್ಲನೂ ಅವನನ್ನು 
ಹಿಂಬಾಲಿಸಿದ. 

ಇವನು ಹೋಗುವದಕ್ಕೇ ಬಾಳಾಚಾರ್ಯರು ಕೆಲ ಜನರೊಡನೆ ಗೌಡನ 
ಮನೆಯಿಂದ ಹೊರಬಿದ್ದರು. ದಾದಾ ಅವರ ಕಾಲಿಗೆ ಬಿದ್ದು “ನಿಮ್ಮ ಪುಣ್ಯೇದಿ೦ದ 
ಬಿಡುಗಡಿ ಆಗಿ ಬ೦ಂದ್ನೀರಿ” ಎಂದು ನುಡಿದ. 

ಆಚಾರ್ಯರಿಗೆ ಸಂತೋಷವಾಯಿತೋ ದು:ಖವಾಯಿತೋ ಗೊತ್ತಾಗಲಿಲ್ಲ. 

“ಎಲ್ಲಾ ಶ್ರೀಹರಿ ಇಚ್ಛಾ!” ಎಂದು ಗದ್ಗದಿತಕಂಠದಿಂದ ಹೇಳಿದರು. 

ವಾಲೀಕಾರ 'ಮಲ್ಲ ಸುದ್ದಿಯನ್ನು ಆಗಲೇ ತನಗೆ ಭೆಟ್ಟಿಯಾಗದವರಿಗೆಲ್ಲ 
ಹೇಳಿದ್ದ. ಕಾಶಿಮಸಾಹೇಬ “ದಾದಾನ "ಮರವಣಿಗೆ ತಗಿಯೂನು” ಎಂದು 
ಉತ್ಸಾಹದ ಯೋಜನೆಯನ್ನು ಹಾಕಿದ. “ದಾದಾ ಗಾಡೀ ಜೋಡಿ ಇಂದುಪುರಕ್ಕೆ 
ಹೋಗಲಿಕ್ಕೇ ಬೇಕು” ಎಂದು ಆಚಾರ್ಯರು ಹೇಳಿ ಅವನ ಉತ್ಸಾಹಕ್ಕೆ 
ತಣ್ಣೀರೆರಚಿದರು. 

ಗೌಡರ ಮನೆಯ ಒಳಗೆ ಈ ಸುದ್ದಿ ಇನ್ನೊಂದು ರೀತಿಯ 
ಪರಿಣಾಮವನ್ನುಂಟು ಮಾಡಿತು, ಕುಲಕರ್ಣಿ ಶೇಷಪ್ಪ ಇನ್ನೂ ಇಲ್ಲಿಯೇ ಇದ್ದ. 
ಗೌಡಿತಿ ಈ ಸುದ್ದಿಯನ್ನು ಕೇಳಿದವಳೇ ಗಾಬರಿಯಿಂದ ಕಣ್ಣು ತೆರೆದು “ಕುಲಕಣ್ಮಾರ 
ಇನ್ನೂರು ರೂಪಾಯಿ ನೀರು ಕುಡದ್ದಾಂಗ ಆತು. ಅದೂ ಹೋಗಲಿ, ಊರ 
ಅವರಿಗೆಲ್ಲಾ ಇದರ ನಿಂತಾಕಿ ಅಂತ ಕೆಟ್ಟ ಹೆಸರ ಬ್ಯಾರೆ ಬಂತಲ್ರಿ” ಎಂದು 
ನಿಟ್ಟುಸಿರು ಬಿಟ್ಟಳು. ಶೇಷಪ್ಪನೂ ಉಗುಳು ನುಂಗುತ್ತಲೆ ಇದ್ದ “ಗಾಬರಿ ಆಗ 
ಬ್ಯಾಡಿ, ಮಾಮಲೇದಾರರು. ಇದರೊಳಗೆ ಹೊಸಾ ಮಸಲತ್ತು ಹಾಕಿರಬೇಕು” 
ಎಂದ. ಪಾರ್ವತೆವ್ವ ಅತ್ತ ಲಕ್ಷ್ಯವನ್ನೇ ಕೊಡಲಿಲ್ಲ. ತಾನೇನೋ 'ದೊಡ್ಡ ಅಪರಾಧ 
ಮಾಡಿದಂತಾಗಿತ್ತು ಅವಳಿಗೆ. ತಲೆಯ ಮೇಲೆ ಕೈಹೊತ್ತು ಯೋಚಿಸುತ್ತಾ 
ಕುಳಿತುಬಿಟ್ಟಳು. 


೩೪೮ ಗ್ರಾಮಾಯಣ 


ಕತ್ತಲಾಗಿತ್ತು ಆಳು ಬ೦ದು ದೀಪ ಹಚ್ಚಿದಾಗ ಬೆಳಕಾಯಿತು. ಪಾರ್ವತೆವ್ವ 
ದೀಪಕ್ಕೆ ಕೈಮುಗಿದು ಶೇಷಪ್ಪನಿಗೂ ನಮಸ್ಕಾರ ಮಾಡಬೇಕೆಂದು ನೋಡಿದಾಗ 
ಅವನು ಅಲ್ಲಿರಲಿಲ್ಲ. ಯಾವಾಗೋ ಅಲ್ಲಿಂದ ಜಾರಿಕೊಂಡಿದ್ದ. ಪಾರ್ವತೆವೃನಿಗೆ 
ಮೈಮನಸ್ಸುಗಳೆಲ್ಲ ಒಮ್ಮೆಲೆ ದಣಿದಂತಾಗಿ ಮೇಲೇಳುವುದಕ್ಕೂ ಆಗಲಿಲ್ಲ, ಎಂದೂ 
ಅನುಭವಿಸದಿದ್ದ ಸೋಲು ಅವಳನ್ನು ನಿರ್ವಿಣ್ಣಳನ್ನಾಗಿ ಮಾಡಿತ್ತು. ತಾನು ಹೆಣ್ಣು 
ಹೆಂಗಸು, ಈ ಗೊಂದಲದಲ್ಲಿ ಹೋದದ್ದಾದರೂ ಏಕೆ ಎಂದು ದುಃಖವಾಯಿತು. 
ಶಂಕರಪ್ಪಗೌಡರು ತೀರಿಕೊಂಡ ಮೇಲೆ ಗೌಡಿತಿಯಾಗಿ ತನ್ನ ಮನೆತನದ 
ಗೌರವವನ್ನು ಕಾಯಬೇಕೆಂಬ ಸದುದ್ದೇಶವೇ ತನ್ನನ್ನು ಈ ದುಃಖಕ್ಕೆ ಈಡುಮಾಡಿತ್ತು 
ಮುಂದೇನು ಎ೦ಬ ಪ್ರಶ್ನೆ ಅವಳ ಮನಃಪಟಲದಲ್ಲಿ ಮೂಡಿತು. ಶೇಷಪ್ಪನ 
ಸಲಹೆಯಂತೆ ಇನ್ನು ಮೇಲಂತೂ ವರ್ತಿಸುವುದು ಸಾಧ್ಯವಿರಲಿಲ್ಲ. 
ಬಾಳಾಚಾರ್ಯರ ಮಾತಿನಂತೆ ನಡೆಯಲು ಮುಖ ಉಳಿದಿರಲಿಲ್ಲ. ತನ್ನ 
ಊರಿನಲ್ಲಿಯೇ ತನಗೆ ಬೆಂಬಲಿಗರು ಉಳಿಯಲಿಲ್ಲವಲ್ಲ! ತನ್ನ ಪ್ರಾಣಕ್ಕಿಂತ 
ಗೌಡರ ಮನೆ ಹೊಲಗಳನ್ನು ಕಾಯುತ್ತಿದ್ದ ದಾದಾನನ್ನೂ ಕಳೆದುಕೊಂಡಂತಾಯಿತು. 

ಪಾರ್ವತೆವೃನಿಗೆ ಭಯ ಆವರಿಸಿತು. ಇಷ್ಟು ದಿನ ಅಭಿಮಾನ ಧೈರ್ಯವನ್ನು 
ತಂದುಕೊಟ್ಟಿತ್ತು. ಆದರೆ ಕ್ಷಣದಲ್ಲಿ ಆ ಅಭಿಮಾನ ಕರಗಿ ನೀರಾಗಿತ್ತು. ತನ್ನ 
ಪರಿಸ್ಥಿತಿ ಇಡೀ ಪಾದಳ್ಳಿಯೇ ಬೊಟ್ಟು ಮಡಿ ತೋರಿಸುವಂತಾಯಿತಲ್ಲ! ಇನ್ನು 
ಮೇಲೆ ಯಾರನ್ನು ನಂಬುವದು? ಯಾರನ್ನು ಕೇಳಿ ಬದುಕು ನಡೆಸಬೇಕು? 
ಒಮ್ಮೆಲೇ ತಾನು ಮಕ್ಕಳು ಅನಾಥರಾದೆವಲ್ಲ! ಮನೆ ತು೦ಬ ದನ-ಕರು ಆಳು- 
ಹೊಳು ಊರ ಸುತ್ತಲೂ ಇರುವ ಜಮೀನು ಒ೦ದೂ ಮಾನರಕ್ಷಣೆಗೆ ನೆರವು 
ನೀಡದಾದವು. ಪಾರ್ವತೆವೃನಿಗೆ ಒಮ್ಮೆಲೆ ತನ್ನ ಅಣ್ಣನ ನೆನಪಾಯಿತು. ತನ್ನ 
ಮಗಳನ್ನು ಲಗ್ನಮಾಡಿಕೊಡಲು ಶಂಕರಪ್ಪ ಗೌಡರು ಒಪ್ಪಲಿಲ್ಲವೆಂದು ಗುರುಲಿಂಗಪ್ಪ 
ಸಿಟ್ಟಾಗಿ ಹೋದವ ತಿರುಗಿ ಗೌಡರ ಮನೆಯ ಕಟ್ಟೆಯನ್ನು ಏರಿರಲಿಲ್ಲ. ಈಗ 
ಅವನಿಗೆ ಶರಣು ಹೋಗದೆ ಗತ್ಯಂತರವಿರಲಿಲ್ಲ. ಗೌಡರು ತೀರಿಕೊಂಡಾಗ 
ಕೂಡ ತನ್ನನ್ನು ಮಾತಾಡಿಸಲಿಕ್ಕೆ ಬರದ ಅಣ್ಣನ ಕಾಲು ಹಿಡಿಯಬೇಕೇ ಎಂಬ 
ಅನುಮಾನ ಮೂಡಿತು. ಆದರೂ ಅದೊಂದೇ ಉಪಾಯ ಉಳಿದಿತ್ತು. ಇವೇ 
ವಿಚಾರಗಳಲ್ಲಿ ಪಾರ್ವತೆವ್ವನಿಗೆ ಆ ರಾತ್ರಿ ನಿದ್ದೆ ಹತ್ತಿರಲಿಲ್ಲ. 

ಆ ರಾತ್ರಿ ನಿದ್ದೆಗೆರವಾದ ಇನ್ನೊಂದು ವ್ಯಕ್ತಿ ಎಂದರೆ ರುಕ್ಮಿಣಿಬಾಯಿ. 
ಅವರ ಸಲಹೆಯಂತೆ ಮಾಮಲೇದಾರರು ಅಂದು ಸಂಜೆ ಬಾಳಾಚಾರ್ಯರನ್ನು 
ಕರೆಸಿಕೊಂಡು ಗಂಗಾಸಮಾರಾಧನೆಯನ್ನು ಮಾಡಿಸಲು ಬಿನ್ನವಿಸಿಕೊಂಡಿದ್ದರು. 


ಗ್ರಾಮಾಯಣ ೩೪೯ 


ರುಕ್ಕಿಣಿಬಾಯಿಯವರು ತಮ್ಮ ಮಾತು ನಡೆಸಬೇಕೆಂದು ಅ೦ಗಲಾಚಿದ್ದರು. ಅದರೆ 
ಆಚಾರ್ಯರಿಗೆ ಧರ್ಮಸಂಕಟ ಪ್ರಾಪ್ತವಾಗಿತ್ತು. ಕನ್ಯಾಗತದ ಪ್ರಸಂಗದಲ್ಲಿ ಸಂಕಲ್ಪ 
ಹೇಳುವುದು, ತೀರ್ಥಶ್ರಾದ್ಧ ಮಾಡಿಸುವರು. ಇವುಗಳನ್ನು ಹಿಡಿಯುವದಿಲ್ಲವೆಂದು 
ಅವರು ಗಂಗೆಯನ್ನು ಮುಟ್ಟಿ ಆಣಿಮಾಡಿದ್ದರು. “ಇದು ಒಂದಕ್ಕ ನನ್ನ ಮ್ಯಾಲೆ 
ಜುಲುಮೀ ಮಾಡಬೇಡಿ, ಈ ಕೆಲಸ ನಾರಾಯಣನಿ೦ದನ ಆಗತಕ್ಕದ್ದು, ಅವಂಗ 
ಒಪ್ಪಿಸರಿ” ಎಂದು ಉಪಾಯಗಾಣದೆ ಆಚಾರ್ಯರು ಹೇಳಿದ್ದರು. ರುಕ್ಕಿಣಿಬಾಯಿಗೆ 
ಎಲ್ಲಿಲ್ಲದ ಕೋಪ ಬಂದಿತು. “ದಾದಾನ್ನ ಬಿಡಿಸಿದ್ದ ತಪ್ಪಾತು ಬಿಡೆಪಾ” ಎಂದು 
ಕಡ್ಡಿ ಮುರಿದಂತೆ ಮಾತಾಡಿದ್ದರು. 

ಬಾಳಾಚಾರ್ಕರ ಸ್ವಭಾವದ ಪರಿಣಾಮ ಈ ಇಬ್ಬರು ವ್ಯಕ್ತಿಗಳ ಮೇಲೆ 
ಎರಡೊಂದು ರೀತಿಯಲ್ಲಿ ಆಗಿತ್ತು. ಪಾರ್ವತೆವ್ವ ದುಃಖಿಸುತ್ತಲೇ ಇಡೀ ರಾತ್ರಿ 
ಕಳೆದಳು; ಅಭಿಮಾನಭಂಗದಿಂದ ನಿದ್ದೆಯಿಲ್ಲದೆ ರುಕ್ಮಣೆಬಾಯಿಯವರು 
ಹೊರಳಾಡುತ್ತಿದ್ದರು. 


೩೧ 


ಮರುದಿನ ಬೆಳಗಾದೊಡನೆ ಮಾಮಲೇದಾರರು ಗೋಪಾಳರಾಯನನ್ನು 
ಕರೆಸಿದರು. ಪ್ರಾಂತಸಾಹೇಬರಿಂದ ಬಂದ ಪತ್ರವನ್ನು ಬಂದ ಪತ್ರವನ್ನು ಅವನಿಗೆ 
ತೋರಿಸಿ, ಪಾದಳ್ಳಿಗೆ ಮಹಾರಾಜರು ಬರುವವರಿದ್ದದ್ದರಿಂದ ಅವರ ಸ್ವಾಗತದ 
ವ್ಯವಸ್ಥೆಯನ್ನು ಮಾಡಲು ಶೇಷಪ್ಪನಿಗೆ ಹೇಳಲು ತಿಳಿಸಿದರು. ಗೋಪಾಳರಾಯನಿಗೆ 
ಆ ಸುದ್ದಿಯನ್ನು ಕೇಳಿಯೇ ಸಿಡಿಲು ಬಡಿದಂತಾಯಿತು. ಊರೂರಿಗೆ ದಾಳಿ 
ಮಾಡುತ್ತ ಸರಬರಾಯಿಯನ್ನು ಅನುಭವಿಸಿದ ರೆವ್ದಿನ್ಯೂಖಾತೆಯವರೇ ಈಗ 
ಇನ್ನೊಬ್ಬರ ಸರಬರಾಯಿಯನ್ನು ಮಾಡುವುದೆಂದರೆ ಎಂಥ ಅಪಮಾನಕರ! 
ಆದರೆ ಸಾಹೇಬರಿಗೆ ಎದುರುತ್ತರ ಕೊಡುವಂತಿರಲಿಲ್ಲ. ಅವರಾದರೂ ಏನು 
ಮಾಡಬೇಕು? ಪ್ರಾಂತಸಾಹೇಬರೇ ಮಹಾರಾಜನ ಸೇವೆ ಮಾಡಲು ಟೊಂಕ 
ಕಟ್ಟಿದಾಗ ಉಳಿದವರೂ ಅನುಸರಿಸಲೇಬೇಕಾಗಿತ್ತು ತಲೆಯಲುಗಿದೊಡನೆ ಬಾಲವೂ 
ಅಲುಗುವುದು ಅಧಿಕಾರದ ನಿಯಮಗಳಲ್ಲೊಂದಾಗಿತ್ತು. 

ಗೋಪಾಳರಾಯ ಶೇಷಪ್ಪನಿಗೆ ಈ ಸುದ್ದಿಯನ್ನು ಹೇಳಿ ಜೇಷ್ಠೆಗಾರಂಭಿಸಿದ. 
“ನಾವೆಲ್ಲಾ ಇನ್ನ ಪೆನ್‌ಶನ್‌ ತೊಗೋಬೇಕಪಾ! ಇನ್ನ ನೌಕರಿ ಮಾಡೂದ್ರಾಗ 
ಏನೂ ಅರ್ಥ ಇಲ್ಲ. ಆ ಸಂಸ್ಥಾನಿಕಗ ಒಂದು ನೂರು ಸರ್ವೆ ನಂಬರು 


೩೫೦ ಗ್ರಾಮಾಯಣ 


ಅವನೋ ಇಲ್ಲೋ, ನಮ್ಮ ಪ್ರಾಂತಸಾಹೇಬರು ಅವನ ಕಾಲು ಹಿಡೀಬೇಕು? 
ಏನು ದೈವ ಇದ್ದೀತಪಾ?” ಎಂದು ಗೋಪಾಳರಾಯನ ಗೋಳು ಅನಂತವಾಗಿ 
ಸಾಗಿಯೇ ಇತ್ತು. 

ಶೇಷಪ್ಪನಿಗೆ ಮಾತ್ರ ಇದರಿಂದ ಸಮಾಧಾನವಾದಂತಾಗಿತ್ತು. ನಿನ್ನೆಯ 
ಪ್ರಕರಣ ಸೋಲನ್ನುಂಟುಮಾಡಿತ್ತು; ಅಲ್ಲದೆ ಮಾಮಲೇದಾರರೆದುರು ತನ್ನ 
ಬೆಲೆಯೂ ಬಹುಮಟ್ಟಿಗೆ ಇಳಿದುಹೋಗಿತ್ತು. ಆದರೆ ಈಗ ಸರಬರಾಯಿ 
ಸಂಭ್ರಮದಲ್ಲಿ ಮಾಮಲೇದಾರರು ತನಗೆ ಶರಣುಬಾರದೆ ಗತ್ಯಂತರವಿರಲಿಲ್ಲ. 
ಆಗ ಹಿಂದಿನ ಸೋಲನ್ನೆಲ್ಲ ತುಂಬಿಕೊಳ್ಳಲೇಬೇಕೆಂದು ಅವನು ದೃಢಸಂಕಲ್ಪ 
ಮಾಡಿದ. ಪ್ರಾಂತಸಾಹೇಬರ ಕ್ಯಾಂಪಿನ ಸುದ್ದಿಯನ್ನು ಕೇಳಿ ಇನ್ನೂ ಕೆಲವು 
ಆಸೆಗಳು ಅವನಲ್ಲಿ ಕೆರಳಿದವು. ಶ್ಯಾಮರಾಯನ ನೇಮಣೂಕಿ ಆಗಗೊಡದಂತೆ 
ನೋಡುವುದು ಅವುಗಳಲ್ಲಿ ಮುಖ್ಯವಾಗಿತ್ತು 

ಮಹಾರಾಜರು ಬರಲಿರುವರೆಂಬ ಸುದ್ದಿ ಶ್ಯಾಮರಾಯನ ಮೂಲಕ 
ಬಾಳಾಚಾರ್ಯರಿಗೆ ಹಾಗೂ ಜಾಗೀರದಾರರ ರೈತರಿಗೆ ತಿಳಿದಿತ್ತು ವಾಡೆಯ 
ಹತ್ತಿರವೇ ಮಂಟಪ ಕಟ್ಟಬೇಕೆಂದು ನಿರ್ಣಯವಾಯಿತು. ಹಾವನೂರಿನ ಗೌಡರ 
ಇಪ್ಪತ್ತು ಗುಡಾರಗಳನ್ನು ಸಂಜೆಯೊಳಗೆ ಕಳಿಸಿ ಕೊಡುವೆವೆಂದು ಹೇಳಿಕಳಿಸಿದ್ದರು. 
ವಾಡೆಯ ದಿವಾನಖಾನೆಯಲ್ಲಿ ದರಬಾರ-ಥಾಟಿನ ವ್ಯವಸ್ಥೆಯನ್ನು ಮಾಡಬೇಕೆಂದು 
ಗೊತ್ತಾಗಿತ್ತು. ಜಾಗೀರದಾರರ ರೈತರಲ್ಲಿ ಕೆಲವರು ಈಗಾಗಲೇ ಗಾಡಿ 
ಹೂಡಿಕೊಂಡು ನೆರೆಹಳ್ಳಿಗಳಿಗೆ ಬಿದಿರು-ಗುಡಾರಗಳನ್ನು ತರಲು ಹೋಗಿದ್ದರು. 
ಮಹಾರಾಜರ ಆಪ್ತರಾದ ಯಶವಂತರಾಯರು ಅಜರಾಣಿಯಿಂದ 
ಬರುವವರಿದ್ದರು. ಮಂಟಪದ ವ್ಯವಸ್ಥೆಯೆಲ್ಲ ಅವರ ಖಾಸ ದೇಖರೇಖಿಯಲ್ಲಿಯೇ 
ನಡೆಯಬೇಕಾಗಿತ್ತು ಪಾದಳ್ಳಿಯ ಅತಿಥಿಸತ್ಕಾರದ ಅಭಿಲಾಷೆ ಒಮ್ಮೆಲೆ ಪ್ರಕಟವಾಗಿತ್ತು 

ಕರ್ತವ್ಯದ ಒಂದು ಭಾಗವೆಂದು ಮಾಮಲೇದಾರರು ವಾಡೆಯ ಹತ್ತಿರ 
ಹೋಗಿ ಸಿದ್ಧತೆಯನ್ನೆಲ್ಲ ಕಣ್ಮುಟ್ಟ ನೋಡಿದರು. ಅಲ್ಲಿಯೇ ಅವರು 
ಬಾಳಾಚಾರ್ಯರನ್ನು ಕಂಡದ್ದು. ಬಾಳಾಚಾರ್ಯರೂ ಅದೇ ಕೆಲಸಕ್ಕಾಗಿ 
ಬ೦ದವರು. ಮಾಮಲೇದಾರರಿಗೆ ಸಿದ್ಧತೆಯನ್ನೆಲ್ಲ ತೋರಿಸಿ ವಿವರಿಸಿದರು. 
ಕೆಲ ವಿಷಯಗಳ ಬಗ್ಗೆ ಇಬ್ಬರಿಗೂ ಭಿನ್ನಾಭಿಪ್ರಾಯ ಬ೦ದು, ಮಾಮಲೇದಾರರು 
ಒಳಗಿಂದೊಳಗೇ ಆಚಾರ್ಯರ ಮೇಲೆ ಸಿಟ್ಟಿಗೆದ್ದರು. ಆ ಸಿಟ್ಟು ಹೆಚ್ಚಾಗುವುದಕ್ಕೆ 
ಇನ್ನೊಂದು ಪ್ರಸಂಗವೂ ಕಾರಣವಾಯಿತು. 

ರುಕ್ಮಿಣೆಬಾಯಿಯವರಿಗೆ ಇನ್ನೂ ಹಟ ಹೋಗಿರಲಿಲ್ಲ. ಬಾಳಾಚಾರ್ಯರೇ 


ಗ್ರಾಮಾಯಣ ೩೫೧ 


ಆದದ್ದಾಗಲಿ ಎಂದರು. ಹೌದು ಅನ್ನಲೇಬೇಕಾಗಿತ್ತು! ಈ ದೃಢತೆ ಬರದ ಹೊರತು 
ಬಾಳನ್ನು ಎದುರಿಸುವದೇ ಸಾಧ್ಯವಿಲ್ಲ ಯಾವ ಬಲಹೀನ ಈ ಬಾಳ ಕರವಾಳವನ್ನೆತ್ತಿ 
ಗೆದ್ದಿದಾನೆ? ಆದರೂ ಒಳಗಿಂದೊಳಗೇ ಹೃದಯವೊಂದು ಸಣ್ಣಾಗಿ 
ಕೊರೆಯುತ್ತಲಿದೆ. ಬದುಕಿ ಬಾಳುವುದಕ್ಕೆ ಈ ನೋವಿನ ದಂಡವನ್ನು ಕೊಡಲೇಬೇಕೆ? 
ಆಚಾರ್ಯರಿಗೆ ನೋವು ಚಿಕ್ಕಂದಿನಿಂದಲೂ ಸಹಜ ಸಂಗಾತಿಯಾಗಿತ್ತು. ಅದರ 
ಜೊತೆಗೇ ಸ್ನೇಹಬೆಳೆಸಿಕೊಂಡು ನಿಶ್ಚಿಂತರಾಗಬಹುದು. ಆದರೆ ನೋವಿನ ಮುಖ 
ಕ್ಷಣಕ್ಕೊಮ್ಮೆ ಬದಲಾಗುತ್ತದೆ. 

ವಿಚಾರಗಳು ಒಂದರ ಮೇಲೊಂದು ದಾಳಿಯಿಟ್ಟವು. ಆಚಾರ್ಯರ 
ಹೆಜ್ಜೆಗಳು ತಡವರಿಸಲಿಲ್ಲ. ಮುಖಮುದ್ರೆಯಲ್ಲಿ ಏನೂ ಬದಲಾವಣೆಯಿರಲಿಲ್ಲ. 
ಮೇಲುನೋಟಕ್ಕೆ ಶಾಂತರಾಗಿಯೇ ಸಾಗಿದರು. ಒಳಗೆ ಮಾತ್ರ ದು:ಖ 
ಹೃದಯವನ್ನು ಕಡೆಯುತ್ತಿತ್ತು ನಿಧಾನವಾಗಿಯೇ ಹೆಜ್ಜೆ ಹಾಕುತ್ತ ಮನೆ ಮುಟ್ಟದರು. 
ಆಚಾರ್ಯರ ಪತ್ನಿ ಅದೇ ನದಿಯಿಂದ ಸ್ನಾನಮಾಡಿ, ಮಡಿನೀರನ್ನು 
ತುಂಬಿಕೊಂಡು ಮನೆಗೆ ಬಂದಿದ್ದರು. ಆಚಾರ್ಯರು ಏನೂ ಮಾತಾಡಲಿಲ್ಲ. 
ಮಾತಾಡಬೇಕೆಂದು ಅವರ ಪತ್ನಿಯೂ ಅಪೇಕ್ವೆಪಟ್ಟರಲಿಲ್ಲ. ದೇವರ ಮುಂದೆ 
ತುಪ್ಪದ ದೀಪವನ್ನು ಹಚ್ಚಿಟ್ಟು, "ನೀನ್ಯಾಕೋ ನಿನ ಹಂಗ್ಯಾಕೋ! ನಿನ್ನ ನಾಮದ 
ಬಲವೊಂದಿದ್ದರೆ ಸಾಕೋ' ಎಂಬ ಪುರಂದರದಾಸರ ಪದವನ್ನು ಹಾಡುತ್ತ 
ಅಡಿಗೆ ಕೆಲಸಗಳಲ್ಲಿ ತೊಡಗಿದರು. ಆ ದನಿ, ಅ ಹಾಡು, ಆ ಪರವಶತೆ, ಆ 
ಹಾಡಿನ ಹಿಂದಿದ್ದ ಅ೦ತಃಸತ್ತ್ವದ ವಿಕಾಸ ಇವೆಲ್ಲ ಅಪಾರಕರುಣೆಯ ಧಾರೆಯಲ್ಲಿ 
ಹರಿದು ಬಂದು ಆಚಾರ್ಯರ ಬೆಂದ ಮನಸ್ಸಿಗೆ ತಂಪೆರೆದವು. ಆಚಾರ್ಯರು 
ಉತ್ಸಾಹಿತರಾದರು. ಹೆಗಲಮೇಲೆ ಪಂಚೆಯೊಂದನ್ನು ಹೊತ್ತು ಸ್ನಾನಕ್ಕಾಗಿ ನದಿಯ 
ಹಾದಿ ಹಿಡಿದರು. 

ಇಂದುಪುರದ ಮಹಾರಾಜರು ಶನಿವಾರ ದಿನ ಪಾದಳ್ಳಿಗೆ ಬರುವವರಿದ್ದರು. 
ಅಷ್ಟರೊಳಗಾಗಿಯೇ ಪಾದಳ್ಳಿಯಲ್ಲಿ ಜಾತ್ರೆಗೆ ಬ೦ದಂತೆ ಸುತ್ತಲಿನ ಜನ 
ಬರಲಾರಂಭಿಸಿದರು. ತಮ್ಮ ತಮ್ಮ ಆಪ್ತೇಷ್ಟರನ್ನು ಬರಮಾಡಿಕೊಳ್ಳುವದರಲ್ಲಿಯೇ 
ಪಾದಳ್ಳಿಯ ಮನೆಗಳೆಲ್ಲ ತುಂಬಿಬಿಟ್ಟವು. ಅಪ್ತೇಷ್ಟ್ಠರಿಲ್ಲದ ಅತಿಥಿಗಳು 
ಗುಡಿಗುಡಾರಗಳನ್ನು ಅವಲಂಬಿಸಬೇಕಾಯಿತು. ಮಹಾರಾಜರು ಜನರಿಗೆ 
ಹಂಚಲೆಂದು ಕಳಿಸಿದ ಕಾಳಿನ ಗಾಡಿಗಳು ಒಂದರ ಹಿಂದೊಂದರಂತೆ ನಡೆದು 
ಬಂದು ಸುತ್ತಲಿನ ಊರುಗಳಿಗೆಲ್ಲ ಮಹಾರಾಜರ ವಾರ್ತೆಯನ್ನು ಬೀರಿದ್ದವು. 
ಪಾದಳ್ಳಿಯ ಜನಜೀವನ ಕೂಡಲೆ ಜಾಗೃತವಾಗಿತ್ತು; ಮಹಾರಾಜರ 


೩೫೨ ಗ್ರಾಮಾಯಣ 


ದುರ್ಶನಾಪೇಕ್ಷೆಯಿಂದ ಕೃುಬ್ಬವೂ ಆಗಿತ್ತು. ಪಾದಳ್ಳಿಯ ಸಾರ್ವಜನಿಕ 
ಜೀವನದಲ್ಲಿಯೇ ಇಂಥ ಚಿರಸ್ಮರಣೀಯವಾದ ಐತಿಹಾಸಿಕ ಘಟನೆ ಇತ್ತೀಚೆಗೆ 
ನಡೆದಿರಲಿಲ್ಲ. ಮನೆಮನೆಗಲ್ಲೆಲ್ಲ ಮಹಾರಾಜರನ್ನು ಎದುರುಗೊಳ್ಳುವ ಸಿದ್ಧತೆ 
ನಡೆದಿತ್ತು 

ಇಂದುಪುರದಿಂದ ಮಹಾರಾಜರು ಬರಬೇಕಾದರೆ ಪಾದಳ್ಳಿಯ ಮುಂದೆ 
ಹರಿಯುವ ಕೃಷ್ಣಾನದಿಯನ್ನು ದಾಟಿ ಬರುವದು ಅನಿವಾರ್ಯವಾಗಿತ್ತು ನದಿಗೆ 
ಸ್ವಲ್ಪ ನೆರೆ ಬಂದದ್ದರಿಂದ ನಾವೆಯನ್ನು ಎಚ್ಚರಿಕೆಯಿಂದ ದಾಟಿಸಬೇಕಾದ ಹೊಣೆ 
ಅಂಬಿಗರದಾಗಿತ್ತು. ಆದ್ದರಿಂದಲೇ ಏನೋ ಶನಿವಾರ ಬೆಳಗ್ಗೆ ಅಂಬಿಗರ 
ವೇಷಭೂಷಣಗಳೆಲ್ಲ ಪ್ರೇಕ್ಷಣೀಯವಾಗಿದ್ದವು. ಬಣ್ಣಬಣ್ಣದ ಹೊಸ ಬಟ್ಟೆಗಳನ್ನು 
ಧರಿಸಿಕೊಂಡು, ಹಣೆಯ ಮೇಲೆ ತಿದ್ದಿದ ಗಂಧದ ಗೀರುನಾಮವನ್ನಿಟ್ಟುಕೊಂಡು 
ಅಂಬಿಗರು ಬೆಳಗಿನಿಂದಲೇ ನದಿಯ ತೀರದಲ್ಲಿ ಸುಳಿದಾಡುತ್ತಿದ್ದರು. ಅವರ 
ಕೇಕೆ-ಗದ್ದಲ, ಉತ್ಸಾಹ-ಸ೦ಭ್ರಮಗಳನ್ನು ನೋಡಿದವರಿಗೆ, ಅವರು ದಿನನಿತ್ಯ 
ಪಾದಳ್ಳಿಯ ತೀರದಲ್ಲಿ ಅಡ್ಡಾಡುವ ಅ೦ಬಿಗರಾಗಿ ತೋರದೆ ಬೇರೆ ಲೋಕದಿಂದ 
ಇಳಿದು ಬಂದಂತಿತ್ತು. 

ಖಾಸಗಿ ಕಾರಭಾರಿ ಶಾಮರಾಯ, ಬಾಳಾಚಾರ್ಯರು, ಯಶವಂತರಾವ 
ಪಾಟೀಲ ಹಾಗೂ ದಾದಾ ಇಷ್ಟು ಜನರು ನಾವಿನಲ್ಲಿ ಕುಳಿತು ಆಚೆಯ ದಡಕ್ಕೆ 
ಮೊದಲೇ ಹೋಗಿ ಮಹಾರಾಜರ ಮಾರ್ಗಪತೀಕ್ಷೆಯಲ್ಲಿ ನಿರತರಾಗಿದ್ದರು. 
ನದಿಯ ದಂಡೆಗೆ ಮಹಾರಾಜರ ನಾವು ಶೃಂಗರಿಸಿಕೊಂಡ ನವವಧುವಿನಂತೆ 
ಆತುರದಿಂದ ಮಹಾರಾಜರ ಬರವನ್ನು ನಿರೀಕ್ಷಿಸುತ್ತಿತ್ತು ನದಿಯ ತೀರವೆಲ್ಲ 
ಸದ್ದುಗದ್ದಲಗಳಿ೦ದ ದುಮುದುಮಿಸುತ್ತಿತ್ತು. 

ಪ್ರಾಂತಸಾಹೇಬರು ಅಂದೇ ಬೆಳಿಗ್ಗೆ ಆಗಮಿಸಿದ್ದರಿಂದ, ಅವರ 
ಯೋಗಕ್ಷೇಮದಲ್ಲಿ ನಿರತರಾದ ಮಾಮಲೇದಾರರಿಗೆ ಈ ತಂಡದೊಡನೆ 
ಬರಲಾಗಲಿಲ್ಲ. ಮಹಾರಾಜರು ನಾವೆಯಲ್ಲಿ ಕುಳಿತು ಪಾದಳ್ಳಿಯ ಕಡೆಗಿರುವ 
ತೀರವನ್ನು ಸೇರಿದೊಡನೆ, ಪ್ರಾಂತಸಾಹೇಬರು, ಮಾಮಲೇದಾರರು, ಶೇಷಪ್ಪ 
ಮೊದಲಾದವರು ಸ್ವಾಗತಕ್ಕಾಗಿ ತೀರದಲ್ಲಿರಬೇಕೆಂದು ಗೊತ್ತಾಗಿತ್ತು 

ಸುತ್ತುಮುತ್ತಲಿನ ವಾತಾವರಣದಲ್ಲೆಲ್ಲ ನಿರೀಕ್ಷೆ ಸಂದಿಸುತ್ತಿರುವಾಗಲೇ ಎಂಟು 
ಕುದುರೆ ಸವಾರರು ಎತ್ತರವಾದ ಕಾಠೇವಾಡಿ ಕುದುರೆಗಳ ಮೇಲಿಂದ ನದಿಯ 
ದಡದಲ್ಲಿಳಿದರು. ಅಲ್ಲಿದ್ದ ಜನರೆಲ್ಲ ಗಡಿಬಿಡಿಯಿಂದ ಮಹಾರಾಜರೇ ಬಂದರೆಂದು 
ಅವರನ್ನು ಸ್ವಾಗತಿಸಲು ಧಾವಿಸಿ ಬ೦ದು ನಿರಾಶರಾದರು. ಇನ್ನರ್ಧ ತಾಸಿನಲ್ಲಿಯೆ 


ಗ್ರಾಮಾಯಣ ೩೫೩ 


ಮಹಾರಾಜರ ಸವಾರಿ ಬರಲಿರುವರೆಂಬ ಸುದ್ದಿ ಮಾತ್ರ ಮುಟ್ಟಿತು. 

ದೂರದಿಂದಲೇ ಕುದುರೆ-ಸವಾರರನ್ನು ಕಂಡ ಪಾದಳ್ಳಿಯ ಜನರು 
ಮಹಾರಾಜರನ್ನು ಕಣ್ತುಂಬ ನೋಡಲು ಹಿಂಡು ಹಿಂಡಾಗಿ ಹೊರಟರು. ನಾವೆ 
ಬಂದು ನಿಲ್ಲುವ ವಾಡಿಕೆಯ ಮೆಟ್ಟು ಬಿಟ್ಟು ಹುದುಲಿಲ್ಲದ ಉಪ್ಪಿನ ಮಾಳೆಗಳ 
ಹತ್ತಿರ ಮಹಾರಾಜರನ್ನು ಇಳಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಲ್ಲಿಯೇ 
ಈಗ ಅಧಿಕಾರಿ ವರ್ಗದವರು ನೆರೆದರು. ಸಾಮಾನ್ಯರಿಗೆ ಈ ವ್ಯವಸ್ಥೆ 
ಗೊತ್ತಿರದ್ದರಿ೦ದ ಅವರೆಲ್ಲ ವಾಡಿಕೆಯ ಹರಗೋಲ ಫಡಿಯ ಕಡೆಗೆ ಅವರಸರದಿಂದ 
ಓಡುತ್ತಿದ್ದರು. 

ಮಹಾರಾಜರ ಕುದುರೆಯ ಗಾಡಿ ಆಚೆಯ ದಂಡೆಗೆ ಬಂದು ನಿಂತಿತು. 
ತಮಗೆ ಸ್ವಾಗತವೀಯಲು ಬಂದ ಜನರನ್ನು ಕಂಡು ಅವರು ಸೂಚಿಸಿದ 
ಮುಗುಳುನಗೆ ದೂರದಿಂದಲೇ ಕಾಣಬಹುದಿತ್ತು ನಿರೀಕ್ಷೆ ಕೊಟ್ಟ ವಿಶೇಷ 
ಶಕ್ತಿಯಿಂದ ಕಣ್ಣು ಎಲ್ಲವನ್ನೂ ನೋಡಬಲ್ಲವಾಗಿದ್ದವು. ಮಹಾರಾಜರು ಸ್ವಾಗತವನ್ನು 
ಸ್ವೀಕರಿಸಿ ನಾವೆಯ ಹತ್ತಿರ ಬಂದರು. ದೊಡ್ಡ ಗೃಹಸ್ಥರನ್ನು ಹೆಗಲ ಮೇಲೆ 
ಕೂಡಿಸಿಕೊಂಡು ನಾವೆಯಲ್ಲಿಳಿಸುವ ಪದ್ಧತಿ ಅಲ್ಲಿ ರೂಢವಾಗಿದ್ದರಿಂದ ಅಂಬಿಗಳು 
ಮಹಾರಾಜರ ವಾಹನವಾಗಲು ಮುಂದೆ ಬಂದರು. ಆದರೇ ಮಹಾರಾಜರೇ 
ಅದಕ್ಕೊಪ್ಪಲಿಲ್ಲ. ತಾವೇ ನಾವೆಗೆ ಸೇರಿಸಿದ ಸೇತುವೆಯ ಮೇಲಿಂದ ನಡೆದು 
ನಾವೆಯ ಮೇಲೆ ಬಂದು ನಿಂತರು. 

ನದಿಯ ಪಾತ್ರ ಅಷ್ಟೇನೂ ದೊಡ್ಡದಾಗಿರಲಿಲ್ಲವಾದ್ದರಿಂದ ಅಂಬಿಗರು 
ಹುಟ್ಟು ಕಡೆಯುವ ಕಾರಣವೇನೂ ಇರಲಿಲ್ಲ. ಸಾಕಷ್ಟು ಹೊಸ ನೀರು ಬಂದಿತ್ತು 
ಸೆಳೆವೂ ಸಾಕಷ್ಟಿತ್ತು. ಅಂಬಿಗರು ಸುಮ್ಮನೆ ನಿಂತಿದ್ದರೂ, ತೆರೆಗಳ ಮೇಲೆ 
ಉಯ್ಯಾರಲೆಯಾಡುತ್ತ ನಾವೆ ಪ್ರವಾಹದ ವೇಗವನ್ನು ಹೆಚ್ಚು ಮಾಡಿತ್ತು ನಾವೆ 
ಉಪ್ಪಿನ ಮಾಳೆಗಳಿರುವ ತಾಣದೆಡೆಗೆ ಸಾಗಿತು. ಮಹಾರಾಜರ 
ದರ್ಶನಾಪೇಕ್ಷೆಯಿಂದ ಹರಗೋಲ ಫಡಿಯ ಹತ್ತರ ಸಮ್ಮಿಲಿತರಾದ ಜನರಿಗೆ 
ಮಾತ್ರ ಇದರಿಂದ ತೀವ್ರವಾದ ನಿರಾಶೆಯಾಯಿತು. 

ನಾವೆಯು ಉಪ್ಪಿನ ಮಾಳೆಗಳ ಹತ್ತಿರ ಬಂದಾಗ, ಅಂಬಿಗರ ಭರಮ 
ತನ್ನ ಹಸ್ತ ಕೌಶಲ, ಪ್ರಸಂಗಾವಧಾನ ಎಲ್ಲವನ್ನೂ ಏಕಕಾಲಕ್ಕೆ ಪ್ರಯೋಗಿಸಿ, 
ನೀರಿನ ಸೆಳವಿನಲ್ಲಿ ಸಿಕ್ಕ ನಾವೆಯನ್ನು ಸರ್ರನೆ ದಂಡೆಗೆ ತಿರುಗಿಸಿದನು. 
ದಂಡೆಯಲ್ಲಿದ್ದವರ ಜಯಘೋಷ ತೆರೆಗಳ ಸಪ್ಪಳದೊಂದಿಗೆ ಸ್ಪರ್ಧೆ ಹೂಡಿತು. 
ಕಹಳೆಯವನು ಬಿಟ್ಟುಬಿಡದೆ ಕಹಳೆಯನ್ನೂದಿ ಮಹಾರಾಜರ ಆಗಮನ 


೩೫೪ ಗ್ರಾಮಾಯಣ 


ವಾರ್ತೆಯನ್ನು ದಶದಿಕ್ಕುಗಳಿಗೂ ಮುಟ್ಟಿಸಿದನು. ಬಜ೦ತ್ರಿಯ ಮೇಳದ ವಾದ್ಮಗಳೂ 
ಮೋಳಗಿದವು. ಪ್ರಾಂತಸಾಹೇಬರು ಕರವಸ್ತ್ರವನ್ನು ಬೀಸಿ ಮಹಾರಾಜರ ಸ್ವಾಗತ 
ಕೋರಿದರು. 

ಉಪ್ಪಿನ ಮಾಳೆಗಳ ಹತ್ತಿರದ ನೆಲ ಒಣದಾಗಿರುವದೆಂದು ನಾವೆಯನ್ನು 
ಅಲ್ಲಿತರುವ ಯೋಜನೆಯನ್ನು ಮಾಡಲಾಗಿತ್ತು ಆದರೆ ನದಿಯ ಪ್ರವಾಹ ವಿಕ್ಷಿಷ್ಪವಾಗಿ 
ಹರಿದು ಬಂದದ್ದರಿಂದ ಇಲ್ಲಿಯ ನೆಲವೂ ಕೆಸರಿನಿಂದ ತುಂಬಿತ್ತು ಮಹಾರಾಜರನ್ನು 
ಎಲ್ಲಿ ಇಳಿಸಬೇಕೆಂದು ಎಲ್ಲರಿಗೂ ದಿಗಿಲಾಯಿತು. ಅಂಬಿಗರ ಬಸಪ್ಪ ಮುಂದೆ 
ಬ೦ದು, ಮಹಾರಾಜರನ್ನು ಹೆಗಲ ಮೇಲೆ ಕರೆದುಕೊ೦ಡು ಹೋಗಬಹುದೆಂದು 
ಕಾರಭಾರಿಗೆ ಸೂಚಿಸಿದರು. ಆದರೆ ಮಹಾರಾಜರಿಗೆ ಮನಸ್ಸಿರಲಿಲ್ಲ. ಸ್ವಾರರು 
ಏರಿದ್ದ ಒಂದು ಕುದುರೆಯನ್ನು ತರಲು ಅವರೇ ಹೇಳಿದಾಗ ಎಲ್ಲರ ಚಿಂತೆಯು 
ದೂರಾಯಿತು. 

ಚಾ೦ದ ಸ್ವಾರನು ಕೂಡಲೇ ತನ್ನ ಕುದುರೆಯ ಮೈ ಒರೆಸಿ ಥಡಿ ಹಾಕಿ 
ನಾವೆಯ ಹತ್ತರ ತ೦ದ, ಮಹಾರಾಜರು ನಾವೆಯಿಂದಿಳಿದು ಅದನ್ನೇರಿದರು. 
ಕುದುರೆ ಎರಡು ಹೆಜ್ಜೆ ಮುಂದೆ ಸಾಗಿರಬೇಕು. ಅಷ್ಟರಲ್ಲಿ ನದಿಯ ಪ್ರವಾಹದಲ್ಲಿ 
ತೇಲಿಬಂದ ಮುಳ್ಳಿನ ಪೊದೆಯೊಂದು ಅದರ ಕಾಲಿಗೆ ತೊಡಗಿಕೊಂಡಿತು. 
ಕುದುರೆ ಬೆದರಿ ಕಂಗಾಲಾಗಿ ಮುಂಗಾಲನ್ನೆತ್ತಿ ನಿಂತುಕೊಂಡಿತು. ಮಹಾರಾಜರು 
ಚಕಿತರಾಗಿ ಲಗಾಮು ಸೆಳೆದರು. ಪ್ರವಾಹದಲ್ಲಿದ್ದ ಸೆಳವಿನ ರಭಸ, ಜನರ 
ಗದ್ದಲ, ಕಹಳೆಯವರ ಕೂಗಾಟ ಇವುಗಳಿಂದ ಕುದುರೆ ಮತ್ತಷ್ಟು ಬೆದರಿ 
ಪ್ರವಾಹದತ್ತ ಜಿಗಿಯಿತು. ಮಹಾರಾಜರನ್ನು ಮೊದಲುಗೊಂಡು ಎಲ್ಲರೂ 
ಮುಂಗಾಣದಂತಾದರು. 

ದಾದಾ ಆಗ ನಾವೆಯಲ್ಲಿ ಮಹಾರಾಜರ ಸಾಮಾನನ್ನಿಳಿಸುವ ಕೆಲಸದಲ್ಲಿದ್ದ. 
ಮಾಹಾರಾಜರ ಕುದುರೆ ಹುಚ್ಚಾಟ ನಡಿಸಿದ್ದು ಅವನ ಕಣ್ಣಿಗೆ ಬಿತ್ತು ಟಣ್ಣನೆ 
ನಾವೆಯಿಂದ ಜಿಗಿದು, ಕುದುರೆಯ ಮುಂದೆ ಬಂದು ನಿಂತು ಅದರ ಕಡಿವಾಣವನ್ನು 
ಹಿಡಿದುಕೊಂಡ. ಕುದುರೆ ಪ್ರವಾಹದಲ್ಲಿ ಜಿಗಿದದ್ದರಿಂದ ಅದರ ನೆಲೆ ಮುರಿದು 
ಈಸುವ ಸ್ಥಿತಿಯಲ್ಲಿತ್ತು. ದಾದಾ ಈಸುವ ಕುದುರೆಯನ್ನೇ ಹಿಡಿದು ದಂಡೆಯತ್ತ 
ತಿರುಗಿಸಿದ. ಮಹಾರಾಜರೂ ಕುದುರೆ ಹತ್ತುವುದರಲ್ಲಿ ಗಟ್ಟಿಗರಾದ್ದರಿಂದ ಈಸುವ 
ಕುದುರೆಯ ಬೆನ್ನನ್ನು ಬಿಟ್ಟಿರಲಿಲ್ಲ. ಅಂತೂ ದಾದಾನ ಪ್ರಸಂಗಾವಧಾನದಿಂದ 
ಕುದುರೆ ದಡ ಮುಟ್ಟಿತು. ಮಹಾರಾಜರು ದೊಡ್ಡದೊಂದು ಕತ್ತಿನಿಂದ 
ಪಾರಾದರೆಂದು ಜನ ದಾದಾನನ್ನು ಹೊಗಳಿದರು. 


ಗ್ರಾಮಾಯಣ ೩೫೫ 


ನಾವೆಯೊಳಗಿಂದಲೇ ಹೊತ್ತು ತಂದ ಕುದುರೆಯ ಗಾಡಿ ಮತ್ತೆ 
ಮಹಾರಾಜರ ಸಮ್ಮುಖಕ್ಕೆ ಬಂತು. ಆದರೆ ಮಹಾರಾಜರು ಅದರಲ್ಲಿ ಹೊರಡಲು 
ಒಪ್ಪಲಿಲ್ಲ. ಪಾದಾಚಾರಿಗಳಾಗಿಯೇ ತಮ್ಮ ಪೂರ್ವಜರ ವಾಡೆಯನ್ನು ಸೇರುವ 
ಆಸೆ ಅವರದಾಗಿತ್ತು. ವಾದ್ಯ ವೈಭವಗಳೊಂದಿಗೆ ಮಹಾರಾಜರನ್ನು 
ಕರೆತರಬೇಕೆಂದಿದ್ದ ಪಾದಳ್ಳಿಯ ಮಹಾಜನರಿಗೆ ಇದರಿ೦ದ ನಿರಾಸೆಯಾಯಿತು. 
ಮಹಾರಾಜರು ನಡೆಯುತ್ತಲೇ ಪ್ರಾಂತಸಾಹೇಬರು, ಮಾಮಲೇದಾರರು, 
ಬಾಳಾಚಾರ್ಯರು ಇವರೊಡನೆ ನಡೆದರು. 

ದಾರಿಯಲ್ಲಿ ಹೋಗುತ್ತಿರುವಾಗ ಏನೋ ನೆನಪಾದವರಂತೆ ತಡೆದು, 
ಜೊತೆಗೆ ಬರುತ್ತಿದ್ದ ಬಾಳಾಚಾರ್ಯರಿಗೆ “ನಮ್ಮ ಕುದುರಿ ಲಗಾಮು ಜಗ್ಗಿ 
ಹಿಡಿದನಲ್ಲಾ ಆ ಹುಡುಗ ಯಾರು?” ಎಂದು ಪ್ರಶ್ನೆ ಮಾಡಿದರು. 

“ಅವನ? ಅಂವಾ ನಮ್ಮ ಶಿಲೇದಾರ, ಮಹಾರಾಜ. ಅವನ ಇಟ್ಟ ಹೆಸರು 
ಭೀಮಸೇನ. ಆದರ ಗರಡಿಮನೆಯವರು ದಾದಾ ಅಂತ ಕರೀತಾರ. ಅದೇ 
ಅವನ ಹೆಸರಾಗೇದ” ಎಂದರು ಆಚಾರ್ಯರು. 

“ಅಂವಾ ಕುಸ್ತಿ ಆಡತಾನೇನು?” ಮತ್ತೆ ಪ್ರಶ್ನೆ ಬಂದಿತು. 

“ಈ ಬಾಗದೊಳಗ ಅಂವಾ ಬೆಳದ ಗಡಿ ಮಹಾರಾಜ” 
ಆಚಾರ್ಯರೆಂದರು. 

“ಅ೦ತೂ ಪಾದಳ್ಳಿಯೊಳಗೂ ರತ್ನ ಅವ ಅಂದ್ಹಾಂಗಾತು” ಎಂದು 
ಸಂತೃಪ್ತಿಯ ಮುಗುಳುನಗೆಯಿ೦ದ ಮಹಾರಾಜರು ನುಡಿದರು. 

ಈ ವೇಳೆಗಾಗಲೇ ಅವರು, ನೀರಗಸೆಯ ಬಳಿಗೆ ಬಂದಿದ್ದರು. ತುಂಬಿದ 
ಕೊಡಗಳನ್ನು ಹೊತ್ತು ನಿಂತ ಮುತ್ತೈದೆಯರು ಮಹಾರಾಜರ ಪಾದಗಳಿಗೆ 
ಅಭಿಷೇಕವಾಗುವಂತೆ ಅಗಸೆಯ ತು೦ಬ ನೀರು ಸುರುವಿದರು. ಮೊದಮೊದಲು 
ಮಹಾರಾಜರಿಗೆ ಈ ಸ್ವಾಗತ ಅಸಹ್ಯವಾಗಿತ್ತು ಆದರೆ ಊರ ಹೆಂಗಳೆಯರೆಲ್ಲ 
ಅಲ್ಲಿ ನೆರೆದು, ಒಬ್ಬೊಬ್ಬರಾಗಿ ಬಂದು ಕುಂಕುಮ ಹಚ್ಚಿ ಆರತಿ ಬೆಳಗಿದಾಗ 
ಮಾತ್ರ ಮಹಾರಾಜರ ಹೃದಯಲ್ಲಿ ಯಾವುದೋ ಭಾವನೆಯ ತೆರೆಯೊಂದು 
ಉಮ್ಮಳಿಸಿ ಬಂದು ಅವರ ಕಣ್ಣುಗಳನ್ನು ಒದ್ದೆ ಮಾಡಿತು. 

ಗೋಪಾಲಕೃಷ್ಣನ ಗುಡಿಗೆ ಬಂದಾಗ ದೇವರ ದರ್ಶನಕ್ಕೆ ಒಳಗೆ 
ಹೋಗಲೇಬೇಕಾಯಿತು. ಹತ್ತು ರೂಪಾಯಿ ಕಾಣಿಕೆಯಿತ್ತು ಮರಳಿದರು. 
ತೀರ್ಥಶ್ರಾದ್ಧಕ್ಕೆಂದು ಜನರನ್ನು ಕರೆದುಕೊಂಡು ನದಿಗೆ ಹೋದ 
ನಾರಾಯಣಾಚಾರಿಗೆ ಈ ಸುದ್ದಿಯನ್ನು ಕೇಳಿ ಕೆಡುಕೆನಿಸಿತು. ಗುಡಿಯ 


೩೫೬ ಗ್ರಾಮಾಯಣ 


ಪೂಜಾರಿಯಾದ ತಾನು ಗುಡಿಯಲ್ಲಿದ್ದಿದ್ದರೆ ತನಗೂ ಹತ್ತುರೂಪಾಯಿ ದಕ್ಷಿಣೆ 
ಸಲ್ಲಬಹುದಿತ್ತೆಂದು ಹಲುಬಿದನು. ಮೇಲಾಗಿ ಇನ್ನೂ ಹೆಚ್ಚಿನ ಸಂಕಟವೆಂದರೆ 
ತಾನಿಲ್ಲದಾಗ ಬಾಳಾಚಾರ್ಯರು ಗುಡಿಯಲ್ಲಿದ್ದದ್ದು. ಮುಂದೆ ಎಂಟಾನೆಂಟು 
ದಿನಗಳವರೆಗೆ ಅವನಿಗೆ ಇದೊಂದೇ ಕನವರಿಕೆಯಾಗಿತ್ತು 

ಮಹಾರಾಜರು ಅಲ್ಲಿಂದ ವಾಡೆಯ ಸಮೀಪದ ಬಯಲಿಗೆ ಬಂದರು. 
ಅಲ್ಲಿಂದಲೇ ಸಾಲೆ, ಚಾವಡಿ ಇವುಗಳನ್ನು ನೋಡಬಹುದಾಗಿತ್ತು ಸಾಲೆಯಲ್ಲಿ 
ಕಟ್ಟಿದ ಗುಡಾರಗಳನ್ನು ಕಂಡು ಅದೇನೆಂದು ಕೇಳಿದರು. 

“ಮಾಮಲೇದಾರರ ಕ್ಯಾಂಪು ಊರಾಗ ಅದ ಮಹಾರಾಜ". 
ಬಾಳಾಚಾರ್ಯರು ಸೂಚ್ಯವಾಗಿ ಉತ್ತರವಿತ್ತರು. 

“ಮಾಮಲೇದಾರರು ಸಾಲಿಯೊಳಗೆ ಇಳದರ, ಹುಡುಗರು ಎಲ್ಲೆ 
ಹೋಗಬೇಕು?” ಮುಗುಳುನಗೆಯಿ೦ದಲೇ ಸಹಜವಾಗಿ ಮಹಾರಾಜರು ಚೇಷ್ಟೆ 
ಮಾಡಿದರು. ಆದರೆ ಅದರ ಪರಿಣಾಮವಾಗಿ ಹತ್ತರ ನಿಂತಿದ್ದ ಮಾಮಲೇದಾರರ 
ಮುಖ ಗುರುತುಹತ್ತದಷ್ಟು ಕಪ್ಪಾಗಿತ್ತು 

ಮಾಮಲೇದಾರರ ಪತ್ನಿ ರುಕ್ಮಣಿಬಾಯರು ಸಾಲೆಯ ಕಿಡಿಕಿಯೊಳಗಿಂದಲೇ 
ಮಹಾರಾಜರನ್ನು ನೋಡುತ್ತ ನಿಂತಿದ್ದರು. ರೇಶಿಮೆಯ ಜರದಂಚಿನ ಪಟಕ, 
ಶುಭ್ರವಾದ ನಿಲುವಂತಿ, ಕಾಲಲ್ಲಿಯ ಜರದ ಚಡಾವು, ಆಜಾನುಬಾಹುವಾದ 
ದೇಹ ಇವುಗಳನ್ನು ನೋಡಿ, ಮನಸ್ಸಿನಲ್ಲಿಯೇ, “ಅದಕ ರಾಜಾ ಆಗ್ಯಾನವಾ!” 
ಎಂದು ಅಂದುಕೊಂಡರು. ಆದರೆ ಅವರ ಬದಿಗೆ ನಿಂತ ತಮ್ಮ ಯಜಮಾನರು 
ಮಾತ್ರ ಸತ್ತ್ಯಹೀನರಾಗಿ ಕಂಡರು. ಮಾಮಲೇದಾರರ ದರ್ಪದ ಒಂದು ಅಂಶವೂ 
ಅವರಲ್ಲಿರಲಿಲ್ಲ. ಹಿಂಡು ಜನರಲ್ಲಿ ಅನಾಮಧೇಯನಂತೆ ತನ್ನ ಗಂಡ ನಿಂತದ್ದನ್ನು 
ಕಂಡು ಅವರಿಗೆ ಅಸಮಾಧಾನವೆನಿಸಿತು. ಮಹಾರಾಣಿಯೂ ಬಂದಿದ್ದರೆ ತನಗೆ 
ಅವಳ ಪರಿಚಯ ಮಾಡಿಕೊಡುವದಾಗಿ ಜಂಬ ಕೊಚ್ಚಿದವರು, ಆಜ್ಞಾತ 
ಅತಿಥಿಯಂತೆ ಮಖೀನರಾಗಿ ನಿಲ್ಲಬೇಕೆ? 

ಪ್ರಾಂತಸಾಹೇಬರು ಮಹಾರಾಜರನ್ನು ವಾಡೆಯವರೆಗೆ ಕಳಿಸಿ ಅಪ್ಪಣೆಯನ್ನು 
ಪಡೆದು ಕ್ಯಾಂಪಿಗೆ ಮರಳಿದರು. 

ಶೇಷಪ್ಪನ ಕ್ಯಾಂಪೂ ಅಲ್ಲಿಯೇ ಇತ್ತು. ಇಂದು ಅವನಿಗೆ ಪ್ರಾಂತಸಾಹೇಬರ 
ಕ್ಯಾಂಪಿನ ಕಾರಕೂನರೊಡನೆ ಪಂಕ್ತಿಲಾಭವಿತ್ತು. ಪ್ರಾಂತಶಿರಸ್ಯೇದಾರ ಜಕ್ಕಪ್ಪನವರು, 
ಜವಾಬನಿಶಿಕಾರಕೂನರಾಗಿದ್ದಾಗಲೇ ಶೇಷಪ್ಪನ ಸಲಿಗೆ ಅವರೊಡನೆ 
ಬೆಳೆದುಬಂದಿತ್ತು. ಹತ್ತಿರ ಎಲ್ಲಿಯಾದರೂ ಕ್ಕಾಂಪು ಕೂಡಿದರೆ ಶೇಷಪ್ಪನಿಗೆ 


ಗ್ರಾಮಾಯಣ ೩೫೭ 


ಆಮಂತ್ರಣವಿದ್ದೇ ಇರುತ್ತಿತ್ತು ಈಗಂತೂ ಶೇಷಪ್ಪನದೇ ಸರಬರಾಯಿ ಅಂದಮೇಲೆ 
ಆಮಂತ್ರಣವಿದ್ದೇ ಇರುತ್ತಿತ್ತು. 

ಶೇಷಪ್ಪ ಅವಸರದಿಂದಲೇ ಬಂದು ಜಕ್ಕಪ್ಪನವರನ್ನು ಕ೦ಡಿದ್ದ. ಅವರು 
ಊಟದ ಗಿಡಿಬಿಡಿಯಲ್ಲಿದ್ದರೂ ಬಿಡಲಿಲ್ಲ. ಗೌಡರ ವಾರಸಾ ಚೌಕಶಿಯನ್ನು ಈ 
ಕ್ಯಾಂಪಿನಲ್ಲಿಯೇ ಮುಗಿಸಿಬಿಡಬೇಕೆಂದು ಅವನ ಆಗ್ರಹ. ಅಡಿಗೆಯ ಸುಬ್ಬರಾಯ 
ಬಹಳ ಅವಸರಿಸಿದ್ದರಿಂದ ಜಕ್ಕಪ್ಪನವರು ಏನೂ ಮಾತಾಡದೆ ಊಟಕ್ಕೆದ್ದರು. 

ಊಟ ತೀರಿಸಿಕೊಂಡು ದಪ್ತರಗಳನ್ನೆಲ್ಲ ಪಟ್ಟೇವಾಲನ ಕಡೆಯಿಂದ 
ಹೊರಿಸಿಕೊಂಡು ಬಂದು ಜಕ್ಕಪ್ಪನವರು ದಿಂಬಿಗೊರಗಿದಾಗ ಮಾತಾಡಲು 
ಪುರುಸೊತ್ತಾಯಿತು. “ಮತ್ತ ಜಕ್ಕಪ್ಪನವರ, ಕುಲಕರ್ಣಿ ಪಾಳಿ ನೇಮಣೂಕಿ 
ಶ್ಯಾಮರಾಯಗ ಆಗಬಾರದೂ ಅಂತ ಊರ ಜನರು ಅರ್ಜಿ ಕೊಟ್ಟಾರಲ್ಲ. 
ಅದನ್ನ ಚೌಕಶಿಗಿಡತೀರೇನು?” ಎಂದು ಶೇಷಪ್ಪ ಆತುರದಿ೦ದಲೇ ಕೇಳಿದ. 

“ಆ ಅರ್ಜೀನ ಸ್ವತಃ ಸಾಹೇಬರು ತಮ್ಮ ಪರ್ಸನಲ್‌ ಫಾಯಿಲಿನ್ಯಾಗ 
ಇಟಗೊಂಡಾರೋ ಶೇಷಪ್ಪ ಸಿಕ್ಷಾಂಗ ಮಾಡಲಿಕ್ಕೆ ಇಂವಾ ಏನು ದೇಶೀಸಾಹೇಬ 
ಅಂತ ತಿಳಕೊಂಡೀ ಏನು? ಮೊದಲ ಹೊಸಬ, ಅದರಾಗ ಮಹಾಕಾಯದೇಶೀರ 
ಇದ್ದಾನ. ಮೂಕಿ ಅರ್ಜಿ ಸೈತ ಸ್ಪತಃ ಚೌಕಶಿ ಮಾಡತಾನಂತ. ಸರಕಾರದ ತರ್ಫೆ 
ನೇಮಣೂಕಿ ಆಗಬೇಕೂ೦ತ ಸಾಹೇಬ ಶರಾ ಬರದಾ ಅಂದರ ತೀರಿತು. 
ತಾಬಡತೋಬ ನೋಟ ಹಾಕಿ ನಿನ್ನ ನೇಮಣೂಕಿ ಆಗೋವಂತೆ ಮಾಡತೀನಿ, 
ಆತಿಲ್ಲೋ?” ಜಕ್ಕಪ್ಪ ವರಪ್ರದಾನ ಮಾಡಿದ. “ಆದರ ಅರ್ಜಿಗೆ ಸಹಿ ಹಾಕಿಸಿದವರ 
ಜವಾಬು ಕೊಡಸೋ ತಯಾರೀನೂ ಇದು. ಅದನ್ನೂ ಸಾಹೇಬ ಚೌಕಶಿಗೆ 
ತೊಗೋಬಹುದು” ಎಂದು ಅಗತ್ಯದ ಸಲಹೆಗಳನ್ನು ಕೊಡಲು ಮರೆಯಲಿಲ್ಲ. 

ಶೇಷಪ್ಪನಿಗೆ ಎಲ್ಲಿಲ್ಲದ ಉತ್ಸಾಹ ಬಂದಿತು. ಅಲ್ಲಿಂದೆದ್ದು ಪಾರ್ವತೆವ್ವನ 
ಮನೆಗೇ ಬಂದ. “ವಾರಸಾ ಅಪೀಲಿನ ಚೌಕಶಿ ಇದೇ ಕ್ಯಾಂಪಿನಾಗ 
ಮುಗಸತಾರಂತ. ಆದರ ಒಂದುಮಾತು. ಶ್ಯಾಮರಾಯನ ನೇಮಣೂಕಿ ಚೌಕಶಿನೂ 
ಆಗೋದದ. ಆಗ, ರೈತರಿಂದ ನಾ ಹೇಳಿಂದಾಗ, ನೀವು ಖಂಡತುಂಡ ಜವಾಬ 
ಕೊಡಿಸಬೇಕು. ಇವೊತ್ತ ರಾತ್ರಿ ರೈತರನ್ನೆಲ್ಲಾ ಕರೆಸಿ ಹೇಳಿ ಇಡ್ರಿ” ಎಂದು ಹೇಳಿ 
ಅಲ್ಲಿಂದ ಚಾವಡಿಗೆ ಬ೦ದ. 

ಚಾವಡಿಯಲ್ಲಿ ಇನ್ನೊಂದು ಸಂಗತಿ ತಿಳಿಯಿತು. ಬರಗಾಲದಲ್ಲಿ ತಗಾಯಿ 
ಸಾಲವನ್ನು ಪಡೆದವರನ್ನು ಚಾವಡಿಯಲ್ಲಿ ಅಂದು ಸ೦ಜೆಯೇ ಕೂಡಿಸಬೇಕೆಂದು 
ಪ್ರಾಂತಸಾಹೇಬರ ಹುಕುಮು ಬಂದಿತ್ತು ಅಂದು ಸಂಜೆಯೇ ಪ್ರಾಂತಸಾಹೇಬರು 


೩೫೮ ಗ್ರಾಮಾಯಣ 


ತಗಾಯಿ ಸಾಲದ ವಿಚಾರಣೆಯನ್ನು ನಡೆಸುವವರಿದ್ದರು. ಶೇಷಪ್ಪನಿಗೆ ನಡುಗು 
ಹುಟ್ಟಿತು. ತಗಾಯಿ ಸಾಲದ ವಿತರಣೆಯ ಲೆಕ್ಕವನ್ನು ಕೇಳಿದರೆ ಏನು 
ಮಾಡಬೇಕೆಂದು ತಿಳಿಯದಾಯಿತು. 

ಅಂದು ಸಂಜೆ ವಿಚಾರಣೆ ನಡೆದಾಗ ಶೇಷಪ್ಪನ ಕೈಚಳಕವೆಲ್ಲ 
ಹೊರಬೀಳುವಂತಾಯಿತು. ಸಾಹೇಬರು ರೈತರೊಬ್ಬೊಬ್ಬರನ್ನಾಗಿ ಕೇಳುತ್ತ ಅವರು 
ಹೇಳಿದ್ದನ್ನೆಲ್ಲ ಬರೆದಿಟ್ಟುಕೊ೦ಡರು. ರೈತರು ಹೇಳಿದ ಅಂಕಿ ಸರಕಾರಿ ಲೆಕ್ಕದಲ್ಲಿ 
ಕಾಣಿಸಿದ ಅಂಕಿಗಿಂತ ನೂರಕ್ಕೆ ಇಪ್ಪತ್ತರಷ್ಟು ಕಡಿಮೆ ಇರುವದು ಕಂಡು ಬಂದಿತು. 
ಶೇಷಪ್ಪ ಅದರ ಬಗ್ಗೆ ಒ೦ದು ಕತೆಯನ್ನೇ ಕಟ್ಟಿದ. “ತಗಾಯಿ ಸಾಲಕ್ಕ ಜಾಮೀನ 
ಕೊಡಲಿಕ್ಕೆ ಗತಿ ಇಲ್ಲದ ಬಡವರಿಗೆ, ರಕಮಿನೊಳಗಿಂದ ನೂರಕ್ಕೆ ಇಪ್ಪತ್ತರಂತೆ 
ಸಾಲಾ ಕೊಡಲಿಕ್ಕೆ ಊರ ಹಿರೇರೆಲ್ಲ ತಿಳಿಸಿದ್ದರು. ಅದಕ್ಕ ಈ ರೈತರಿಗೆ ಅಷ್ಟು 
ಹಣ ಕಡಿಮಿ ಬಂದದ” ಎಂದು ಹೇಳಿಬಿಟ್ಟ 

ಆದರೆ ಇದನ್ನೆಲ್ಲ ಕೇಳುತ್ತ ಕುಳಿತಿದ್ದ ಮೂಲಿಮನಿ ಜಂಬಣ್ಣ ಎದ್ದುನಿಂತು 
“ಕುಲಕಣ್ಯಾರು ಹೇಳೂದು ಎಲ್ಲ ಸುಳ್ಳು ಐತಿರಿ. ಬಾಳಾಚಾರನ್ನ ಕೇಳಿರಿ ಬೇಕಾರ. 
ತಗಾಯಿ ಸಾಲದ ರಕಮಿನ್ಯಾಗ ಸರಬರಾಯಿ ಖರ್ಚು ಮುರಕೊಂಡು ನಮಗ 
ಹಣ ಕೊಟ್ಟಾರಿ? ಎಂದು ಶೇಷಪ್ಪನನ್ನು ಬಯಲಿಗೆಳೆದ. 

ಮುಂದೆ ವಿಚಾರಣೆ ಇನ್ನೂ ಸೂಕ್ಷ್ಮವಾಯಿತು. ಬರಗಾಲದ ಕಾಮಗಿರಿ 
ಕೆಲಸವನ್ನು ಪ್ರಾರಂಭಿಸಲು ಕೊಟ್ಟ ಅರ್ಜಿಗೆ ಸಹಿ ಮಾಡಿದವರು 
ಯಾರಾರೆಂಬುದನ್ನು ತಿಳಿದುಕೊಳ್ಳಬೇಕಾಗಿತ್ತು. ಅವರಿಗೆಲ್ಲ ಎದ್ದು ನಿಲ್ಲಲು 
ಆಜ್ಞೆಯಾಯಿತು. ಸಹಿ ಮಾಡದಿರುವ ಒಬ್ಬ ರೈತ ಎದ್ದು ನಿಂತದ್ದರಿಂದ ಸಾಹೇಬರೇ 
ಕಾರಣ ಕೇಳಬೇಕಾಯಿತು. 

“ಅದ್ಯಾಕ್ರಿ ಯಪ್ಪ ನಾನೂ ಬಟ್ಟು ಒತ್ತೀನರಿ” ಎಂದವನು ಹೇಳಿದ. 

“ಶ್ಯಾಮರಾಯನ ನೇಮಣೂಕಿ ಆಗಬಾರದು ಅಂತ ಕೊಟ್ಟ ಅರ್ಜಿಗೆ 
ನೀನು ಬಟ್ಟ ಒತ್ತೀದಿ?” ಎಂದರು ಸಾಹೇಬರು. 

ಆ ರೈತ ಬೆಚ್ಚಿ ಬಿದ್ದ. “ಛೇ ತಗೀರಿ, ಶ್ಯಾಮರಾಯ ಕಾಕ ನಮಗೇನ ಕೆಡಕ 
ಮಾಡ್ಕಾರೆಂತ ಅವರ ಮ್ಯಾಗ ಅರ್ಜಿ ಕೊಡಾಕ ಹೋಗೂನು? ಬರಗಾಲದಾಗ 
ಜನಕ್ಕ ಕೆಲಸಾ ಕೊಡಲಾಕ ಅರ್ಜಿ ಐತಿ, ಸಹಿ ಮಾಡಂದರು. ಮಾಡಿದಿವಿ” 
ಎಂದು ಆ ರೈತ ಸತ್ಯಸಂಗತಿಯನ್ನು ಹೇಳಿಬಿಟ್ಟ. 

ಆಗ ಶ್ಯಾಮರಾಂರುನ ವಿರುದ್ಧ ಕೊಟ್ಟ ಅರ್ಜಿಗೆ ಸಹಿ 
ಮಾಡಿದವರಾರೆಂಬುದನ್ನು ನೋಡಿದಾಗ ಹತ್ತು ಜನರ ಹೆಸರುಗಳು ಸಿಕ್ಕವು. 


ಗ್ರಾಮಾಯಣ ೩೫೯ 


ಅದರಲ್ಲಿ ಗೌಡಿತಿ ಪಾರ್ವತೆವ್ವನ ಹೆಸರೂ ಒಂದಾಗಿತ್ತು ಅವಳನ್ನು ಚೌಕಶಿಗೆ 
ಕರೆಸಬೇಕೆಂದಾಗ ಬಾಳಾಚಾರ್ಯರೇ ಬೇಡವೆಂದರು. ಸಾಹೇಬರು ಗೌಡಿತಿಯ 
ಮನೆಗೆ ಹೋಗಿ ವಿಚಾರಿಸಲು ಒಪ್ಪಿಕೊಂಡರು. 

ಸಾಹೇಬರು ತನ್ನ ಮನೆಗೆ ಬಂದದ್ದು ನೋಡಿ ಗೌಡಿತಿಗೆ ಹರ್ಷವಾಯಿತು. 
ಶೇಷಪ್ಪನ ಉಪಕಾರಕ್ಕೆ ಮನದಲ್ಲಿಯೇ ವಂದನೆ ಸಲ್ಲಿಸಿದಳು. ಆದರೆ ಈ ಸಂತೋಷ 
ಬಹಳ ಹೊತ್ತಿನವರೆಗೆ ಉಳಿಯುವಂತಿರಲಿಲ್ಲ. ಸಾಹೇಬರು ಲೋಡಿಗೆ ಆತು 
ಕುಳಿತು “ಶ್ಯಾಮರಾಯನ ನೇಮಣೂಕಿ ಆದರೆ ಊರಿಗೆಲ್ಲಾ ಕೇಡು. ಜನರ 
ನಾಲಿಗೆಗೆ ಅವಕಾಶ ಕೊಟ್ಟಂತಾಗುವದು. ಈ ಎಲ್ಲಾ ಮಜಕೂರು ತುಂಬಿದ 
ಅರ್ಜಿಗೆ ನೀವೇ ಸಹಿ ಮಾಡಿದಿರಾ? ಎಂದು ಕೇಳಿದರು. 

ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಗೌಡಿತಿ 
ಸುಮ್ಮನಾದಳು. “ಗಾಬರಿಯಾಗುವಂಥಾದ್ದೇನಿಲ್ಲ. ನಿಮಗೆ ತಿಳಿದದ್ದನ್ನು 
ಹೇಳಬಹುದು” ಸಾಹೇಬರು ಶಾಂತರಾಗಿಯೇ ಹೇಳಿದರು. 

ಗೌಡಿತಿ ಉತ್ತರ ಹೇಳಲೇಬೇಕಾಯತು. “ನಾ ಏನು ಅರ್ಜಿ ಬರದಾಕೆಲ್ಲ, 
ದೈವದವರಿಗೆಲ್ಲಾ ಆ ನೇಮಣೂಕಿ ಆಗಬಾರದು ಅಂತ ಅನಿಸಿತೆಂತ, ದೈವದವರನ್ನು 
ಬಿಟ್ಟರಬಾರದೂ ಅ೦ತ ಅರ್ಜಿಗೆ ನಾ ಬಟ್ಟ ಒತ್ತಿದ್ದು ಕರೆ. ನಮ್ಮ ಬಿರಾದಾರ 
ಜನರೂ ಬಟ್ಟ ಒತ್ತಿದ್ದೂ ಕರೆ” ಎಂದು ಹೇಳಿದಳು. 

ಸಾಹೇಬರ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಈ ಪ್ರಕರಣದ ಹಿಂದಿನ 
ಕಪಟ ನಾಟಕವನ್ನು ಅವರು ಊಹಿಸಿದ್ದರು. ಆದರೆ ಇದ್ದೂ ತಿಳಿದುಕೊಳ್ಳುವದಿತ್ತು 
ಅರ್ಜಿ ಬರೆದ ವೆಂಕಣ್ಣಮಾಸ್ಕರನನ್ನು ಹಾಜರಪಡಿಸಲು ಹೇಳಿ ತಮ್ಮ ಕ್ಯಾಂಪಿಗೆ 
ನಡದರು. 

ವೆಂಕಣ್ಣಮಾಸ್ತರ ನಡಗುತ್ತಲೇ ಸಾಹೇಬರ ಮುಂದೆ ಬಂದು ನಿಂತ. 
ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು ಅವನೆಂದೂ ಇಂಥ ವಿಚಾರಣೆಗೆ ಬಂದವನಲ್ಲ. 
ಈ ಅನುಭವ ಹೊಸದಾಗಿದ್ದುದರಿಂದ ಅವನು ಸಂಪೂರ್ಣ ಭಯಗ್ರಸ್ತನಾಗಿದ್ದ. 

“ಅರ್ಜಿ ಬರೆಯಲು ನಿನಗೆ ಹೇಳಿದವರು ಯಾರು?” ಸಾಹೇಬ ಗುಡುಗಿದ. 

ಗುಡುಗಿನಂಥ ಪ್ರಶ್ನೆಯನ್ನು ಕೇಳಿ ವೆಂಕಣ್ಣಮಾಸ್ತರ ದನಿ ತೆಗೆದು ಅಳಹತ್ತಿದ. 
“ಸಾಹೇಬರ ಖರೇ ಹೇಳತೀನರಿ. ನನ್ನ ಮಕ್ಕಳ ಆಣಿ ಅಂದರೂ ಖರೆ 
ಹೇಳತೀನಿ. ನಾ ಬಡವರಿ. ಖರೇ ಹೇಳದಿದ್ದರ ನನ್ನ ನಾಲಿಗೆ ಕೊಯ್ಕಿರಿ. ಖರೆ 
ಹೇಳತೀನರಿ, ಮಕ್ಕಳೊಂದಿಗ್ವಾ, ಹೊಟ್ಟಿ ಇದನ್ನ ಮಾಡಿಸಿತು. ಖರೇ ಹೇಳತೀರಿ” 
ಬೆನ್ನಮೇಲೆ ಬೀಳುವ ಹೊಡೆತಗಳನ್ನು ತಪ್ಪಿಸಿಕೊಳ್ಳುವವನಂತೆ ಮಾಸ್ತರ ಹೇಳಿದ 


೩೬೦ ಗ್ರಾಮಾಯಣ 


ಮಾತನ್ನೇ ಮತ್ತೆ ಮತ್ತೆ ಹೇಳಹತ್ತಿದ. 

“ಅದೇ, ಅರ್ಜೀ ಬರೆಯಬೇಕೆಂದು ಯಾರು ಹೇಳಿದರು?” ಮತ್ತೆ ಪ್ರಶ್ನೆ 
ಬಂತು. 

“ಹೇಳತೀನರಿ ಸಾಹೇಬ, ಹೇಳತೀನಿ, ಶೇಷಪ್ಪ ಹೇಳಿದರು. ನಾ ಬರೆದೆ. 
ಅವರು ಹೇಳಿದಂತೆ ನಾ ಅರ್ಜಿ ಬರದೀನಿ. ಒಂದು ಶ್ಯಾಮರಾಯನ ಎರುದ್ಧ 
ಅರ್ಜಿ ಬರೆಸಿದರು. ಅದರೊಳಗಿನ ಸಹಿಗೆ ದಸ್ತೂರ ಮಾಡಿದೆ. ಇನ್ನೊಂದ 
ಬಿಳೇ ಕಾಗದಕ್ಕೂ ದಸ್ತೂರ ಮಾಡಿದೆ. ಮುಂದ ಬಟ್ಟು ಒತ್ತಿದ ಬಿಳೇ ಕಾಗದಾನ 
ಶ್ಯಾಮರಾಯನ ಎರುದ್ಧ ಇದ್ದ ಅರ್ಜಿಗೆ ಶೇಷಪ್ಪ ಜೋಡಿಸಿದರು.” ಎಂದು 
ಹೇಳಿ ಮತ್ತೆ ಅಳಹತ್ತಿದ. 

ಗಿಬ್ಬನ್‌ ಸಾಹೇಬರಿಗೆ ವೆಂಕಣ್ಣಮಾಸ್ತರನ ದೈನಾವಸ್ಥೆಯನ್ನು ನೋಡಿ 
ಕನಿಕರವೆನಿಸಿತು. ನಗೆಯೂ ಬಂತು. ಅವನ ದು:ಖವನ್ನು ಮರೆಸುವದಕ್ಕಾಗಿಯೇ 
“ನಿನ್ನ ಉದ್ಯೋಗವೇನು?” ಎಂದು ಕೇಳಿದರು. 

“ಉದ್ಯೋಗವೇ? ಗಾವಠಿಸಾಲಿ ನಡಸತೀನರಿ. ತಿಂಗಳಿಗೆ ಐದಾರು 
ರೂಪಾಯಿ ಫೀ ಬರತದರಿ. ಸುಗ್ಗೀ ದಿನದಾಗ ಹೊಲಕ್ಕ ಹೋಗಿ ಸೊಡ- 
ಸೊಪ್ಪಿ ತಂದದ್ದು ನಾಲ್ಕು ಚೀಲ ಜ್ಞಾಳಾ ಮಾಡಿಕೋತೀನರಿ. ಶೇಷಪುನ ಆಶ್ರಯ 
ತಪ್ಪಿದ ರೈತರು ಹೊಲದೊಳಗ ಕಾಲ ಹಾಕಗೊಡೂದುಲ್ಲ ಅಂತ ಅವರ ಮಾತ 
ಕೇಳಿ ಅರ್ಜಿ ಬರೆದನರಿ. ಹೀಂಗ ಅವರವರ ಕೈಯಾಗ-ಬಾಯಾಗ ಓಡಾಡಿ 
ಹೊಟ್ಟೀ ತುಂಬಿಕೊಳ್ಳೋದೇ ನನ್ನ ಉದ್ಯೋಗರಿ” ಎಂದು ಹೇಳಿ 
ಕಣ್ಣೊರಿಸಿಕೊ೦ಡ. 

ಸಾಹೇಬರು ಅವನನ್ನು ಬಿಡುಗಡೆ ಮಾಡಿದರು. ಅವರ ಮನಸ್ಸಿಗೂ 
ಸಾಕಷ್ಟು ವ್ಯಥೆಯಾಗಿತ್ತು ಈಗಲೇ ಏನೂ ನಿರ್ಣಯವನ್ನು ಹೇಳಲು ಬರದಂತಿತ್ತು 
ಸಭೆಯನ್ನೂ ಮುಗಿಸಿ ಎದ್ದಾಗ ಅವರ ಮುಖದಿಂದಲೂ ನಿಟ್ಟುಸಿರು ಹೊರಬಿದ್ದಿತು. 


೩೨ 


ಮಹಾರಾಜರಿಗೆ ತಮ್ಮ ಪೂರ್ವಜರ ಊರನ್ನೆಲ್ಲ ಕಣ್ಮುಟ್ಟ ನೋಡಬೇಕಾಗಿತ್ತು. 
ಅವರ ವಂಶ ಜನ್ಮ ತಾಳಿ ಬೆಳೆದು ಬಂದಿದ್ದು ಪಾದಳ್ಳಿಯಲ್ಲಿಯೇ ಎಂಬ 
ಮಾತನ್ನು ಅವರು ಮರೆತಿರಲಿಲ್ಲ. ಪಾದಳ್ಳಿಯ ಸುತ್ತಮುತ್ತಲಿನ ನೆಲ ಅವರ 
ಪೂರ್ವಜರು ಪಾದಾಕ್ರಾಂತ ಮಾಡಿಕೊ೦ಡ ಭೂಮಿಯಾಗಿತ್ತು ಲಕ್ಷ್ಮೀಬಾಯಿಯ 


ಗ್ರಾಮಾಯಣ ೩೬೧ 


ಖಾತೆಗಿದ್ದ ಜಮೀನುಗಳೆಲ್ಲ ಈಗ ಮಹಾರಾಜರ ವಶಕ್ಕೆ ಬಂದಿದ್ದವು. ಈ 
ಸಂಗತಿ ಮಹಾರಾಜರಿಗೆ ಐತಿಹಾಸಿಕ ಮಹತ್ವವುಳ್ಳದ್ದಾಗಿ ಕಂಡಿತ್ತು. ಪಾದಳ್ಳಿಯ 
ತವರು-ನೆಲವನ್ನು ನೋಡಿದಾಗ ಅವರ ಹೃದಯದ ಅವ್ಯಕ್ತ ಭಾವನೆಗಳೆಲ್ಲ 
ಉಕ್ಕಿಬಂದಿದ್ದವು. ತಮ್ಮ ವಶಕ್ಕೆ ಬಂದ ಜಮೀನುಗಳಲ್ಲೆಲ್ಲ ಅಡ್ಡಾಡಿ ಕಣ್ಣ ಪ್ರೀತಿಯನ್ನು 
ಕಳೆದುಕೊಳ್ಳಬೇಕೆಂದು ಅವರಿಗೆ ಆಸೆಯಾಯಿತು. 

ತಮ್ಮ ಜೊತೆಗೆ ಗಿಬ್ಬನ್‌ ಸಾಹೇಬರೂ ಬರಬೇಕೆಂದು ಅವರ ಇನ್ನೊಂದು 
ಪ್ರಬಲವಾದ ಆಸೆಯಾಗಿತ್ತು. ಮರುದಿನ ರವಿವಾರವಾದ್ದರಿ೦ದ ಗಿಬ್ಲನ್‌ 
ಸಾಹೇಬರಿಗೆ ಕಚೇರಿಯ ಕಾಟವಿರಲಿಲ್ಲ. ಅಡ್ಡಾಡುವದರ ಜೊತೆಗೆ ಬೇಟೆಯಾಡಿ 
ಒಂದೆರಡು ಚಿಗರೆಗಳನ್ನು ಹೊಡೆದು ತಂದರಾಯಿತೆಂದು ಮಹಾರಾಜರು 
ತಿಳಿಸಿದಾಗ ಗಿಬ್ಬನ್‌ ಸಾಹೇಬರು ಸಂತೋಷದಿಂದ ಒಪ್ಪಿಕೊಂಡರು. ಗಿಬ್ಬನ್‌ 
ಸಾಹೇಬರಿಗೆ ಈ ದೇಶವೆಲ್ಲ ಹೊಸದು. ಇಲ್ಲಿಯ ರೀತಿನೀತಿಗಳನ್ನೂ, ದೇಶದ 
ವಿಚಿತ್ರ ಸೌಂದರ್ಯವನ್ನೂ ನೋಡಬೇಕೆಂದು ಅವರಿಗೂ ಒಳಗಿಂದೊಳಗೇ 
ಕುತೂಹಲವಿತ್ತು. 

ಮರುದಿನ ಬೆಳಿಗ್ಗೆ ಉಪಹಾರ ತೀರಿಸಿಕೊಂಡು ಎ೦ಟುಗಂಟೆಯ ಹೊತ್ತಿಗೆ 
ಇಬ್ಬರೂ ತಂತಮ್ಮ ಕುದುರೆಗಳನ್ನೇರಿ ಸಿದ್ದರಾದರು. ಮಹಾರಾಜರು ಸ್ವತಃಬೇಟೆಗೆ 
ಹೋಗಲಿರುವರೆಂಬ ಸುದ್ದಿಯನ್ನು ಕೇಳಿ ಹುಲಿಬ್ಯಾಟಿ ಹಳಬರ ತಂಡಕ್ಕೆ ತಂಡವೇ 
ಅವರನ್ನು ಅನುಸರಿಸಿತ್ತು ಯಶವಂತರಾವ ಪಾಟೀಲರು ಮಹಾರಾಜರ ಮಧ್ಯಾಹ್ನದ 
ಊಟದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತೆಂದು ಬೆಳಕು ಹರಿಯುವ ಮೊದಲೇ 
ಜಾಗೀರದಾರರ ತೋಟಕ್ಕೆ ಹೊರಟು ಹೋಗಿದ್ದರು. ಶಿಲೇದಾರ ಲಕ್ಷ್ಮಣ, 
ಕಾಶೀಮ ಸಾಹೇಬ ಮೊದಲಾದವರು ಮಹಾರಾಜರ ಅಡಿಗೆಯವನ ಸಮೇತವಾಗಿ 
ಮೊದಲೇ ತೋಟದಲ್ಲಿ ತಳವೂರಿದ್ದರು. 

ದಾದಾ ಮಹಾರಾಜರ ಕುದುರೆಯ ಜೊತೆಯಲ್ಲಿಯೇ ಬೇಟೆಗೆ 
ಹೋಗುವದೆಂದು ಗೊತ್ತಾಗಿತ್ತು. ದಾದಾ ಉತ್ಸಾಹದಿಂದ ಮಹಾರಾಜರ 
ಕುದುರೆಯನ್ನು ಹಿಡಿದುಕೊ೦ಡು ನಡೆದಿದ್ದ. ಮಹಾರಾಜರು ವಾಡೆಯನ್ನು ಬಿಟ್ಟು 
ಸ್ವಲ್ಪ ದೂರ ಹೋದಾಗ ಎದುರಿನಿಂದ ಕಾವಿವಸ್ತಗಳನ್ನು ಧರಿಸಿದ ಎಂಟು 
ಹತ್ತು ವರ್ಷಗಳ ಹುಡುಗನೊಬ್ಬ ಬರುತ್ತಿರುವದನ್ನು ಕಂಡರು. ಜನರೆಲ್ಲ ಅವನ 
ಕಾಲುಮುಟ್ಟಿ ನಮಸ್ಕರಿಸಿ ಹೊರಡುತ್ತಿದ್ದರು. ಗಿಬ್ಬನ್‌ ಸಾಹೇಬರಿಗೆ ಈ ಸಂಗತಿ 
ಕೌತುಕಾಸ್ಪದವೆನಿಸಿತು. ಭಾರತದ ಅನೇಕ ಗೂಢ ಸಂಗತಿಗಳಲ್ಲಿ ಇದೂ 
ಒಂದಾಗಿರಬಹುದೆಂದು ತಿಳಿದು ಶ್ಯಾಮರಾಯನನ್ನು ಇದೇನೆಂದು ಕೇಳಿದರು. 


೩೬೨ ಗ್ರಾಮಾಯಣ 


“ಇವರು ನಮ್ಮೂರ ಹೀರೆಮಠದ ಗುರುಪೀಠಕ್ಕೆ ಬಂದ ಚರಮೂರ್ತಿಗಳು. 
ಪಡದಪ್ಪನವರು ಊರು ಬಿಟ್ಟು ಹೋದ ಮ್ಯಾಲೆ ಊರ ಹಿರೇರೆಲ್ಲ ಕೂಡಿ 
ಇವರನ್ನ ಪೀಠಕ್ಕೆ ಆರಿಸಿದರು” ಎಂದು ಸಂಕ್ಷಿಪ್ತವಾಗಿ ಶ್ಯಾಮರಾಯ ಹೇಳಿದ. 
ಗಿಬ್ಬನ್‌ ಸಾಹೇಬರು ಇನ್ನೂ ಚಕಿತರಾಗಿ ಮಹಾರಜರ ಮುಖವನ್ನು ನೋಡಿದರು. 
ಮಹಾರಾಜರು ಕೇವಲ ಮುಗುಳ್ನಗೆಯ ಉತ್ತರವನ್ನು ಮಾತ್ರ ಕೊಟ್ಟರು. ಗಿಬ್ಲನ್‌ 
ಸಾಹೇಬರ ಆಶ್ಚರ್ಯ ಮತ್ತೆ ಆಶ್ಚರ್ಯವಾಗಿಯೇ ಉಳಿಯಿತು. 

ಮಹಾರಾಜರು ಮೊದಲು ನದಿಯ ದಂಡೆಯ ಮೇಲಿನ ಜಾಗೀರದಾರರ 
ಗಡ್ಡೆಗೆ ಬಂದರು. ಅರ್ಧ ಗಡ್ಡೆ ನದಿಯಲ್ಲಿ ಮುಳುಗಿಹೋಗಿತ್ತು ಉಳಿದರ್ಧದಲ್ಲಿ 
ಅಂಥಿಂಥ ಕೆಲ ಗಿಡಗಳು, ಅವರೆ, ತೊಗರಿ ಮೊದಲಾದ ಕುಂಟಿಗಳು ಮಾತ್ರ 
ಬೆಳಿದಿದ್ದವು. ಊರ ದನಗಳೆಲ್ಲ ಅವನ್ನೇ ಮೇಯುತ್ತ ಮೆಲುಕಾಡಿಸುತ್ತ ನಿಂತಿದ್ದವು. 
“ಹೊಳೀ ಬಂದು ಇನ್ನ್ಯಾಡ ದಿನದಾಗ ಗಡ್ಡಿ ಪೂರಾ ಮುಳುಗಿ ಹೋಕ್ಕೈತರಿ. 
ಅದಕ ಊರ ದನಾ ಎಲ್ಲಾ ಇಲ್ಲಿ ತಿರವಿದ್ದು” ಎಂದು ಅಲ್ಲಿಯ ರೈತನಾದ 
ಗಂಟೂರ ಯಲ್ಲ ಶ್ಯಾಮರಾಯನಿಗೆ ತಿಳಿಸಿದ. 

ಗಡ್ಡೆಯ ಮುಂದೆ ಇದ್ದ ಜಾಗೀರದಾರರ ಹತ್ತು ನಂಬರ ಭೂಮಿ 
ಬೇಸಿಗೆಯ ಕೆಲಸವನ್ನೇನೂ ಕಾಣದ ಕಸ ಪತ್ತಿ ಬಿದ್ದದ್ದು ಮಹಾರಾಜರ ಕಣ್ಣಿಗೆ 
ಬಿತ್ತು ಭೂಮಿ ಹೀಗೆ ಪಡ ಬೀಳಲು ಕಾರಣವೇನೆಂದು ಶ್ಯಾಮರಾಯನನ್ನೇ 
ಕೇಳಿದರು. ವಾಡೆಯ ಸ್ವಂತ ಕಮತಕ್ಕೆಂದು ಇಟ್ಟು ಜಮೀನುಗಳಿವು; 
ಬಾಪೂಸಾಹೇಬರಿದ್ದಾಗ ಅವರು ಭೂಮಿಯ ಕಡೆಗೆ ಲಕ್ಷ್ಯವೀಯಲಿಲ್ಲ. 
ಬಾಪೂಸಾಹೇಬರು ಕಾರಹುಣ್ಣಿಮೆಯ ಮೊದಲೇ ಹೊರಟು ಹೋದ ಮೇಲೆ. 
ಮಹಾರಾಜರ ಹುಕುಮ್‌ ಆಗದೆ ನಾವಿನ್ನೂ ಕೆಲಸ ಮಾಡಿಸಿಲ್ಲವೆಂದು 
ಶ್ಯಾಮರಾಯ ಹೇಳಿದ. 

ಮಹಾರಾಜರಿಗೆ ಭೂಮಿಯ ಸ್ಥಿತಿಯನ್ನು ನೋಡಿ ಕೆಡುಕೆನಿಸಿತು. ಇಲ್ಲಿಯ 
ಪ್ರತಿ ಅಂಗುಲವೂ ಅನಾಥವಾಗಿ ಕೇಳುವವರಿಲ್ಲದೆ ಬಿದ್ದಿತ್ತು ಜಾಗೀರದಾರರ 
ಸುತ್ತಮುತ್ತಲಿನ ಹೊಲಗಳೂ ಅದರಂತೆಯೇ ಪಡಬಿದ್ದಿದ್ದವು. ಕಸಕಂಟಿಯನ್ನು 
ಕೂಡ ಯಾರೂ ತೆಗೆದಿರಲಿಲ್ಲ. ಮಹಾರಾಜರು ಸುಮ್ಮನೆ ಇನ್ನೊಂದು ಹೊಲದ 
ಕಡೆಗೆ ಬೆರಳು ತೋರಿಸಿ ಅದು ಯಾರದೆಂದು ಕೇಳಿದರು. ಬೇಸಿಗೆ ಕಾಲದಲ್ಲಿ 
ಹೊಲ ಹರಗಿ ಕೋಲಿಗಳನ್ನು ಕೂಡ ಯಾರೂ ತೆಗೆದಿರಲಿಲ್ಲ. ಹುಲಿ ಬ್ಯಾಟಿ 
ಹಳಬರ ದಳವಾಯಿ “ಎಪ್ಪಾ, ಅದು ದೇಶಪಾಂಡೇರ ಭೂಮೀರಿ. ಹ್ವಾದ 
ವರ್ಸ ಬರಾ ಬಿದ್ದರೂ ಬೆಳೀ ನೆಟ್ಟಗ ಬಂದಿತ್ತರಿ. ಈ ವರಸ ಮನೀಲೆ ಇಡತೀವೆಂತ 


ಗ್ರಾಮಾಯಣ ೩೬೩ 


ಹೇಳಿ ಕಳಿಸ್ಕಾರರಿ. ಹಾಗೆಂತ ಹೇಳಿ ಕುಲಕಣ್ಕಾರು ರೈತರಿಗೆ ಭೂಮಿ ಕೊಡಬ್ಯಾಡಾ 
ಅಂದರು. ಅವರಿನ್ನೂ ಬಂದಿಲ್ಲ; ಭೂಮಿನೂ ಸಾಗ ಆಗಿಲ್ಲರಿ” ಎಂದು ಹೇಳಿದ. 
ಎಲ್ಲಿ ನೋಡಿದರೂ ಭೂಮಿಯಲ್ಲಿ ಮನುಷ್ಯನ ಕತೆಯ ವಿಷಾದಛಾಯೆ 
ಪರಿಸರಿಸಿದಂತಿತ್ತು ಯಾರದೋ ಈರ್ಷ್ಯೆ ನೆಲವನ್ನು ಬಂಜೆಯಾಗಿಸಿತ್ತು ಅಧಿಕಾರ 
ಭೂಮಿಯನ್ನು ಮುಟ್ಟದಂತೆ ನಿರ್ಬಂಧ ಹಾಕಿತ್ತು ಕಪಟಕಾರಸ್ಥಾನಗಳಲ್ಲ ಬೀಜದ 
ಮೊಳಕೆ ಮೇಲೇಳದಂತೆ ಮಾಡಿದ್ದವು. 

ಕುದುರೆಗಳು ಹಾಗೆಯೇ ಮರಡಿಯ ದಿಕ್ಕು ಹಿಡಿದು ಸಾಗಿದವು. ಪಾದಳ್ಳಿಯ 
ಗುಡ್ಡವನ್ನು ದಾಟಿ ಹೋದ ಮೇಲೆ ಚಿಗರೆಗಳ ಹಿಂಡು ವಾಸಿಸುವ ಸ್ಥಾನವಿತ್ತು. 
ಅಲ್ಲಿ ಬೇಟೆಗೆ ಅನುಕೂಲವಾದ ಸ್ಥಳವೂ ಇತ್ತು. ಬೇಟೆಯ ವಿಷಯದಲ್ಲಿ 
ಮಾರ್ಗದರ್ಶಿಗಳಾಗಿ ಹುಲಿಬ್ಯಾಟಿ ಹಳಬರು ಉತ್ಸಾಹದಿಂದ ಮುಂದೆ ಸಾಗಿದ್ದರು. 
ಮರಡಿಯ ಬಳಿಗೆ ಬಂದು ಅದನ್ನು ಏರಿದ್ದಾಯಿತು. ಆ ಎತ್ತರದ ಮೇಲಿಂದ 
ಹಿಂದಿರುಗಿ ನೋಡಿದಾಗ, ಪಾದಳ್ಳಿ ಅದರ ಮುಂದ ಬೆಳ್ಳಿಯ ಗೆರೆಯಾಗಿ 
ಹರಿಯುವ ನದಿ, ಮೌನವಾಗಿ ಚಿತ್ರದಲ್ಲಿ ಬರೆದಂತೆ ರಮ್ಯವಾಗಿ ಕಂಡವು. 
ಮರಡಿಯ ಎದುರಿಗಿರುವ ತಗ್ಗಿನಲ್ಲಿ ಹೊಗೆ ಮುಸುಕಿದ ಗಿಡಗಳ ಗುಂಪಿನೊಳಗಿಂದ 
ಹಾವನೂರನ್ನೂ ಕಾಣಬಹುದಾಗಿತ್ತು. ಆ ದಿಕ್ಕಿನಿಂದ ದನಗಳ ಹಿಂಡಿಗೆ ಹಿಂಡೇ 
ಬರುತ್ತಿತ್ತು. ಹಾವನೂರಿಗೆ ದನಗಳನ್ನು ಮೇಯಿಸಲು ಅಡವಿ ಇರಲಿಲ್ಲ. 
ಹಾವನೂರಿನ ಭೂಮಿಯೆಲ್ಲ ಫಲವತ್ತಾದುದು, ಒಂದಂಗುಲವೂ ಬಿಡದಂತೆ 
ಸಾಗುವಳಿಯಾಗಿತ್ತು. ಅಂತೆಯೇ ಹಾವನೂರಿನ ದನಕರುಗಳು ಪಾದಳ್ಳಿಯ ಈ 
ಬೀಳುಬಿದ್ದ ಮರಡಿಯಲ್ಲಿ ಅಡ್ಡಾಡಿ ಮೇಯುವದು ರೂಢಿಯಾಗಿತ್ತು. 
ಮಹಾರಾಜರು ಆ ದನಗಳ ಹಿಂಡಿನತ್ತ ಕುದುರೆ ಓಡಿಸಿದೊಡನೆ ಅವೆಲ್ಲ 
ದೂರದಿಂದಲೇ ಕಂಡು ಬಾಲವನ್ನೆತ್ತರಿಸಿ ಓಡಿದವು. ತುಡುಗು ಮೇಯುವ 
ದನಗಳು ತುಡುಗರಿಗಿಂತ ಹೆಚ್ಚು ಬೆದರಿ ಓಡುತ್ತಿದ್ದ ದೃಶ್ಯ ಕೌತುಕಮಯವಾಗಿತ್ತ. 
ಹುಲಿಬ್ಯಾಟಿ ಹಳಬರ ಕೇಕೆ ನಗೆಗಳಿ೦ದ ಮರಡಿಯೆಲ್ಲ ಪ್ರತಿದ್ವನಿಸಿತು. 

“ತುಡುಗರಿಗಿ೦ತಾ ಈ ತುಡುಗದನಾ ಹಿಡಿಯೂದು ಬಲೆ ಬಿರಿ ಬಂದೈತರಿ” 
ಎಂದು ದಳವಾಯಿ ಹಾವನೂರಿನ ತುಡುಗುದನಗಳಿಂದಲೇ ಪಾದಳ್ಳಿಯ ಬೆಳೆ 
ಹಾಳಾಯಿತೆಂದು ಗೋಳು ತೋಡಿಕೊಂಡ. 

“ಈ ವಿಷಯಕ್ಕೆ ಸರಕಾರಕ್ಕೇನೂ ಅರ್ಜಿ ಬಂದಿಲ್ಲ?” ಎಂದು ಪ್ರಾಂತ 
ಸಾಹೇಬರು ಕೇಳಿದರು. 

ಪೆಚ್ಚುಮುಖ ಹಾಕಿಕೊಂಡ ದಳವಾಯಿಗೆ ಉತ್ತರ ಕೊಡುವ ಅವಕಾಶವೇ 


೩೬೪ ಗ್ರಾಮಾಯಣ 


ದೊರೆಯಲಿಲ್ಲ ಎರೆಭೂಮಿಯಲ್ಲಿ ಮಿಂಚಿನ ಗೊ೦ಚಲವೊಂದು ಹೊಳೆದಂತೆ 
ಚಿಗರೆಗಳ ಹಿಂಡೊಂದು ಓಡುತ್ತಾ ಹೋಯಿತು. ಅವನಿಗೆ ಎಲ್ಲ ಮರೆತಂತಾಗಿ 
“ಚಿಗರೀ ಹಿಂಡು ಸಾಹೇಬರ... ನಾಯಿ ಬಿಡೆಲೆ...” ಎಂದು ಕೂಗಿಕೊಂಡ. 
ಬೇಟೆಯ ಜಾಗೃತಿ ಮಿಂಚಿನಂತೆ ಎಲ್ಲರಲ್ಲಿಯೂ ಆವತರಿಸಿತು. ನಾಯಿಗಳು 
ಕೊರಳ ಸರಪಳಿಯಬಂಧನದಿಂದ ಮುಕ್ತವಾದವು. ಕೆಲ ನಿಮಿಷಗಳಲ್ಲಿಯೇ 
ಚಿಗರೆಯ ಹಿಂಡನ್ನು ಸುತ್ತುವರಿದು ಅವು ಮರಡಿಯನ್ನಿಳಿದು ಎರೆಭೂಮಿಯನ್ನು 
ಸೇರುವಂತೆ ಮಾಡಿದವು. 

ಆಷಾಢಮಾಸದ ಜಡಿಮಳೆ ಬಿದ್ದದ್ದರಿಂದ ಎರೆಭೂಮಿ ಹಸಿಯಾಗಿತ್ತು. 
ಚಿಗರೆಗಳು ಜಿಗಿದರೆ ಅವುಗಳ ಕಾಲುಗಳು ಅನಾಯಾಸವಾಗಿ ಹುದುಲಿನಲ್ಲಿ 
ಸಿಗಬಹುದಾಗಿತ್ತು ಆಗ ಓಡುವದು ಆಯಾಸಪ್ರದವಾಗಿ ಅವು ನಾಯಿಗಳ 
ಬಾಯಿಗೆ ತಾವಾಗಿಯೇ ಬೀಳುವ ಪ್ರಸಂಗ ಬರುತ್ತದೆ. ಈ ಭಾಗದಲ್ಲಿಯ 
ಬೇಟೆಯ ರೀತಿಯೇ ಹಾಗೆ. ನುರಿತ ಬೇಟೆ ನಾಯಿಗಳು ಚಿಗರೆಗಳನ್ನು 
ಅಟ್ಟಿಸಿಕೊಂಡು ಹೋಗಿ ಎರೆಭೂಮಿಯಲ್ಲಿ ಓಡುವಂತೆ ಮಾಡಿದರೆ ತೀರಿತು. 
ಚಿಗರೆ ಎಡೆವುತ್ತ ನಡೆದಾಗ ಮುಗಿಬಿದ್ದು ನಾಯಿಗಳೇ ಬೇಟೆಗಾರರ ವಶಕ್ಕೆ 
ಅವನ್ನು ತಂದುಕೊಡುತ್ತವೆ. 

ಚಿಗರೆಗಳನ್ನು ಹೀಗೆ ಸಜೀವವಾಗಿದ್ದಾಗಲೇ ಹಿಡಿಯಬಹುದೆಂಬ ಕಲ್ಪನೆ 
ಗಿಬ್ಬನ್‌ ಸಾಹೇಬರಿಗಿರಲಿಲ್ಲ. ತಮ್ಮ ಗುರಿಯ ನೇರದಲ್ಲಿದ್ದ ಒಂದು ಗಂಡೆರಗಳೆಗೆ 
ಗುಂಡುಹಾಕುವ ಸಿದ್ಧತೆಯಲ್ಲಿ ಅವರಿದ್ದರು. ಮಹಾರಾಜರಿಗೆ ಈ ರೀತಿಯ 
ಬೇಟೆ ಸಾಕಷ್ಟು ಪರಿಚಿತವಿದ್ದದ್ದರಿ೦ದ ಅವರು ಗುಂಡು ಹಾರಿಸುವ ಗೋಜಿಗೆ 
ಹೋಗದೆ ಸುಮ್ಮನೆ ಚಿಗರೆಗಳ ಹಿಂದೆ ಕುದುರೆಯನ್ನೋಡಿಸುತ್ತಿದ್ದು. ನಾಯಿಗಳು 
ಬೆನ್ನ ಹಿಂದೆಯೇ ಓಡುತ್ತಿದ್ದವು. ಭಯಂಕರವಾಗಿ ಬೊಗಳುತ್ತಿದ್ದದರಿಂದ ಬೆದರಿದ 
ಚಿಗರೆಗಳು ಹಿಂದೆ ನೋಡಿ ಮುಂದೆ ಓಡುತ್ತಿರುವಾಗ ಹುದುಲಿನಲ್ಲಿ ಕಾಲುಸಿಕ್ಕು 
ಅಸಹಾಯವಾಗಿ ಬೀಳುತ್ತಿದ್ದವು. ಅಷ್ಟರಲ್ಲಿ ಸಾಹೇಬರು ಹಾರಿಸಿದ ಗುಂಡು 
ಎರಳೆಗೆ ಬಡಿಯದೆ ಹಿಂದೆ ಓಡುತ್ತಿದ್ದ ಮಹಾರಾಜರ ನಾಯಿಗೇ ಬಡಿಯಿತು. 
ನಾಯಿ “ಭೌಂ' ಎಂದು ಚೀರಿ ನೆಲಕ್ಕುರುಳಿತು. ಬೇಟೆಯ ಸಂಭ್ರಮದಲ್ಲಿ ಯಾರೂ 
ಅದನ್ನು ಲೆಕ್ಕಿಸಲಿಲ್ಲ. ಉಳಿದ ನಾಯಿಗಳು ಇನ್ನೂ ಬೊಗಳುತ್ತ ಚಿಗರೆಗಳನ್ನು 
ಬೆನ್ನಟ್ಟದವು. ಬೇಟೆಗಾರರು ಅಡವಿ ನಡುಗುವಂತೆ ಹುಯಿಲೆಬ್ಬಸಿ ಅಳವಿನಲ್ಲಿ 
ಹಿಡಿಯಲು ಕುಳಿತರು. 

ಹಸಿಯಾದ ಎರೆಭೂಮಿಗೆ ಬಿದ್ದು ಚಿಗರೆ ಹಿ೦ಡು ಗಾಸಿಯಾಯಿತು. 


ಗ್ರಾಮಾಯಣ ೩೬೫ 


ಚಿಗರೆಗಳು ಓಡುವದಾಗದೆ ಕ೦ಗಾಲಾದವು. ಚಿಗರೆಗಳು ಅಳವಿನಲ್ಲಿ ಬಂದಾಗ 
ನಾಯಿಗಳು ರೌದ್ರ ಆವೇಶದಲ್ಲಿ ಮುಗಿಬಿದ್ದವು. ಬೇಟೆಗಾರರು ಬೀಸಿ ಒಗೆದ 
ಬಡಿಗೆಯ ಏಟು ಬಿದ್ದು ಗಂಡೆರಳೆಯೊಂದು ನೆಲಕ್ಕುರುಳಿತು. ತಳವಾರ ಮಲ್ಲ 
ದಾವಿಸಿ ಹೋಗಿ ಅದನ್ನೆತ್ತಿಕೊಂಡು ಬಂದು ಮಹಾರಾಜರ ಕುದುರೆಯ ಮುಂದೆ 
ಒಗೆದ. ಇನ್ನೂ ಜೀವ ಹೋಗಿರಲಿಲ್ಲ. ಬಡಿಗೆಯ ಏಟು ಮರ್ಮಕ್ಕೆ ತಾಕಿದ್ದರಿಂದ 
ಎರೆಳೆ ಒ೦ದೇ ಸವನೆ ಹೊರಳುತ್ತಿತ್ತು ಕಣ್ಣುಗಳಲ್ಲಿ ಪ್ರಾಣವೇ ಒಟ್ಟಾಗಿ ಬ೦ದಂತೆ 
ಕರುಣೆ ತುಂಬಿತ್ತು ಆ ನೋಟ ವಿಲಕ್ಷಣ ಮಾನವೀಯತೆಯಿಂದ ತುಂಬಿ 
ತುಳುಕುತ್ತಿತ್ತು. ಆದರೆ ಮಹಾರಾಜರು ಬೇಟೆಯ ಆವೇಶದಲ್ಲಿದ್ದುದರಿಂದ 
ಎರಳೆಯನ್ನು ತೋಟಕ್ಕೊಯ್ಯಲು ಸನ್ನೆಮಾಡಿದರು. 

ಮಹಾರಾಜರ ನಾಯಿಯನ್ನು ಗುಂಡುಹಾಕಿ ಕೊಂದಿದ್ದರಿಂದ ಗಿಬ್ಲನ್‌ 
ಸಾಹೇಬರಿಗೆ ಬಹಳ ವ್ಯಥೆಯಾಯಿತು. ಬೇಟಿಯಾಡುವುದರಲ್ಲಿ ಅವರಿಗೆ ಆಸಕ್ತಿ 
ಉಳಿದಿರಲಿಲ್ಲ. ತನ್ನನ್ನು ಕ್ಷಮಿಸಬೇಕೆಂದು ಮಹಾರಾಜರಿಗೆ ಒಂದಲ್ಲ ನೂರು 
ಸಾರೆ ಕೇಳಿಕೊಂಡರು. ಮಹಾರಾಜರು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡಿದ್ರು. 
ಅದರ ಬಗ್ಗೆ ಚಿಂತಿಸಬಾರದೆಂದು ಗಿಬ್ಲನ್‌ ಸಾಹೇಬರಿಗೆ ಹೇಳಿ ಅವರೇ 
ಸಮಾಧಾನಪಡಿಸಬೇಕಾಯಿತು. ಆದರೂ ಅವರ ಮನಸ್ಸಿನಲ್ಲಿ ತಮ್ಮ ನೆಚ್ಚಿನ 
ನಾಯಿಯನ್ನು ಕಳೆದುಕೊಂಡ ಬಗ್ಗೆ ಎಲ್ಲ ಬೇಟೆಗಾರರಿಗಾಗಿರುವಂತೆಯೇ 
ಆಳವಾದ ದುಃಖ ಮಿಡಿಯುತ್ತಿತ್ತು. 

ಬೇಟೆ ಮುಗಿದು ಇಬ್ಬರೂ ತೋಟಕ್ಕೆ ತಿರುಗಿದಾಗ ಸೂರ್ಯ ನೆತ್ತಿಯ 
ಮೇಲೆ ಬಂದಿದ್ದ. ಬಿಸಿಲು ಸುಡುತ್ತಿತ್ತು. ಆದರೆ ಪಶ್ಚಿಮದಿಕ್ಕಿನಲ್ಲಿ 
ಜಡಿಮಳೆಯಮೋಡಗಳು ತುಂಬಿಕೊಂಡು ಬಂದಿದದವು. ಎತ್ತರದ ಮೇಲಿಂದ 
ಮುಗಿಲ ಕಡೆಗೆ ನೋಡಿದಾಗ ಈ ನೋಟ ಮೋಹಕವಾಗಿಯೇ ಕಂಡಿತು. ಸ್ವಲ್ಪ 
ಹೊತ್ತಿನಲ್ಲಿಯೇ ಮೋಡ ಹಿಂಜಿದಂತಾಗಿ ಬಾನೆಲ್ಲವನ್ನೂ ವ್ಯಾಪಿಸಿತು. ಸೂರ್ಯನ 
ಬೆಳಕು ಮರೆಯಾಯಿತು. ಪಡುವಣ ಗಾಳಿಗೆ ಹರೆ ಬಂದಿತ್ತೇನೋ, ಭರದಿಂದ 
ಬೀಸುತ್ತಿತ್ತು. ಒಮ್ಮೊಮ್ಮೆ ಗಾಳಿಯ ಬೀಸುವಿಕೆಯಿಂದ ಮುಂದೆ ಹೋಗುವದೂ 
ಅಸಾಧ್ಯವಾಗುತ್ತಿತ್ತು ಬಟ್ಟಬಯಲು ಗಾಳಿಗೆ ಮೈಯೊಡ್ಡಿಕೊಂಡು ಅದರ ಸತ್ತ್ಯವನ್ನೇ 
ಪರೀಕ್ಷಿಸುವಂತಿತ್ತು. ಗಿಡಮರಗಳೆಲ್ಲ ತಮ್ಮ ನಿಡಿದಾದ ಬರಲುಗಳಿಂದ ಬೀಸಿ 
ಹೊಡೆದರೂ ಗೂಳಿಯಂತೆ ಏರಿ ಬರುವ ಗಾಳಿಯನ್ನು ತಡೆಯುವುದು 
ಅಸಾಧ್ಯವಾಗಿತ್ತು. 

ಜಡಿಹಿಡಿದು ಮಳೆ ಒಂದೇಸವನೆ ಹನಿಯಲಾರಂಭಿಸಿತು. ಗಾಳಿ ಹುಚ್ಚು 


೩೬೬ ಗ್ರಾಮಾಯಣ 


ರಭಸದಿಂದ ಬೀಸಿದ್ದರಿಂದ ಜಾಗೀರದಾರರ ತೋಟದ ಗುಡಿಸಲಿನ ಹುಲ್ಲಿನ 
ಮೇಲು ಛಾವಣಿ ಹಾರಿಹೋಗಿತ್ತು. ಅವಸರದಿಂದ ಅದನ್ನು ಸರಿಪಡಿಸುವ 
ಕೆಲಸವೂ ಸಫಲವಾಗಿರಲಿಲ್ಲ. ಅಡಿಗೆಯ ವ್ಯವಸ್ಥೆಗೆಂದು ಮೀಸಲಾಗಿರಿಸಿದ್ದ 
ಹಳೆಯ ಗುಡಿಸಲು ಮಾತ್ರ ಪ್ರಶಸ್ತವಗಿತ್ತು. ಹದಿನಾರು ಎತ್ತುಗಳನ್ನು ಕಟ್ಟುವ 
ಧಾಬೆಗೆ ತಕ್ಕಂತೆ ಆ ಗುಡಿಸಲನ್ನು ಕಟ್ಟಲಾಗಿತ್ತು ಹೊರಗೆ ಮಳೆಯಿದ್ದುದರಿಂದ 
ಮಹಾರಾಜರೂ ಗಿಬ್ಬನ್‌ ಸಾಹೇಬರೂ ಆಶ್ರಯಕ್ಕೆಂದು ಇದೇ ಗುಡಿಸಲಿನಲ್ಲಿ 
ನುಗ್ಗಬೇಕಾಯಿತು. ಮಹಾರಾಜರ ಪರಿವಾರದ ಇನ್ನಿತರರು ಚಕ್ಕಡಿಯ ಮೇಲೆ 
ಗುಡಾರ ಹಾಕಿ ಅದರ ಚಾಟಿನಲ್ಲಿ ಕುಳಿತರು. 

ಮಹಾರಾಜರಿಗೆ ಗುಡಿಸಲಿನಲ್ಲಿ ಒಬ್ಬೊಂಟಿಗರಾಗಿ ಕುಳಿತುಕೊಳ್ಳಲು 
ಬೇಸರವೆನಿಸಿತು. ಚಕ್ಕಡಿಯಲ್ಲಿ ಕುಳಿತವರನ್ನೂ ಒಳಗೆ ಕರೆಯಲಾಯಿತು. ಇದ್ದ 
ಒಂದೇ ಗುಡಾರದ ಮೇಲೆ ತಕ್ಕಮಟ್ಟಿಗೆ ಇಂಬುಮಾಡಿಕೊಂಡು ಕುಳಿತರು. 
ಬೇಗನೆ ಅಡಿಗೆಯಾಗುವದೂ ಸಾಧ್ಯವಿರಲಿಲ್ಲ. ಯಶವಂತರಾಯರು ಗೆಣಸಿನ 
ಡಬ್ಬುಗಾಯಿಗಳನ್ನು ಮಾಡಿಸಿ ಬಾಳೆಹಣ್ಣುಗಳ ಜೊತೆಗೆ ಉಪಹಾರಕ್ಕೆಂದು 
ತಂದಿಟ್ಟರು. ಮಹಾರಾಜರು ತಮ್ಮ ಗೌರವದ ಬ೦ಧನವನ್ನೂ ಮರೆತು, ಕುಧಾ 
ಶಾಂತಿಯಲಿ ನಿರತರಾದರು. ಸರಸವಾಗಿ ಹರಟಿಯನ್ನು ಹೊಡೆಯಲಾರಂಭಿಸಿದರು. 
ಹಾಲು.ಬೆಲ್ಲ, ಗೊಂಜಾಳದ ತೆನೆಗಳನ್ನು ಹಂಚುತ್ತ ತಿರುಗಾಡುತ್ತಿದ್ದ ದಾದಾ 
ಮತ್ತೊಮ್ಮೆ ಮಹಾರಾಜರ ಕಣ್ಣು ತುಂಬಿದ. ಅವನ ದೇಹಸೌಷ್ಠವ ಅವರಿಗೆ 
ಹುಚ್ಚು ಹಿಡಿಸಿತ್ತು ಯಶವಂತರಾಯರನ್ನು ಮತ್ತೆ ದಾದಾನ ಬಗ್ಗೆ ಮಾಹಿತಿಗಾಗಿ 
ಕೇಳಿಕೊಂಡರು. 

ಮೊದಲು ಜಡಿಮಳೆಯಾಗಿದ್ದದ್ದು. ಬಿರುಮಳೆಯಾಗಿ ಸುರಿದು ಕೊನೆಗೊಮ್ಮೆ 
ಮಳೆ ನಿಂತಿತು. ಆ ಹೊತ್ತಿನಲ್ಲಿ ಜಾಗೀರದಾರರ ತೋಟದ ಬಾವಿಯಲಿ 
ಮಳೆಯಿಂದ ತೋಯಿಸಿ ಕೊಳ್ಳಬಾರದೆಂದು ನಿಂತ ನಾಲ್ವರು ಬಾವಿಯ 
ಮೆಟ್ಟಲನ್ನೇರಿ ಮೇಲೆ ಬ೦ದರು. ಅವರನ್ನುನೋಡಿ ಗೊಂಜಾಳ ತೆನೆಯನ್ನು 
ಕಡಿದು ತಿನ್ನುತ್ತಿದ್ದ ಹೊಲೆಯರ ರುದ್ರ “ಸಲಾಮರೀ ಗೌಡರ” ಎಂದು ದೊಡ್ಡದಾಗಿ 
ಕೂಗುತ್ತ ವಂದನೆ ಸಲ್ಲಿಸಿದ. ತಳವಾರ ಮಲ್ಲ ಅವರನ್ನು ಮಹಾರಾಜರು ಕುಳಿತ 
ಗುಡಿಸಲಿಗೆ ಕರೆದುಕೊಂಡು ಬಂದ. 

ಗುಡಿಸಲದ ಬಾಗಿಲಲ್ಲಿ ಬಂದ ಲಿಂಗಪುನನ್ನು ನೋಡಿ ಯಶವಂತರಾಯರು 
“ಬರಿ, ಬರ್ರಿ, ಗೌಡರ” ಎಂದು ಕರೆದರು. ಲಿಂಗಪ್ಪನಿಗೆ ಒಳಗಿನ ಪರಿವಾರವನ್ನು 
ನೋಡಿ ದಿಗ್ಗಮೆಯೆನಿಸಿದರೂ ಅದನ್ನು ತೋರಗೊಡುವಂತಿರಲಿಲ್ಲ. ಲಿ೦ಗಪ್ಪನ 


ಗ್ರಾಮಾಯಣ ೩೬೭ 


ಹಿ೦ದಿನಿಂದಲೇ ಪಡದಪ್ಪ ಪಡದಪ್ಪನ ಅಣ್ಣನಾದ ಶಂಕರೆಪ್ಪ ಹಾಗೂ ಲಿಂಗಪುನ 
ಸೋದರಮಾವ ಇವರೆಲ್ಲ ಗುಡಿಸಲಿನಲ್ಲಿ ಬಂದು ಗುಡಾರದ ಅಂಚಿಗೆ 
ಕುಳಿತುಕೊಂಡರು. 

ಈ ಆಗಂತುಕರು ಬಂದದ್ದರಿಂದ ಅಪರಿಚಿತರಿಗೆ ಸಂಕೋಚವೆನಿಸಿತು. 
ಕೆಲವರಿಗೆ ಪೂರ್ವಸ್ಮತಿಗಳಲ್ಲ ಕೆರಳಿದವು. ಕೆಲವರಿಗೆ ಮೋಜೆನಿಸಿತು; ಮತ್ತೆ 
ಕೆಲವರಿಗೆ ಕುತೂಹಲವೂ ಹುಟ್ಟಿತು. ಲಿಂಗಪ್ಪ ಈಗ ಮೊದಲಿನಂತೆ 
ಸ್ಥೂಲಕಾಯನಾಗಿರದೆ, ಸೊರಗಿ ಹೋಗಿದ್ದ. ಅವನ ವೇಷದಲ್ಲಿಯೂ ಮೊದಲಿನ 
ಆಡಂಬರವಿರಲಿಲ್ಲ. ಪಡದಯ್ಯನ ಸನ್ಯಾಸಿ ವೇಷವೆಲ್ಲ ಮಾಯವಾಗಿತ್ತು ಎಲ್ಲಿಲ್ಲದ 
ಹುಚ್ಚುಕಳೆ ಅವರ ಮುಖವನ್ನು ಆವರಿಸಿತ್ತು. 

ಕೆಲಹೊತ್ತು ಎಲ್ಲರೂ ಮೌನವಾಗಿಯೇ ಕಾದರು. ಕೊನೆಗೆ 
ಯಶವಂತರಾಯರು “ದಾದಾ, ಪಾವಣೇರಿಗೆ ಫಳಾರದ ಜೀನಸಾ ಬರಲಿ” 
ಎಂದು ಆದೇಶವಿತ್ತರು. ಅವರ ಮುಖ ಸಂಯಮದಿಂದ ಗಂಭೀರವಾಗಿತ್ತು. 
ದಾದಾನ ಮುಖ ಈ ಮಾತುಗಳನ್ನು ಕೇಳಿ ಕಹಿಯಾಯಿತು; ಹುಬ್ಬುಗಂಟಿಕ್ಕಿದವು. 
ಆದರೂ ಏನೂ ತೋರಗೊಡುವ ಹಾಗಿರಲಿಲ್ಲ. ನಿರುಪಾಯನಾಗಿ ಫಲಾಹಾರದ 
ಸಮಾನುಗಳನ್ನು ಲಿಂಗಪ್ಪನ ಮುಂದೆ ತಂದಿಟ್ಟು ಮತ್ತೆ ದೂರ ಸರಿದ. ಲಿಂಗಪ್ಪ 
ಏನೂ ಮಾತಾಡದೆ ಸುಮ್ಮನೆ ಕುಳಿತಿದ್ದ. ಯಶವಂತರಾಯರು ಔಪಚಾರಿಕವಾಗಿ 
“ಮತ್ತೇನು ಊರ ಕಡೆ ಎಲ್ಲಾ ಆರಾಮ?” ಎಂದು ಲಿಂಗಪ್ಪನನ್ನು ಕೇಳದಿರು. 
ಅವರು ಅಜರಾಣಿಯನ್ನು ಬಿಟ್ಟು ಎರಡು ವಾರಗಳ ಮೇಲಾಗಿತ್ತು ತಮ್ಮ ಊರ 
ಸಮಾಚಾರವನ್ನು ಕೇಳಲು ಆತುರರಾಗಿದ್ದರು. ಆದರೆ ಈ ಪ್ರಶ್ನೆಯನ್ನು ಕೇಳಿದ 
ಕೂಡಲೆ ಲಿಂಗಪ್ಪನ ಕಣ್ಣಲ್ಲಿ ನೀರು ತುಂಬಿಬ೦ದವು. ಎದುರಿಗೆ ಹೊಸಬರಿಲ್ಲದಿದ್ದರೆ 
ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನೋ ಏನೋ! ದು:ಖ ತುಂಬಿ ಬಂದು ಉತ್ತರವೀಯುವದೇ 
ಅವನಿಗೆ ಅಸಾಧ್ಯವಾಗಿತ್ತು. 

ಶಂಕರಪ್ಪನೇ ಈಗ ನಡುವೆ ಬಾಯಿ ಹಾಕಬೇಕಾಯಿತು. “ಪಾಟೀಲರ 
ಲಿಂಗಪ್ಪನ ತಂದಿಯವರು ಕೈಲಾಸ ಕಂಡದ್ದು ನಿಮಗ ಗೊತ್ತ ಎಲ್ಲ ಕಾಣತೈತಿ?” 
ಎಂದು ನುಡಿದನು 

ಯಶವಂತರಾಯರಿಗೆ ಕೆಡುಕೆನಿಸಿತು, ಕ್ಷಣಹೊತ್ತು ಸುಮ್ಮನಿದ್ದು “ಸಾವಿಗೆ 
ಏನ ಮಾಡೂದೈತಿ? ಆದದ್ದು ಆಗಿಹೋತು. ಅವರಿಗೂ ವಯಸ್ಸಾಗಿತ್ತಲ್ಲ. ಸುಮ್ಮನ 
ಅತ್ತರ ಏನ ಬಂದಹಾಗಾತು? ಹಸದು ಬಂದೀರಿ ಕಾಣತೈಶಿ. ಫಳಾರ ತೊಗೋರಿ” 
ಎಂದು ಸಮಾಧಾನ ಹೇಳಿದರು. 

ಅವರೆಲ್ಲ ಹಿಂದಿನ ದಿನವೇ ಅಜರಾಣಿಯಿಂದ ಹೊರಟಿದ್ದರು. ನಡುವೆ 


೩೬೮ ಗ್ರಾಮಾಯಣ 


ದಾರಿಯಲ್ಲಿ ಹಳ್ಳಕಟ್ಟಿದ್ದರಿಂದ ಗಾಡಿಯನ್ನು ಬಿಟ್ಟು ನಡೆಯುತ್ತಲೇ ಬಂದಿದ್ದರು. 
ಬೆಳಗಿನಿಂದ ಹೊಟ್ಟೆಯಲ್ಲಿ ಏನೂ ಬಿದ್ದಿರಲಿಲ್ಲ. ದಾರಿ ನಡೆದ ದಣಿವಿನಿಂದ 
ಇನ್ನಷ್ಟು ಕಂಗಾಲಾಗಿದ್ದರು. ಯಾರೂ ಮಾತಾಡುವ ಸ್ಥಿತಿಯಲ್ಲಿ ಕೂಡಾ ಇರಲಿಲ್ಲ. 
ಮರುಮಾತಾಡದೆ ಎದರಿಗಿದ್ದ ಡಬ್ಬುಗಾಯಿ ಬಾಳೇಹಣ್ಣುಗಳಿಗೆ ಕೈ ನೀಡಿದರು. 

ಯಶವಂತರಾಯರು ನೀಡಿದ ಅತಿಥಿಸತ್ವಾರದಿಂದ ಮಹಾರಾಜರಿಗೆ 
ಇವರಾರೆಂದು ತಿಳಿದಕೊಳ್ಳುವ ಕುತೂಹಲ ಉಂಟಾಯಿತು. ಯಶವಂತರಾಯರಿಗೆ 
ಅದು ಗೊತ್ತಾಯಿತೇನೋ, ಅತಿಥಿಗಳ ಪರಿಚಯ ಮಾಡಿಕೊಟ್ಟರು. “ಇವರು 
ಇದೇ ಊರಿನ ಗೌಡರು ಮೃತ ಶಂಕರಪ್ಪಗೌಡರ ಮಗಾ ಲಿಂಗಪ್ಪಗೌಡರು. 
ಇವರು ಪಾದಳ್ಳಿ ಹಿರೇಮಠದ ಪಡದಪ್ಪನವರು. ಇನ್ನಿಬ್ಬರೂ ಅವರ ಆಪ್ತರು” 
ಎಂದು ಹೇಳಿದರು. 

ಮಹಾರಾಜರಿಗೆ ಈ ವ್ಯಕ್ತಿಗಳ ಹಿ೦ದಿನ ಇತಿಹಾಸವೆಲ್ಲಸಾಕಷ್ಟು 
ಅವಗತವಾಗಿತ್ತು. ಸ್ವತಃ ಯಶವಂತರಾಯರೇ ಆ ಕತೆಯನ್ನೆಲ್ಲ ಹೇಳಿದ್ದರು. 
ಆದರೆ ಅತಿಥಿಗಳಿಗೆ ಬಂದವರನ್ನು ಶಿಷ್ಟಾಚಾರಕ್ಕೆ ಸಮ್ಮತವಾಗುವಂತೆ ಮಾತರ 
ಆದರಿಸುತ್ತಿರುವರೆಂಬ ಮಾತು ಮಹಾರಾಜರಿಗೆ ಅರ್ಥವಾಯಿತು. ಅಂತೆಯೇ 
ಅವರು ಹೆಚ್ಚಿನ ಪ್ರಸ್ನೆ ಕೇಳುವ ಗೋಜಿಗೆ ಹೋಗಲಿಲ್ಲ. ಲಿಂಗಪ್ಪನಿಗೆ ದೊರೆತ 
ಆತಿಥ್ಯವನ್ನು ನೋಡಿ ಈತನೂ ಮಹಾರಾಜರಿಗೆ ಬೇಕದವನೇ ಇರಬೇಕೆಂದು 
ಗಿಬ್ಬನ್‌ ಸಾಹೇಬರ ಅಭಿಪ್ರಾಯವಾಯಿತು. ಅಷ್ಟರಲ್ಲಿ ಮಳೆ ಸಂಪೂರ್ಣವಾಗಿ 
ನಿಂತದ್ದರಿಂದ ತಾವು ಕ್ಯಾಂಪಿಗೆ ಹರಡುವದಾಗಿ ಹೇಳಿ ಗಿಬ್ಬನ್‌ ಸಾಹೇಬರು 
ಎದ್ದರು. ಲಿಂಗಪ್ಪ ಬಾಗಿ ಅವರಿಗೆ ವಂದಿಸುವಾಗ ಅವನ ನೀರು ತುಂಬಿದ 
ಕಣ್ಣುಗಳನ್ನು ನೋಡಿ ಗಿಬ್ಸನ್‌ ಸಾಹೇಬರಿಗೆ ವಿಲಕ್ಷಣಭಾವನೆಗುಂಟಾದವು. 

ಸಾಹೇಬರು ತಮ್ಮ ಕ್ಯಾಂಪಿಗೆ ಹೊರಟರು. ಉಪಹಾರ ತೀರಿಸಿಕೊಂಡ 
ಹಳಬರು ಅವರ ಕುದುರೆಯ ಮುಂದೆ ಊರವರೆಗೆ ಓಡಿದರು. ಲಿಂಗಪ್ಪ 
ಪಡದಪ್ಪ ಇಬ್ಬರೂಮಹಾರಾಜರಿಗೆ ವಂದಿಸಿ, ಯಶವಂತರಾಯರಿಗೆ ಹೇಳಿ 
ಪಾದಳ್ಳಿಯ ದಾರಿಯನ್ನು ಹಿಡಿದರು. ಲಿಂಗಪ್ಪ ಶಂಕರೆಪ್ಪ ಇವರು ಸ್ವಲ್ಪಾದರ 
ಮಾತಾಡಿದ್ದರು. ಏನೂ ಮಾತಾಡದೆ ಹಾಗೆಯೇ ಹೋದ ವ್ಯಕ್ತಿಯೆಂದರೆ 
ಪಡದಪ್ಪನವರೊಬ್ಬರೇ. 

ಅವರು ಹೋದ ಮೇಲೂ ವಾತಾವರಣ ಇನ್ನೂ ಜಡವಾಗಿಯೇ ಇತ್ತು. 
ಬೇಟೆಯ ಈ ಕಾರ್ಯಕ್ರಮ ನಿರೀಕ್ಷಿಸಿದಷ್ಟು ಉತ್ಸಾಹಕರವಾಗಿ ಪರಿಣಮಿಸಲಿಲ್ಲ. 
ಬೇಟೆಯಲ್ಲಿ ಮಹಾರಾಜರ ನಾಯಿ ಗುಂಡಿಗಾಹುತಿಯಾಗಿ ಅವರ ಮನಸಿನಲ್ಲಿ 


ಗ್ರಾಮಾಯಣ ೩೬೯ 


ಕಳವಳವನ್ನುಂಟುಮಾಡಿತ್ತು. ಉತ್ಸಾಹದಿಂದ ಬಂದಿದ್ದ ಗಿಬ್ಬನ್‌ ಸಾಹೇಬರು 
ವ್ಯಥೆಗೊಂಡು ಉದಾಸೀನರಾಗಿಯೇ ಉಳಿದರು. ಆಕಸ್ಮಿಕವಾಗಿ ಬಂದ ಮಳೆ 
ಬಿಸಿಲನ್ನು ನುಂಗಿದಂತೆ ಉತ್ಸಾಹವನ್ನೂ ನುಂಗಿತ್ತು. ಗಾಳಿ ಬೀಸಿ ಹುಲ್ಲಿನ 
ಛಾವಣಿ ಹಾರಿ ಹೋಗಿದ್ದರಿಂದ ಅಡಿಗೆ ತಡವಾಗಿ ಯಶವಂತರಾಯರು 
ಆತಂಕಕ್ಕೊಳಗಾಗಿದ್ದರು. ಆದರೆ ಸಭ್ಯತೆಯ ನಿರ್ಬಂಧಗಳಿದ್ದದ್ದರಿಂದ 
ಯಾರೊಬ್ಬರೂ ಸಿಡಿಮಿಡಿಗೊಳ್ಳದೆ ಇದ್ದದ್ದರಲ್ಲಿಯೇ ಸಮಾಧಾನಗೊಂಡಿದ್ದರು. 

ಮಳೆಮೋಡಗಳು ಇನ್ನು ಮಬ್ಬು ಕವಿಸಿದ್ದಾಗಲೇ ಅನಿರೀಕ್ಷಿತವಾಗಿ ಈ 
ಅತಿಥಿಗಳ ಪ್ರವೇಶವಾಗಿತ್ತು. ಗತಜನ್ಮದ ಪಾಪದ ಅವಶೇಷವೊಂದು ತೀವ್ರ 
ವ್ಯಥೆಯಾಗಿ ಅಕಾರಣವಾಗಿ ಮನಸ್ಸನ್ನು ಕಲಕುವಂತೆ ಯಾರಿಗೂ ಬೇಡವಾದ 
ಅತಿಥಿಗಳು ಒಳಗೆ ಬಂದಿದ್ದರು. ಯಶವಂತರಾಯರು ಗೃಹಸ್ಥಧಮವನ್ನು 
ಪರಿಪಾಲಿಸಲೇಬೇಕಾಗಿತ್ತು. ಹುಟ್ಟಿದಾರಭ್ಯ ಕೂಡಿ ಬಂದ ಸೌಜನ್ಯ ಕಲಿಸಿದ 
ಪಾಠವಾಗಿತ್ತು ಅದು. ಅತಿಥಿಗಳಿಗೂ ಇಲ್ಲಿಯ ವಾತಾವರಣ ಹಿತಕರವಾಗಿರಲಿಲ್ಲ. 
ಮಹಾರಾಜರ ಸಾನ್ನಿಧ್ಯ ಭಯವನ್ನು ಹುಟ್ಟಿಸಿದರೆ ಯಶವಂತರಾಯ ಹಾಗೂ 
ದಾದಾ ಇವರ ಸಾನ್ನಿಧ್ಯ ಸಂಕೋಚ, ತಿರಸ್ಕಾರಗಳನ್ನು ಹುಟ್ಟಿಸಿತ್ತು ಲಿಂಗಪುನಂತೂ 
ಅಶುಭದುಃಖದ ಭಾರವನ್ನೇ ಹೊತ್ತುಕೊಂಡು ಬಂದಿದ್ದ. ಯಶವಂತರಾಯರು 
ಅಜರಾಣಿಯ ಕುಶಲವನ್ನು ಕೇಳಿದಾಗ ಅವರಿಗೆ ಅಂಥ ಉತ್ತರ ದೊರೆತಿತ್ತು 

“ಇಂಥಾ ಚಂಡಾಲರ ಸೇವಾ ಮಾಡೂ ಹೊತ್ತು ಬಂತಲ್ಲ ಯಜ್ಞಾ!” 
ಎಂದು ದಾದಾ ಹಲ್ಲು ಕಚ್ಚಿ ಗರುಗುಟ್ಟಿದ. ಇಷ್ಟೋತ್ತಿನವರೆಗೆ ತಡೆದದ್ದೇ ಸಾಕಾಗಿತ್ತು 
ಪಡದಯ್ಯನವರನ್ನು ನೋಡಿಯಂತೂ ಅವನ ರಕ್ತ ಕುದಿದಿತ್ತು ಮಹಾರಾಜರ 
ಸಾನ್ನಿಧ್ಯ, ಯಶವಂತರಾಯರ ಸಂಸ್ಕೃತಿ ಇವುಗಳ ನಿರ್ಬಂಧದಿಂದ ಮಾತ್ರ 
ಅವನು ಸುಮ್ಮನೆ ಕುಳಿತಿದ್ದ. ಈಗ ಮಾತ್ರ ತಡೆಯಲಾರದೆ ಮಾತಾಡಿದ. “ಹಾಗಲ್ಲ 
ತಮ್ಮಾ ಅವರು ಎಷ್ಟಂದರೂ ಸರಕಾರದ ಅತಿಥಿಗಳು, ಹಾಗೆಲ್ಲ ಮಾಡಬಾರದು” 
ಎಂದು ಯಶವಂತರಾಯರು ಸಮಾಧಾನ ಹೇಳಿದರು. 

ದಾದಾ ಸುಮ್ಮನೇನೋ ಕುಳಿತ. ಆದರೆ ಅಂತರಂಗದಲ್ಲಿ ಮಾತ್ರ ಸಿಟ್ಟು 
ಶೋಕಗಳು ತುಮುಲ ವಿಫ್ಲವದಲ್ಲಿ ತೊಡಗಿದ್ದವು. ಪಡದಯ್ಯನ ನೆರಳು ಕೂಡ 
ಅವನಿಗಾಗುತ್ತಿರಲಿಲ್ಲ. ಅವನ ದರ್ಶನ ಕೋಪವನ್ನು ಪ್ರಜ್ನಲಿಸಿತ್ತು ಅದರ ಬೆನ್ನಿಗೆ 
ಚಿಮಣಾಳ ನೆನಪು ಓಡಿಬಂದು ಅವನ ಕಾಲಲ್ಲಿ ಗಾಯಗೊಂಡು ನರಳುತ್ತಿತ್ತು. 
ಅವಳ ಅನಾಥಜೀವ ಅಣ್ಣನ ಆಶ್ರಯಕ್ಕಾಗಿ ಹಂಬಲಿಸುವಂತೆ ಭಾಸವಾಯಿತು. 
ತನ್ನ ಅಸಹಾಯಕತೆಗೆ ನಾಚಿಕೆಯೂ ಬಂದಿತು. ದುಃಖವನ್ನು ತಡೆಯಲಾರದೆ 


೩೭೦ ಗ್ರಾಮಾಯಣ 


ದಾದಾ ಕಣ್ಣೊರಿಸಿಕೊ೦ಡು ಇನ್ನೊಂದೆಡೆಗೆ ಹೊರಟುಹೋದ. 
ಯಶವಂತರಾಯರೂ ಕಳವಳಕ್ಕೀಡಾಗಿದ್ದರು. ಸಭ್ಯತೆಯ ಕಟ್ಟಿಗೆ ಒಳಗಾಗಿ 
ಅವರು ಗೌರವಯುತವಾಗಿಯೇ ನಡೆದುಕೊಂಡಿದ್ದರು. ಆದರೆ ನಡೆದ ಪ್ರಸಂಗವೆಲ್ಲ 
ಅವರಿಗೂ ಅಪ್ರಿಯವಾಗಿಯೇ ಇತ್ತು ಲಿಂಗಪ್ಪನ ತಂದೆ ಸತ್ತ ಸುದ್ದಿಯನ್ನು 
ಕೇಳಿದಾಗ ಅಪಶಕುನವಾದಂತೆ ಅವರು ಗಾಬರಿಗೊಂಡಿದ್ದರು. ಮಹಾರಾಜರಿಗೆ 
ತೃಪ್ತಿಯಾಗುವಂತೆ ವ್ಯವಸ್ಥೆಯನ್ನು ಮಾಡಲಾಗಲಿಲ್ಲವಲ್ಲ ಎಂಬ ವ್ಯಥೆ ಬೇರೆ 
ಅಂತರಂಗವನ್ನು ಕೊರೆಯುತ್ತಿತ್ತು ವಿಷಣ್ಣರಾಗಿಯೇ ನಿಟ್ಟುಸಿರಿಟ್ಟರು. 
ಮಹಾರಾಜರ ಉತ್ಪಾಹವೆಲ್ಲ ನಾಯಿ ಸತ್ತಾಗಲೇ ಅಡಗಿಹೋಗಿತ್ತು ಗಿಬ್ಬನ್‌ 
ಸಾಹೇಬರೆದುರು ಮನಸ್ಸಿಗಾದ ಸಂಕಟವನ್ನು ಪ್ರಕಟಿಸುವಂತಿರಲಿಲ್ಲ. ತಮ್ಮ 
ಪೂರ್ವಜರ ನಾಡನ್ನು ನೋಡಬಂದಾಗ ಅವರಿಗೆ ಕಂಡದ್ದೇನು? ಬಂಜೆನೆಲ, 
ವ್ಯರ್ಥವಾದ ಬೇಟೆ, ಆಕಸ್ಮಿಕವಾಗಿ ಬಂದ ಮಳೆ, ಗೊತ್ತಿಲ್ಲದ ಅತಿಥಿಗಳು- 
ಇವೆಲ್ಲ ಮನಸ್ಸನ್ನು ಕಲಕಿದ್ದವು. ಒಮ್ಮೆ ಪಾದಳ್ಳಿಯನ್ನು ಮುಟ್ಟಿದರೆ ಸಾಕೆನಿಸಿತ್ತು. 
ಹೊರಗೆ ಮಳೆ ನಿಂತಿದ್ದರೂ ಬೆಳಕಿರಲಿಲ್ಲ; ತಾಸಿನ ಹಿಂದೆ ರಭಸದಿಂದ 
ಬೀಸಿದ್ದ ಗಾಳಿ ಅದೃಶ್ಯವಾಗಿತ್ತು. ಇನ್ನೂ ಮಧ್ಯಾಹ್ನವಾಗಿದ್ದರೂ ಸಂಜೆಯ 
ಮಬ್ಬು ಎಲ್ಲೆಡೆಗೂ ಕವಿದಿತ್ತು ಮಳೆಯ ಭಾರಕ್ಕೊ, ಕವಿದ ಮಬ್ಬಿಗೋ ಗಿಡಬಳ್ಳಿಗಳೆಲ್ಲ 
ಸೋತಂತೆ ಜೋತು ಬಿದ್ದಿದ್ದವು. ಮಳೆ ಸುರಿದು ಸುರಿದು ಮೋಡಗಳು ಕೂಡ 
ನಿರ್ವಿಣ್ಣವಾಗಿದ್ದವು. 
ಅಡಿಗೆಯ ಲಕ್ಷ್ಮಣ ಊಟಕ್ಕೆ ಎಬ್ಬಿಸಿದಾಗ ಯಾರಿಗೂ ಏಳಬೇಕೆಂಬ 
ಉತ್ಸಾಹವೇ ಇರಲಿಲ್ಲ. ಯಶವ೦ತರಾಯರೇ ಎಲ್ಲರನ್ನೂ ಎಚ್ಚರಿಸಬೇಕಾಯಿತು. 
ಅತಿಥಿಗಳನ್ನು ಸ್ವಾಗತಿಸಿದಂತೆಯೇ ಇದೂ ಮಾಡಲೇಬೇಕಾದ ಕರ್ತವ್ಯಗಳಲ್ಲಿ 
ಒಂದಾಗಿತ್ತು. ಯಾಂತ್ರಿಕವಾಗಿಯೇ ಎಲ್ಲರೂ ಮೇಲೆದ್ದರು. 


೩೩ 


ಶೇಷಪ್ಪನಿಗೆ ಗಿಬ್ಬನ್‌ ಸಾಹೇಬರ ಹೆಸರನ್ನು ನೆನೆದರೂ ಭಯದಿಂದ 
ನಡಗುವಂತಾಯಿತು. ವೆಂಕಣ್ಣ ಮಾಸ್ತರನಿಂದ ಶ್ಯಾಮರಾಯನ ನೇಮಣೂಕಿ 
ಆಗದಂತೆ ಅರ್ಜಿಯನ್ನು ಬರೆಸಿದ ಗುಟ್ಟುರಟ್ಟಾಗಿ ತಾನು ಬೀಸಿದ ಜಾಲದಲ್ಲಿ 
ತಾನೇ ಬಿದ್ದಂತಾಯಿತು. ವೆಂಕಣ್ಣ ಮಾಸ್ತರನ ವಿಚಾರಣೆಯಾದ ಕಾಲಕ್ಕೆ ಶೇಷಪ್ಪ 
ಅಲ್ಲಿರಲಿಲ್ಲ. ನಡೆದ ಸಂ೦ಗತಿಂರುನ್ನೆಲ್ಲ ಶಿರಸ್ತೇದಾರರಿಂದಲೇ 


ಗ್ರಾಮಾಯಣ ೩೭೧ 


ತಿಳಿದುಕೊಳ್ಳಬೇಕಾಯಿತು. ಮುಂದೇನಾಗಬಹುದೋ ಎ೦ಬ ಭಯ ಸೇರಿತು. 
ಗಿಬ್ಬನ್‌ ಸಾಹೇಬರು ಏನೂ ನಿರ್ಣಯ ಹೇಳಿರಲಿಲ್ಲ. ಶಿರಸ್ತೇದಾರ ಜಕ್ಕಣ್ಣನೊಂದಿಗೆ 
ಆಪ್ತಾಲೋಚನೆ ನಡೆಸಿದ. ಜಕ್ಕಣ್ಣನಿಗೆ ಶೇಷಪ್ಪನ ವಾದದಲ್ಲಿ ಹುರುಳಿಲ್ಲವೆಂದು 
ಗೊತ್ತಿತ್ತು ಆದರೂ ಸರಬರಾಯಿಯ ಯಣ ಅವನ ಬಾಯಿ ಕಟ್ಟಿತು. 
ಶ್ಯಾಮರಾಯನ ನೇಮಣೂಕಿ ಮುದ್ದತು ನಾಳಿನ ದಿವಸ ಅದ. ಸಾಧ್ಯ ಆದರೆ 
ಮುಂದ ಹಾಕಲಿಕ್ಕೆ ಬರತದೇನೋ ನೋಡೋಣ ಎಂದು ಆಶ್ವಾಸನವಿತ್ತನು. 

ಶೇಷಪ್ಪ ಮಾಮಲೇದಾರ ಕೃಷ್ಣರಾಯರಿಗೆ ಗ೦ಟುಬಿದ್ದ. ಪ್ರಾಂತಸಾಹೇಬ 
ಎಷ್ಟೆಂದರೂ ಹೊರಗಿನವ. ತಮ್ಮಿಬ್ಬರಿಗೂ ಬಿಡಲಾರದ ಸಂಬಂಧವಲ್ಲವೆ? 
“ಏನರಿ, ಆ ಹುಡುಗನಂಥಾ ಸಾಹೇಬ ತನ್ನ ಮನಸಿಗೆ ಬ೦ದ್ಹಾಂಗ ಮಾಡಬೇಕಾ? 
ತನ್ನ ಸ್ಥಾನಕ್ಕ ತಕ್ಕಾಂಗ ನಡಕೋಬೇಕು. ಅದನ್ನೆಲ್ಲಾ ಬಿಟ್ಟು ಗೌಡರ ಮನೀತನಕ 
ಹೋಗಿ ಬರೋದಂದರೇನು? ಶಿರಸ್ನೇದಾರರಿಗೆ ಜವಾಬು ತಕ್ಕೊಂಡು ಕಾಗದಪತ್ರಾ 
ತರಿಸಲಿಕ್ಕೆ ಹೇಳೋದು ಬಿಟ್ಟು ಎಲ್ಲಾ ತಾನ ಮಾಡೋದ?” ಎಂದು ಸಂಕಟ 
ತೋಡಿಕೊಂಡ. 

ಮಾಮಲೇದಾರರಿಗೆ ಪ್ರಾಂತಸಾಹೇಬರ ನಿಂದೆಯಲ್ಲಿ ಆಸ್ಕೆ ಇರಲಿಲ್ಲ. 
“ಇಂಗ್ರೇಜಿ ಸಾಹೇಬ, ಅನನುಭವಿಕ ಹುಡುಗ. ಹೊಸದಾಗಿ ಅಧಿಕಾರ 
ತೊಗೊಂಡಾನ, ದೇಶೀ ಸಾಹೇಬರ್ದಾಂಗ ಅಧಿಕಾರ ನಡಸೋದು ಗೊತ್ತಿರಲಿಕ್ಕಿಲ್ಲ” 
ಎ೦ದು ಹೇಳಿ, “ಸಾಹೇಬ ವಾರಸಾ ರಜಿಸ್ಟರ ತಪಾಸು ಮಾಡಲಿದ್ದಾನೇನು 
ಮತ್ರ? ದೇಶಪಾಂಡೇರ ವಾರಸಾ ಪ್ರಕರಣದಾಗ ನೀ ಮಾಡಿದ ರಾಡಿ ಅವನ 
ಕಣ್ಣಿಗೆ ಬಿದ್ದರ ತೀರಿಹೋತು” ಎಂದು ಎಚ್ಚರಿಕೆಯಿತ್ತರು. 

ಶೇಷಪ್ಪನಿಗೆ ಗಾಯದ ಮೇಲೆ ಗಾಯಗಳಾದವು ಎ೦ಥ ಅನನುಕೂಲ 
ಪರಿಸ್ಥಿತಿಯಲ್ಲಿಯೂ ದಾರಿ ಹುಟ್ಟಿಸುವ ಅವನಿಗೆ, ಈಗ ಎಲ್ಲ ದಾರಿಗಳು 
ಕಟ್ಟಾದವೆಂದೆನಿಸಿತು. ತನ್ನ ಜೊತೆಗೆ ಬ೦ದವರನ್ನೆಲ್ಲ ಸೂತ್ರದ ಗೊಂಬೆಗಳಂತೆ 
ಕಾಣಿಸುವ ಅವನ ಬುದ್ಧಿ ಚಾತುರ್ಯಕ್ಕೆ ಈಗೇನೂ ಬೆಲೆಯಿರಲಿಲ್ಲ. ಅವನು 
ರಚಿಸಿದ ಪಾತ್ರಗಳೇ ಅವನ ವಿರುದ್ದ ಬಂಡುಹೂಡಿದ್ದವು. ಗೌಡಿತಿ, ವೆಂಕಣ್ಣಮಾಸ್ತರ 
ಇವರೆಲ್ಲ ತನ್ನ ವಿರುದ್ಧವಾಗಿ ಹೇಳಿಕೊಟ್ಟರು. ಶಿರಸ್ತೇದಾರರು, ಮಾಮಲೇದಾರರೆಲ್ಲ 
ಇವನ ವಿಷಯದಲ್ಲಿ ಏನೂ ಸಹಾಯ ಮಾಡಲಾರದವರಾಗಿದ್ದು. ಇನ್ನುಮೇಲೆ 
ತನ್ನ ಕೈಯಲ್ಲಿ ದಪ್ತರ ಉಳಿಯಲಾರದು; ಶ್ಯಾಮರಾಯನಿಗೆ ಚಾರ್ಜು 
ವಹಿಸಿಕೊಡುವುದು ಅನಿವಾರ್ಯವಾಗುವದೆಂಬುದನ್ನು ನೆನೆದು ಶೇಷಪ್ಪನಿಗೆ 
ದುಃಖವಾಯಿತು. ಖಿನ್ನನಾಗಿಯೇ ಅಲ್ಲಿಂದ ಮನೆಗೆ ಹೊರಟ. ಸಣ್ಣಾಗಿ ಮಳೆ 


೩೭೨ ಗ್ರಾಮಾಯಣ 


ಬೀಳುತ್ತಿತ್ತು. ಅವನಿಗೇನೂ ಅದರ ಲಕ್ಷ್ಯವಿರಲಿಲ್ಲ. ಯಾಂತ್ರಿಕವಾಗಿಯೇ ಮನೆ 
ಮುಟ್ಟದ. ದಪ್ತರದಲ್ಲಿ ತಾನು ಅರ್ಧಮರ್ಧ ಮಾಡಿಟ್ಟ ಕೆಲಸವನ್ನೆಲ್ಲ ಪೂರ್ತಿಯಾಗಿ 
ಮುಗಿಸಿಬಿಡಬೇಕೆಂದು ದಪ್ಪರ ಬಿಚ್ಚಿದ. 

ಕುಲಕರ್ಣಿಕಿ ದಪ್ತರ ಶ್ಯಾಮರಾಯನಿಗೆ ಹೋದರೂ, ಗೌಡಿಕಿಯ ದಪ್ತರ 
ತನಗೇ ಉಳಿಯುವುದೆಂದು ಸಮಾಧಾನ ಹಚ್ಚಿಕೊಂಡು, ಗೌಡಿಕಿಯ ದಪ್ತರವನ್ನು 
ಗಟ್ಟಿಯಾಗಿ ಕಟ್ಟಟ್ಟು, ಕುಲಕರ್ಣಿಕಿ ದಪ್ಪರನ್ನು ಬಿಚ್ಚಿದ. 

ಊಟದ ಹೊತ್ತಾಯಿತೆಂದು ಹೆಂಡತಿ ಬಂದು ಎಚ್ಚರಿಕೆ ಕೊಟ್ಟರೂ 
ಶೇಷಪ್ಪನ ಲಕ್ಷ್ಯ ಅತ್ತ ಹೋಗಲಿಲ್ಲ. ಅವನಿಗೆ ಜಗತ್ತಿನ ಲಕ್ಷ್ಯವೇ ಹಾರಿಹೋಗಿತ್ತು 
ಸಂಪೂರ್ಣವಗಿ ತನ್ನ ದಪ್ಪರದಲ್ಲಿಯೇ ಲೀನನಾಗಿದ್ದ. ಮೃತ್ಯುಕಾಲ 
ಸನ್ನಿಹಿತವಾಗಿರಲು, ಮೃತ್ಯು ಪತ್ರವನ್ನು ಬರೆದು ಮುಗಿಸುವ ನಿರ್ಧಾರದಿಂದಲೇ 
ಕುಳಿತವನಂತೆ ಅವನು ಬರೆಯುವುದರಲ್ಲಿ ಮಗ್ನನಾಗಿದ್ದ. ದಪ್ತರ ಅವನ ಪಾಲಿಗೆ 
ಜನ್ಮಕ್ಕಂಟ್ಟಿಕೊಂಡು ಬಂದ ಸಹಜವಾದ ಆಸ್ತಿಯಾಗಿತ್ತು. ಕರ್ಣನ ಕವಚ 
ಕುಂಡಲಗಳಂತೆ ಅವನ ಕ್ರಿಯಾಶಕ್ತಿಯ ಬಾಹ್ಕರೂಪವಾಗಿತ್ತು. ದಪ್ತರದ ಹಸ್ತಾಂತರ 
ಅವನ ಕುಂಡಲಗಳಂತೆ ಅವನ ಕ್ರಿಯಾಶಕ್ತಿಯ ಬಾಹ್ಯರೂಪವಾಗಿತ್ತು. ದಪ್ತರದ 
ಹಸ್ತಾಂತರ ಅವನ ದೃಷ್ಟಿಯಲ್ಲಿ ಪಾದಳ್ಳಿಗ್ರಾಮದ ಅಧಿಕರದ ಹಸ್ತಾಂತರದಷ್ಟೇ 
ಮಹತ್ತ್ವಪೂರ್ಣವಾಗಿತ್ತು. ಜೀವನವನ್ನು ಬಿಟ್ಟುಕೊಡುವಷ್ಟೇ ದುಃಖಪ್ರದವಾಗಿತ್ತು 
ಸಕಲ ಪ್ರಯತ್ನಗಳೂ ವಿಫಲವಾಗಿರುವಾಗ ಈ ದಪ್ಪರನ್ನು ತ್ಯಜಿಸುವದು 
ಅನಿವಾರ್ಯವಾಗಿದ್ದಾಗ, ಹುತಾತ್ಮನೊಬ್ಬನ ಆತ್ಮಾಹುತಿಯ ಅನುಭವ ಶೇಷಪ್ಪನಿಗೆ 
ಬರಹತ್ತಿತ್ತು. ದೃಢನಿರ್ಧಾರದಿ೦ದ ಆ ನೋವನ್ನು ಸಹಿಸಲೇಬೇಕಾಗಿತ್ತು. 

ಶೇಷಪ್ಪನ ಮುಖ ಎಂದಿಲ್ಲದ ಗ೦ಭೀರತೆಯನ್ನು ತಳೆದಿತ್ತು. ರುದ್ರ 
ನಾಟಕವೊ೦ದರಲ್ಲಿಯ ಕೊನೆಗಳಿಗೆಯಂತೆ, ಕಾಲ ಅವನ ಪಾಲಿಗೆ ಅವಾಸ್ತವ 
ಮಹತ್ತ್ವದಿ೦ದ ಕೂಡಿತ್ತು ಲೋಕದ ಪರಿವೆಯಿಲ್ಲದೆ ಒಂದೇ ಸವನೆ ಬರೆಯುತ್ತಿದ್ದ. 
ಬರೆದು ಮುಗಿಸಿ ಎದ್ದಾಗ ಮಳೆ ನಿಂತಿತ್ತು. ಸ್ನಾನದ ಶಾಸ್ತ್ರ ಮುಗಿಸಿ ಊಟದ 
ಕಾಟ ತೀರಿಸಿ ಪಡಸಾಲೆಗೆ ಅದೇ ವಿಷಣ್ಣಸ್ಥಿತಿಯಲ್ಲಿ ಬಂದ ಮನಸ್ಸು 
ದಣಿದಂತಾಗಿದ್ದುದರಿ೦ದ ಸ್ವಲ್ಪ ಅಡ್ಡಾಗ ಬೇಕೆನಿಸಿತು. ಅಷ್ಟರಲ್ಲಿಯೇ ಲಿಂಗಪ್ಪ 
ಪಡದಪ್ಪ ಇಬ್ಬರೂ ಒಳಗೆ ಶರಣು ಮಾಡಿದ್ದನ್ನು ನೋಡಿ ಶೇಷಪ್ಪನಿಗೆ ಕಾಲಕೆಳಗಿನ 
ನೆಲ ಸರಿದುಹೋದಷ್ಟು ಆಶ್ಚರ್ಯವಾಯಿತು. 

ಲಿಂಗಪ್ಪ ಇನ್ನು ಮೇಲೆ ಪಾದಳ್ಳಿಗೆ ಬರಲಿಕ್ಕಿಲ್ಲ; ಗೌಡಿಕಿ ದಪ್ತರ 
ತನಗುಳಿದಂತೆಯೇ ಎಂದು ಎಣಿಕೆ ಹಾಕಿ ಸಮಾಧಾನಗೊಂಡ ಶೇಷಪ್ಪನ ಮನಸ್ಸು 


ಗ್ರಾಮಾಯಣ ೩೭೩ 


ಇವರಿಬ್ಬರನ್ನೂ ನೋಡಿ ಮತ್ತೆ ತ್ರಸ್ತವಾಯಿತು. ವಿಧಿ ತನ್ನೊಬ್ಬನನ್ನೇ 
ಬೇಟೆಯಾಡುತ್ತಿರಬೇಕೆಂದು ಅವನಿಗನಿಸಿತು. ಲಿಂಗಪುನ ದರ್ಶನದಿಂದುಂಟಾದ 
ಆಘಾತದಿಂದ ಅವನಿನ್ನೂ ಚೇತರಿಸಿಕೊಂಡಿರಲಿಲ್ಲವಾದ್ದರಿಂದ, ಬಂದವರಿಗೆ 
“ಯಾವಾಗ ಬಂದಿರಿ?” ಎ೦ದು ಕಳುವ ಸೌಜನ್ಯವೂ ಅವನಲ್ಲಿ ಉಳಿದಿರಲಿಲ್ಲ. 
ಸುಮ್ಮನೆ ಅವರನ್ನು ನೋಡುತ್ತ ನಿಂತುಬಿಟ್ಟ 

ಪಡದಪ್ಪನವರೇ ಮೌನವನ್ನು ಮುರಿಯಬೇಕಾಯಿತು. “ಕುಲಕಣ್ಕಾರ, 
ನನ್ನ ಸಾವಿರ ತಪ್ಪ ಆಗಿದ್ದರೂ ನೀವು ಹೊಟ್ಟ್ಯಾಗ ಹಕ್ಕೋಬೇಕು. ನೀವ ನಮ್ಮ 
ಹಿರ್ಯಾರೆಲ್ಲ? ನೀವದೀರೆಂತ ಲಿಂಗಪುನ ಕರಕೊಂಡ ಬಂದೀನು. ನೀವು ಬ್ಯಾಡಾ 
ಅಂದರ ಅಂವ ಇಂದ ಹೊಂಟ ಹೊಕ್ಕಾನು. ವಾರಸಾ ಅಪೀಲಿನ ಚೌಕಶಿ 
ನಾಳಿಗೆ ಇಟ್ಟಾರಂತ. ಈಗ ನಿಮ್ಮ ಅಪ್ಪಣಿ ಏನು ಕೇಳಲಾಕ ಬಂದೀವು” ಎಂದು 
ಗಂಭೀರವಾಗಿಯೇ ಹೇಳಿ ಕುಳಿತುಕೊಂಡರು-ಲಿಂಗಪುನ ಮೌನ ಪಡದಪ್ಪನವರ 
ಛಾಯಾನುವರ್ತಿಯಾಗಿತ್ತು. 

ಅಷ್ಟರಲ್ಲಿಯೇ ಶೇಷಪ್ಪ ಚೇತರಿಸಿಕೊ೦ಡಿದ್ದ. “ನೋಡ್ರಿ ಸ್ವಾಮೇರ, ಅಪೀಲಿನ 
ಚೌಕಶಿ ನಡೆಸುವವ ಗಿಬ್ಬನ್‌ ಸಾಹೇಬ, ಅಂಥಾದರಾಗ ನಾ ಹೇಳಬೇಕಾದದ್ದು 
ಏನ ಇರತದ? ಲಿಂಗಪ್ಪನವರ ವಾರಸಾ ಕಾಯಮ ಆದರ ಅವರು ಗೌಡರಾಗತಾರ. 
ಈ ಊರಾಗ ನಾ ಬ್ಯಾಡ ಅಂದರೂ ಇರತಾರ. ಸುಮ್ಮನೆ ನನಗ್ಯಾಗ ದೊಡ್ಡಿಸ್ತನ 
ಕೊಟ್ಟು ಮಾತಾಡತೀರಿ?” ಎಂದು ಕೊಸರಿಕೊಳ್ಳವನಂತೆ ಮಾತಾಡಿದ. 

ತಾನು ಸ್ವಲ್ಪ ಹೇಳಿಕೊಳ್ಳುವುದು ಅಗತ್ಯವೆಂದೆನಿಸಿತೋ ಏನೋ, ಲಿಂಗಪುನೂ 
ತುಟಿ ಬಿಚ್ಚಿದ. “ಕುಲಕಣ್ಯಾರ, ವಾರಸಾ ಮಾಡಿಸಿದವರೂ ನೀವು; ನಾವು 
ಬ್ಯಾಡಾದಿವೆಂತ ಅಪೀಲು ಮಾಡಿಸಿದವರೂ ನೀವು; ಈಗ ಅಪೀಲ ಚೌಕಶಿ 
ನಡಸಂದರ ನಡಸತೀನು. ಬ್ಯಾಡಾ ಅಂದರ ಬಿಡತೀನು. ನಿಮ್ಮ ಅಂತಃಕರಣಕ್ಕೆ 
ಅನಿಸಿದ್ದನ್ನ ಹೇಳಿರಿ” ಎ೦ದು ಅಂಗಲಾಚಿದ. 

“ನೊಡು ಲಿಂಗಪ್ಪ ಸರಕಾರಿ ಕೆಲಸದಾಗ ನನ್ನ ಮಾತಿನಂತೆ ನಡಿಯೂದು 
ಯಾತರ ಸಲುವಾಗಿ? ಈಗ ಪಡದಪ್ಪನವರು ನಿನ್ನ ಹಿಂದ ಇದ್ದಾರ. ಅವರ 
ಇಲ್ಲಿಗೆ ನಿನ್ನ ಕರಕೊಂಡು ಬ೦ದಾರ. ನಂಬೀರಿ ಅಂದ ಮ್ಯಾಲ ಅವರ ಮಾತು 
ಕೇಳೂದು ನಿನಗೇನೂ ಬಿಟ್ಟದ್ದಲ್ಲ. ಅವರು ಹೇಳಿದ್ದಾಂಗ ನಡದಿ ಅಂತ ಅಪೀಲ 
ಮಾಡಬೇಕಾತು. ಈಗ ಅಪೀಲು ಗೆದ್ದರ ನೀ ಗೆದ್ದಿ, ನಾ ಬಿದ್ದೆ. ನನ್ನ ಮಾತು 
ಕೇಳೂದೇನು ಕಾರಣ ಇಲ್ಲ. ನನಗ ಇದರಾಗ ಹೇಳಲಿಕ್ಕೆ ತಿಳಿಯೂದಿಲ್ಲ” 
ಶೇಷಪ್ಪ ಇನ್ನೂ ಅದೇ ತಂತಿಯನ್ನೇ ತೀಡಿದ. 


೩೭೪ ಗ್ರಾಮಾಯಣ 


ಆದರೆ ಪಡದಪ್ಪನವರ ಹಿಡಿತ ಉಡದ ಹಿಡಿತ. ಶೇಷಪ್ಪನನ್ನು ಮರುಳು 
ಮಾಡುವ ಗಾರುಡೀವಿದ್ಯೆ ಅವರಿಗೆ ಅವಗತವಾಗಿತ್ತು. “ಕುಲಕಣ್ಯಾರ, ನಿಮ್ಮ 
ಕೈಯಾಗ ದಪ್ಪರ ಐತಿ. ಮನಸ ಮಡಿದರ ಲಿಂಗಪ್ಪನ್ನ ಹಾರಿಸಿ ಒಗೀತೀರಿ. 
ಇಲ್ಲಾಂದರ ಊರ ಧೊರೀನ್ನೂ ಮಾಡತೀರಿ. ಧೊರಿತನಾ ಕೊಡಸತೀನಿ ಅಂದರ 
ಅಂವಾ ಈ ಊರಿಗೆ ಬ೦ದು ಬಾಳೇ ಮಾಡಬಹುದು. ಇಲ್ಲಾಂದರ ನನ್ನ ಹಾಗ 
ಊರು ಬಿಟ್ಟು ಗಾಳಿಗರಾ ಆಗಿ ಹೋಗಬೇಕಾದೀತು. ನಿಮ್ಮ ಹಿಂದ ನಾಲ್ಕು 
ಜನಾ ಐತಿ. ಅವಾ ನಿಮಗ ಬೇಕಾದಾವ ಆದರ, ಅಂವಗ ನಾಕು ಮಂದಿ 
ಬೇಕಾಗತರ. ನೀವ, ಉಡ್ಯಾಗ ಹಕ್ಕೋಳದಿದ್ದರೆ ಮತ್ತೇನ ಮಾಡೂದೈತಿ. ಹುಟ್ಟಿದ 
ಮನಿ ಬಿಟ್ಟಿದ್ದಲ್ಲ. ಅಜರಾಣಿಗೆ ಹೋಗಿ ಕುರಿಹಿಂಡ ಕಾಯಕೊಂಡ ತಿರಗತಾನ 
ತಿರೀತು” ಎಂದು ಒಂದು ಕತೆಯನ್ನೇ ಕಟ್ಟಿ, ಹೇಳಿ, ದೊಡ್ಡದಾಗಿ ನಿಟ್ಟುಸಿರು 
ಬಿಟ್ಟರು. 

ಈ ಮಾತುಗಳನ್ನು ಕೇಳದ ಶೇಷಪ್ಪನ ಮನಸ್ಸಿಗೆ ಮತ್ತೊಂದು 
ಮರ್ಮಾಘಾತವಾಯಿತು. ಅವನ ಗಾಯಗೊಂಡ ಮನಸ್ಸು ಪಡದಯ್ಯನವರ 
ಮಾತಿನಲ್ಲಿ ಲಿ೦ಗಪ್ಪನ ಕರುಣಚಿತ್ರವನ್ನು ಕಾಣಲಿಲ್ಲ. ತನ್ನ ಅವನತಿಯ ಇತಿಹಾಸವನ್ನೇ 
ಅವರು ಹೇಳುತ್ತಿರುವರೆಂದೆನಿಸಿತು. ಕುಲಕರ್ಣಿಕಿ ದಪ್ತರ ನಾಳೆ ಕೈಬಿಟ್ಟರೆ ನಾಲ್ಕುಜನ 
ತನ್ನ ಬೆನ್ನಿಗುಳಿಯುವುದಿಲ್ಲವೆಂಬ ಕಟುಸತ್ಯ ಕಣ್ಣೆದುರು ಕಟ್ಟಿದಂತಾಯಿತು. ಅಂಥ 
ಪ್ರಸಂಗದಲ್ಲಿ ಲಿಂಗಪ್ಪ ತನ್ನಿಂದ ಉಪಕೃತನಾದವನಾಗಿದ್ದರೆ, ಅವನ ಹಿಂದೆ 
ಇರುವ ನಾಲ್ಕು ಜನರಾದರೂ ತನ್ನ ಮಾತು ಕೇಳಬಹುದೆಂಬ ವಿಚಾರ ಅವನಲ್ಲಿ 
ಸುಳಿಯಿತು. ಸರ್ವನಾಶ ಸನ್ನಿಹಿತವಾಗಿದ್ದರೂ ಶೇಷಪ್ಪನ ಆಶಾವಾದ 
ಸಂಪೂರ್ಣವಾಗಿ ಒಡೆದು ಹೋಗಿರಲಿಲ್ಲ. ಯಾವ ಪ್ರಸಂಗ ತನ್ನ ಸ್ವಾರ್ಥವನ್ನು 
ರೂಪಿಸಿತೋ ಹೇಳಬಲ್ಲವರಾರು? ಸ್ವಾರ್ಥಸಾಧಕನಾದವನು, ತನ್ನ ಜೀವನದ 
ತಳಹದಿ ಭದವಾಗಿರಬೇಕೆಂದು ಬಯಸುವವನು ಅಜಾತಶತ್ರುವಾಗಿರಲೇಬೇಕು. 

ಶೇಷಪ್ಪನ ಮಾತಿನ ಧಾಟಿ ಒಮ್ಮೆಲೆ ಬದಲಾಯಿತು. “ಲಿಂಗಪ್ಪ ನಮ್ಮ 
ಮಾತು ಕೇಳಿಕೊಂಡಿರಾವಾ ಅಂತ ನಾನು ವಾರಸಾ-ಪ್ರಕರಣದಾಗ ಕೈ ಹಾಕಿದೆ; 
ಸಹಾಯ ಮಾಡಿದೆ. ನನಗೇ ತಿರುಗಿ ಬಿದ್ದು ಸರಿಪಾಲು ಕೇಳಿದ. ಬುದ್ಧಿ ಕಲಸಿಬೇಕಂತ 
ಅಪೀಲು ಮಾಡಬೇಕಾಯಿತು. ಈಗ ಬಾಣ ಕೈಮೀರಿ ಹೋಗೇದ” ಎಂದು 
ಹೇಳಿ ಲಿಂಗಪುನ ಮುಖ ನೋಡಿದ. 

“ಕುಲಕಣ್ಯಾರ, ನಿಮ್ಮ ಆಶೀರ್ವಾದ ಒಂದಿರಲಿ, ಮತ್ತ ನಿಮ್ಮ ಮನಸ್ಸಿನ್ನಾಗಿದ್ದರ 
ನಿಮ್ಮ ಬಾಣ ನಿಮ್ಮ ಬತ್ತಳಿಕ್ಕಾಗ ಬಂದು ಸೇರೂದು ಏಟೋತ್ತಿನ ಮಾತರಿ? 


ಗ್ರಾಮಾಯಣ ೩೭೫ 


ಇದು ಅಲ್ಲಾ ಅಂದರ ನನ್ನ ಹೆಸರ ಕರೀಬ್ಯಾಡಿ” ಎಂದು ಪಡದಪ್ಪನವರು 
ಸೂಚ್ಯವಾಗಿ ನುಡಿದು ಮಾಡಬೇಕಾದ ಕೆಲಸವೇನೆಂಬುದನ್ನು ಅರಿಕೆ 
ಮಾಡಿಕೊಟ್ಟರು. 

ಶೇಷಪ್ಪ ಪಡದಪ್ಪರಿಬ್ಬರೂ ಒಳಗಿನ ಕೋಣೆಯಲ್ಲಿ ಕುಳಿತು ಏನೇನೋ 
ಆಪ್ತಾಲೋಚನೆ ನಡೆಸಿದರು. ತಿರುಗಿ ಕೋಣೆಯಿಂದ ಹೊರಬಿದ್ದಾಗ ಪಡದಪ್ಪನವರ 
ಮುಖ ಹರ್ಷದಿಂದ ಅರಳಿತ್ತು. “ಲಿ೦ಗಪ್ಪಗೌಡರ, ಏಳ್ರಿನ್ನ. ಮುಂದಿನ ಕೆಲಸಾ 
ಮಾಡೂದು ಬಾಳ ಐತಿ” ಎಂದು ಹೆಳಿ ಲಿಂಗಪ್ಪನನ್ನು ಎಬ್ಬಿಸಿದರು. ಲಿಂಗಪ್ಪನಿಗೆ 
ಏನಾಯಿತೆಂದು ತಿಳಿಯುವ ಕುತೂಹಲ. ಆದರೆ ಏನೂ ಮಾತಾಡುವಂತಿರಲಿಲ್ಲ. 
ಆದದ್ದಾಗಲೆಂದು ಪಡದಪ್ಪನವರ ಅಡಿಯನ್ನನುಸರಿಸಿದ. ಶೇಷಪ್ಪನಿಗೆ ವಂದನೆ 
ಸಲ್ಲಿಸಿ ಇಬ್ಬರೂ ಅಲ್ಲಿಂದ ಹೊರಬಿದ್ದವರು ನೇರವಾಗಿ ಹಿರೇಮಠಕ್ಕೆ ಬಂದರು. 

ಪಡದಪ್ಪ ಹಾಗೂ ಲಿಂಗಪ್ಪ ಇವರಿಬ್ಬರೂ ಊರಿಗೆ ಬಂದ ಸುದ್ದಿ 
ರಹಸ್ಯವಾಗಿರಲಿಲ್ಲ. ಅವರು ಅಗಸೆಯಲ್ಲಿ ಕಾಲಿಟ್ಟಾಗಲೇ ಯಾರೋ ಆ ಸುದ್ದಿಯನ್ನು 
ಗೌಡಿತಿ ಪಾರ್ವತೆವ್ಹನಿಗೆ ಮುಟ್ಟಿಸಿದರು. ಅಪೀಲು ನಡೆಸಲು ಲಿಂಗಪ್ಪ ಬಂದನೆಂದು 
ಅವಳಿಗೆ ಚಿಂತೆಯುಂಟಾಯಿತು. ಇತ್ತೀಚೆಗೆ ಪ್ರತಿ ನಿಮಿಷವೂ ಅವಳಿಗೆ 
ಭಯವನ್ನುಂಟುಮಾಡುತ್ತಿತ್ತು. ಸೋಲು ಒಂದರ ಹಿಂದೊಂದು ಸಾಲುಕಟ್ಟಿ 
ಬಂದಾಗ ಅವಳ ಹೆಣ್ಣೆದೆ ಗಾಬರಿಗೊಂಡಿತ್ತು. ಶೇಷಪ್ಪನಿಗೆ ಕರೆಕಳಿಸಿದಳು. 
ಆದರೆ ಅವನು ತಾನು ಭಾರಿ ಕೆಲಸದಲ್ಲಿ ತೊಡಗಿರುವದಾಗಿ ಹೇಳಿಕಳಿಸಿದ. 
ಪಾರ್ವತೆವ್ವನ ಚಿಂತೆ ಒಂದಕ್ಕೆ ಹತ್ತಾಗಿ ಬೆಳೆಯಿತು. ಅವಳ ಒದ್ದಾಟವನ್ನು 
ನೋಡಲಾರದೆ ಸ್ವತಃ ಜಿನ್ನಪ್ಪ ಹೋಗಿ ಶೇಷಪ್ಪನನ್ನು ಕರೆದುಕೊಂಡು 
ಬರಬೇಕಾಯಿತು. ಶೇಷಪ್ಪ ಗೊಣಗುತ್ತಲೇ ಬಂದ. 

“ಲಿಂಗಪ್ಪ ಬಂದಾನಂತಲ್ಲರೀ?” ಎಂದು ಪಾರ್ವತೆವ್ವ ಉದ್ದಿಗ್ನಳಾಗಿಯೇ 
ಕೇಳಿದಳು. 

“ಬರದೇ ಬಿಡತಾನೇನು ಅಂವಾ? ಬಾಳಾಚಾರಿ ಅವನ ಜೋಡಿ 
ಕೂಡಿಕೊಂಡು ಒಳಸಂಚು ಮಾಡ್ಕಾನ ಅಂತ ಹೇಳಿದರ ನೀವು ನಂಬಲಿಲ್ಲ. 
ನೋಡಿದಿರೋ ಇಲ್ಲೋ? ಲಿಂಗಪ್ಪ ಮೊದಲಿಗೆ ಜಾಗೀರದಾರರ ತ್ಹಾಟಕ್ಕ ಹೋಗಿ 
ಯಶವಂತರಾಯರ ಜೋಡಿ ಮಾತಾಡಿಕೊಂಡು ಇಲ್ಲಿ ಬಂದಾನಂತ. ನೀವು 
ನನ್ನ ಕುತಗೀ ಕೊಯ್ಯೊ ಹಂಗ ನಿನ್ನೆ ನನ್ನ ವಿರುದ್ಧ ಜವಾಬು ಕೊಟ್ಟಿರಿ. 
ನನಗೂ ಈ ಹಾಳ ಉಸಾಬರಿ ಸಾಕಾಗಿ ಹೋಗೇದ, ನೀವೇನೋ ನಿಮ್ಮ 
ಅಪಿಲೇನೋ, ನನಗ ಒಂದೂ ಬ್ಯಾಡಾಗೇದ!” ಎಂದು ಒದರಾಡಿ ತನಗೇನೂ 


೩೭೬ ಗ್ರಾಮಾಯಣ 


ಸಂಬ೦ಧವಿಲ್ಲವೆನ್ನುವಂತೆ ನಾಟಕ ಹೂಡಿದ. 

ಪಾರ್ವತೆವ್ವ ಕಣ್ಣೀರು ತಂದಳು. ತನಗೇನೂ ಗೊತ್ತಿರಲಿಲ್ಲ. ಶೇಷಪ್ಪನೇ 
ಬಂದು ತಿಳಿಸಿಕೊಟ್ಟಿದ್ದರೆ ಅವನಂತೆಯೇ ಹೇಳಬಹುದಾಗಿತ್ತು ಎಂದು ಅವಳ 
ವಾದ. “ಸಾಹೇಬ ಮನೀ ಮಟಾ ಬಂದು ಜವಾಬು ಕೇಳಿದಾ. ಗಾಬರಿ ಆಗಿ 
ಖರೇವು ಗೊತ್ತಿದ್ದಷ್ಟು ಹೇಳಿಬಿಡೋವಾಗ ಬೆವರು ಬಿಟ್ಟಿತು” ಎಂದು 
ತಪ್ಪನ್ನೊಪ್ಪಿಕೊಂಡಳು. 

“ನಿಮಗ ಬೆವರು ಬಿಟ್ಟಿತು. ನಮಗೆ ಕಣ್ಣೀರು ಕಪಾಳಕ್ಕ ಬಂದವು. 
ಈತ ನಾಯೇನೂ ಮಾಡೋಹಾಂಗಿಲ್ಲ. ನನ್ನ ಕೈಮೀರಿ ಹೋಗೇದ” ಎಂದು 
ಆಕ್ರೋಶ ಮಾಡಿದರೂ, ಕೊನೆಗೆ ಒಂದು ಉಪಾಯ ಹೇಳಿದ: “ಸಾಹೇಬ 
ಬೆಳಗಾವಿಯೊಳಗ ಇದ್ದಾಗ ಮುದ್ದತ ಇಡಸಲಿಕ್ಕೆ ಶಿರಸ್ನೇದಾರರಿಗೆ ಹೇಳಿಕೊಟ್ಟೀನಿ. 
ಏನಾಗತದೋ ಆಗಲಿ. ಮಹಾರಾಜರ ಗಡಿಬಿಡಿಯೊಳಗ ಸಾಹೇಬರ ಸರಬರಾಯಿ 
ವ್ಯವಸ್ಥಾ ನೆಟ್ಟಗಾಗಲಿಲ್ಲ ಅಂತ ಅವರು ಗುರುಗುಟ್ಟುತಾರ” ಎಂದು ತನ್ನ 
ಸಂಕಟವನ್ನೂ ತೋಡಿಕೊಂಡ. 

ಪಾರ್ವತೆವ್ವ “ಖಟ್ಲೆ ಚೌಕಶಿಗೆ ಇಟ್ಟ ಚ೦ದಾಗಿ ವಕೀಲರನ್ನು ಕೊಟ್ಟು 
ನಡಸಲಾಕ ಬರತೈತಿ. ಮುದ್ದತ ಹಾಕಿಸಿ ಕೊಡಿರಿ. ಸರಬರಾಯಿ ಚಿಂತಿ ನೀವು 
ಮಾಡೂದು ಬೇಡ” ಎಂದು ಆಶ್ವಾಸನವನ್ನಿತ್ತಳು. 

ಶೇಷಪ್ಪ ಮುದ್ದತ ಹಾಕಿಸುವದಾಗಿ ಹೇಳಿ, ಸರಬರಾಯಿ ಲೆಕ್ಕವನ್ನು 
ಪಾರ್ವತೆವ್ವ ತೀರಿಸುವಂತೆ ಅವಳಿಂದ ಭರವಸೆಯನ್ನು ಪಡೆದು ಅಲ್ಲಿಂದ ಹೊರಬಿದ್ದ 
ಹೊರಗೆ ಆಗಲೇ ಕತ್ತಲಾಗಿತ್ತು ಹೊಸ ತ೦ತ್ರದ ಸೂತ್ರವೊಂದು ಕೈಗೆ ಸಿಕ್ಕಂತಾಗಿ 
ಅವನಿಗೆ ಸಮಾಧಾನವಾಗಿತ್ತು. ತನ್ನಿಂದ ಇನ್ನೂ ಕೆಲಸವಾಗಬೇಕೆಂದು 
ದೈವಸಂಕಲ್ಲವಿರಬೇಕು. ಇಲ್ಲದಿದ್ದರೆ ಎಲ್ಲವನ್ನೂ ಕಳೆದುಕೊಂಡು ನಿರಾಧಾರವಾಗಿ 
ಬಟ್ಟಬಯಲಿನಲ್ಲಿ ನಿಂತಿರುವಾಗ ಹೇಳಿಕಳಿಸಿದವರಂತೆ ಲಿಂಗಪ್ಪ ಪಡದಪ್ಪ 
ಇವರಿಬ್ಬರೂ ಬಂದಿದ್ದೇಕೆ? ಶೇಷಪ್ಪನಿಗೆ ಮತ್ತೆ ಆತ್ಮವಿಶ್ವಾಸ ಚಿಗುರಿದ೦ತಾಯಿತು. 
ಕಾಲಿಗೆ ಹೊಸ ಚೈತನ್ಯ ಬಂದಂತಾಯಿತು. ದೇವರು ಕೊಟ್ಟ ಈ ಸಂಧಿಯನ್ನು 
ಉಪಯೋಗಿಸಿ ಕೊಂಡರೆ ತನ್ನ ಅಧಿಕಾರ ಪುನಃ ಸ್ಥಾಪಿತವಾದರೂ 
ಆಗಬಹುದೆಂದೆನಿಸಿ ಉತ್ಸಾಹದಿಂದ ಹೆಜ್ಜೆ ಹಾಕಿದ. 

ಶೇಷಪ್ಪ ಚಾವಡಿಯ ಹತ್ತರ ಬಂದಾಗ, ವಾಡೆಯ ಕಡೆಗೆ ಗುಂಪಾಗಿ 
ಜನರು ಓಡಿ ಹೋಗುತ್ತಿರುವದನ್ನು ಕಂಡು ಕುತೂಹಲದಿಂದ ಏನಾಗಿದೆಯೋ 
ನೋಡಬೇಕೆಂದು ಅಲ್ಲಿಯೇ ಕ್ಷಣಹೊತ್ತು ನಿಂತ. ಸ್ವಲ್ಪ ಹೊತ್ತಾದ ಮೇಲೆ 


ಗ್ರಾಮಾಯಣ ೩೭೭ 


ವಾಡೆಯ ಕಡೆಯಿಂದ ದಾದಾ ಪಡದಪ್ಪನನ್ನು ಹೊತ್ತುಕೊಂಡು ಚಾವಡಿಯ 
ಕಡೆಗೆ ಬರುತ್ತಿರುವದು ಕಂಡಿತು. ಈ ದೃಶ್ಯ ಶೇಷಪ್ಪನಲ್ಲಿ ಆಶ್ಚರ್ಯ ಭಯಗಳೆರಡನ್ನೂ 
ಕೆರಳಿಸಿತು. ದಾದಾ ನೆಟ್ಟಗೆ ಚಾವಡಿಯ ಮುಂದಿನ ಚೌಕಿನಲ್ಲಿ ಹಾಯ್ದು ಮಸೀದಿಯ 
ಪಾವಟಗಳನ್ನೇರಿ ಪಡದಪ್ಪನವರನ್ನು ಅಲ್ಲಿ ಸ್ಥಾಪಿಸಿ ಕಟ್ಟೆಯನ್ನಿಳಿದು ಬಂದ. 
ವಾಡೆಯ ಕಡೆಗೆ ಜನ ಹೀಗೆ ಓಡಿ ಹೋದದ್ದು, ದಾದಾನ ಈ ವಿಲಕ್ಷಣ ಸಾಹಸ 
ಇವುಗಳ ಅರ್ಥವನ್ನು ಶೇಷಪ್ಪ ದೂರದಿ೦ದಲೇ ಕಂಡು ಊಹಿಸಿದ. ಪಡದಪ್ಪನವರು 
ಮಠಕ್ಕೆ ಹೊಗಿರಬೇಕು; ಜನರು ಸಿಟ್ಟಿಗೆದ್ದು ಅವರನ್ನು ಮಠದಿ೦ದ ಹೊರದೂಡಿ 
ಗುರುಲಿಂಗಯ್ಯನವರಿಗೆ ಸೇರಿದ ಮಠ ಅವರ ವಶದಲ್ಲಿಯೇ ಉಳಿಯಲೆಂದು 
ಹೂಡಿದ ತಂತ್ರದ ಪರಿಣಾಮವಿರಬೇಕೆಂದು ಅವನಿಗೆ ಗೊತ್ತಾಯಿತು. ಮಸೀದಿಗೆ 
ಹೋಗಿ ಪಡದಪ್ಪನವರನ್ನು ತನ್ನ ಮನಗೆ ಕರೆದುಕೊಂಡು ಹೋಗಬೇಕೆಂಬ 
ವಿಚಾರ ಬಂತು. ಅದರೆ ಹಾಗೆ ಮಾಡಲು ಅವಕಾಶವೇ ದೊರೆಯಲಿಲ್ಲ. 
ಮಾಮಲೇದಾರರ ಪಟ್ಟೇವಾಲಾ ಉಸ್ಮಾನ ಬಂದು ಸಲಾಂ ಮಾಡಿ ಸಾಹೇಬರು 
ಕರೆಯುತ್ತಿದ್ದಾರೆ೦ದು ಅರಿಕೆ ಮಾಡಿಕೊ೦ಡ. ಶೇಷಪ್ಪ ತನ್ನ ಕಾರ್ಯಕ್ರಮವನ್ನು 
ಬದಲಿಸಿ ಸಾಲೆಯನ್ನು ಪ್ರವೇಶಿಸಿದ. 

ಊರಲ್ಲಿ ಇಷ್ಟೊಂದು ಪೋಲೀಸರು, ಅಮಲ್ದಾರರು, ಅದೂ ಅಲ್ಲದೆ 
ಮಠದ ಸಮೀಪದ ವಾಡೆಯಲ್ಲಿಯೇ ಮಹಾರಾಜರು ಕ್ಯಾಂಪು ಹಾಕಿರುವಾಗ 
ದಾದಾ ಪಡದಪ್ಪನವರನ್ನು ಹೊತ್ತು ತಂದು ಮಸೀದಿಯಲ್ಲಿ ಇಳಿಸಿದನಲ್ಲ- 
ಪುಂಡತನಕ್ಕೆ ಇದನ್ನು ಬಿಟ್ಟರೆ ಮತ್ತಾವ ಸಾಕ್ಷಿ ದೊರಕೀತು? ಈ ಸಂಗತಿಯನ್ನು 
ಮಾಮಲೇದಾರರಿಗೆ ಹೇಳಿ ಹೊಸ ಪ್ರಕರಣವೊಂದನ್ನು ಸೃಷ್ಟಿಸಬಹುದೆಂದು 
ಶೇಷಪ್ಪನಿಗೆ ಹರ್ಷವೆನಿಸಿತ್ತು ಅದೇ ಉನ್ಮಾದದಲ್ಲಿಯೇ ಒಳಗೆ ಕಾಲಿಟ್ಟ. 
ಮಾಮಲೇದಾರರು ಏನೋ ಕೆಲಸದಲ್ಲಿದ್ದವರು ಮುಖವೆತ್ತಿ ನೋಡಿದರು, ಎದುರಿಗೆ 
ಶೇಷಪ್ಪ ಅವರ ಮುಖ ಒಮ್ಮೆಲೆ ಗಂಭೀರವಾಯಿತು; ಹುಬ್ಬು ಸಂಕುಚಿತವಾದುವು; 
ಕಣ್ಣ ಕೊನೆ ಕೆಂಪಾದವು. ವಾಡಿಕೆಯಂತೆ ಮೀಸೆಯ ತುದಿಗಳು 
ಕುಣಿಯತೊಡಗಿದವು. 

ಅಧಿಕಾರಿಗಳ ಇಂಥ ಮುಖಗಳನ್ನು ಓದಿ ಅರ್ಥಮಾಡಿಕೊಳ್ಳುವದರಲ್ಲಿ 
ಶೇಷಪ್ಪ ನಿಷ್ಠಾತನಾಗಿದ್ದ. ಮುಂದೇನೋ ಅನಾಹುತ ಕಾದಿದೆಯೆಂದು ಗೊತ್ತಾಯಿತು. 
ಅದಕ್ಕೆ ತಕ್ಕಂತೆ ಜೋಲುಮೋರೆ ಹಾಕಿದ; ಕೈ ಒಂದನ್ನೊಂದು ಹೊಸೆಯಹತ್ತಿದವು. 
ದೇಶಾವರಿ ನಗೆ ಹೇಳಿಕಳಿಸಿದಂತೆ ತುಟಿಗಳ ಅಂಚಿನಲ್ಲಿ ಮಿನುಗಹತ್ತಿತ್ತು ಯಾವ 
ಉಪಾಯದಿಂದ ಸಾಹೇಬರ ಮುಖದ ಉರಿಯನ್ನು ಶಾಂತಗೊಳಿಸಬೇಕೆಂಬ 


೩೭೮ ಗ್ರಾಮಾಯಣ 


ಎಣಿಕೆಯಲ್ಲಿಯೇ ಮಗ್ನನಾಗಿ ಶೇಷಪ್ಪ ಅವರ ಅಪ್ಪಣೆಗಾಗಿ ಕಾದು ನಿಂತ. 

ಮಾಮಲೇದಾರ ಕೃಷ್ಣರಾಯರು ಅವನೆಡೆಗೆ ಒಂದು ಬಿರುನೋಟವನ್ನು 
ಬೀರಿದರು. ಮೇಜಿನ ಮೇಲಿಂದ ಒಂದು ಹಾಳೆಯನ್ನು ಮುಂದೆ ಸರಿಸುತ್ತ, 
“ಶೇಷಪ್ಪ, ನಿನ್ನ ಕೆಲಸದಿಂದ ಸಸ್ಪೆಂಡ ಮಾಡೇದ ಅಂತ ಪ್ರಾಂತಸಾಹೇಬರು 
ಆ:ರ್ಡರ ಮಾಡ್ಯಾರ. ತಗಾಯಿ ಸಾಲ ಊರ ಜನರಿಗೆ ಸರಿಯಾಗಿ ಮುಟ್ಟಿಸಿಲ್ಲ. 
ಮತ್ತೆ ಬರಗಾಲ ಪರಿಹಾರಕ್ಕಂತ ಅರ್ಜಿ ಬರಿಸಿ, ಊರ ಜನರಿಂದ ಅದರ 
ಮ್ಯಾಲೆ ಸಹಿ ತೊಗೊಂಡು, ಆ ಅರ್ಜೀ ಒಳಗ ಶ್ಯಾಮರಾಯನ ನೇಮಣೂಕಿ 
ಆಗಬಾರದೂ ಅಂತ ಬರಸೀದಿ ಅಂತ ನಿನ್ನ ಮ್ಯಾಲೆ ಆರೋಪ ಅದ. ಖಟ್ಟೆ 
ಹಾಕಬೇಕೂ ಅಂತ ಆರ್ಡರ ಮಾಡ್ಯಾರ. ದಪ್ಪರ ತರಿಸಿ, ಈಗಿಂದೀಗ 
ಶ್ಯಾಮರಾಯರಿಗೆ ಚಾರ್ಜು ಕೊಡಿಸಬೇಕು ಅ೦ಗ ನಮಗೆ ತಿಳಿಸ್ಕಾರ, ಅದಕ 
ಈಗ ದಪ್ಪರ ತರಿಸಬೇಕಾಗೇದ” ಎಂದು ಬಿರುಸಿನ ದನಿಯಲ್ಲಿ ಶೇಷಪ್ಪನ 
ಹೃದಯ ಭೇದವಾಗುವಂತೆ ನುಡಿದರು. 

ಶೇಷಪ್ಪ ಈ ಮಾತುಗಳನ್ನೆಲ್ಲ ಶಾಪವಾಕ್ಯಗಳನ್ನು ಕೇಳಿಕೊಳ್ಳುವಂತೆ 
ಕೇಳಿಕೊಂಡ. ಸ್ವಲ್ಪ ಹೊತ್ತು ಅವನು ಕಲ್ಲಾಗಿದ್ದ. ಆ ಹೊತ್ತಿಗೆ ತನ್ನ ಆಯುಷ್ಯವೇ 
ಕೊನೆಯಾಯಿತೆಂದು ಕಂಡಿತು. ಮಾಮಲೇದಾರರು ಸರ್ಪಾಸ್ತದಂತಿರುವ 
ಮಾತುಗಳನ್ನಾಡಿ ಅವನ ಪ್ರಾಣವನ್ನೇ ಹೀರಿದ್ದರು. ಇನ್ನೊಂದು ಮಾತು ಕೇಳಲೂ 
ಕೂಡ ಅವಕಾಶವಿರಲಿಲ್ಲ. ಆದರೆ ಶಾಪಕ್ಕೊಂದು ಉಶ್ಯಾಪವಿರಲೇಬೇಕಲ್ಲವೇ? 

“ಸಾಹೇಬರ, ಇದೊಂದು ಸಾರೆ ನನ್ನ ಉಳಿಸಿಕೊಳ್ಳಿರಿ” ಎಂದು ಅಂಗಲಾಚಿ 
ದೈನ್ಯವೇ ಮೂರ್ತಿಯಾದಂತೆ ಶೇಷಪ್ಪ ಹೇಳಿದ. 

ಮಾಮಲೇದಾರರು ಕರಗುವಂತಿರಲಿಲ್ಲ. “ಇದು ನನ್ನ ಆರ್ಡರಲ್ಲ 
ತಿಳೀತಿಲ್ಲೋ” ಪ್ರಾಂತಸಾಹೇಬ ಮಾಡ್ಕಾನ. ಹೋಗಿ ಬೇಕಾರ ಅವಗ ಹೇಳಿಕೋ. 
ನನ್ನ ಕೆಲಸೆಷ್ಟು ಅಷ್ಟು ನಾ ಮಾಡತೇನಿ. ಈಗಿಂದೀಗ ದಪ್ತರ ಬರಬೇಕಿಲ್ಲೆ” 
ಎಂದು ಗುಡುಗಿದರು. ಮೊನ್ನಿನ ಅವರ ಮಾರ್ದವಕ್ಕೂ ಇಂದಿನ ಕಠೋರತೆಗೂ 
ಎಂಥ ಅಂತರ। ಅಧಿಕಾರಿಗಳಿಗೆ ಹೃದಯವೇ ಇರಲಿಕ್ಕಿಲ್ಲವೇ ಎ೦ದು ಶೇಷಪ್ಪನಿಗೂ 
ಕೂಡ ಆಶ್ಚರ್ಯವೆನಿಸಿತು. ಆ ದನಿಯ ಬಿರುಸುತನವನ್ನು ನೋಡಿಯೇ ಅವನ 
ಎಲ್ಲ ಆಸೆಗಳೂ ಉಡುಗಿ ಹೋಗಿದ್ದವು. “ಈಗ ತಾಸು ರಾತ್ರಿ ಆಗೇದಲ್ಲ 
ಸಾಹೇಬರ? ನಾಳೆ ಮುಂಜಾನೆ ದಪ್ತರ ತರಿಸಿ, ಚಾರ್ಜು ಕೊಡಿಸಿದರೆ 
ಆಗಲಿಕ್ಕಿಲ್ಲ?” ಶೇಷಪ್ಪನ ದನಿ ಗುರುತು ಸಿಗದಷ್ಟು ದೀನವಾಗಿತ್ತು ಅಧಿಕಾರದ 
ಉಕ್ಕಿನ ಹೃದಯವನ್ನು ಭೇದಿಸುವ ಕೊನೆಯ ಅಸ್ತವಾಗಿತ್ತದು. 


ಗ್ರಾಮಾಯಣ ೩೭೯ 


“ಸಾಹೇಬರು ಐದು ಘಂಟೇಕ್ಕ ಆಃರ್ಡರ ಜಾರಿಮಾಡಬೇಕೂ ಅಂತ 
ಕೊಟ್ಟ ಕಳಿಸ್ಕಾರ. ಊರ ತುಂಬ ಹುಡುಕಿದರೂ ನೀ ಏನ ಸಿಗಲಿಲ್ಲ. ಆರ್ಡರ 
ಜಾರಿ ಆದದು ಸಾಯಂಕಾಲದೊಳಗ ಅಂತ ರಿಪೋರ್ಟ ಮಾಡುವದು ಜರೂರ 
ಅದ. ದಪ್ತರ ತರಸಲಿಕ್ಕೇಬೇಕು. ಈಗ ನಿನ್ನ ಸಂಗತೀಲೆ ಪೋಲೀಸರು ಬರತಾರ. 
ಅವರ ಕೈಯಾಗ ದಪ್ಪರ ಕೊಡು. ಇಕಾ, ಈಗ ಈ ಆರ್ಡರ ಮುಟ್ಟದಕ್ಕೆ ಸಹಿ 
ಮಾಡು” ಮಾಮಲೇದಾರರು ಇನ್ನೊಂದು ಮಾತೆತ್ತದಂತೆ ನುಡಿದರು. 

ಶೇಷಪ್ಪ ಅವರ ಪ್ರತಿಯೊ೦ದು ಮಾತನ್ನೂ ಲಕ್ಷ್ಯಪೂರ್ವಕವಾಗಿ ಕೇಳಿಕೊಂಡ. 
ಮೃತ್ಯು ದೇವತೆಯೇ ತನ್ನಿದಿರು ನಿ೦ತು ಮಾತಾಡುತ್ತಿರುವಂತೆ ಅವನಿಗೆ ಅನಿಸಿತು. 
ಮಂತ್ರಮುಗ್ಗವಾದ ಹಾವಿನಂತಾಗಿತ್ತು ಅವನ ಸ್ಥಿತಿ. ನಾಲಗೆಯ ದ್ರವವೇ ಆರಿ 
ಹೋಗಿದ್ದರಿಂದ ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಕಣ್ಣು 
ಕತ್ತಲೆಗವಿ೦ದಂತಾದವು. ಸುಮ್ಮನೆ ಮಾಮಲೇದಾರರು ಮುಂದೆ ಚಾಚಿದ ಕಾಗದಕ್ಕೆ 
ಸಹ ಮಾಡಲು ಬಂದ ಕೈಗಳು ಭಯದಿಂದ ಕಂಪಿಸುತ್ತಿದ್ದದ್ದರಿಂದ 
ಬರೆಯುವದಾಗಲಿಲ್ಲ. ಆಸನ್ನಮರಣನಾದ ರೋಗಿಯ ಚಲನವಲನಗಳನ್ನು 
ನಿರೀಕ್ಷಿಸುವ ಡಾಕ್ಷರನಂತೆ ಮಾಮಲೇದಾರರು ಶೇಷಪ್ಪನ ಕಡೆಗೆ ಅತ್ಯಂತ ನಿರ್ವಿಕಾರ 
ವೃತ್ತಿಯಿಂದ ಲಕ್ಷ್ಯಕೊಟ್ಟಿದ್ದರು. 

ಹೋಗುವಾಗ ಅತ್ಯಂತ ದೈನ್ಯಪೂರ್ಣವಾದ ನೋಟವೊಂದನ್ನು 
ಮಾಮಲೇದಾರರೆಡೆಗೆ ಶೇಷಪ್ಪ ಬೀರಿದ. ಅದೂ ಫಲಕಾರಿಯಾಗಲಿಲ್ಲ. 
ಮಾಮಲೇದಾರರು ಅವನ ಕಡೆಗೆ ನೋಡಲೇ ಇಲ್ಲ. ಅಪರಕರ್ಮವನ್ನು ಮುಗಿಸಿ 
ಪಾರಾಗುವ ಪುರೋಹಿತನಂತೆ ಅವರು ಈ ಕರ್ತವ್ಯವನ್ನು ನೆರವೇರಿಸಿ 
ಕೃತಕೃತ್ಯರಾಗಿದ್ದರು. 

ಶೇಷಪ್ಪನ ಮನೆಯಿಂದ ಪೋಲೀಸರು ಕುಲಕರ್ಣಿಕಿ ದಪ್ತರನ್ನು ಚಾವಡಿಗೆ 
ಸಾಗಿಸಿದರು. ಅವರ ಜೊತೆಗೆ ಅವನೂ ಚಾವಡಿಗೆ ಬರಬೇಕಾಯಿತು. ಅಲ್ಲಿ 
ಬಂದ ಮೇಲೆ ಚಾರ್ಜುಶೀಟನ್ನು ತಯಾರಿಸಿಕೊಟ್ಟ. ಈ ಎಲ್ಲ ವಿಧಿ 
ನಡೆಯುತ್ತಿರುವಾಗ ಮೊದಲು ಸ್ನೇಹದಿಂದ ಹತ್ತಿರ ಸುಳಿಯುತ್ತಿದ್ದವರೆಲ್ಲ ಈತ 
ತಿರಸ್ಕಾರದಿಂದ ನೋಡುತ್ತಿದ್ದರು. ಅಂದು ರಾತ್ರಿ ತಿರುಗಿ ಅವನು ಮನೆಗೆ 
ಹೋಗುವಂತಿರಲಿಲ್ಲ. ಅಲ್ಲಿಯೇ ಗೋಪಾಳರಾಯನ ಹತ್ತಿರ ಮಲಗುವದಾಗಿ 
ಹೇಳಿದರೂ ಪೋಲೀಸರು ಕೇಳಲಿಲ್ಲ. ಧರ್ಮಶಾಲೆಯ ಕೋಣೆಯಲ್ಲಿಯೇ 
ಅವನು ಮಲಗಬೇಕೆಂದು ಆಜ್ಞ್ಜೆಯಾಗಿದೆಯೆ೦ದು ಪೋಲೀಸರು ಹೇಳಿದರು. 
ಶೇಷಪ್ಪನಿಗೂ ಪಾರಾಗುವ ಆಸೆ ಏನೂ ಉಳಿದಿರಲಿಲ್ಲ. ನಿರುಪಾಯನಾಗಿ 
ಒಪ್ಪಿಕೊ೦ಡ. 


೩೮೦ ಗ್ರಾಮಾಯಣ 


ಅಂದು ಮಧ್ಯಾಹ್ನದಿಂದ ಹಿಡಿದ ಮಳಿ ಬಿಟ್ಟಿರಲಿಲ್ಲ. ನಿಂತು ನಿಂತು 
ಸುರಿಯುತ್ತಿತ್ತು. ಮೋಡಗಳಿದ್ದುದರಿಂದ ನಕ್ಷತ್ರಗಳ ಬೆಳಕು ಕೂಡ ಇರಲಿಲ್ಲ. 
ಪಡುವಣ ಗಾಳಿ ಬೀಸುತ್ತಿತ್ತು ಚಳಿ ಹೆಚ್ಚಾಗಿತ್ತು. 

ಶೇಷಪ್ಪ ಧರ್ಮಶಾಲೆಯಲ್ಲಿ ಒಂದು ಕ೦ಬಳಿಯ ಮೇಲೆ ಬಿದ್ದುಕೊಂಡಿದ್ದ. 
ಅವನಗಿದು ಚೊಚ್ಚಿಲ ಅನುಭವ. ಕಂಬಳಿಯ ಮೇಲೆ, ಚಳಿ ಕೊರೆಯುತ್ತಿರುವಾಗ, 
ಅದೂ ಇಂಥ ಮನಃಸ್ಥಿತಿಯಲ್ಲಿ ನಿದ್ದೆ ಹತ್ತುವದು ದೂರದ ಮಾತಾಗಿತ್ತು. 
ಇಪ್ಪತ್ತು ವರ್ಷಗಳವನ ಗತಜೀವನವು ಚಿತ್ರಚಿತ್ರವಾಗಿ ಕಣ್ಣುಮುಂದೆ ಹಾಯ್ದು 
ಮಾಯವಾಗುತ್ತಿತ್ತು ಇಂಥ ಅಪರಧಗಳೆಷ್ಟೋ ಹಿಂದೆ ಅವನ ಕೈಯಿಂದ ಆಗಿದ್ದವು. 
ಒಂದೊಂದು ಅಪರಾಧಕ್ಕೆ ಅವನಿಗೆ ಏಳೇಳು ವರ್ಷ ಶಿಕ್ಷೆಯಾಗಬಹುದಿತ್ತು 
ಆದರೆ ಒಂದು ಸಲವೂ ಅವನು ಶಿಕ್ಷೆಗೆ ಗುರಿಯಾಗಿರಲಿಲ್ಲ. ಪುಣ್ಯವಶದಿ೦ದಲೋ 
ಏನೋ, ಹೇಗೋ ಅವುಗಳಿಂದ ನುಸುಳಿಕೊಂಡು ಬಂದಿದ್ದ. ಕಾಯದೆ ಜ್ಞಾನ 
ಅವನ ಅಮೌಲ್ಯವಾದ ಸೊತ್ತಾಗಿತ್ತು ಕಾಯದೆಯ ಕುಸುರು ತೆಗೆಯುವ ಅವನ 
ಬುದ್ಧಿವಂತಿಕೆಯನ್ನು ಮೆಚ್ಚಿ, ಕೈತುಂಬ ಹಣಕೊಟ್ಟು ಸತ್ಕರಿಸಲು ಕಾರಣವಾಗಿದ್ದ 
ಅವನ ಕೃತಿಗಳ ಎದುರಿಗೆ, ಇಂದು ಗಿಬ್ಬನ್‌ ಸಾಹೇಬನು ಆರೋಪಿಸಿದ ಕೃತಿಗಳು 
ತೀರ ಕ್ಷುಲ್ಲಕವೆನಿಸಿದವು. ಆದರೆ ಅಂಥ ಕೃತಿಗಳೇ ಇ೦ದು ಅವನ ಗೌರವವನ್ನು 
ಪಾದಳ್ಳಿಯ ಪೇಟೆಯಲ್ಲಿ ಕಾಸಿಗೆ ಪಂಛೇರಾಗುವಂತೆ ಮಾಡಿದ್ದವು. ಸಾಕ್ಷಿಗಳನ್ನು 
ಒಡೆದು, ಹೆಸರುಗಳನ್ನು ತಿದ್ದಿ, ಸತ್ತವರನ್ನು ಪುನರುಜ್ಜೀವನಗೊಳಿಸಿ ಖಟ್ಟೆಯನ್ನು 
ಗೆಲ್ಲಬಲ್ಲ ತನ್ನಂಥ ಕೃತಿವೀರನಿಗೆ ಖಟ್ಟೆಯ ಹೆದರಿಕೆಯೆಂದರೇನು? 

ಆದರೆ ಮಾಂತ್ರಿಕನ ಮಂತ್ರದಂಡವೇ ಕಳೆದುಹೋಗಿತ್ತು. ಅನುಷ್ಠಾನದಲ್ಲಿ 
ಚ್ಯುತಿ ಉಂಟಾದರೆ ಮೇಲೆದ್ದ ಭೂತ ವೇತಾಳಿಯನ್ನೆ ನುಂಗುವಂತೆ ಶೇಷಪ್ಪನ 
ಗತಿಯಾಗಿತ್ತು ಅವನ ದಪ್ತರ ಅವನ ಕೈಯಲ್ಲಿರಲಿಲ್ಲ. ಅದು ಅವನ ಕುಲಕಸುಬಿನ 
ಕೌಶಲದ ರಂಗಭೂಮಿಯಾಗಿತ್ತು; ಬುದ್ಧಿ ಸಾಮರ್ಥ್ಯದ ಗರಡಿ ಮನೆಯಾಗಿತ್ತು 
ಹಾವಿನಂತೆ ಕುನಸಿಟ್ಟುಕೊಳ್ಳುವ ಜನರನ್ನೂ ಆಡಿಸಬಲ್ಲ ಗರುಡನಗೆರೆ ಅದರಲ್ಲಿತ್ತು 
ಎಷ್ಟೋ ಅನಾಥಜೀವಿಗಳ ಎಷ್ಟೋ ಗರ್ವಿಷ್ಠರ ವಿಧಿಲಿಖಿತ ಅದರಲ್ಲಿ 
ಬರೆಯಲ್ಲಟ್ಟಿತ್ತು. ಶೇಷಪ್ಪ ಅವರೆಲ್ಲರ ದೈವನಿಯಮಾಕನಾಗಿದ್ದ. ಊರ ಜನರ 
ಆಸ್ತಿಯೆಲ್ಲ ಅವನ ಸೂತ್ರದಂತೆ ಉಳಿದು ಅಳಿಯುತ್ತಿತ್ತು; ಹೊಲದ 
ಸೀಮಾರೇಖೆಗಳು ಬೆಳಗಾಗುವದರಲ್ಲಿ ಬದಲಾಗುತ್ತಿದ್ದವು. 

ಆದರೆ ಈಗ ಆ ಇಂದಜಾಲವೆಲ್ಲ ಕೆಲಸಕ್ಕೆ ಬಾರದಂತಾಗಿತ್ತು. ಶೇಷಪ್ಪ 
ಹಲ್ಲು ಮುರಿಸಿಕೊಂಡ ಹೆಬ್ಬುಲಿಯಾಗಿದ್ದ. ಅವನ ಕಣ್ಣಿಗೆ ಭವಿತವ್ಯ 


ಗ್ರಾಮಾಯಣ ೩೮೧ 


ಘೋರವಾಗಿಯೇ ಕಂಡಿತು. ಅಧಿಕಾರ ಕೈಯಲ್ಲಿರುವಾಗ ಜನ ಹೇಳಿದಂತೆ 
ಕೇಳಿದ್ದರು. ಆದರೆ ಗೂಳಿ ಬಿದ್ದುಹೋಗಿತ್ತು ಬಿದ್ದ ಪೆಟ್ಟಿ ಅಸಹನೀಯವಾಗಿರುವಾಗ 
ಮೇಲೆ ಆಳಿಗೊಂದರಂತೆ ಬೀಸುವ ಕಲ್ಲುಗಳನ್ನು ತಡೆದುಕೊಳ್ಳಬೇಕು. ದುರ್ಬಲತೆ 
ಮರಣಕ್ಕಿಂತ ದುಃಖದಾಯಕವಾಗಿ ಕಂಡಿತು. 

ಎಷ್ಟು ಸುಲಭವಾಗಿ ತಾನು ಬಲೆಗೆ ಬಿದ್ದೆನಲ್ಲ ಎಂದು ಶೇಷಷ್ಪನಿಗೆ 
ದುಃಖವಾಗಿತ್ತು. ಪ್ರಬಲವಾದ ಅಪರಾಧಕ್ಕೆ ಶಿಕ್ಷೆಯನ್ನನುಭವಿಸಸುವದರಲ್ಲಿರುವ 
ವೈಭವವೇ ಬೇರೆ? ಕೊಲೆ ಸುಲಿಗೆ ಕಳವು ಮುಂತಾದ ಘೋರ ಅಪರಾಧಗಳನ್ನೇ 
ಮಣ್ಣುಮರೆಗೆ ಸಾಗಿಸಿದ ಧೀರ ತಾನು! ಅಂಥವನು ಇಂಥ ಕ್ಷುದ್ರವಾದ ತಪ್ಪಿಗೆ 
ಶಿಕ್ಷೆಗೆ ಗುರಿಯಾಗಬೇಕಾಯಿತಲ್ಲ? ಸಾವಿರಾರು ರೂಪಾಯಿ ಲಂಚ ತಿಂದಾದರೂ 
ಸಸ್ಪೆಂಡ ಆಗಿದ್ದರೆ ಆ ಮಾತೇ ಬೇರೆ. ಒಟ್ಟು ಇಂಥ ಕೆಲಸ ಶೆ 
ಕೈಹಾಕಬಾರದಿತ್ತೆಂದೆನಿಸಿತು. 

ಖಟ್ಟೆ ಹಾಕಿದರೆ ಮುಂದೇನು ಎಂಬ ವಿಚಾರವೂ ಶೇಷಪ್ಪನಿಗಿತ್ತು. 
ಕುಲಕರ್ಣಿಕಿ ಇನ್ನು ಮುಂದೆ ದೊರೆಯುವುದು ಸಾಧ್ಯವಿರಲಿಲ್ಲ. ಊರ ತುಂಬ 
ಮುಳಗಳ್ಳಿಯಂತೆ ಕುಲಕರ್ಣಿ ಮನೆತನ ಹಬ್ಬಿರುವಾಗ ಜನ್ಮಕ್ಕೊಮ್ಮೆ ಪಾಳಿ ಬಂದರೆ 
ಕೃತಾರ್ಥರಾದಂತೆ. ಅಂಥದರಲ್ಲಿ ತಾನು ನಿರಾಬಾಧಿತವಾಗಿ ಕುಲಕರ್ಣಿಕಿ ನಡೆಸಿದವ. 
ಅಂಥ ತನ್ನ ಮೇಲೂ ಖಟ್ಟೆಯಾದರೆ ಕುಲಕರ್ಣಿಕಿಯ ಆಸೆಯನ್ನು 
ತೊರೆಯಲೇಬೇಕು. ಖಟ್ಟೆ ಹಾಕಿದರೆ ಸಾಕ್ಷಿಗಳನ್ನು ಒಡೆಯುವದು ಸಾಧ್ಯವೇ 
ಎಂಬ ವಿಚಾರವೂ ಬಂದಿರಲಿಲ್ಲ. ಆದರೆ ಎಲ್ಲ ಆಸೆಗಳೂ ಕೆಣಕುವ ಆಸೆಗಳೇ! 

ಸ್ವಾರ್ಥಸಾಧಕತೆ ಶೇಷಪ್ಪನಲ್ಲಿ ರಕ್ತಗತವಾಗಿ ಬ೦ದ ಗುಣವಾಗಿತ್ತು. ಆ 
ಗುಣದ ಬಲದಿ೦ದಲೇ ಅವನು ಪಾದಳ್ಳಿಯ ನೆಲದಲ್ಲಿ ಬೇರುಬಿಟ್ಟು ಬೆಳೆಯಲು 
ಸಮರ್ಥನಾಗಿದ್ದ. ಎಂಥ ಪ್ರಸಂಗದಲ್ಲಿಯೂ ಅವನ ಬುದ್ಧಿ ಸ್ವಂತ ಲಾಭದ 
ವಿಷಯವನ್ನೇ ಲೆಕ್ಕ ಹಾಕುತ್ತಿತ್ತು ಅಂತೆಯೇ ಹವಾಮಾನಕ್ಕೆ ತಕ್ಕಂತೆ ಅವನ 
ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗುತ್ತಿದ್ದವು. ಆದರೆ ಅದರ ಗ೦ಡಾ೦ತರಗಳನ್ನು 
ಅವನು ಗಮನಿಸಿರಲಿಲ್ಲ. ಕೇವಲ ಬಹಿರ್ಮುಖವಾಗಿಯೇ ಬೆಳೆದು ಬಂದ 
ವ್ಯಕ್ತಿತ್ವ ಅಂತರ್ಮುಖವಾಗಿರಲೇ ಇಲ್ಲ. ಈಗ ಸರ್ವನಾಶ ಆಕಾಶದಿಂದ ಎರಗುವ 
ಸಿಡಿಲಿನಂತೆ ತಲೆಯ ಮೇಲೆ ತೂಗಾಡುತ್ತಿತ್ತು ಅದರ ಭೀಕರ ವ್ಯಾಪಕತೆಯಲ್ಲಿ 
ಇಡೀ ಜಗತ್ತು ಮರೆಯಾಗಿತ್ತು. ಎಲ್ಲಿಯೂ ನಿಲ್ಲಲು ಒಂದು ಅಡಿ ಸ್ಥಳ 
ದೊರೆಯದಂತಾದಾಗಲೇ ಮನುಷ್ಯ ತನ್ನೆಡೆಗೆ ತಿರುಗುತ್ತಾನೆ. ಶೇಷಪ್ಪನಂಥ 
ಸ್ವಾರ್ಥಿಯೂ ಈಗ ತನ್ನೆಡೆಗೆ ತಿರುಗಿದ್ದ. ಆದರೆ ಅಲ್ಲಿ ಅವನಿಗೆ ತನ್ನ ವ್ಯಕ್ತಿತ್ವದ 


೩೮೨ ಗ್ರಾಮಾಯಣ 


ಗುರುತೇ ಹತ್ತಲಿಲ್ಲ. ಕ್ಷಣಕ್ಕೊಂದು ರೂಪ ತಳೆದು ತಳೆದು ಅದು ಜೀರ್ಣವಾಗಿತ್ತು 
ಛಿದ್ರಭಿದ್ರವಾಗಿತ್ತು. ರೂಪರಹಿತವಾಗಿತ್ತು 

ರಾತ್ರಿ ಬಲಿಯುತ್ತ ಬ೦ದಂತೆ ಕತ್ತಲೆ ಆಳವಾಗುತ್ತ ನಡೆಯಿತು. ಶೇಷಪ್ಪ 
ಭಯದಿಂದಲೋ ಚಳಿಯಿಂದಲೋ ಕಂಬಳಿಯ ಮೇಲೆ ಹೊರಳಾಡುತ್ತಿದ್ದ. 
ನಿದ್ದೆ ಪೋಲೀಸರ ಬೂಟಿನ ಸಪ್ಪಳಕ್ಕಂಜಿ ಗಾವುದ ದೂರ ಓಡಿಹೋದಂತೆನಿಸಿತ್ತು. 
ತನ್ನ ಮೇಲಿನ ಆರೋಪಗಳೆಲ್ಲ ಸಿದ್ಧವಾಗಿ, ಶಿಕ್ಷೆ ವಿಧಿಸಲ್ಪಟ್ಟರೆ ತನಗೆ ಜೇಲು 
ವಾಸವೇ ಗತಿ ಎಂಬ ವಿಚಾರ ಅವನನ್ನು ಧೃತಿಗೆಡಿಸಿತು. ಅಂಥ ಚಳಿಯಲ್ಲಿಯೂ 
ಮೈಯೆಂತ ಮೈಯೆಲ್ಲ ಬೆವರು ಬಿಟ್ಟಿತು. “ಜೇಲು' "ಜೇಲು' ಎಂದು ತನಗೇ 
ತಾನೇ ಹೇಳಿಕೊಂಡಂತೆ ಕನವರಿಸಿದ. 

ಧರ್ಮಶಾಲೆಯ ಹೊರಗೆ ಮಲಗಿದ್ದ ಪೋಲೀಸ ಹವಾಲ್ದಾರನಿಗೂ 
ನಿದ್ದೆ ಹತ್ತಿರಲಿಲ್ಲ. ಶೇಷಪ್ಪನ ಬಡಬಡಿಕೆ ಅವನ ಕಿವಿಗೂ ಬಿತ್ತು. 
ಮಲಗಿಕೊಂಡಲ್ಲಿಯೇ, “ಇದು ಜೇಲ ಅಲ್ಲರೀ ಕುಲಕಣ್ಯಾರ! ನಾಳೆ ಸಾಹೇಬರು 
ಜಾಮೀನಿನ ಮ್ಯಾಗ ಬಿಡಲಿಕ್ಕೆ ಹುಕುಂ ಕೊಟ್ಟರ ಮನಿಗೆ ಹೋದೀರೆ೦ತ. ಈಗ 
ಸುಮಾಕ ಮಲಕೋಳಿ” ಎಂದು ಗದರಿಸಿ, ಮಗ್ಗುಲಾಗಿ ಮಲಗಿದ. 


೩೪ 

ಗಿಬ್ಬನ್‌ ಸಾಹೇಬರು ದಿನಾಲು ಬೆಳಗಿನಲ್ಲೆದ್ದು ತಿರುಗಾಡಲು ಹೋಗುವುದು 
ವಾಡಿಕೆಯಾಗಿತ್ತು. ತಮ್ಮ ಬ೦ಗಲೆಯಲ್ಲೆ ಇರಲಿ, ಕ್ಯಾಂಪಿನಲ್ಲೇ ಇರಲಿ ಈ 
ನಿಯಮವನ್ನೆಂದೂ ತಪ್ಪಿಸುತ್ತಿರಲಿಲ್ಲ. ಲಂಡಚಣ್ವ ಅರೆತೋಳಿನ ಶರ್ಟು, ಬೂಟು, 
ಕಾಲುಚೀಲ, ಕೈಯಲ್ಲಿ ಮೊಳದುದ್ದ ಬೆತ್ತ ಇವುಗಳಿಂದಲಂಕೃತವಾಗಿ ಹೊರಟಾಗ 
ಅವರ ನಾಯಿಯೂ ಬೆನ್ನು ಹಿಂದಿನಿಂದ ಹೊರಟಿತೆಂದೇ ತಿಳಿಯಬೇಕು. ಇವೊತ್ತು 
ಪಾದಳ್ಳಿಯ ಕ್ಯಾಂಪಿನಲ್ಲೂ ಸಾಹೇಬರ ಈ ನಿಯಮ ತಪ್ಪಲಿಲ್ಲ. 

ಇನ್ನೂ ಪೂರ್ಣ ಬೆಳಗಾಗಿರಲಿಲ್ಲ. ಮೋಡಗಳಿರದಿದ್ದರೂ 
ಮಳೆಗಾಲವಾದ್ದರಿ೦ದ ನಸಕು ವರ್ಣರಹಿತವಾಗಿತ್ತು ಬೂದುಬಣ್ಣದ ಕತ್ತಲೆಯು 
ಸುತ್ತ ಹರಡಿದಂತಾಗಿತ್ತು. ಮೂಡಲಾರದೆ ಹೊತ್ತು ಮೂಡುತ್ತಿತ್ತು ಮುಗಿಲ 
ತುಂಬ ನಿರ್ವಿಣ್ಣ ಛಾಯೆ ಪಸರಿಸಿತ್ತು. ಗಾಳಿ ಮಂದವಾಗಿ ಬೀಸುತ್ತಿದ್ದರೂ 
ಕೊರೆಂಯುವ ಚಳಿ ತೀಕ್ಷ್ಣವಾಗಿತ್ತು. ಉತ್ಸಾಹದ ಒಂದಂಶವೂ 
ವಾತಾವರಣದಲ್ಲಿರಲಿಲ್ಲ. 

ಆದರೂ ಗಿಬ್ಬನ್‌ ಸಾಹೇಬರು ಪ್ರಕೃತಿಯನ್ನೇ ಮೂದಲಿಸುವವರಂತೆ 


ಗ್ರಾಮಾಯಣ ೩೮೩ 


ಉತ್ಸಾಹದಿಂದ ಪಾದಳ್ಳಿಯ ನದಿಯ ದಂಡೆಗುಂಟ ಸಾಗಿದ್ದರು. ಅವರ 
ಜೊತೆಯಾಗಿ ಬಂದ ನಾಯಿ ಅಲ್ಲಲ್ಲಿ ನಿಂತು ಬರುತ್ತಿದ್ದಿತಾದ್ದರಿ೦ದ ಸಾಹೇಬರ 
ನಡಿಗೆಯ ಗತಿಗೆ ಒಮ್ಮೊಮ್ಮೆ ತಡೆಯುಂಟಾಗುತ್ತಿತ್ತು. ಗಿಡ-ಬಳ್ಳಿ, ಕಲ್ಲು-ಮುಳ್ಳು 
ಎಲ್ಲದರ ಬಗ್ಗೆಯೂ ಅಧಿಕಪ್ರಸಂಗದ ಕುತೂಹಲವನ್ನು ತೋರಿಸುತ್ತಿದ್ದ ನಾಯಿ 
ಸಾಹೇಬರ ಕೋಪವನ್ನು ಒಮ್ಮೊಮ್ಮೆ ಕೆರಳಿಸುತ್ತಿತ್ತು. ಆದರೆ ಸಾಹೇಬರ 
ಕುತೂಹಲವೂ ಕಡಿಮೆಯಾಗಿರಲಿಲ್ಲ. ಈ ನಾಡಿನ ಅಸಂಖ್ಯ ವೈಚಿತ್ರ್ಯಗಳೇ 
ಅವರ ಕುತೂಹಲವನ್ನು ಸದಾ ಜಾಗೃತವಾಗಿರುವಂತೆ ಮಾಡಿದ್ದವು. 

ನದಿಯ ದಂಡೆಗುಂಟ ನಡೆದು ಬಂದರೂ ಒಬ್ಬ ಪ್ರಾಣಿಯೇನು ಭೆಟ್ಟಿಯಾಗಿ 
ಸಾಹೇಬರ ಚಿಕಿತ್ತೆಯನ್ನು ತೃಪ್ತಿಪಡಿಸಿರಲಿಲ್ಲ. ಸುತ್ತಲಿನ ಪರಿಸರವೆಲ್ಲ ನಿರ್ಜನವಾಗಿತ್ತು 
ದೂರದಿಂದ ನೋಡಿದಾಗ ಪಾದಳ್ಳಿ ನಿದ್ದೆ ಹೋದಂತಿತ್ತು. ಜಾಗೃತಿಯ ಒಂದು 
ಸುಳಿವೂ ಕಾಣುತ್ತಿರಲಿಲ್ಲ. 

ಸಾಹೇಬರ ಲಕ್ಷ್ಯ ಮತ್ತು ಪ್ರಕೃತಿಯ ಕಡೆಗೇ ಹೊರಳಿತು. ಮೂಡಲ 
ದಿಕ್ಕು ಯಾಂತ್ರಿಕವಾಗಿಯೇ ಎಂಬಂತೆ ಸಾವಕಾಶವಾಗಿ ಬೆಳಗುತ್ತಿತ್ತು. ನದಿಯ 
ಪಾತ್ರ ಮಂಜಿನ ತೆರೆಯನ್ನು ಮೆಲ್ಲಗೆ ಓಸರಿಸಿ ಅಷ್ಟೇ ಮೆಲ್ಲಗೆ ಹರಿಯುತ್ತಿತ್ತು. 
ರಾತ್ರಿಯ ಚಳಿಗೋ, ನಿದ್ದೆಯಿಲ್ಲದ್ದರಿಂದಲೇ ಪ್ರವಾಹದ ವೇಗ ಕಡಿಮೆಯಾಗಿತ್ತು 
ಬೆಳಕು ಪೂರ್ಣ ಬೀಳದ್ದರಿಂದ ದೂರದಲ್ಲಿ ಕಾಣುವ ಗುಡ್ಡ ಕೇವಲ 
ರೇಖಾಕೃತಿಯಾಗಿ ಕಾಣುತ್ತಿತ್ತು 

ಸಾಹೇಬರು ಈಗ ತೀರ ನದಿಯ ಸಮೀಪಕ್ಕೆ ಬಂದಿದ್ದರು. ಮೊನ್ನೆ 
ತಾವು ಮಹಾರಾಜರನ್ನು ಸ್ವಾಗತಿಸಲು ನಿಂತ ಸ್ಥಳ ಈಗ ಪ್ರವಾಹದ ಮಧ್ಯದಲ್ಲಿದೆ. 
ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುವ ನದಿಯ ಶಯ್ಯೆ ಎರಡೂ ದಂಡೆಗಳನ್ನು ಕಬಳಿಸಿದೆ. 
ಎರಡೇ ದಿನಗಳಲ್ಲಿ ಎಷ್ಟು ನೆರೆ ನದಿಗೆ ಬಂದಿರಬೇಕು! ಊರ ಭೂಮಿಯ 
ಬಹುಭಾಗವು ಈ ನದಿಯ ಒತ್ತಿನಲ್ಲಿ ಮುಳುಗಿಹೋಗಿರಬೇಕು! 
ಮಳಗಾಲವಾದ್ದರಿಂದ ನದಿಯ ಪ್ರವಾಹ ಯೌವನದಿಂದ ಸೊಕ್ಕಿದಂತಿತ್ತು ಅದರ 
ಉನ್ಮಾದವನ್ನು ತಡೆಯುವದು ಅಸಾಧ್ಯವಾಗಿತ್ತು. ಹತ್ತಲಿನ ಎರೆಭೂಮಿ ಕಸುವು 
ಕಳೆದುಕೊಂಡು ಪ್ರವಾಹದ ರೊಚ್ಚಿಗೀಡಾಗಿತ್ತು. ಈ ನೆಲದ ತಲೆ ಬಡಿದು 
ಪ್ರವಾಹ ವಿಜಯೋನ್ಮಾದದಲ್ಲಿ ಮುಂದೆ ಸಾಗಿತ್ತು ಸಾಹೇಬರು ಯೋಚಿಸುತ್ತಿದ್ದರು. 
ನಾಳಿನ ದಿನ ಈ ಊರಲ್ಲಿ ನಿಲ್ಲುವದಾದರೆ ನದಿಯ ಈ ಒತ್ತಿನಲ್ಲಿಯ ನೀರು 
ಗಂಭೀರ ಸರೋವರವಾಗಿ ತುಳುಕಾಡುವದನ್ನು ಕಾಣಲೇಬೇಕು. ನೀರು ನೆಲೆಗಳ 
ಕೊನೆಯಿಲ್ಲದ ಈ ನಂಟುತನದಲ್ಲಿ ಪ್ರಕೃತಿಯ ಯಾವ ರಹಸ್ಯ ಅಡಗಿದೆಯೋ! 


೩೮೪ ಗ್ರಾಮಾಯಣ 


ಭೂಮಿ ಹುಟ್ಟಿದಂದಿನಿಂದಲೇ ಈ ನೀರು ಹೀಗೆಯೇ ಭೂಮಿಯ ಒಡಲನ್ನು 
ಸೀಳಿಕೊಂಡು ಅನಂತವಾಗಿ ಪ್ರವಹಿಸುತ್ತಲೇ ಇದೆ. ಇಷ್ಟು ನೀರು ವ್ಯರ್ಥವಾಗಿ 
ಹರಿದು ಸಮುದ್ರವನ್ನು ಕೂಡುತ್ತಿರುವುದನ್ನು ನೋಡಿ ಸಾಹೇಬರ ಪಾಶ್ಚಾತ್ಯ 
ಮನೋವೃತ್ತಿಗೆ ಕೆಡುಕೆನಿಸಿತು. ಅನಾವೃಷ್ಟಿ, ಬರಗಾಲ ತಗಾಯಿ ಸಾಲ, ಬಡತನ, 
ಉಪವಾಸ, ಹೀಗೆಯೇ ಲೆಕ್ಕವಿಲ್ಲದ ತಕರಾರು ಹೇಳಿ ಈ ಜನರು ಸರಕಾರಕ್ಕೆ 
ಅರ್ಜಿಕೊಟ್ಟು ಬೊಬ್ಬೆ ಇಡುವಷ್ಟು ಶ್ರಮವನ್ನೇ ಈ ನೀರಿನ ಉಪಯೋಗದಲ್ಲಿ 
ವಹಿಸಿದರೆ..? ಎಂದೆನಿಸಿತು. ಊರಮಗ್ಗಲಿಗೇ ಹರಿಯುವ ಈ ದೊಡ್ಡ ನದಿ 
ಇವರ ಪಾಲಿಗೆ ಬಂಗಾರದ ಕಣಿಯಾಗಬೇಕು. ಆದರೆ ವಸ್ತುಸ್ಥಿತಿ ಎಷ್ಟು 
ವಿಪರೀತವಾಗಿದೆಯಲ್ಲ ಎಂದೆನಿಸಿತು. 

ನದಿ ಪೂರ್ವಾಭಿಮುಖವಾಗಿಯೇ ಹರಿಯುತ್ತಿತ್ತು. ಬೆಳಗಿನ 
ದುರ್ಬಲಕಿರಣಗಳು ತೆರೆಗಳಲ್ಲಿ ಪ್ರಶಿಫಲಿಸಿದವು; ನದಿಗೆ ಜೀವ ಬಂದಂತಾಯಿತು. 
ಸಾಹೇಬರು ನೆಟ್ಟ ನೋಟದಿಂದಲೇ ಪ್ರವಾಹದ ಕಡೆಗೆ ನೋಡುತ್ತಿದ್ದರು. ಅಷ್ಟರಲ್ಲಿ 
ನದಿಯ ಮಧ್ಯಪ್ರವಾಹದಲ್ಲಿಯೇ ಒಬ್ಬ ಮನುಷ್ಯ ತೇಲಿಹೋಗುತ್ತಿರುವುದನ್ನು 
ನೋಡಿ ಸಾಹೇಬರ ಹೃದಯ ಕಂಪಿಸಿತು. ಪಾಪ ಅವನು ಸೆಳವಿಗೆ ಸಿಕ್ಕು 
ತೇಲಿಹೋಗುತ್ತಿದ್ದಾನೆಂದು ಕಳವಳವಾಯಿತ. ದೂರದ ನೋಟವಾದ್ದರಿಂದಲೂ, 
ಆ ಮನುಷ್ಯ ತೇಲಿ ಮುಳುಗುತ್ತಿದ್ದುದರಿಂದಲೂ ಯಾರೆಂಬುದು 
ಗೊತ್ತಾಗುವಂತಿರಲಿಲ್ಲ. ಸಾಹೇಬರ ಅಂತಃಕರಣ ಧಡಪಡಿಸಿ, ಅವನನ್ನು 
ಉಳಿಸಬೇಕೆಂದು ಆಸೆಯಾದರೂ ಅವರು ಅಸಹಾಯಕರಾಗಿದ್ದರು. ಸಮುದ್ರದಲ್ಲಿ 
ಈಸಿದ ಅನುಭವ ಸಾಹೇಬರಿಗಿತ್ತು. ಆದರೆ ಸೆಳವಿನ ನದಿಗಳಲ್ಲಿ ಈಸುವುದು 
ಅಪಾಯಕರ ಎಂದು ಅವರಿಗೆ ಯಾರೋ ಹೇಳಿದ್ದರು. ಅದರಲ್ಲಿ ದಕ್ಷಿಣದ ಈ 
ನದಿಗಳಂತೂ ತೀರ ಸೆಳವಿನವು. ಸುಮ್ಮನೆ ನೋಡುತ್ತ ನಿಲ್ಲುವದಲ್ಲದೆ ಅವರು 
ಏನೂ ಮಾಡದಾದರು. 

ಸ್ವಲ್ಪ ಹೊತ್ತು ಹೀಗೆಯೇ ವ್ಯರ್ಥನಿರೀಕ್ಷೆಯಲ್ಲಿಯೇ ಕಳೆಯಿತು; ಆಮೇಲೆ 
ತೇಲಿ ಹೋಗುತ್ತಿದ್ದ ಆ ವ್ಯಕ್ತಿ ನಿರಾಯಾಸದಿ೦ದ ಕೆಲ ಅಂತರದ ಮೇಲೆ ನೀರಿನ 
ಮಲುವನ್ನು ನೋಡಿ ಈಸುತ್ತ ದಂಡೆಗೆ ಮುಟ್ಟಿತು. ದಂಡೆಯ ಮೇಲೆ ಮೊದಲಿಟ್ಟಿದ್ದ 
ಪಂಜೆಯನ್ನುಟ್ಟು, ನದಿಗೂ ಸೂರ್ಯನಿಗೂ ವಂದನೆ ಸಲ್ಲಿಸಿ, ಈ ವ್ಯಕ್ತಿ 
ಮಂತ್ರಘೋಷದೊಂದಿಗೆ ಮನೆಯ ದಾರಿ ಹಿಡಿಯುವವರೆಗೆ ಸಾಹೇಬರು 
ಆಶ್ಚರ್ಯದಿಂದ ಕಲ್ಲಾಗಿ ನೋಡುತ್ತಲೇ ನಿಂತಿದ್ದರು. ಅವನು ತೇಲಿಹೋಗುತ್ತಿರದೆ 
ದಿನಾಲು ನದಿಯ ಮಧ್ಯೆ ಪ್ರವಾಹದವರೆಗೆ ಈಸಿ ಹೋಗಿ ಆ ನಿರ್ದಿಷ್ಟ ಸ್ಥಳವನ್ನು 


್ರ ಪು ಥಿ 


ಗ್ರಾಮಾಯಣ ೩೮೫ 


ಮುಟ್ಟಬರುವ ರೂಢಿಯನ್ನಿಟ್ಟುಕೊ೦ಡವನಾಗಿರಬೇಕೆಂದು ತೋರಿತು. ಅವನು 
ತಿರುಗಿ ಹೊರಟಾಗ ಅವನನ್ನು ಕ೦ಡು ಮಾತಾಡಿಸಲೇಬೇಕೆಂಬ ಕುತೂಹಲ 
ಸಾಹೇಬರಲ್ಲಿ ಹೆಚ್ಚಿತು. 

ಅವಸರದಿಂದ ಹೆಜ್ಜಿಹಾಕುತ್ತ ಸಾಹೇಬರು ಆ ವ್ಯಕ್ತಿಯನ್ನು ಅನುಸರಿಸಿದರು. 
ನಾಯಿ ಅವರ ಬೆನ್ನಹಿಂದೆಯೇ ಓಡುತ್ತ ಬಂದಿತು. ತೀರ ಹತ್ತಿರ ಬಂದಾಗ 
ಮಂತ್ರೋಚ್ಛಾರಣೆ ಮಾಡುತ್ತ ನಡೆದಿರುವ ವ್ಯಕ್ತಿ ಮತ್ತಾರೂ ಆಗಿರದೆ 
ರಾಜಪುರೋಹಿತರಾದ ಬಾಳಾಚಾರ್ಯರೇ ಎಂಬ ಸಂಗತಿ ಸ್ಪಷ್ಟವಾಗಿ ತಿಳಿಯಿತು. 
ಸಾಹೇಬರಿಗೆ ತಮ್ಮ ಬೆಳಗಿನ ಈ ಸಂಶೋಧನೆಯನ್ನು ಕಂಡು ಹೊಟ್ಟೆ ತುಂಬ 
ನಗೆ ಬಂತು. ಯಾವುದಾದರೂ ವಿಕ್ರಮವನ್ನು ಸ್ಥಾಪಿಸಬಲ್ಲ ಈಸುಗಾರನನ್ನು 
ಈ ಕೊಂಪೆಯಲ್ಲಿ ಅರಸಬೇಕೆಂದಿದ್ದ ಅವರಿಗೆ ಆಚಾರ್ಯರನ್ನು ಕಂಡು 
ನಿರಾಶೆಯಾಯಿತು. 

“ಇದೇನು ರಾಜಪುರೋಹಿತರೇ, ತೀರ ನಸುಕಿನಲ್ಲಿಯೇ ಸ್ನಾನಕ್ಕೆ 
ಬಂದಂತಿದೆ” ಎಂದು ಸಾಹೇಬರು ಮಾತಾಡಿಸಿದರು. 

ಆಚಾರ್ಯರು ಮೊದಲು ಆಶ್ಚರ್ಯದಿಂದ ತಡವರಿಸಿದರು. “ದಿನಾ 
ನಸಿಕಿನ್ಯಾಗ ಎದ್ದು ಕೃಷ್ಣಾಸ್ನಾನ ಮಾಡುವ ರೂಢಿ ಇಟಗೊಂಡೀನಿ ಸಾಹೇಬರ. 
ಈಗ ಐವತ್ತು ವರ್ಷ ಆಗಿರಬೇಕು, ಈ ರೂಢಿ ಎಂದೂ ತಪ್ಪಿಸಿಲ್ಲ” ಎಂದು 
ವಿನಯದಿಂದಲೇ ಆಚಾರ್ಯರು ಉತ್ತರವಿತ್ತರು. 

ತಮ್ಮ ಬೆಳಗಿನ ಈ ರೂಢಿ ಗಿಬ್ಬನ್‌ ಸಾಹೇಬರ ಕಣ್ಣಿಗೆ ಬಿದ್ದದ್ದರಿಂದ 
ಆಚಾರ್ಯರಿಗೆ ಸಂಕೋಚವೆನಿಸಿತ್ತು ಆದರೆ ಸಾಹೇಬರಿಗೆ ಆಚಾರ್ಯರ ಬಗ್ಗೆ 
ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲವಿತ್ತು ಬೆಳಗಿನ ಇಂಥ ಚಳಿಯಲ್ಲಿ 
ಮಧ್ಯಪ್ರವಾಹದವರೆಗೆ ಈಸಿ ಬರುವ ರೂಢಿಯನ್ನಿಟ್ಟುಕೊಂಡಿರುವ ಈ ಬ್ರಾಹ್ಮಣ 
ಅಸಾಮಾನ್ಯನಾಗಿರಲೇಬೇಕೆಂದು ಅವರ ನಂಬಿಕೆಯಾಗಿಬಿಟ್ಟಿತ್ತು. ಈ ಬ್ರಾಹ್ಮಣನ 
ಒಳಗುಟ್ಟನ್ನು ತಿಳಿದುಕೊಂಡೇಬಿಡಬೇಕೆಂದು ಅವರಿಗೆ ಆಸೆಯಾಗಿತ್ತು. 

“ನೀವು ಪ್ರವಾಹಕ್ಕೆ ಸಿಕ್ಕು ತೇಲಿಹೋಗುವಿರೆಂದು ನಾನು ಗಾಬರಿಯಾಗಿದ್ದೆ. 
ನಾನು ಕೂಗುವ ಮೊದಲೇ ನೀವು ಅನಾಯಾಸವಾಗಿ ದಂಡೆಗೆ ಬ೦ದು ಮುಟ್ಟದಿರಿ” 
ಎಂದು ಮುಗುಳುನಗೆ ನಗುತ್ತಲೆ ಹೇಳಿದರು. 

ಆಚಾರ್ಯರು ಅದೇ ರೀತಿಯಾಗಿ ನಗುತ್ತ “ಸಾಹೇಬರ ದೇವರ ಇಚ್ಛಾ 
ಏನಿರತದೋ ಅದು ಆಗತದ. ನಾನು ತೇಲಿಹೋಗೋದ ಇದ್ದರ ನೀವು 
ಕಾಯತೀರ? ಅದೆಲ್ಲ ಸುಳ್ಳು! ನಮ್ಮ ದೈವದಾಗ ಇದ್ದದ್ದು ಆಗತದ” ಎಂದು 


೩೮೬ ಗ್ರಾಮಾಯಣ 


ಹೇಳಿದರು. 

ಸಾಹೇಬರಿಗೆ ಈ ದೈವವಾದವನ್ನೇ ಕೆಣಕಬೇಕೆಂದೆನಿಸಿತು. “ಮಾತು 
ಮಾತಿಗೆ ದೈವವೆಂದು ಕುಳಿತರೆ ಪುರುಷಪ್ರಯತ್ನದ ಗತಿ ಏನು? ಮನುಷ್ಯನ 
ಪ್ರಯತ್ನದಲ್ಲಿ ನಮಗೆ ಶ್ರದ್ಧೆ ಇರಬೇಕು ಅಲ್ಲವೇ?” ಎಂದು ಆಚಾರ್ಯರ 
ಜೀವನರಹಸ್ಯವನ್ನೇ ಕೆದಕಿದರು. 

ಈ ಪ್ರಶ್ನೆಯಿಂದ ಆಚಾರ್ಯರು ಕದಲಲಿಲ್ಲ. “ನನಗದೇನೂ ಗೊತ್ತಿಲ್ಲ 
ಸಾಹೇಬರ! ಈ ಜಗತ್ತು ನಡೆದದ್ದು ದೇವರ ಪ್ರೇರಣಾದಿ೦ದ. ಇದಿಷ್ಟ ನಾನು 
ಕಲತಿದ್ದು. ನಾ ನಂಬಿದ್ದೂ ಅದನ್ನ” ಎಂದಿಷ್ಟೇ ಹೇಳಿದರು. ಆಚಾರ್ಯರಿಗೆ 
ದೇವರಲ್ಲಿಯ ನಿಷ್ಠೆ ಅಗಾಧವಾಗಿತ್ತು ಅದರ ಬಗ್ಗೆ ವಾದ ಅವರಿಗೆ ಬೇಕಾಗಿರಲಿಲ್ಲ. 
ಅವರಿಗಿದ್ದ ಸ೦ಸ್ಕಾರ, ಅವರು ಕಲಿತ ವಿದ್ಯೆ, ಬೆಳದು ಬಂದ ವಾತಾವರಣ 
ಇದೇ ವಿಚಾರಸರಣಿಯನ್ನು ಹೆಚ್ಚು ಹೆಚ್ಚಾಗಿ ದೃಢಗೊಳಿಸಿದ್ದವು. 

ಬೇರೇನೂ ಮಾತಾಡದೆ ಆಚಾರ್ಯರು ಮನೆಯ ದಾರಿ ಹಿಡಿದರು. 
ಸಾಹೇಬರೂ ನಿರಾಶರಾಗಿ ತಮ್ಮ ಕ್ಯಾಂಪಿನ ದಾರಿ ಹಿಡಿದರು. ಸಾಹೇಬರ 
ನಾಯಿ ಮಾರ ಆಚಾರ್ಯರ ಹಿಂದಿನಿಂದ ಹೋಗಿ ಅವರನ್ನು ತಡೆಹೊಡೆದು 
ತಿರುಗಿ ಸಾಹೇಬರ ಹತ್ತಿರ ಬಂತು. ಆಚಾರ್ಯರು ಗಕ್ಕನೆ ತಿರುಗಿ, ಕೈಯಲ್ಲಿ 
ಹಿಡಿದಿದ್ದ ತಂಬಿಗೆ-ಗಿ೦ಡಿಗಳಲ್ಲಿಯ ನೀರನ್ನು ನೆಲಕ್ಕೆ ಸುರುವಿ, ಪುನಃ ನದಿಯ 
ದಾರಿ ಹಿಡಿದರು. ಸಾಹೇಬರಿಗೆ ಮತ್ತೊಂದು ಆಶ್ಚರ್ಯದ ಆಘಾತವಾಯಿತು. 
“ಮತ್ತೆ ನದಿಯ ದಾರಿಗೆ ನಡೆದಿರಲ್ಲ, ದಾರಿ ತಪ್ಪಿತೇನು?” ಎಂದು ಕೇಳಿದರು. 

“ಇಲ್ಲ. ನಿಮ್ಮ ನಾಯಿ ತಾಕಿದ್ದರಿಂದ ಮೈಲಿಗ್ಯಾತು. ಅದಕ್ಕ ಇನ್ನೊಮ್ಮೆ 
ಸ್ನಾನ ಆಗಬೇಕು ಸಾಹೇಬರ” ಎಂದು ಹೇಳಿ ಆಚಾರ್ಯರು ನದಿಗೆ ನಡೆದರು. 

ಸಾಹೇಬರು ಆಶ್ಚರ್ಯಚಕಿತರಾಗಿ ತಮ್ಮ ಕ್ಯಾಂಪಿನ ದಾರಿಯನ್ನು 
ಮೌನವಾಗಿಯೇ ಅನುಸರಿಸಿದರು. ಬೆಳಗಿನ ಈ ನೋಟದಿಂದ ಅವರಿನ್ನೂ 
ವಿಚಾರದಲ್ಲಿಯೇ ಮುಳುಗಿದ್ದರು. "ಬಿಳಿಮನುಷ್ಠರ ಭಾರ” ಕೇವಲ ಭಾರವಾಗಿರಲಿಲ್ಲ. 
ಅಗಮ್ಯವೂ ಆಗಿತ್ತು. ಈ ಜನರ ಜೀವನ ಸಿದ್ಧಾಂತಗಳಲ್ಲಿ ಸರಳತೆಯೇ ಇಲ್ಲ; 
ಸಾವಿರಾರು ವಿರೋಧಗಳು ಕೂಡಿ ಗಹನವಾಗಿದ್ದವು. ಇಷ್ಟು ವಿಪರೀತ 
ಮನೋಭಾವಗಳ ಬಂಧನದಲಿ ಮನುಷ್ಯ ಬದುಕುವದಾದರೂ ಹೇಗೆ? 

ಸಾಹೇಬರು ವಿಚಾರಮಗ್ಗರಾಗಿ ಸಾಗಿರುವಾಗ ಇನ್ನೊಂದು ಸಂಗತಿ 
ನಡೆದು ಅವರನ್ನು ಮತ್ತೆ ಜಾಗೃತಲೋಕಕ್ಕೆ ಎಳೆದು ತ೦ದಿತು. ಕಾವಿಯ ಬಟ್ಟೆಯನ್ನು 
ಧರಿಸಿ, ವಿಭೂತಿಯ ಸ್ಪಷ್ಟ ಗೆರೆಗಳಿಂದಲಂಕೃತವಾದ ಹಣೆಯುಳ್ಳ ಸ್ವಚ್ಛವಾಗಿ 


ಗ್ರಾಮಾಯಣ ೩೮೭ 


ಬೋಳಿಸಿದ ಮುಂಡದ, ರುದ್ರಾಕ್ಷಿಮಾಲೆಗಳಿಂದೊಪ್ಪುವ ಪುಷ್ಪದೇಹದ ಒಂದು 
ವ್ಯಕ್ತಿ ಸಾಹೇಬರ ಮುಂದೆ ದಾರಿಯಲ್ಲಿ ತಾನು ಹೊದ್ದ ಧೋತರವನ್ನು ಹಾಸಿ 
ಅಡ್ಡ ಬಿದ್ದುಬಿಟ್ಟಿತು. 

ಸಾಹೇಬರ ಹೃದಯ ನಡುಗಿತು. “ಏನಿದು, ಹೀಗೇಕೆ?” ಎಂದು ತಮಗೆ 
ತಾವೇ ಕೇಳಿಕೊಂಡಂತೆ ಸಾಹೇಬರು ಪ್ರಶ್ನಿಸಿದರು. ಅಷ್ಟರಲ್ಲಿ ಅವರ 
ಅಂಗರಕ್ಷಕನಂತಿದ್ದ ಆ ನಾಯಿ ಅಡಬಿದ್ದ ವ್ಯಕ್ತಿಯ ಕಾವಿಬಣ್ಣದ ಬಗಲಕಸಿಯ 
ಅಂಗಿಯನ್ನು ಹಿಡಿದು ಜಗ್ಗಿತು. ಕಚ್ಚಲೆಂದು ನೀಡಿದ್ದ ಅದರ ಬಾಯಿಗೆ ದಪ್ಪನಾದ 
ಕೊಡೆಯರಿವೆಯ ಅಂಗಿಯೇ ಸಿಕ್ಕಿತು. ಪುಣ್ಯಕ್ಕೆ ಚರ್ಮ ಇನ್ನೂ ಒಳಗೆ ಹುದುಗಿತ್ತು 
ಇಲ್ಲದಿದ್ದರೆ ಅಡ್ಡಬಿದ್ದಿದ್ದ ಪಡದಪ್ಪನವರ ಬೆನ್ನಿನ ತೊಗಲು ಅಂಗಿಯ 
ಅರಿವೆಯಂತೆಯೇ ಕಿತ್ತಿಬರಬಹುದಾಗಿತ್ತು. 

ಈ ಮೊದಲೇ ಬಳಾಚಾರ್ಯರನ್ನು ನದಿಗೆ ಅಟ್ಟಿದ್ದರಿಂದ ಸಹೇಬರ 
ಮನಸ್ಸಿಗೆ ಬೇಸರವಾಗಿತ್ತು ಇನ್ನೊಂದು ಅಂಥದೇ ಪ್ರಕರಣ ನಡೆದರೇನು ಗತಿ 
ಎಂದು ಗಿಬ್ಬನ್‌ ಸಾಹೇಬರು ಕೈಯಲ್ಲಿಯ ಬಡಿಗೆಯಿಂದ ನಾಯಿಯ ತಲೆಗೊಂದು 
ಏಟುಕೊಟ್ಟರು. ಸನ್ನೆಯನ್ನು ತಿಳಿದುಕೊಂಡ ನಾಯಿ, ಅಂಗಿಯನ್ನು ಬಿಟ್ಟು 
ಬಾಲವನ್ನಲ್ಲಾಡಿಸುತ್ತಾ ಸಾಹೇಬರ ಪಾದಗಳಲ್ಲಿ ಸುಳಿದಾಡತೊಡಗಿತು. 

ಪಡದಪ್ಪನವರು ಮೇಲೆದ್ದರು, ಕೈಮುಗಿದರು. “ಸಾಹೇಬರ, ಈ ಅನಾಥನ 
ಅರ್ಜಿ ಕೇಳಿಕೊಂಡು ನನಗೆ ನ್ಯಾಯ ಕೊಡಬೇಕು” ಎಂದು ನಾಟಕದಲ್ಲಿಯ 
ಪಾತ್ರದಂತೆ ಮಾತಾಡಿದರು. 

ಸಾಹೇಬರಿಗೆ ಅವರನ್ನು ನೋಡಿ ದಿಗಿಲುಬಿದ್ದಿತು. ನಿನ್ನಿನ ದಿನ ತೋಟದಲ್ಲಿ 
ಮಹಾರಾಜರ ಸರಿಸಮಾನರಂತೆ ಅವರೆದುರು ಕುಳಿತು ಆತಿಥ್ಯವನ್ನು ಸ್ಟೀಕರಿಸಿದ 
ಈ ವ್ಯಕ್ತಿ, ಬೆಳಗಾಗುತ್ತಲೆ ಬಂದು ಕೇಳಿಕೊಳ್ಳುವರಾದರೂ ಏನು? “ನಿಮ್ಮ 
ಅರ್ಜಿ ಏನು?” ಎಂದು ಕೇಳಿದರು. 

“ಹೇಳತೀನರಿ, ಸಮಾಧಾನದಿಂದ ಕೇಳಿಕೊಳ್ಳಬೇಕು. ಸಾಹೇಬರ, ಈ 
ಊರ ಹಿರೇಮಠದ ಪಟ್ಟಕ್ಕೆ ಬ೦ದ ಸ್ವಾಮಿ ನಾನು. ಮಠದ ಆಸ್ತಿ ನಾಕು 
ನಂಬರ ಭೂಮಿ ಐತರಿ. ನಾ ಪಟ್ಟಕ ಬಂದಮ್ಯಾಗಿಂದ ಮಟಾನೂ ನನ್ನ 
ಕಬಜಾದಾಗ ಇತ್ತರಿ. ಆದರ ಊರಾಗ ದಾದಾ ಬಾಳ ಪುಂಡಾಟಗಿರಿ ನಡಿಸಿ 
ನನ್ನ ಮ್ಯಾಗ ಕಾರಣ ಇಲ್ಲದ ದ್ವೇಷಾ ಕಟ್ಟಿಗೊ೦ಡ. ಕುಲಕರ್ಣಿ ಶೇಷಪ್ಪ ತನ್ನ 
ಲಂಚಕ್ಕ ಅಡ್ಡ ಬರತೀನಿ ಅಂತ ಹಂಚಿಕೆ ಹಾಕಿದರರಿ. ನಾ ಮಠದಾಗ ಇದ್ದಾಗ 
ನನ್ನ ಹೊಡೂದು ಬಡೂದು ಮಾಡಾಕ ಹತ್ತಿದರರಿ, ಕರೇವಂದರ ಈ ಗೌಡರ 


೩೮೮ ಗ್ರಾಮಾಯಣ 


ಮನೆತನದ ಗುರು ಆಗಬೇಕರಿ ನಾನು. ಶಂಕರಪ್ಪ ಗೌಡ ತೀರಕೊ೦ಡ ಮ್ಯಾಗ 
ಅವನ ಹಿರೇಮಗ ಲಿಂಗಪ್ಪ ಗೌಡಿಕಿ ಬರಬೇಕೂ ಅಂತ ನಾ ಹೇಳಿದರೆ, 
ಕೆಲಮಂದಿಗೆ ಅದು ಬರಷಣ ಅನಿಸಿತರಿ, ಎಲ್ಲಾರೂ ಕೂಡಿಕೊಂಡು ನನ್ನ 
ಮ್ಯಾಗ ಏರಿ ಬ೦ದರರಿ, ಜೀವಕ ಹೆದರಿ ಮಟಾ ಬಿಟ್ಟು ಅಜರಾಣಿಗೆ ನಾ ಓಡಿ 
ಹೋದೆನರಿ. ತಾವು ಈ ಊರಿಗೆ ಬಂದ ಸುದ್ದಿ ಕೇಳಿ ಹೇಳಿಕೋಬೇಕು ಅಂತ 
ಬಂದೀನರಿ” ಎಂದು ಹೇಳಿ ತಮ್ಮ ಮಾತಿನ ಪರಿಣಾಮವೇನಾಯಿತೆಂದು ತಿಳಿಯಲು 
ಸಾಹೇಬರ ಮುಖವನ್ನು ನೋಡಿದರು. 

ಸಾಹೇಬರಿಗೆ ಅವರು ಹೇಳಿದ್ದರಲ್ಲಿ ಎಷ್ಟು ಭಾಗ ತಿಳಿದಿತ್ತೋ ದೇವರೇ 
ಬಲ್ಲ. ಈ ಊರಿನ ಪುಂಡಾಟಗೆಯ ಇತಿಹಾಸದ ಒಂದು ಭಾಗ ಗೋಚರಿಸಿತ್ತು 
ಮಾತ್ರ ಇನ್ನೂ ಹೇಳಲಿ ಎಂದು ಸಾಹೇಬರು ಸುಮ್ಮನೆ ಇದ್ದರು. ಪಡದಪ್ಪನವರು 
ಮುಂದುವರಿಸಿದರು: 

“ಊರಿಗೆ ಬಂದ ಮ್ಯಾಗ ನನ್ನ ಮಠಕ್ಕೆ ಹೋದ್ನೇರಿ. ಯಾವನೋ ಒಬ್ಬ 
ಹುಡುಗ ಪಟ್ಟಕ ಕುಂತಾನರಿ. ಅಂವಾ ಇಲ್ಲಿ ಬಂದು ಹ್ಯಾಗ ಕುಂತಾ ಅಂತ 
ಕೇಳಬೇಕಾಗಿತ್ತು ಅಂತ ಸ೦ಜೀಮಟಾ ಸುಮ್ಮಗ ಕುಂತಿದ್ದೆ, ತಾಸು ರಾತ್ರಿ ಆಗಿತ್ತರಿ. 
ವಾಡೇದಾಗ ಮಹಾರಾಜರ ಬಡಜನರಿಗೆ ಜ್ಞಾಳ ಹಂಚತಿದ್ದರು. ಆಗ ವಾಡೇದಿಂದ 
ಈ ದಾದಾ ನೂರಾರು ಜನರನ್ನು ಕರಕೊಂಡು ಬಂದು, ನನ್ನ ಅಮಾತ ನೆಗವಿ 
ಮಸೀದ್ಕಾಗ ತಂದು ಇಳಸಬೇಕೇನರಿ? “ಮಠದಾಗ ಕಾಲಿಟ್ಟರ ಕಾಲ ಮುರೀತೇನು' 
ಅಂತ ಜಬರಿಸಿ ಹೋದ. ಚಾವಡ್ಯಾಗ ಪೋಲೀಸರು ಇದ್ದರಿ. ಸಾಲ್ಯಾಗ 
ಮಾಮಲೇದಾರರ ಕ್ಯಾಂಪು ಐತಿ, ಹೀಗಿದ್ದರೂ ಯಾರ ಅಂಜಿಕಿಲ್ಲದ ನನ್ನ 
ಹೊತ್ತು ಒಯ್ದು ಮಸೀದ್ಯಾಗ ಇಡಬೇಕೆಂದರೆ ಈ ದಾದಾನ ಪುಂಡತನಾ ಏಟ 
ಇದ್ದೀತು ಲೆಕ್ಕಾ ಹಾಕರಿ?” ಎಂದು ಹೇಳಿ ಪಡದಪ್ಪನವರು ವಿರಮಿಸಿದರು. 
ಭಾವಕ್ಕೆ ತಕ್ಕಂತೆ ಅವರ ಮುಖಮುದ್ರೆ, ಅಭಿನಯ, ಮಾತಿನ ರೀತಿ, ದನಿಯ 
ಏರಿಳಿತ, ಎಲ್ಲ ಬದಲಾಗುತ್ತಿದ್ದವು. 

ಸಾಹೇಬರು ಸ್ವಲ್ಪ ಹೊತ್ತು ಏನೂ ಹೇಳಲಿಲ್ಲ. ಆಮೇಲೆ “ನಿನ್ನೆ ನೀವು 
ತೋಟದಲ್ಲಿ ಮಹಾರಾಜರನ್ನು ಭೆಟ್ಟಿಯಾಗಿದ್ದಿರಲ್ಲವೇ?” ಎಂದು ಕೇಳಿದರು. 

“ಹೌದರಿ, ಮತ್ತು ನನ್ನ ಸಂಗಾಟ ನನ್ನಂತೇ ನನ್ನಂತೇ ಊರು ಬಿಟ್ಟು 
ಓಡಿಹೋದ ಲಿಂಗಪ್ಪ ಗೌಡರು ಇದ್ದರಲ್ಲರಿ” ಎಂದು ಪಡದಪ್ಪನವರು 
ಪರ್ಯಾಯವಾಗಿ ಲಿಂಗಪ್ಪನ ಪರಿಚಯವನ್ನು ಮಾಡಿಕೊಟ್ಟರು. 

ಸಾಹೇಬರು ಸ್ವಲ್ಪ ಹೊತ್ತು ವಿಚಾರಿಸಬೇಕಾಯಿತು. ಪಡದಪ್ಪನವರು 


ಗ್ರಾಮಾಯಣ ೩೮೯ 


ಹೇಳಿದ ವಿವರಗಳನ್ನೆಲ್ಲ ಕೂಲಂಕುಷವಾಗಿ ತಿಳಿದುಕೊಳ್ಳಬೇಕಾಗಿತ್ತು ವಿಷಯ 
ಗ೦ಭೀರವಾಗಿತ್ತು ದಾದಾ ಕಾಯದೆಯನ್ನು ಮೀರಿ ವರ್ತಿಸಿದ್ದ. ಪಡದಪ್ಪನವರು 
ನ್ಯಾಯವಾಗಿ ತಮಗೆ ಇದ್ದ ಮಠವನ್ನು ಕಳೆದುಕೊಂಡಿದ್ದರು. ಇವರು ಹೇಳಿದ 
ಸಂಗತಿ ನಿಜವಿದ್ದರೆ ಅವರ ಮೇಲೆ ಅನ್ಯಾಯ ನಡೆದಿತ್ತು ಪಡದಪ್ಪನವರ 
ಕತೆಯಲ್ಲಿ ಪುಂಡಾಟಿಕೆಯ ಲೀಲೆಯೇ ಹೆಚ್ಚಾಗಿತ್ತು ಇದರ ಜೊತೆಗೆ ಲಿಂಗಪ್ಪ 
ಗೌಡನ ವಾರಸಾ ಪ್ರಕರಣವೂ ತಳಕು ಹಾಕಿಕೊಂಡಿತ್ತು. ವಾರಸ ಅಪೀಲಿನ 
ಅರ್ಜಿ ಸಾಹೇಬರಿಗೆ ಈಗಾಗಲೇ ಮುಟ್ಟಿತ್ತು 

“ನೀವು ಹೇಳಿದ ದೂರುಗಳನ್ನು ಲೇಖಿ ಬರೆದುಕೊಡಬೇಕು. ನಾವು 
ಮಾಡಬೇಕಾದ ಚೌಕಶಿಗೆ ಅದು ಅನುಕೂಲ” ಎಂದು ಸಾಹೇಬರು ಹೇಳಿದರು. 

ಪಡದಪ್ಪನವರು ಮತ್ತೊಮ್ಮೆ ಅಡ್ಡಬಿದ್ದರು. ಈ ಅತಿವಿನಯದ ಅವಿರ್ಭಾವ 
ಸಾಹೇಬರಿಗೆ ಬೇಸರ ತರಿಸಿತ್ತಾದರೂ ಅದನ್ನು ಸಹಿಸದೆ ವಿಧಿಯಿರಲಿಲ್ಲ, 
ಅಧಿಕಾರವನ್ನನುಭವಿಸುವಾಗ ಈ ದುಃಖ ಅನಿವಾರ್ಯವಾದದ್ದೇ. “ನೀವು 
ಹೇಳಿದ್ದಾಂಗ ಮಾಡತೀನರಿ ಸಾಹೇಬರ. ಒಟ್ಟು ಬಡವನ ಮ್ಯಾಗ ದಯಾ 
ಇರಬೇಕು. ನಮಗ ನ್ಯಾಯ ಸಿಗೂಹಾಂಗ ಮಾಡಾಕಬೇಕು” ಎಂದರು 
ಪಡದಪ್ಪನವರು. 

“ಹೂಂ ಆಗಲಿ” ಎನ್ನುತ್ತ ಸಾಹೇಬರು ಮುಂದವರಿದರು. ಪಡದಪ್ಪ 
ಮತ್ತೊಮ್ಮೆ ವಂದನೆ ಸಲ್ಲಿಸಿ ಹೊರಟುಹೋದರು. ಆಗ ಬೆಳಗಿನ ಏಳು 
ಗಂಟೆಯಾಗಿತ್ತು ಸಾಹೇಬರು ಬಿಡುಗಡೆಯನ್ನು ಪಡೆದವರಂತೆ ಒಂದು ನಿಟ್ಟುಸಿರನ್ನು 
ಬಿಟ್ಟು ತಮ್ಮ ತಂಬೂ ಸೇರಿದರು. ಬೆಳಗಿನಲ್ಲಿ ದೊರೆತ ಈ ಅನುಭವ ಅವರ 
ಮನಸ್ಸಿನ ಮೇಲೆ ಭಾರವಾಗಿತ್ತು. 

ಸಾಹೇಬರು ವಾಡಿಕೆಯಂತೆ ಬ್ರೆಕ್‌ಫಾಸ್ಟಿಗೆ ಬಂದು ಕುಳಿತರು. ಅವರ 
ಬಟ್ಟರ್‌ ಎಲ್ಲವನ್ನೂ ಅಣಿಮಾಡಶತ್ತಿದ. ಮೇಲಿನ ಮೇಲೆ ಫ್ಲೇಟುಗಳು ಬ೦ದವು. 
ಸಾಹೇಬರ ಮನಸ್ಸು ಮಾತ್ರ ಅದರಲ್ಲಿರಲಿಲ್ಲ. ದಿನವೂ ಉತ್ಸಾಹದಿಂದ 
ಬಟ್ಟರನೊಡನೆ ಚೇಷ್ಟೆ ಮಾಡುತ್ತ ತಿನ್ನುವ ಸಾಹೇಬರು ಇಂದು ಗಂಭೀರರಾಗಿದ್ದರು. 
ಯಂತ್ರದಂತೆ ತ೦ದಿಟ್ಟ ಪದಾರ್ಥಗಳನ್ನು ತಿನ್ನುವದರಲ್ಲಿ ತೊಡಗಿದ್ದರು. 

ಪಾದಳ್ಳಿಯಲ್ಲಿ ನಡೆದ ಈ ಪುಂಡಾಟಕೆ ಅವರ ಮನಸ್ಸಿನಿಂದ 
ಮರೆಯಾಗುವಂತಿರಲಿಲ್ಲ. ಶೇಷಪ್ಪ ಸರಕಾರಿ ನೌಕರನಾಗಿಯೂ ಇಂಥ 
ಚಟುವಟಿಕೆಗಳಲ್ಲಿ ಭಾಗವಹಿಸುವದೆಂದರೇನು? ಲಿಂಗಪ್ಪ ವಾರಸಾ ಆಗಬೇಕಾದರೆ 
ವ್ಯತ್ಯಯವೇಕೆ ಬರಬೇಕು? ಪಡದಪ್ಪನವರು ತಮ್ಮ ಮಠದಲ್ಲಿ ತಾವು ಸುಖವಾಗಿ 


೩೯೦ ಗ್ರಾಮಾಯಣ 


ಇರಗೊಡದಂತೆ ದಾದಾ ಅಕ್ರಮವಾಗಿ ವರ್ತಿಸಿದ್ದೇಕೆ? ನಡೆದ ಸಂಗತಿ ಕೇವಲ 
ಒಂದು ಪ್ರಕರಣವಾಗಿರಲಿಲ್ಲ. ಮಾನವೀಯತೆಯ ಒಂದು ಚೂರು ಅಲ್ಲಿ 
ಮಿಡಿಯುತ್ತಿತ್ತು ಪೂರ್ಣವಾಗಿ ಈ ವಿವರಗಳನ್ನೆಲ್ಲ ತಿಳಿದುಕೊಳ್ಳಬೇಕೆಂದು 
ಸಾಹೇಬರು ನಿರ್ಧರಿಸಿದರು. ಇಂದು ಕೇಳಿದ ಸಂಗತಿಗಳೆಲ್ಲ ನಿಜವಾಗಿದ್ದರೆ 
ಇವು ಭಾರಿ ಸ್ವರೂಪದ ಗುನ್ಹೆಗಳಾಗಬೇಕು. ಇವನ್ನೆಲ್ಲ ವಿಚಾರಿಸಲೇಬೇಕಾಗಿತ್ತು. 

ಮೊದಲು ಮಠಕ್ಕೆ ಹೋಗಿ ಸ್ಥಾನಿಕ ಚೌಕಶಿಯನ್ನು ನಡೆಸಬೇಕೆಂಬ 
ವಿಚಾರ ಸಾಹೇಬರ ತಲೆಯಲ್ಲಿ ಬಿರುಗಾಳಿಯಂತೆ ತುಂಬಿತು. ಅವಸರದಿ೦ದಲೇ 
ಬ್ರೆಕ್‌ಫಾಸ್ಟ್‌ ಮುಗಿಸಿದರು. ಯಾರ ಜೊತೆಗೂ ಮಾತಾಡಲಿಲ್ಲ. ಅವಸರದಿಂದಲೇ 
ವೇಷಧರಿಸಿಕೊಂಡು ನೇರವಾಗಿ ಚಾವಡಿಗೇ ಬಂದರು. ಮಾಮಲೇದಾರರು 
ಅಲ್ಲಿ ಏನೋ ಕೆಲಸದಲ್ಲಿದ್ದರು. ಸಾಹೇಬರನ್ನು ಕಾಣುತ್ತಲೇ ಎದ್ದು 
ಸ್ಪಾಗತಬಯಸಿದರು. ಸಾಹೇಬರು ಅವರನ್ನು ಜೊತೆಗೆ ಕರೆದುಕೊಂಡು ಹಿರೇಮಠಕ್ಕೆ 
ಬಂದರು. 

ಮಠದಲ್ಲಿ ಕಾವಿಬಟ್ಟೆಯನ್ನು ಧರಿಸಿದ ಎಂಟು ವರ್ಷದ ಬಾಲಕನೊಬ್ಬನಿದ್ದ. 
ಅವನೇ ಮಠದ ಉತ್ತರಾಧಿಕಾರಿಯೆಂದೂ ಊರ ಹಿರಿಯರು ಅವನನ್ನು 
ಮಠದ ಪೀಠಕ್ಕೆ ಕೂಡಿಸಿರುವರೆಂದೂ ತಿಳಿದುಬಂತು. ಮಠದ ಪಟ್ಟದ 
ದೇವರಾರು? ಅದರ ಉತ್ತರಾಧಿಕಾರಿಯನ್ನು ನೇಮಿಸುವ ಹೊಣೆ ಯಾರದು? 
ಮಠದ ಸ್ಥಿತಿಗತಿ ಏನು? ಪಡದಪ್ಪನವರನ್ನು ದಾದಾ ಮಠದಿಂದ ಹೊರದೂಡಿದ್ದು 
ನಿಜವೇ? ಇವೇ ಮೊದಲಾದ ಪಶ್ಲೆಗಳಿಗೆ ಅಲ್ಲಿ ನೆರೆದಿದ್ದವರಿಂದ ಉತ್ತರ 
ಪಡೆದು ಸಾಹೇಬರು ಅಲ್ಲಿಂದ ಹೊರಬಿದ್ದರು. ಪಡದಪ್ಪನವರ ಆರೋಪ 
ಸತ್ಯವಾದುದೆಂಬ ಮನವರಿಕೆ ಅವರಿಗೆ ಆಗಲೇ ಆಗಿಬಿಟ್ಟಿತು. ದಾರಿಯಲ್ಲಿ ವಾಡೆಯ 
ಮುಂದೆ ಹಾದುಹೋಗುವಾಗ ಸಾಹೇಬರಿಗೆ ಮಹಾರಾಜರನ್ನು ಕಂಡು 
ಹೋಗಬೇಕೆಂದು ಅಪೇಕ್ಷೆಯಾಯಿತು. 

ಮಹಾರಾಜರು ಅದೇ ಎದ್ದಿದ್ದರು. ಸಾಹೇಬರನ್ನು ಆದರದಿಂದ 
ಬರಮಾಡಿಕೊಂಡರು. ಸ್ವಲ್ಪ ಹೊತ್ತು ಸಾಮಾನ್ಯ ಮಾತುಕತೆ ನಡೆಯಿತು. 
ಮಾತಾಡುತ್ತಲೇ ಸಹಜವಾಗಿಯೆಂಬಂತೆ ಗಿಬ್ಬ್ಲನ್‌ ಸಾಹೇಬರು ದಾದಾ 
ಪಡದಪ್ಪನವರನ್ನು ಹೊರದೂಡಿದ ಕತೆಯನ್ನು ಹೇಳಿದರು. ಮೊದಮೊದಲು 
ಮಹಾರಾಜರು ಈ ಮಾತನ್ನೇ ನಂಬಲಿಲ್ಲ. ಪಡದಪ್ಪನಂಥ ಟೊಣಪನನ್ನು 
ದಾದಾ ಹೊತ್ತುಕೊಂಡು ಒಯ್ಯುವದೆಂದರೇನು? ಮಹಾರಾಜರಿಗೆ ನಗೆ 
ತಡೆಯಲಾಗಲಿಲ್ಲ. ಆದರೆ ಸಾಹೇಬರ ಗಂಭೀರಮುಖವನ್ನು ನೋಡಿ ಅದು 


ಗ್ರಾಮಾಯಣ ೩೯೧ 


ಚೇಷ್ನೆಯಲ್ಲವೆಂದು ನಂಬ ಬೇಕಾಯಿತು. 

ದಾದಾ ಅಲ್ಲಿಯೇ ಓಡಾಡುತ್ತಿದ್ದ. ಸಾಹೇಬರ ದೃಷ್ಟಿ ಅವನ ಮೇಲೆ 
ಕೇಂದಿಕೃತವಾಯಿತು. ಸಂಗತಿ ನಿಜವೇನೆಂದು ಅವನನ್ನೇ ಕೇಳಿದರು. ದಾದಾ 
ಹೌದೆಂದು ಒಪ್ಪಿಕೊಂಡ. ಕಾಯದೆಯನ್ನೂ ಮೀರಿ ವರ್ತಿಸಿದ್ದೇಕೆ ಎಂದು 
ಸಾಹೇಬರು ಪ್ರಶ್ನಿಸಿದರು. ದಾದಾ ಸುಮ್ಮನಿದ್ದ. ಅಲ್ಲಿಯೇ ಕುಳಿತಿದ್ದ 
ಯಶವಂತರಾಯರು ವಿವರಣೆ ಕೊಡಬೇಕಾಯಿತು. 

“ಊರಿಗೇ ಬ್ಯಾಡಾಗಿದ್ದನರಿ ಆ ಪಡದಯ್ಯ. ಅಂವಾ ಇದ್ದ ಊರಾಗ 
ಸಂಭಾವಿತರು ಸುಕದಿಂದ ಬಾಳೇ ಮಾಡೂದ ಸಾಧ್ಯ ಇಲ್ಲರಿ. ಅಂತಾವಗ 
ಹೀಗ ಆಗೂದ ಪಾಡ. ಅವಾ ಅಂತಾ ಕೆಲಸ ಮಾಡಿದ್ದಾ ಅಂತ ಊರ ಜನರೆಲ್ಲ 
ರೊಚ್ಚಿಗೆದ್ದರು. ಜನಕ್ಕಂಜಿ ಊರು ಬಿಟ್ಟ ಅಂದಿನಿಂದ ಮಠದ ಅಧಿಕಾರನ 
ಕಳಕೊಂಡಾನ. ದಾದಾ ಮಾಡಿದ್ದರಾಗ ಏನೂ ತಪ್ಪಿಲ್ಲ ತಗೀರಿ” ಎಂದು 
ವಾದಿಸಿದರು. 

ಏನೇ ಇದ್ದರೂ ದಾದಾ ಕಾಯದೆಯ ದೃಷ್ಟಿಯಿಂದ ತಪ್ಪಿತಸ್ಥನೇ ಎಂದು 
ಸಾಹೇಬರ ಅಭಿಪ್ರಾಯವಾಗಿತ್ತು ಪಡದಪ್ಪ ಮಠಕ್ಕೆ ಕೂಡುವ ಅಧಿಕಾರವನ್ನು 
ಕಳೆದುಕೊಂಡಿದ್ದರೆ, ಅವನನ್ನು ಹೊರದೂಡುವ ಅಧಿಕಾರವನ್ನು ಕೋರ್ಟಿನಿಂದ 
ಪಡೆಯಬೇಕಾಗಿತ್ತು. ಅದನ್ನು ಬಿಟ್ಟು ಅವನ ಮೇಲೆ ಮುಗಿಬಿದ್ದದ್ದು ಶುದ್ಧ 
ಪುಂಡತನ. ಅಂಥ ಪುಂಡಾಟಿಕೆಗೆ ಯೋಗ್ಯ ಶಾಸನವಾಗಲೇಬೇಕು ಎಂದು 
ನಿಷ್ಠುರವಾಗಿ ಗಿಬ್ಬನ್‌ ಸಾಹೇಬರು ಪ್ರತಿವಾದಿಸಿದರು. 

“ಕಾಯದೆ ಹ್ಯಾಂಗ ಹೇಳತದೋ ಹಾಂಗ ಸಾಕ್ಷಿ ಪುರಾವೆ ತೊಗೊಂಡು 
ಶಿಕ್ಷಾ ಕೊಡೋ ಮಾತು ಈಗ ಯಾಕ?” ಎಂದು ಮಹಾರಾಜರು ಹೇಳಿ ಆ 
ವಾದವನ್ನು ಅಲ್ಲಿಗೇ ನಿಲ್ಲಿಸಿದರು. ಕೆಲಹೊತ್ತು ಎಲ್ಲರೂ ಮೌನವಾಗಿದ್ದರು. 
ಮಹಾರಾಜರೇ ಮತ್ತೆ ಆ ಮೌನವನ್ನು ಮುರಿದು, ನಿನ್ನೆಯ ಬೇಟೆಯ ಸಂಗತಿಗಳ 
ಬಗ್ಗೆಯೇ ಬಿಚ್ಚು ಮನಸ್ಸಿನಿಂದಲೇ ಹರಟೆ ಹೊಡೆಯುತ್ತಿದ್ದರು. ಸಾಹೇಬರು 
ಸ್ವಲ್ಪ ಹೊತ್ತಿನ ಮೇಲೆ ಪ್ರಸನ್ನರಾದರು. ಅಂದು ಸಾಯಂಕಾಲ ಮಹಾರಾಜರ 
ಸತ್ಕಾರ ಸಭೆ ನಡೆಯುವದಿತ್ತು. ಪಾದಳ್ಳಿಯ ರೈತರು ತಮ್ಮ ಹೊಸ ಅಧಿಪತಿಗಳಿಗೆ 
ಗೌರವ ಸಲ್ಲಿಸಲೆಂದು ಈ ಸಭೆಯನ್ನು ಕರೆದಿದ್ದರು. ಯಶವ೦ತರಾಯರು ಆ 
ಸಭೆಗೆ ಬರಲು ಗಿಬ್ಬನ್‌ ಸಾಹೇಬರಿಗೂ ಆಮಂತ್ರಣವಿತ್ತರು. ಸಾಹೇಬರು 
ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ, ಮಹಾರಾಜರಿಗೆ ವಂದನೆ ಸಲ್ಲಿಸಿ ಅಲ್ಲಿಂದೆದ್ದರು. 
ಬೆಳಗಿನಿಂದಲೂ ಅವರ ಮನಸ್ಸು ವಿಚಾರಗಳ ಹೊಡೆತಕ್ಕೆ ಸಿಕ್ಕು ಗಾಸಿಯಾಗಿತ್ತು. 


೩೯೨ ಗ್ರಾಮಾಯಣ 


ಅದು ಬಿಡುವನ್ನೇ ಕಂಡಿರಲಿಲ್ಲ. 

ಅ೦ದು ಮಧ್ಯಾಹ್ನ ದಾದಾ ಆರೋಪಿಯಾಗಿ ಮತ್ತೆ ಸಾಹೇಬರೆದುರು 
ನಿಂತ. ಆದಷ್ಟು ಸಾಹೇಬರು ತೀಕ್ಷ್ಣವಾಗಿಯೇ ವಿಚಾರಣೆ ನಡೆಸಿದರು. ದಾದಾ 
ತಾನು ಹೇಳಬೆಕಾದದ್ದನ್ನೆಲ್ಲ ಹೇಳಿದ. ಆದರೆ ಪಡದಪ್ಪನವರ ಫಿರ್ಯಾದಿಯನ್ನು 
ಸಮರ್ಥಿಸಿ ಸಾಕ್ಷಿ ಹೇಳಲು ಒಂದು ಪಿಳ್ಳೆಯೂ ಪಾದಳ್ಳಿಯಲ್ಲಿ ಸಿದ್ಧವಿರಲಿಲ್ಲ. 
ಪಡದಪ್ಪನವರ ಬೆನ್ನು ಕಟ್ಟಲು ಒಬ್ಬರೂ ಪಾದಳ್ಳಿಯಲ್ಲಿ ಇಲ್ಲದ್ದನ್ನು ಕಂಡು 
ಸಾಹೇಬರಿಗೆ ಅಚ್ಚರಿಯೆನಿಸಿತು. ಪಡದಪ್ಪನವರ ಫಿರ್ಯಾದಿಯಲ್ಲಿ ಹೇಳಿದ 
ಮಾತಿಗೆ ದಾದಾನ ಕಬೂಲಿಜವಾಬ ಒಂದನ್ನು ಬಿಟ್ಟರೆ ಬೇರೆ ಸಾಕ್ಷಿಗಳಿಲ್ಲದಿರುವಾಗ 
ದಾದಾನಿಗೆ ಶಿಕ್ಷೆಯನ್ನು ವಿಧಿಸುವ ದಾರಿಯೇ ಸಾಹೇಬರಿಗೆ ಕಾಣದಾಯಿತು. 

ಆದರೆ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗಿತ್ತು. ಚೌಕಶಿ ನಡೆಸಿದ 
ಮೇಲೆ ನಿರ್ಣಯವನ್ನು ಹೇಳುವದು ಕ್ರಮಪ್ರಾಪ್ತವಾಗಿತ್ತು. ಪಡದಪ್ಪನವರು 
ಮೂಲಪಟ್ಟದ ಅಧಿಕಾರಿಗಳು; ಅಂದಮೇಲೆ ಅವರಿಗೆ ಮಠದಲ್ಲಿರಲು ಸಂಪೂರ್ಣ 
ಸ್ಥಾತಂತ್ರ್ಯವಿರಬೇಕು. ಅವರನ್ನು ಯಾರೂ ಆಂತಕಪಡಿಸಲಾಗದೆಂದು ಸಾರುವ 
ಆಜ್ಞೆಯನ್ನು ಸಾಹೇಬರು ಹೊರಡಿಸಿದರು. ದಾದಾ ನಿರ್ದೋಷಿಯಲ್ಲ. ತನ್ನ 
ಬೇಕಾಯದೇಶೀರ ವರ್ತನವನ್ನು ತಾನೇ ಒಪ್ಪಿಕೊಂಡಿದ್ದ. ಆದರೆ ಇನ್ನೂ 
ಎಳೆವಯಸ್ಸಿನ ತರುಣನಾದ್ದರಿ೦ದ ಅವನ ಅಪರಾಧವನ್ನು ಕ್ಷಮಿಸಿಬಿಡಬೇಕು. 
ಈ ನಿರ್ಣಯ ಸಾಹೇಬರ ಆತ್ಮಸಾಕ್ಷಿಗೆ ಒಪ್ಪಿದುದಾಗಿತ್ತು. ಅಂತೂ ಒಂದು 
ಗುರುತರವಾಗ ಕರ್ತವ್ಯವನ್ನು ಕೊನೆಗಾಣಿಸಿದ ತೃಪ್ತಿ ಅವರಿಗಾಯಿತು. 

ಸಾಹೇಬರ ಮನಸ್ಸು ಈ ಪ್ರಕರಣದಿಂದ ಇನ್ನೂ ಬಿಡುಗಡೆಯನ್ನು 
ಪಡೆದಿರಲಿಲ್ಲ. ದಾದಾನ ವಿರುದ್ಧವಾಗಿ ಸಾಕ್ಷಿಗಳೇಕೆ ಹುಟ್ಟಲಿಲ್ಲ? ಪಡದಪ್ಪನವರ 
ಫಿರ್ಯಾದಿ ನ್ಯಾಯವಾಗಿರುವಾಗ ಅವರ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲವೇಕೆ? 
ವಿಚಾರ ಮಾಡಿದಂತೆ ಸಾಹೆಬರಿಗೆ ಇನ್ನೂ ಆಳಕ್ಕಿಳಿಯಬೇಕೆಂದು ಮನಸ್ಸಾಯಿತು. 
ಈ ಪ್ರಕರಣದ ಪೂರ್ವಾಪರಗಳನ್ನು ಲೆಕ್ಕ ಹಾಕತೊಡಗಿದರು. ಲಿ೦ಗಪ್ಪನ ವಾರಸಾದ 
ತೊಡಕೂ ಈ ಪ್ರಕರಣದಲ್ಲಿ ಮಹತ್ತ್ವದ ಭಾಗವಾಗಿತ್ತು ಬಹುಶಃ ಪಾರ್ವತೆವ್ವನ 
ಪಕ್ಷದವರೇ ಯಾರೂ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿರಬೇಕೆಂದು ಸಾಹೇಬರಿಗೆ 
ಮನವರಿಕೆಯಾಯಿತು. ಪಾದರಸದಂಥ ಅವರ ಬುದ್ಧಿ ಕೂಡಲೆ ಕಾರ್ಯರಂಗಕ್ಕೆ 
ಇಳಿಯಿತು. 

ಲಿಂಗಪುನ ವಾರಸಾ ಅಪೀಲಿನ ಚೌಕಶಿ ನಡೆಯಿತು. ಹಿಂದಕ್ಕೆ ಪಾರ್ವತೆವ್ವ 
ಶ್ಯಾಮರಾಯನ ಎರುದ್ಧ ಕೊಟ್ಟ ಅರ್ಜಿಗೆ ಸಹಿ ಹಾಕಿದ್ದ ತಪ್ಪನ್ನು ಸಾಹೇಬರು 


ಗ್ರಾಮಾಯಣ ೩೯೩ 


ಇನ್ನೂ ಮರೆತಿರಲಿಲ್ಲ. ಲಿಂಗಪ್ಪನ ಪ್ರಕರಣದ ಹಿಂದೆಯೂ ಇಂಥ ಮೋಸ 
ನಡೆದಿರಲಾರದೆಂದು ಹೇಗೆ ಹೇಳಬೇಕು? ಈಗ ಪಾರ್ವತೆವ್ವನಂತೆಯೇ ನಿರ್ಣಯ 
ಹೇಳಿದರೆ ಪುಂಡಾಟಿಕೆಗೆ ಇನ್ನೂ ಅವಕಾಶ ದೊರೆಯುವಂತಾಗುವದಿಲ್ಲವೇ? 
ಆದ್ದರಿಂದ ಗಿಬ್ಬನ್‌ ಸಾಹೇಬರು ಶಂಕರಪ್ಪಗೌಡರ ವಾರಸಾ ಹಕ್ಕು ಅವರ 
ಮೊದಲನೆಯ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹಿರಿಯ ಮಗನಾದ 
ಲಿಂಗಪ್ಪನಿಗೇ ಸಲ್ಲಬೇಕೆಂದು ಮಾಮಲೇದಾರರು ಕೊಟ್ಟ ನಿರ್ಣಯವನ್ನೇ ಎತ್ತಿ 
ಹಿಡಿದರು. 

ಅಪೀಲ ಅರ್ಜಿಯ ಜೊತೆಯಲ್ಲಿ ಲಿಂಗಪ್ಪನ ಜನನ ಉತಾರವನ್ನು 
ಹಾಜರಪಡಿಸಲಾಗಿತ್ತು. ಅದರ ಪ್ರಕಾರ ಲಿಂಗಪ್ಪನ ತಂದೆಯ ಹೆಸರು 
ಶ೦ಕರೆಪ್ಪನೆಂದಿದ್ದರೂ ಜಾತಿ ಕುರುಬರ ಎಂದೇ ಇತ್ತು ಅಂದಮೇಲೆ ಅವನು 
ಅಜರಾಣಿಯ ಕುರುಬರ ಶ೦ಕರಪ್ಪನ ಮಗನೆಂದು ಸಿದ್ಧವಾಗುವದೆಂಬ ವಾದವನ್ನು 
ಸಾಹೇಬರು ಲಕ್ಷ್ಯಕ್ಕೇ ತರಲಿಲ್ಲ. ಅದು ಅವರಿಗೆ ಅನಗತ್ಯವೆಂದೇ ಕಂಡಿತು. 
ಶಂಕರಪ್ಪಗೌಡರು ತಮ್ಮ ಮೊದಲನೆಯ ಹೆಂಡತಿ ಗಿರಿಯವ್ವನಿಗೆ ಸೋಡಚೀಟಿ 
ಕೊಡುವುದಕ್ಕಿಂತ ಮೊದಲೇ ಲಿಂಗಪ್ಪ ಹುಟ್ಟಿರಬೇಕೆಂದೇ ಅವರ ಭಾವನೆ. 
ಗಿಬ್ಬನ್‌ ಸಾಹೇಬರ ಮನಸ್ಸು ಯಾರ ವಾದವನ್ನೂ ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. 
ಪಾರ್ವತೆವ್ವನ ಅಪೀಲು ಕಿತ್ತಿಹೋಯಿತು. ಲಿಂಗಪ್ಪನಿಗೇ ವಾರಸಾ ಹಕ್ಕು ಸಲ್ಲುವದು 
ಕ್ರಮಪ್ರಾಪ್ತವೆಂದು ನಿರ್ಣಯ ಹೇಳಿಬಿಟ್ಟರು. 

ಈ ಎರಡೂ ನಿರ್ಣಯಗಳೂ ಪಾದಳ್ಳಿಯ ಜೀವನವನ್ನೇ ಬೇರೆ 
ದಿಕ್ಕಿಗೇ ತಿರುಗಿಸಿದವು. ಮಠದಲ್ಲಿ ಪಡದಪ್ಪನವರಿರುವದು ಯಾರಿಗೂ 
ಬೇಕಾಗಿರಲಿಲ್ಲ. ಆದರೆ ದೈವಗತಿಯನ್ನು ತಪ್ಪಿಸಲಾಗದೆಂಬಂತೆ ಅವರೇ ಮತ್ತೆ 
ಅಧಿಕಾರಿಗಳಾದರು. ಮಠ ಬರಿದಾಗಿದ್ದರೂ ಜನರು ಅದನ್ನು 
ಸಹಿಸಿಕೊಂಡಿರಬಹುದಾಗಿತ್ತು. ಆದರೆ ಪೀಡೆ ತೊಲಗಿದಂತೆ ಊರು ಬಿಟ್ಟು 
ಹೋದ ಪಡದಪ್ಪನವರು ತಿರುಗಿ ಬಂದು ಮತ್ತಾವ ಕಾಯಕವನ್ನು 
ಹೂಡಲಿರುವರೋ ಎಂದು ಜನ ಭಯಸಗ್ರಸ್ತರಾದರು. 

ಪಾದಳ್ಳಿಯ ಗೌಡರ ಮನೆತನಕ್ಕೂ ಅಜರಾಣಿಯ ಲಿಂಗಪ್ಪನಿಗೂ 
ಯಾವದೂ ಸಂಬಂಧವಿಲ್ಲವೆಂ ಮಾತು ಸೂರ್ಯಪ್ರಕಾಶದಂತೆ ಸ್ಪಷ್ಟವಾಗಿತ್ತು. 
ಆದರೆ ಕಾಯದೆಯ ಪ್ರಕಾರ ಅವನೇ ಗೌಡನಾದ. ಶಂಕರಪುಗೌಡರು ಸಾಯುವಾಗ 
ಊರವರೆಲ್ಲ ಅವರ ಮನೆತನದ ಪ್ರತಿಷ್ಠೆಯನ್ನು ಕಾಯುವ ಹೊಣೆ ಹೊತ್ತಿದ್ದರು. 
ಆದರೆ ನಡೆದ ಸ೦ಗತಿ ವಿಪರೀತವಾಗಿತ್ತು. 


೩೯೪ ಗ್ರಾಮಾಯಣ 


ಈ ಎರಡೂ ನಿರ್ಣಯಗಳು ಜನರ ಪವಿತ್ರ ಭಾವನೆಯನ್ನೇ 
ಹೊಲೆಗೆಡಿಸುವಂತಿದ್ದವು. ಜೀವನವೇ ಕೈಮೀರಿ ಹೋಗುತ್ತಿರುವಂತೆ ಕಂಡಿತು. 
ಯಾವುದೋ ಅನಿಷ್ಟ ದೈವ ಮಳೆಗಾಲದಲ್ಲಿ ನೆರೆಬಂದ ನದಿಯಂತೆ ಕೊಚ್ಚಿಕೊಂಡು 
ಬಂದಿತ್ತು ಅದರೆದುರು ಯಾವ ಶಕ್ತಿಯೂ ನಿಲ್ಲಲಾರದೇನೋ! ಜೀವನ ದಂಡೆಯ 
ಮಣ್ಣಿನಂತೆ ಸಡಿಲಾಗಿ ಉದುರುತ್ತಿತ್ತು ನೀರಾಗಿ ಹೋಗುತ್ತಿತ್ತು ತುಂಬಿದ ನದಿಯನ್ನು 
ಈಸಿದ ಬಾಳಾಚಾರ್ಯರಂಥವರೂ ಈ ಸುದ್ದಿಯನ್ನು ಕೇಳಿ ಹತಾಶರಾಗಿದ್ದರು. 

೩೫ 

ಆ ರಾತ್ರಿ ಸತ್ಕಾರ ಸಭೆ ಮುಗಿದು ಬಾಳಾಚಾರ್ಯರು ತಿರುಗಿ ಮನೆಗೆ 
ಹೊರಟಾಗ ಹತ್ತುಗಂಟೆಯ ಮೇಲಾಗಿತ್ತು. ಸಭೆಯಲ್ಲಿ ನಡೆದ ಘಟನೆಗಳನ್ನೆಲ್ಲ 
ಆಚಾರ್ಯರು ಮೆಲುಕು ಹಾಕಹತ್ತಿದ್ದರು. ರೈತರು ಮಹಾರಾಜರಿಗೆ ತೋರಿಸಿದ 
ಗೌರವ ಹೃದಯಸ್ಪರ್ಶಿಯಾಗಿತ್ತು;: ಮಹಾರಾಜರ ಹಾಗೂ ಗಿಬ್ಲನ್‌ ಸಾಹೇಬರ 
ಭಾಷಣಗಳು ಅವರವರ ದೊಡ್ಡಸ್ತಿಕೆಗೆ ಒಪ್ಪುವಂತಿದ್ದವು. 

ಆದರೆ ಎಲ್ಲಕ್ಕಿಂತ ಮಹತ್ತ್ವದ ಘಟನೆಯೊಂದು ನಡೆದುಹೋಗಿತ್ತು. 
ಮಧ್ಯಾಹ್ನ ನಡೆದ ಚೌಕಶಿಯಲ್ಲಿ ದಾದಾ ಬಿಡುಗಡೆ ಹೊಂದಿದ್ದರೂ ಊರವರಿಗೆಲ್ಲ 
ಅವನ ಬಗ್ಗೆ ಅಸಮಾಧಾನವಾಗಿತ್ತು. ಮೇಲಾಗಿ ಇನ್ನು ಮೇಲೆ ಅವನ ದುಡುಕು 
ಹೆಚ್ಚಾಗಬಹುದೆ೦ದು ಭೀತಿಯೂ ಇತ್ತು. ಪಡದಪ್ಪನವರು ಪಾದಳ್ಳಿಯಲ್ಲಿ 
ಶಾಶ್ವತವಾಗಿ ನೆಲೆಸಲಿಕ್ಕೇ ತಿರುಗಿ ಬಂದವರಾಗಿದ್ದರು. ಅಂದಮೇಲೆ ಅವರಿಬ್ಬರಿಗೂ 
ಹತ್ತಿದ ಜಗಳ ಹರಿಯದಿದ್ದರೆ ಹೇಗೆ? ಲಿ೦ಂಗಪ್ಪನ ವಾರಸಾ ಕಾಯಂ ಆಗಿತ್ತು. 
ಇಂಥ ವಿಷಮಪರಿಸ್ಥಿತಿ ಹೊತ್ತಿಸಿದ ಅಗ್ನಿಕುಂಡದಲ್ಲಿ ದಾದಾ ಸಹಜವಾಗಿ 
ಬಲಿಯಾಗಬಹುದಿತ್ತು ಅವನು ಇದರಿಂದ ಹೇಗಾದರೂ ಪಾರಾದರೆ ಸಾಕೆಂದು 
ಎಲ್ಲರಿಗೂ ಅನಿಸಿತ್ತು. ಅನಾಯಾಸವಾಗಿಯೇ ಆ ಯೋಗ ಒದಗಿಬಂದಿತ್ತು 

ಕುದುರೆಯ ಮೇಲಿಂದ ತಮ್ಮನ್ನು ಪಾರುಮಾಡಿದ್ದಾಗಲೇ ಮಹಾರಾಜರು 
ದಾದಾನ ಮೇಲೆ ಕೃಪಾಕಟಾಕ್ಷವನ್ನು ಬೀರಿದ್ದರು. ಅವನ ಅಸಾಮಾನ್ಯ 
ಶಕ್ತಿಗಳಿ೦ದ೦ತೂ ಅವರು ಆಕರ್ಷಿತರಾಗಿದ್ದರು. ಮಹಾರಾಜರಿಗೆ ಕುಸ್ತಿಯ 
ಗಡಿಗಳೆಂದರೆ ಪ್ರಾಣ; ದಾದಾ ಹೆಸರಾಂತ ಕುಸ್ಥಿಗಡಿಯಾಗಿದ್ದ. ಮಹಾರಾಜರು 
ಇಲ್ಲಿರುವಾಗ ಅವರ ಹತ್ತಿರವೇ ಅಡ್ಡಾಡಿದಾಗ ದಾದಾನ ಸ್ವಭಾವದ ಪರಿಚಯವೂ 
ಅವರಿಗೆ ಸಾಕಷ್ಟಾಗಿತ್ತು. ಏನಾದರೂ ಮಾಡಿ ದಾದಾನನ್ನು ತಮ್ಮ ಜೊತೆಗೆ 
ಕರೆದೊಯ್ಯಬೇಕೆಂದು ಅವರ ಅಭಿಲಾಷೆಯಾಗಿತ್ತು. ಅದು ನೆರವೇರುವದಕ್ಕೆ 
ಅವನ ಮೇಲೆ ಆರೋಪ ಬಂದದ್ದೂ ಒಂದು ಕಾರಣವಾಗಿತ್ತು 


ಗ್ರಾಮಾಯಣ ೩೯೫ 


ಅವನು ಮಹಾರಾಜರ ಜೊತೆಗೆ ಹೋದರೆ ಪಾದಳ್ಳಿಯಲ್ಲಿದ್ದುಕೊಂಡು 
ಗೋಳಾಡುವದು ತಪ್ಪಬಹುದೆಂದು ಭಾವಿಸಿದ ಬಾಳಾಚಾರ್ಯರು ಈ ವಿಚಾರಕ್ಕೆ 
ಅನುಮತಿಯನ್ನಿತ್ತರು. ದಾದಾನೂ ಆನಂದದಿಂದ ಒಪ್ಪಿದ. ಆದರೆ ಲಕ್ಷ್ಮಣನನ್ನು 
ಒಪ್ಪಿಸುವದೇ ಬಿಗಿಯಾಗಿತ್ತು “ಒಬ್ಬನ ಮಗಾರಿ, ಅವನ್ನ ಬಿಟ್ಟು ಇರಾಕ ಮನಸ್ಸು 
ಹ್ಯಾಂಗ ಬಂದೀತರಿ? ನನಗರೆ ಅವನ್ನ ಬಿಟ್ಟು ಯಾರದಾರಿ?” ಎಂದು 
ಗೋಳಾಡಿದ. ಬಾಳಾಚಾರ್ಯರು ಅವನಿಗೆ ಪರಿಪರಿಯಿಂದ ಸಮಾಧಾನ 
ಹೇಳಬೇಕಾಯಿತು. “ನಿನಗೆ ಇಲ್ಲೆ ಇರೊದು ಆಗದಿದ್ದರೆ ನಮ್ಮೂರಿಗೆ ಬಾ. 
ಅಲ್ಲೀ ಕಮತಾಕಟ್ಟ ನೋಡಿಕೊಂತ ಇರಾಕ ಬಂದೀತು” ಎಂದು 
ಯಶವಂತರಾಯರು ಹೇಳಿ ಅವನ ತಾಪವನ್ನು ಕಡಿಮೆ ಮಾಡಿದ್ದರು. 

ಅಂತೂ ಒಂದು ದೃಷ್ಟಿಯಿಂದ ದಾದಾನ ಸಮಸ್ಯೆ ಬಗೆಹರಿದಂತಾಗಿತ್ತು. 
ಆದರೆ ಪಾದಳ್ಳಿಯ ತೊಡಕು ಮಾತ್ರ ಬಗೆಹರಿಯುವ ಲಕ್ಷಣ ಕಾಣುತ್ತಿರಲಿಲ್ಲ. 
ದಾದಾನನ್ನು ಪಾದಳ್ಳಿಯ ಕಾಣಿಕೆಯೆಂದು ಒಪಿಸುತ್ತೇವೆಂದು ಆಚಾರ್ಯರು 
ಮಹಾರಾಜರಿಗೆ ನುಡಿದರು. ಅದರ ಬದಲಾಗಿ ಪಾದಳ್ಳಿಯ ಸ್ಥಿತಿಗತಿಗಳು 
ಚೆನ್ನಾಗಿರುವಂತೆ ಮಹಾರಾಜರು ನೋಡಬೇಕೆಂಬುದ ಅವರ ಅಭಿಲಾಷೆಯಾಗಿತ್ತು 
ಮಹಾರಾಜರು ಆನಂದದಿಂದ ಈ ಮಾತಿಗಂತೂ ಒಪ್ಪಿದ್ದರು. ಸತ್ಕಾರ ಸಭೆಯಲ್ಲಿ 
ಉತ್ತರರೂಪವಾಗಿ ಹಾಗೆ ವಚನವನ್ನೂ ಕೊಟ್ಟದ್ದರು. 

ಆದರೂ ಆಚಾರ್ಯರಿಗೆ ಪಾದಳ್ಳಿಯ ದು:ಖ ಮುಗಿಯುವಂತೇನೂ 
ತೋರಲಿಲ್ಲ. ಈ ಐದಾರು ದಿನಗಳಲ್ಲಿ ನಡೆದ ಘಟನೆಗಳು ಸತ್ಯವನ್ನೇ 
ವಿಷರ್ಯಾಸಗೊಳಿಸುವಷ್ಟು ಭೀಕರವಾಗಿದ್ದವು. ಮಠದ ಭವಿತವ್ಯ 
ಶುಭವಾಗಬಹುದೆಂದು ಭಾವಿಸಿದ್ದರೆ ಪಡದಯ್ಯ ಮತ್ತೆ ಬಂದು ಕುಳಿತಿದ್ದ. 
ಅವನ ಪಾಪದ ನೆರಳಿನಿಂದ ಪಾದಳ್ಳಿಯ ಜೀವನ ಕಪ್ಪಾಗುವದಿತ್ತು ಒಂದು 
ಕಡೆಗೆ ನಿಲ್ಲದೆ ಹರಿಯುವ ನೀರಿನಂತೆ ಆಚಾರ್ಯರಿಗೆ ಈ ಜೀವನ ಕಂಡಿತ್ತು 
ಈ ಕ್ಷಣಕ್ಕೆ ತಿಳಿಯಾಗಿ ಹರಿಯುವ ನೀರು ಮರುಗಳಿಗೇಗೇ ರಾಡಿಯಾಗುವದನ್ನು 
ಅವರು ಕಂಡಿದ್ದರು. ಅದರಂತೆಯೇ ಜೀವನ ಈಗ ಮತ್ತೆ ದೂಷಿತವಾಗತೊಡಗಿತ್ತು 

ಎಲ್ಲಕ್ಕಿಂತ ದು:ಖಪ್ರದವಾದ ಸಂಗತಿಯೆಂದರೆ ಗೌಡರ ಮನೆತನದ ಭವಿತವ್ಯ 
ಶಂಕರಪ್ಪಗೌಡರ ಮನೆತನಕ್ಕೆ ಈ ಕಲಂಕ ಹತ್ತುವದು ಯಾರಿಗೂ ಬೇಕಾಗಿರಲಿಲ್ಲ. 
ಪಾರ್ವತೆವ್ವ ಎಷ್ಟೇ ಊರವರ ವಿರೋಧವನ್ನು ಕಟ್ಟಕೊ೦ಡಿದ್ದರ ಅವಳು ಊರಿಗೆ 
ಬೇಡವಾಗಿರಲಿಲ್ಲ. ಶಂಕರಪ್ಪ ಸಾಯುವ ಮುನ್ನವೇ ಈ ಭೀತಿಯ ನೆರಳು 
ಅವನ ವಂಶದ ಮೇಲೆ ಬಿದ್ದಿತ್ತು. ಅದಕ್ಕೂ ಈ ಪಡದಯ್ಯನು ಕಾರಣನಾಗಿದ್ದ. 


೩೯೬ ಗ್ರಾಮಾಯಣ 


ನಾನಾನ ಮರಣ, ಚಿಮಣಾಳ ಅಪಮಾನ, ಊರಲ್ಲಿ ಕೊಲೆ ಸುಲಿಗೆಗಳು 
ಇವೆಲ್ಲವೂ ಪಡದಯ್ಯನ ನೇತೃತ್ವದಲ್ಲಿಯೇ ಸಾಗಿದ್ದವು. ಈ ಸ೦ಗತಿಗಳಾವೂ 
ರಹಸ್ಯವಾಗಿರಲಿಲ್ಲ. ಆದರೆ ದುಷ್ಟಶಕ್ತಿಯ ವಿರುದ್ಧ ಹೋರಾಡಲು ಯಾರಿಗೂ 
ಶಕ್ತಿಯಿಲ್ಲದಂತಾಗಿತ್ತು. ದಾದಾ ಹು೦ಬತನದ ರೀತಿಯಲ್ಲೇ ಹೋರಾಡಿದ್ದ. ಅದರ 
ಫಲವಾಗಿ ಅವನೇ ಊರು ಬಿಟ್ಟು ಹೋಗುವಂತಾಗಿತ್ತು. ಸ್ವತಃ ತಾವು 
ಹೋರಾಡಿದರು. ಆದರೆ ಅದೆಲ್ಲ ನೆರಳಿನೊಡನೆ ಗುದ್ದಾಡಿದಂತಾಗಿತ್ತು 

ಆಚಾರ್ಯರಿಗೆ ತಮ್ಮ ದುರ್ಬಲ್ಯದ ಅರಿವು ಸಾಕಷ್ಟಿತ್ತು. ತಮ್ಮ ಶಕ್ತಿ 
ಪಾದಳ್ಳಿಯ ಮೇಲೆ ಅಧಿಕಾರ ನಡೆಸುವಂಥದಲ್ಲ. ಶೇಷಪ್ಪನ ಕಾಯದೆ ಜ್ಞಾನವಾಗಲಿ, 
ಶಂಕರಪ್ಪಗೌಡರ ಅಧಿಕಾರಯುತ ದರ್ಪವಾಗಲಿ ಅವರಿಗಿರಲಿಲ್ಲ. ಕನ್ನಡ 
ಲಿಪಿಯನ್ನೋದಲು ಕೂಡ ಬಾರದಷ್ಟು ಅವರ ವಿದ್ಯೆ ಪರಿಮಿತವಾಗಿತ್ತು ಹೇಳಿಕೇಳಿ 
ವೈದಿಕ ಬ್ರಾಹ್ಮಣ; ಸನಾತನವಾದ ಧರ್ಮದಲ್ಲಿ ಶ್ರದ್ಧೆಯಿತ್ತೆಂದು ಜನ ತಮ್ಮನ್ನು 
ಗೌರವಿಸುತ್ತಿದ್ದರು. ಇಲ್ಲದಿದ್ದರೆ ತಮಗೇನು ಬೆಲೆ? ಊರ ದೈವದವರಲ್ಲಿ ಅವರೂ 
ಒಬ್ಬ ಸದಸ್ಯರಾಗಿದ್ದರು; ಶಂಕರಪ್ಪಗೌಡರಿರುವತನಕ ಅವರ ಮಾತು ನಡೆಯುತ್ತಿತ್ತು. 
ಆದರೆ ಈಗ ತಾವು ಯಾರಿಗೂ ಬೇಕಾಗಿರಲಿಲ್ಲ. ಮಹಾರಾಜರು ತಮಗೆ 
ತೋರಿದ ಗೌರವ ಪ್ರಾಮಾಣಿಕವಾಗಿಯೇ ಇತ್ತು. ಆದರೆ ಒಬ್ಬ ಸಚ್ಛೀಲ 
ಬ್ರಾಹ್ಮಣನೆಂದು ಮಾತ್ರ ತಮಗೆ ಆ ಮರ್ಯಾದೆ ಸಂದಿತ್ತು. 

ಇಷ್ಟು ಗೊತ್ತಿದ್ದೂ ತಾವು ಈ ವ್ಯವಹಾರದಲ್ಲಿ ಕೈ ಹಾಕಿದ್ದೇಕೆ? 
ಆಚಾರ್ಯರಿಗೆ ತಾವು ಮಾಡಿದ್ದೆಲ್ಲ ಅಧಿಕ ಪ್ರಸಂಗವೆನಿಸಿತು. ಮೊದಮೊದಲು 
ತಾವೆಲ್ಲ ಕೂಡಿ ಮಾಡಿದ್ದ ಅನ್ಯಾಯಗಳಿಗೆ ಲೆಕ್ಕ ಉಂಟೇ? ಆ ಪಾಪಕ್ಕೆಲ್ಲ 
ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು. ಹೌದು ದುಃಖವನ್ನು ಅನುಭವಿಸಿಯೇ 
ಕಳೆದುಕೊಳ್ಳಬೇಕು. ಅಂದರೇ ಬಿಡುಗಡೆ ಸಾಧ್ಯ ಈಗ ಶೇಷಪ್ಪ ತಾನೂ 
ಪ್ರಾಯಶ್ಚಿತ್ತವನ್ನು ಅನುಭವಿಸುವದಿಲ್ಲವೇ? 

ಹುಲಿಬ್ಯಾಟಿ-ಹಳಬನೊಬ್ಬ ಹಿಲಾಲು ಹಿಡಿದುಕೊಂಡು ದಾರಿ ತೋರಿಸುತ್ತ 
ನಡೆದಿದ್ದ. ಮೂರು ತಾಸು ರಾತ್ರಿಯಾಗಿತ್ತು. ಮೇಲೆ ಜಿಟಿಜಿಟಿ ಮಳೆ, ನಡುವೆ 
ಬೆನ್ನಲುಬನ್ನೇ ಕೊರೆಯುವ ಗಾಳಿಯ ಸೆಳಕುಗಳು ಇವುಗಳಿಂದ ಹಿಲಾಲಿನ 
ಬೆಳಕಿನ ಕುಡಿ ಒದ್ದಾಡುತ್ತಿತ್ತು ಆಚಾರ್ಯರು ಯಾಂತ್ರಿಕವಾಗಿಯೇ ವಾಡೆಯಿಂದ 
ತಮ್ಮ ಮನೆಗೆ ಸಾಗಿದ್ದರು. ಸತ್ಕಾರ ಸಭೆಯ ವಿವರಗಳೆಲ್ಲ ಅವರ ಸ್ಮೃತಿಪಥದಲ್ಲಿ 
ಮತ್ತೊಮ್ಮೆ ಸುಳಿದುವು. ಮನಸ್ಸಿಗೆ ಯೋಚನೆಯಿಂದ ಬಿಡುಗಡೆ ಎಲ್ಲಿ? ಎಷ್ಟು 
ಬೇಡವೆಂದರೂ ವಿಚಾರಗಳು ದಾಳಿಯಿಡುತ್ತಿದ್ದವು. ಅವುಗಳ ಗೊಂದಲದಲ್ಲಿ 


ಗ್ರಾಮಾಯಣ ೩೯೭ 


ಏನು ಮಾಡಿದರೂ ಆತ್ಮಸತ್ತ್ವದ ಬೆಳಕು ಆರದಿರಲೆಂದು ಶ್ರಮಿಸಬೇಕಾಗಿತ್ತು. 
ಅನವರತವೂ ಎಚ್ಚರಿದ್ದೇ ಅದನ್ನು ಕಾಯಬೇಕಾಗಿತ್ತು. ಯಾವುದೋ ತೀವ್ರ 
ವಿರೋಧ ಯಾವುದೋ ತೀವ್ರ ಮೋಹ ಆ ಬೆಳಕನ್ನು ನಂದಿಸಬಹುದಾಗಿತ್ತು. 
ಒಮ್ಮೊಮ್ಮೆ ಬತ್ತಿಯೇ ನಿಸ್ಪತ್ತ್ವವಾಗಿ ಬೆಳಗಲು ಒಲ್ಲೆನ್ನಬಹುದಾಗಿತ್ತು ಈ ಜೀವನ 
ಮನುಷ್ಯನ ಅಂತಃಸತ್ತ್ವ್ವವನ್ನೇ ಪರೀಕ್ಷಿಸಲೆಂದು ನಿರ್ಮಿತವಾದ ಈಶ್ವರ 
ಮಾಯೆಯಿರಬೇಕೆಂದು ಆಚಾರ್ಯರಿಗೆ ಹೊಳೆಯಿತು. 

ಆಚಾರ್ಯರು ಇದೇ ವಿಚಾರದಲ್ಲಿರುವಾಗಲೇ ಮನೆಯನ್ನು ಸಮೀಪಿಸಿದರು. 
ಮನೆಯಲ್ಲಿ ತಮ್ಮ ನಿತ್ಯ ಆಹ್ನಿಕಗಳನ್ನು ಮುಗಿಸಿಕೊಂಡು ಪುನಃ ವಾಡೆಗೆ ತಿರುಗಿ 
ಹೋಗುವ ಅವಸರವಿತ್ತು. ಮಹಾರಾಜರು ಮರುದಿನವೇ ಊರು 
ಬಿಡುವವರಿದ್ದದ್ದರಿಂದ ಅದರ ಸಿದ್ಧತೆಯಾಗಬೇಕಿತ್ತು. ಆಹ್ಲಿಕವನ್ನು ಬೇಗ ಮುಗಿಸಿ 
ಹೋದರಾಯಿತೆಂದು ಮನೆಯೊಳಗೆ ಕಾಲಿಟ್ಟರು. ಅಷ್ಟರಲ್ಲಿಯೇ ತಮ್ಮ 
ಮನೆಯೊಳಗೆ ಹೆಣ್ಣುಮಗಳೊಬ್ಬಳು ಬಿಕ್ಕಿ ಬಿಕ್ಕಿ ಅಳುವದು ಆಚಾರ್ಯರ ಕಿವಗೆ 
ಬಿತ್ತು ಆಚಾರ್ಯರು ಲಕ್ಷ್ಯಗೊಟ್ಟು ಆಲಿಸಿದರು; ದನಿಯ ಗುರುತು ಹತ್ತಿತ್ತು. 
“ಯಾರು? ತುಳಸಕ್ಕಾ ಅಳೋವಂಥಾದೇನಾಗೇದವಾ?” ಎಂದು ಸಮಾಧಾನ 
ಕುತೂಹಲಗಳೆರಡನ್ನೂ ಬೆರೆಸಿ ಕೇಳಿದರು. 

ಅಚಾರ್ಯರ ಪ್ರಶ್ನೆಯನ್ನು ಕೇಳಿದೊಡನೆ ಶೇಷಪ್ಪನ ಹೆಂಡತಿ ತುಳಸಕ್ಕನ 
ದುಃಖ ಕೋಡಿವರಿದು ಹರಿಯಲಾರಂಭಿಸಿತು. ಮಾತಾಡದೆ ಸುಮ್ಮನೆ ಹೆಚ್ಚು 
ಬಿಕ್ಕಿಸಿ ಅಳ ಹತ್ತಿದಳು. ಆಚಾರ್ಯರ ಪತ್ನಿಯೇ ಹೊರಗೆ ಬಂದರು. “ಪಾಪ, 
ಶೇಷಪ್ಪನ್ನ ನಿನ್ನೆ ರಾತ್ರೀನೆ ಚಾವಡಿಗೆ ಕರಕೊಂಡು ಹೋಗ್ಯಾರಂ೦ತ. ಇಂದ 
ಊಟಕ್ಕೆ ಸೈತ ಬಿಟ್ಟಿಲ್ಲ. ಅದೇನೋ ಮ್ಯಾಲಿನ ಸಾಹೇಬ ಜೇಲಿಗೆ ಕಳಸತೀನಿ 
ಅಂತ ಬೆದರಿಕೆ ಹ್ಯಾಕಾನಂತ. ಅದನ್ನ ಕೇಳಿ ಪಾಪ ನಮ್ಮ ತುಳಸಿ ಕೈಕಾಲ 
ಕಳಕೊಂಡು ಅತಗೋತ ಕೂತಾಬಿಟ್ಟಾಳ. ಏನಾದರೂ ಮಾಡಿ ಆ ಶೇಷಪ್ಪನ್ನ 
ಬಿಡುಗಡಿ ಮಾಡಸರಿ ಅಂತ ಕೇಳಲಿಕ್ಕೆ ಬಂದಾಳ” ಎಂದು ನಡೆದ ಸಂಗತಿಯನ್ನು 
ನಿವೇದಿಸಿ ಉತ್ತರಕ್ಕಾಗಿ ಅಲ್ಲಿಯೇ ಕಾಯ್ದುನಿಂತರು. 

ಆಚಾರ್ಯರ ಮುಖ ಗಂಭೀರವಾಯಿತು. ತಮ್ಮ ಪತ್ನಿಗೆ ಏನು ಉತ್ತರ 
ಹೇಳಿಲ್ಲ. ದೊಡ್ಡದಾದ ನಿಟ್ಟುಸಿರೊಂದು ಅವರ ವ್ಯಥೆಯ ಆಳದಿಂದಲೇ 
ಹೊರಬಿದ್ದಿತು. “ಎಲ್ಲಾ ಶ್ರೀಹರಿ ಇಚ್ಛಾ” ಎ೦ದಿಷ್ಟು ತಮಗೆ ತಾವೇ ಹೇಳಿಕೊಂಡರು. 
ಮರುಮಾತಾಡದೆ ಕಾಲು ತೊಳೆದುಕೊಂಡರು, ಮಡಿಯುಟ್ಟು ಸಂಧ್ಯಾವಂದನೆಗೆ 
ಕುಳಿತರು. 


೩೯೮ ಗ್ರಾಮಾಯಣ 


ಅ ಅವಧಿಯಲ್ಲಿ ಯಾರೂ ಮಾತಾಡುವಂತಿರಲಿಲ್ಲ. ಶೇಷಪುನ ಹೆಂಡತಿಯೂ 
ಅಳುವದನ್ನು ನಿಲ್ಲಿಸಿದ್ದಳು. ನಿರೀಕ್ಷೆಯಿಂದ ತುಂಬಿದ ಮೌನ ಗಂಭೀರವಾಗಿತ್ತು. 
ಸಂಧ್ಯಾವಂದನೆ ಮುಗಿಯುವ ಹೊತ್ತಿಗೆ ಅವರ ಪತ್ನಿ ಉಪಾಹಾರದ ತಟ್ಟೆಯನ್ನು 
ಅವರೆದುರು ತಂದಿಟ್ಟರು. ಆಚಾರ್ಯರು ತಟ್ಟೆಯನ್ನು ಸರಿಸಿ, “ತುಳಸಕ್ಕಾ, 
ನೀನು ಅಷ್ಟು ತೊಗೊಂಡು ನೀರು ಕುಡಿ” ಎಂದು ನುಡಿದರು. 

“ಅವರಲ್ಲೆ ನರಳಿಕೋತ ಬಿದ್ದಾಗ, ನಾ ಬಾಯಾಗ ನೀರು ಹ್ಯಾಂಗ 
ಹಾಕಲಿ ಆಚಾರ? ನನ್ನ ಕಡಿಂದ ಸಾಧ್ಯ ಇಲ್ಲ. ಮುಂಜಾನಿಂದ ಉಪಾಸ 
ಇದ್ದಾರ.” ತುಳಸಕ್ಕ ಮತ್ತೆ ಬಿಕ್ಕಿದಳು. 

“ಹೌದವಾ, ಸರಕಾರಿ ಅಮಲದಾರರು ಅದರಾಗೂ ಇಂಗ್ರೇಜಿ ಸಾಹೇಬರು 
ಒಮ್ಮೆ ಮಾಡಿದ ಹುಕಮು ತಿರಗಿ ತಕ್ಕೊಳ್ಳೊದಿಲ್ಲ. ಶೇಷಪ್ಪ ತನ್ನ ಕಾಲ ಮ್ಯಾಲೆ 
ತಾನು ಕಲ್ಲು ಹಾಕಿಕೊಂಡ್ಲಾಂಗಾಗೇದ ಸುಮ್ಮನ ತನ್ನಪ್ಪಕ್ಕ ತಾ ಇದ್ದರ ಆಗತಿದ್ದಿಲ್ಲ? 
ನಾವೇನು ಮಾಲಿಕ್ಕಾದೀತು? ನೀನರೆ ತಿಳಿದಾಕಿ. ಆಗ ನಿನ್ನ ಗಂಡಗ ಬುದ್ಧಿ 
ಹೇಳಬಾರದಾಗಿತ್ತೇನವಾ? ಬಿತ್ತಿದ್ದು ಬೆಳಕೋ ಬೇಕಾಗತದ ನೋಡು. ಅವನ 
ಕರ್ಮಾ ಅವನ್ನ ಸುತ್ತಿ ಹಾಕಿಕೊಂಡದ. ಈಗ ನೀ ಉಪಾಸ ಬಿದ್ದರ ಅವನ 
ಬಿಡುಗಡೆ ಆಗತಿದ್ದರ ಖುಶಾಲ ಮಾತು” ಎಂದು ಸಮಾಧಾನ ಹೇಳಿದರು. 
ಆದರೆ ಇಷ್ಟು ಹೇಳಬೇಕಾದರೆ ತಮ್ಮ ಶಕ್ತಿಯನ್ನೆಲ್ಲ ವೆಚ್ಚಮಾಡಿ ತಮ್ಮ 
ಅಂತಃಕರಣವನ್ನು ಕಲ್ಲಾಗಿಸಿದ್ದರು. 

ತುಳಸಕ್ಕನಿಗೆ ಆಚಾರ್ಯರ ವೇದಾಂತ ಬೇಕಾಗಿರಲಿಲ್ಲ. ಗಂಡನ 
ಬಿಡುಗಡೆಯಲ್ಲದೆ ಬೇರಾವುದೂ ಅವಳಿಗೆ ಸಮಾಧಾನ ತರುವಂತಿರಲಿಲ್ಲ. “ನೀವು 
ಹೇಳೋದೆಲ್ಲ ಖರೆ ಆಚಾರ... ಆದರೆ ಮಾರೀ ನೋಡದ ನೀರಕಾಳು 
ಗಂಟಲದಾಗ ಇಳೀದ್ದಾಂಗ ಆಗೇದ. ಅಂತಃಕರಣಕ್ಕ ಬರೀ ಕೊಟ್ಟು ಅವರು 
ಹೋದಾಂಗ ಆಗೇದ. ಅವರು ಹೀಂಗ ಆಗೂದು ನೋಡೋದಕ್ಕಿಂತಾ ದೇವರು 
ನನ್ನ ಕಣ್ಣು ಮುಚ್ಚಬಾರದಿತ್ತ?” 

“ಸಾಕಮಾಡು ತುಳಸಕ್ಕಾ, ಅತ್ತರ ಏನಮಾಡಿದ್ದಾಂಗಾತು? ಸುಮ್ಮಗ ಫಳಾರ 
ತೊಗೋ, ಇನ್ನೂ ಹುಡಿಗಿ, ಹೊಟ್ಟೀ ಕಟ್ಟಬಾರದು.” 

“ನಾ ಒಲ್ಲೆ ಆಚಾರ. ಮದಲ ಅವರ್ನ ಕರಕೊಂಡು ಬರ್ರಿ. ನಿಮ್ಮ 
ಮಗಳಾಗಿದ್ದರ ಹೀಂಗಾ ಸುಮ್ಮಗ ಕೂತಗೋತಿದ್ದರೇನು?” ತುಳಸಕ್ಕ ಆಚಾರ್ಯರ 
ಅ೦ತಃಕರಣವನ್ನೇ ಕಲಕಿದಳು. ಆಚಾರ್ಯರ ಪತ್ನಿ ಇಷ್ಟೊತ್ತಿನವರೆಗೆ ಸುಮ್ಮನಿದ್ದವರು 
ಈಗ ಬಿಕ್ಕಿದರು. ಅಚಾರ್ಯರಿಗೆ ಪ್ರಾಣಸಂಕಟವೆನಿಸಿತು. ತಮ್ಮ ಪತ್ನಿಯ 


ಗ್ರಾಮಾಯಣ ೩೯೯ 


ದುಃಖದಾಳವನ್ನು ಅವರೊಬ್ಬರೇ ಬಲ್ಲರು. ತುಳಸಕ್ಕ ಇನ್ನೂ ಹುಡಿಗೆ, ತಮ್ಮ 
ಮಗಳೇಕೆ, ಮೊಮ್ಮಗಳಾಗಬಹುದಿತ್ತು. ದುಃಖದ ಕಡಲಿನಲ್ಲಿ ತಪ್ಪುಒಪ್ಪಗಳೆಲ್ಲ 
ಮುಳೂಗಿ ಪಾತಾಳ ಕಂಡಿದ್ದವು. ಇದೇ ಶೇಷಪ್ಪ, ಇದೇ ತುಳಸಕ್ಕ ಸಾಎರ ಸಾರೆ 
ಆಚಾರ್ಯರ ಮನೆಗೆ ಬಂದು ಹೋಗಿದ್ದರು. ಒಂದೇ ಊರಿನಲ್ಲಿದ್ದುಕೊಂಡು 
ದಿನನಿತ್ಯ ಅವರ ಮುಖ ನೋಡುವದು ಅನಿವಾರ್ಯವಾಗಿತ್ತು. ಆದರೆ ಎಂದೂ 
ಈ ಆತ್ಮೀಯತೆ ಈ ಕರುಳಿನ ಎಳೆತ ಹೊರಹೊಮ್ಮಿರಲಿಲ್ಲ. ಆಚಾರ್ಯರಿಗೆ 
ಎಲ್ಲವೂ ವಿಚಿತ್ರವೆನಿಸಿತು. ಇಲ್ಲದಿದ್ದರೆ ತುಳಸಕ್ಕ ತಮ್ಮ ಮಗಳಂತೆ ಎ೦ಬ ಭಾವನೆ 
ಇಂದೇ ಏಕೆ ಬರಬೇಕು? ಮಂದವಾದ ದೀಪದ ಬೆಳಕಿನಲ್ಲಿ ಆಚಾರ್ಯರು 
ತಮ್ಮ ಪತ್ನಿಯನ್ನು ದಿಟ್ಟಿಸಿ ನೋಡಿದರು. ಮುಪ್ಪಿನ ಮೋಡ ಕವಿದ ಕಣ್ಣುಗಳ 
ತುಂಬ ಕಣ್ಣೀರು ಮಡುವುಗಟ್ಟಿತ್ತು. ತುಳಸಕ್ಕನ ಈ ಹೊಸ ಸಂಬಂಧವಾದರೂ 
ತನಗಿರಲಿ ಎಂದು ಕೇಳುವಂತಿತ್ತು ಆ ನೋಟ. ಆಚಾರ್ಯರು ನಿರುಪಾಯರಾದರು. 
ತಮ್ಮ ಜೀವನದ ಪರೀಕ್ಷೆ ತೀರ ಹತ್ತಿರ ಬಂದಿದೆ ಎಂದೆನಿಸಿತು. ಹೃದಯದಲ್ಲಿ 
ಸಂಕಟ ಕಿಚ್ಚಾಗಿ ಸುಡುತ್ತಿತ್ತು; ಒಳತೋಟಿ ಮಸೆಯುತ್ತಿತ್ತು ಅಂತೂ ಕೊನೆಗೊಮ್ಮೆ 
ನಿರ್ಧಾರ ದೃಢವಾಯಿತು. ಉಪಾಹಾರದ ತಟ್ಟೆಯ ಕಡೆಗೆ ಕಣ್ಣೆತ್ತಿಕೂಡ ನೋಡದೆ 
ಎದ್ದರು. 

“ಸಮಾಧಾನ ಮಾಡಿಕೋ ತುಳಸಕ್ಕಾ. ದೇವರ ಮ್ಯಾಲೆ ಹೊರಿ ಹಾಕಿ 
ಇಲ್ಲೇ ಮಲಗಿಕೋ. ಉಪಾಸ ಮಾತ್ರ ಮಲಕೋಬ್ಯಾಡ, ನಾನೂ ಈಗ ವಾಡೇಕ 
ಹೋಗಬೇಕು. ಬೆಳಗು ಮುಂಜಾನೆ ಸ್ನಾನಕ್ಕಂತ ನದಿಗೇ ಹೋಗೋ ಮುಂದ 
ಮನೀಕಡೆ ಬ೦ದು ಹೋಗತೀನಿ. ಮಹಾರಾಜರ ಕಿವಿಮ್ಯಾಲೂ ನಿನ್ನ ಮಾತು 
ಹಾಕತೀನಿ. ಏನೋ ಪುಣ್ಯಾ ಬಲವತ್ತರ ಇದ್ದರ, ಮಹಾರಾಜರ ಮಾತು ಸಾಹೇಬರ 
ಮನಸಿಗೆ ನಾಟಬಹುದು” ಎಂದು ಹೇಳಿದವರೇ ಅಲ್ಲಿ ಕೂಡುವುದಕ್ಕಾಗದೆ 
ಅಲ್ಲಿಂದ ಹೊರಬಿದ್ದರು. 

ಆಚಾರ್ಯರ ಮನಸ್ಸು ದುಃಖದ ಭಾರದಿಂದ ಕಲ್ಲಾಗಿತ್ತು ವಾಡೆಯಲ್ಲಿ 
ತಮ್ಮನ್ನು ಕಾಯುತ್ತಿದ್ದ ಕೆಲಸದ ನೆನಪಾಯಿತು. ಮಹಾರಾಜರು ಮರುದಿನ 
ಮಧ್ಯಾಹ್ನ ಇಂದುಪುರಕ್ಕೆ ಹೋಗುವವರಿದ್ದರು. ಅವರು ಪಾದಳ್ಳಿಗೆ ಬಂದದ್ದೇ 
ಮೊದಲ ಸಲ, ಆದ್ದರಿ೦ದ ಹೋಗುವ ಮುನ್ನ ಹುಲಿಬ್ಯಾಟ ಹಳಬರಿಗೆ, ರೈತರಿಗೆ 
ಮತ್ತು ಇನ್ನಿತರ ಬಾಬುದಾರರಿಗೆ ಅವರು ಬಿದಾಗಿ (ಉಡುಗೊರೆ)ಯನ್ನು 
ಮುಟ್ಟಸಬೇಕೆ೦ದು ಮಾಡಿದ್ದರು. ಬಿದಾಗಿಯನ್ನು ತೆಗೆದುಕೊಳ್ಳುವವರ ಯಾದಿಯನ್ನು 
ಸಿದ್ಧಪಡಿಸಲು ಯಶವಂತರಾಯರಿಗೆ ತಿಳಿಸಿದರು. ಶ್ಯಾಮರಾಯನೊಡನೆ 


೪೦೦ ಗ್ರಾಮಾಯಣ 


ಕೂಡಿಕೊಂಡು ಯಶವಂತರಾಯರು ಯಾದಿಯನ್ನೇನೋ ತಯಾರಿಸಿದ್ದರು. 
ಅದಕ್ಕೆ ಆಚಾರ್ಯರ ಒಪ್ಪಿಗೆಯನ್ನುಪಡೆಯುವದು ಅವಶ್ಯವಿತ್ತು. ಅದಕ್ಕೆಂದೇ 
ಈಗ ಆಚಾರ್ಯರು ವಾಡೆಗೆ ನಡೆದದ್ದು. 

ಆಚಾರ್ಯರು ಬಂದೊಡನೆ ಯಶವಂತರಾಯರು ಅವರ ಕೈಯಲ್ಲಿ 
ಯಾದಿಯನ್ನಿಟ್ಟರು. ಅಚಾರ್ಯರು ಅದರ ಮೇಲೆ ಕಣ್ಣಾಡಿಸಿದರು. 
ರಾಜಪುರೋಹಿತರಿಗೆ ಒಂದು ಜರದ ಶಾಲು ಹಾಗೂ ದಕ್ಷಿಣೆ ಎಂದು ಬರೆದದ್ದು 
ಕಂಡಿತು. (ದೇವನಾಗರಿ ಲಿಪಿಯಲ್ಲಿಯೇ ಯಾದಿಯನ್ನು ಬರೆಯಲಾಗಿತ್ತು) 
ಆಚಾರ್ಯರಿಗೆ ಅದು ಒಪ್ಪಿಗೆಯಾಗಲಿಲ್ಲ. ತಮ್ಮ ದಟ್ಟದರಿದ್ರ ಬ್ರಾಹ್ಮಣನಿಗೆ ಇಂಥ 
ಸನ್ಮಾನವೇಕೆಂದು ಹಟ ಹಿಡಿದರು. ಯಶವಂತರಾಯರು ಅದಕ್ಕೊಪ್ಪಲಿಲ್ಲ 
ಯಾದಿಯ ಉಳಿದ ಭಾಗವನ್ನೋದುವದಾದ ಮೇಲೆ ಮಹಾರಾಜರಿಗೆ ಅದನ್ನು 
ತೋರಿಸಿ ಖಾಸಗಿ ಕಾರಭಾರಿಯ ಕಡೆಗೆ ಅದನ್ನು ಒಪ್ಪಿಸುವದಿತ್ತು. 

ಬಾಳಾಚಾರ್ಯರು ಹಟ ಹಿಡಿದ ಸ೦ಗತಿ ಮಹಾರಾಜರಿಗೆ ಗೊತ್ತಾಯಿತು. 
ಬಾಳಾಚಾರ್ಯರನ್ನು ಮಹಾರಾಜರೇ ಮತ್ತೊಮ್ಮೆ ಮಾತಾಡಿಸಬೇಕಾಯಿತು. 
ಮತ್ತೆ ಆಚಾರ್ಯರಿಂದ ಅದೇ ಉತ್ತರ ಬಂತು. “ರಾಜಪುರೋಹಿತರಿಗೆ ಸನ್ಮಾನ 
ಮಾಡದೆ ಹೋಗುವಷ್ಟು ದಾರಿದ್ರ್ಯ ಸಂಸ್ಥಾನಕ್ಕೆ ಬಂದಿಲ್ಲ ಆಚಾರ. ನಿಮಗೆ 
ಏನು ಬೇಕು ತಿಳಸರಿ ಅದನ್ನು ಪೂರೈಸಿಕೊಡತೇವು” ಮಹಾರಾಜರು 
ಅ೦ತಃಕರಣಪೂರ್ವಕವಾಗಿ ಕೇಳಿದರು. ಮಹಾರಾಜರ ಪ್ರೀತಿಯ ಹಟದ ಮುಂದೆ 
ಬಾಳಾಚಾರ್ಯರ ಹಟ ಸಾಗುವಂತಿರಲಿಲ್ಲ. 

ಬಾಳಾಚಾರ್ಯರು ಯೋಚಿಸಲೇಬೇಕಾಯಿತು. ಶೇಷಪ್ಪನ ಬಿಡುಗಡೆಯ 
ಪ್ರಶ್ನೆಯೇ ಅವರನ್ನೀಗ ಕಾಡುತ್ತಿತ್ತು ಮಹಾರಾಜರಿಗೆ ಅದರ ಬಗ್ಗೆ ಒಂದು 
ಮಾತನ್ನುಹೇಳಬೇಕಾಗಿತ್ತು ಆದರೆ ಸಂಕೋಚ ಅವರ ಬಾಯನ್ನು ಕಟ್ಟಿತ್ತು. 
ಶೇಷಪ್ಪನ ಅಪರಾಧಗಳು ಸಾಮಾನ್ಯವಾಗಿರಲಿಲ್ಲ. ಕಾಯದೆಯ ದೃಷ್ಟಿಯಿಂದ 
ಅವೆಲ್ಲ ಅಕ್ಷಮ್ಯವಾಗಿದ್ದವು. ಮಾನವೀಯ ಅಂತಃಕರಣವೊಂದನ್ನು ಬಿಟ್ಟರೆ ಬೇರೆ 
ಯಾವ ನೆವವನ್ನು ಮುಂದೊಡ್ಡಿಂಯೂ ಅವನ ಬಿಡುಗಡೆಗಾಗಿ 
ಪ್ರಯತ್ನಿಸುವಂತಿರಲಿಲ್ಲ. ಆದರೆ ಶೇಷಪ್ಪನ ಹೆಂಡತಿಯ ಕರುಣಾಜನಕ ಚಿತ್ರ 
ಎಲ್ಲ ತತ್ತ್ವಗಳನ್ನೂ ಮೀರಿ ಆಳವಾಗಿತ್ತು. ಹೃದಯಸ್ಪರ್ಶಿಯಾಗಿತ್ತು. ಅದರ 
ಬಿಸಿ ತಾಕಿದ ಅನುಭವ ಆಚಾರ್ಯರಿಗಾಗಿತ್ತು. ಆದರೆ ಇನ್ನೊಬ್ಬರಿಗೆ ಅದನ್ನು 
ತಿಳಿಯಪಡಿಸುವದೆಂತು? ಶುದ್ಧಭಾವನೆ ಪ್ರಕಟವಾಗುವಾಗ ಸ್ವಭಾವದ ಬಣ್ಣವನ್ನು 
ತಳೆದೇಬರುತ್ತದೆ. ಆಗ ಇನ್ನೊಬ್ಬರು ಅದನ್ನು ಅಪಾರ್ಥ ಮಾಡಿಕೊಂಡರೆ? 


ಗ್ರಾಮಾಯಣ ೪೦೧ 


ಬಹಳ ಹೊತ್ತಿನವರೆಗೆ ಮೀನ ಮೇಷ ಮಾಡಿದ ಮೇಲೆ ಹೃದಯದ 
ಕರೆ ಗೆದ್ದಿತು. ಆಚಾರ್ಯರು ಮಹಾರಾಜರಿಗೆ ತಮಗೆ ಪ್ರಾಪ್ತವಾಗಿರುವ ಉಭಯ 
ಸಂಕಟವನ್ನು ವಿವರಿಸಿದರು. ಏನಾದರೂ ಮಾಡಿ ಶೇಷಪ್ಪನನ್ನು ಬಿಡುಗಡೆ 
ಮಾಡಿಸಿ ಅವನ ಹೆಂಡತಿಯ ಗೋಳನ್ನು ತಪ್ಪಿಸಬೇಕೆಂದು ಕೇಳಿಕೊಂಡರು. 

“ಇದು ಮನಸ್ಸಿನ ತೊಡಕು ಅ೦ತಃಕರಣಕ್ಕ ಬರಿ ಕೊಟ್ಟಹಾ೦ಗ ಆದಾಗ 
ನ್ಯಾಯ ಅನ್ಯಾಯ ಅನ್ನೂ ಪ್ರಶ್ನಿ ಏಳೂದುಲ್ಲ. ದಯವಿಟ್ಟು ಆ ಹೆಣಮಗಳ 
ಗೋಳು ಕಡಿಮೆ ಮಾಡಬೇಕು” ಎಂದು ಬೇಡಿಕೊಂಡರು. 

ಮಹಾರಾಜರೂ ಆಲೋಚನಾಪರರಾದರು. ಬಾಳಾಚಾರ್ಯರ 
ದನಿಯಲ್ಲಿಯ ಪ್ರಾಮಾಣಿಕತೆ ಅವರ ಹೃದಯಕ್ಕೂ ತಾಕಿತು. ಕೊನೆಗೆ ಅವರು 
ಹೇಳಿದುದನ್ನು ಮಾಡಲು ಒಪ್ಪಿಒ೦ಡರು. ಅವರಿಗೆ ಗಿಬ್ಲನ್‌ ಸಾಹೇಬರ ಬಗ್ಗೆಯೇ 
ಸ್ವಲ್ಪ ಅನುಮಾನವಿತ್ತು. ಎಲ್ಲಿ ಆ ಇಂಗ್ರೇಜಿ ಸಾಹೇಬ ನ್ಯಾಯಾನ್ಯಾಯಗಳ 
ಚರ್ಚೆಗೆ ತೊಡಗುತ್ತಾನೋ ಎಂಬ ಭೀತಿಯಿತ್ತು ಆದರೂಪ್ರಯತ್ನಮಡಲು 
ಆಸ್ಚಾಸನವಿತ್ತರು. ಆಚಾರ್ಯರ ಮುಖ ಕೃತಜ್ಞತೆಯಿಂದ ಅರಳಿತು. ಹೋಗುವಾಗ 
ಬಿದಾಗಿಯ ಯಾದಿಯಲ್ಲಿ ಆಚಾರ್ಯರ ಹೆಸರಿನ ಮುಂದೆ ಒಂದು ಜರದ 
ಶಾಲು ಹಾಗೂ ದಕ್ಷಿಣೆ ಎಂದು ಬರೆದದ್ದು ಅಚ್ಚಳಿಯದೆ ಇದ್ದಿತು. 

ಮಹಾರಾಜರ ಸಂಶಯವೇನೂ ನಿರಾಧಾರವಾಗಿರಲಿಲ್ಲ. ಗಿಬ್ಬನ್‌ ಮೊದ 
ಮೊದಲು ಒಪ್ಪಲೇ ಇಲ್ಲ. ತಗಾಯಿ ಸಾಲದ ಹಣವನ್ನು ಎತ್ತಿಹಾಕಿದ ಅಪರಾಧ 
ತಲೆತಿರುಗಿಸಿತ್ತು. ಮಹಾರಾಜರು ತಮ್ಮ ಸ್ನೇಹವನ್ನೆಲ್ಲ ಪಣಕ್ಕೆ ಹಚ್ಚಿ 
ಕೇಳಬೇಕಾಯಿತು. ಕೊನೆಗೆ ಶೇಷಪ್ಪನ ಬಿಡುಗಡೆಯನ್ನು ಮಾಡಲು ಸಾಹೇಬರು 
ಒಪ್ಪಿದರು. 

ಅವರಿಬ್ಬರ ಚರ್ಚೆಯಲ್ಲಿ ಒಂದು ಸತ್ಯ ಮಾತ್ರ ಹೊರಬಿದ್ದಿತು. ತಗಾಯಿ 
ಸಾಲದ ಹಣವನ್ನು ಕುಲಕರ್ಣಿ ಎತ್ತಿಹಾಕಿದ್ದಕ್ಕೆ ಸರಬರಾಯಿ ವೆಚ್ಚವೇ ಕಾರಣ 
ಎಂದು ಮಹಾರಾಜರ ವಾದವಾಗಿತ್ತು ಅದನ್ನು ಕೇಳಿ ಸಾಹೇಬರು ಅವಾಕ್ಕಾದರು. 
ತಮ್ಮ ಸರಬರಾಯಿಯ ಹಣವನ್ನು ಅವರು ಪೈ-ಪಾವ-ಆಣೆ ಚುಕ್ತಾಮಾಡಿ 
ಕ್ಯಾಂಪು ಕಿತ್ತುವ ಪದ್ಧತಿಯನ್ನೇ ಇಟ್ಟಕೊಂಡಿದ್ದರು. ಆದರೆ ವಸ್ತುಸ್ಥಿತಿ 
ವಿಪರೀತವಾಗಿದ್ದದ್ದು ಈಗ ಮನವರಿಕೆಯಾಯಿತು. ಅಧಿಕಾರಿಗಳ ತೃಪ್ತಿಗಾಗಿ 
೦೫ರಾರಾರಿಂದಲೋ ಅನ್ಯಾಂರುದಿಂದ ಕಸಿದುಕೊಂಡ ಹಣ 
ವಿನಿಯೋಗವಾಗುತ್ತಿರುವವದರಿಂದ ಅವರಿಗೆ ವ್ಯಥೆಯೆನಿಸಿತು. 

ಮಹಾರಾಜರನ್ನು ಬೀಳ್ಕೊಂಡು ಗಿಬ್ಬನ್‌ ಸಾಹೇಬರು ಚಾವಡಿಗೇ ಬಂದು 


೪೦೨ ಗ್ರಾಮಾಯಣ 


ಮಾಮಲೇದಾರರನ್ನು ಕಂಡರು. ಶೇಷಪ್ಪನ ಪ್ರಕರಣ ಎಲ್ಲಿಗೆ ಬಂದಿದೆ ಎಂದು 
ವಿಚಾರಿಸಿದರು. “ಅವನ ನಜರಬಂದಿಯೊಳಗೆ ಇಟ್ಟದ ಸಾಹೇಬರ, ಪುರಾವೆ 
ಎಲ್ಲಾ ಕೊಡಿಸಿದ ಮ್ಯಾಲ ಚಾರ್ಜಶೀಟ ಹಾಕಲಿಕ್ಕೆ ಪೋಲೀಸರಿಗೆ ತಿಳಿಸೀನಿ” 
ಎಂದು ಮಾಮಲೇದಾರರು ತಮ್ಮ ಕರ್ತವ್ಯಪುಜ್ಞೆಯನ್ನು ಪ್ರಕಟಗೊಳಿಸಿದರು. 
ಗಿಬ್ಬನ್‌ ಸಾಹೇಬರು ಅವನನ್ನು ಕೂಡಲೆ ಬಿಡುಗಡೆ ಮಾಡಲು ಆಜ್ಜೆಯಿತ್ತರು. 
“ಮಹಾರಾಜರಿಗೇನೋ ಅವನ ಅಗತ್ಯವಿದೆಯಂತೆ” ಎಂದು ತೋರಿಕೆಗಾಗಿ 
ಕಾರಣವನ್ನು ಕೊಟ್ಟರು. ಮಾತಿನ ಓಘದಲ್ಲಿಯೇ ಬಾಳಾಚಾರ್ಯರು 
ಮಹಾರಾಜರಿಗೆ ಹೇಳಿದ್ದನ್ನೂ ಹೇಳಬೇಕಾಯಿತು. 

ಸಾಹೇಬರು ಎದ್ದು ಹೋದ ಮೇಲೆ ಮಾಮಲೇದಾರರು ಶೇಷಪ್ಪನನ್ನು 
ಕರೆಸಿ, “ಹೋಗು ಮಹರಾಯ, ನಿನ್ನ ಬಿಡುಗಡಿ ಆಗೇದ. ಅಷ್ಟಾಗಬೇಕಾದರೆ 
ನಮ್ಮ ಅಪ್ಪಾ ಅವ್ವನ ಪುಣ್ಯಾ ಎಲ್ಲಾ ಖರ್ಚಾಗಬೇಕಾತು” ಎಂದು ತಾವೇ 
ಅವನನ್ನು ಬ೦ಧಮುಕ್ತಗೊಳಿಸಿದ ಉಪಕಾರಿ ಎಂಬಂತೆ ಹೇಳಿದರು. ಶೇಷಪ್ಪ 
ಅಲ್ಲಿಂದೆದ್ದ ಮೇಲೆ ಕಾರಕೂನ ಗೋಪಾಳರಾಯ ಗಿಬ್ಬನ್‌ ಸಾಹೇಬರಿಂದ 
ಒಂದು ಪತ್ರವನ್ನು ತಂದು ಮಾಮಲೇದಾರರೆದುರಿಗೆ ಇಟ್ಟ ಸರಬರಾಯಿಯ 
ಬಿಲ್ಲು ಕೊಟ್ಟು ಪಾವತಿ ಹಾಜರಪಡಿಸಲು ಸಾಹೇಬರು ಆ ಪತ್ರದಲ್ಲಿ ಸೂಚಿಸಿದ್ದರು. 
ಅದನ್ನೋದಿ ಮಾಮಲೇದಾರರ ಪಿತ್ತ ನೆತ್ತಿಗೇ ಅಡರಿತು. 

“ಇದೇನು ತಮ್ಮಪ್ಪನ ಮನಿಗಂಟು ಖರ್ಚಾದವರ್ದಾಂಗ ಪಾವತಿ ಕೇಳತಾನಲ್ಲ 
ಹೋಗು ಮಹರಾಯಾ, ಶೇಷಪ್ಪನಿಂದ ಬಿಲ್ಲು ತಯಾರಮಾಡಿ ಕಳಿಸು. ನಮ್ಮ 
ಭತ್ತೆ ರಕಮಿಗೆ ಸರಿ ಹೋಗುವಷ್ಟು ಬಿಲ್ಲು ತಯಾರಮಾಡಲಿಕ್ಕೆ ಹೇಳು” ಎಂದು 
ನುಡಿದರು. 

ಶೇಷಪ್ಪ ಮನೆಯ ಕಡೆಗೇ ಹೊರಟವನು. ಇನ್ನೂ ಗೋಪಾಲಕೃಷ್ಣನ 
ಗುಡಿಯ ಹತ್ತಿರವೇ ಇದ್ದ. ಅಷ್ಟರಲ್ಲಿ ಡಗಲಿ ವೇಷದ ಉಸ್ಮಾನ ಅವನೆದುರು 
ಪ್ರಕಟವಾಗಿ ಸಾಹೇಬರು ಕರೆದಿದ್ದಾರೆಂದು ಹೇಳಿದ. ಅದನ್ನು ಕೇಳಿದೊಡನೆ 
ಶೇಷಪ್ಪನ ಕೈಕಾಲೇ ಹೋದವು. ಮತ್ತೊಂದು ಅನಿಷ್ಟ ಕಾದಿರಲೇಬೇಕೆಂದು 
ಖಾತ್ರಿಯಾಯಿತು. ನಿರ್ವಾಹವಿಲ್ಲವೆಂದು ಜೋಲುಮೋರೆ ಹಾಕಿಕೊಂಡೇ 
ಚಾವಡಿಗೆ ಬಂದ. ಸರಬರಾಯಿಯ ವೆಚ್ಚದ ಬಿಲ್ಲು ಕೇಳಿದಾಗ ಮಾತ್ರ 
ಧೈರ್ಯಬಂತು. 

“ಮತ್ತ ನನ್ನ ಕಡೆ ಕುಲಕರ್ಣಿಕಿ ದಪ್ತರ ಇಲ್ಲ. ಶ್ಯಾಮರಾಯನ ಕಡಿಂದನ 
ಬಿಲ್ಲು ಬರಸಿದರ ನೆಟ್ಟಗಾಗಲಿಕ್ಕಿಲ್ಲ” ಎಂದು ಈ ತೊಡಕೇ ಬೇಡವೆಂದು ನುಡಿದ. 


ಗ್ರಾಮಾಯಣ ೪೦೩ 


“ಸರಬರಾಯಿ ಸಾಮಾನು ಒದಗಿಸಿದವ ನೀನು. ಅದಕ ನೀನ ಬಿಲ್ಲು 
ಕೊಡಬೇಕು. ಪ್ರಾಂತ ಸಾಹೇಬರಿಗೆ ಅದನ್ನು ಕಳಿಸಬೇಕಾಗದ. ಆದಷ್ಟು 
ಕಾಯದೇಶಿರ ರೀತಿಯಿಂದ ಬಿಲ್ಲು ತಯಾರ ಮಾಡೋ ಪ್ರಸಂಗ ಅದ ಅಂತ 
ನಿನ್ನ ಕರಿಸಬೇಕಾತು” ಎಂದು ಗೋಪಾಳರಾಯ ಹೇಳಿದ. 

“ಬೇಕಾಯಿದೇಶೀರ ರೀತಿಯಿಂದ ಕೆಲಸಮಾಡೂದ ಬೇಕಾಗಿಲ್ಲ ರಾಯರ. 
ಸಾಮಾನು ಕೊಟ್ಟಾವ ಕಿರಾಣಿ ಅಂಗಡಿ ಈರಪ್ಪ ಅವನಲ್ಲಿರೋ ಖಾತೇದ 
ಉತಾರಾ ಕೊಡಿಸಿಬಿಟ್ಟರ ತೀರಿತಲ್ಲ” ಎಂದು ಹೇಳಿ ವಾಲೀಕಾರ ಮಲ್ಲನಿಗೆ 
ಅಂಗಡಿಯಿಂದ ಬಿಲ್ಲು ತರಲು ಆಜ್ಞೆಯಿತ್ತು ಶೇಷಪ್ಪ ಚಾವಡಿಯಲ್ಲಿಯೇ ಹರಟೆ 
ಹೊಡೆಯುತ್ತ ಕುಳಿತ. 

ಅಂಗಡಿಯಿಂದ ಬಿಲ್ಲು ಬಂದ ಮೇಲೆ ಸಾಮಾನಿನ ಯಾದಿಯನ್ನು 
ನೋಡಿ ಗೋಪಾಳರಾಯನಿಗೆ ದಿಗಲೇ ಬಿದ್ದಿತು. ಸಾಹೇಬರ ಮನೆಯ 
ಲಗ್ನಕ್ಕಾದರೂ ಇಷ್ಟು ಸಾಮಾನಿನ ಅವಶ್ಯಕತೆಯುಂಟೇ ಎಂದು ಅವನ ಸಂಶಯ. 
“ಮಾಮಲೇದಾರರನ್ನು ಕೇಳಿಬರತೀನಿ ತಡಿ” ಎಂದು ಮಾಮಲೇದಾರರ ಬಿಡಾರಕ್ಕೆ 
ಹೋದ. 

ಅದೇ ಹೊತ್ತಿಗೆ ಬಾಳಾಚಾರ್ಯರು ವಾಡೆಯಿಂದ ತಮ್ಮ ಮನೆಗೆ 
ಹೊರಟಿದ್ದರು. ಶೇಷಪ್ಪನ ಬಿಡುಗಡೆಯಾದ ಸುದ್ದಿ ಈಗಾಗಲೇ ಅವರಿಗೆ ತಿಳಿದಿತ್ತು. 
ಈಗ ಚಾವಡಿಯಲ್ಲಿ ಅವನನ್ನು ನೋಡಿದವರೇ ತಡೆದರು. “ಯಾಕ ಶೇಷಪ್ಪಾ 
ಇನ್ನೂ ಇಲ್ಲೇ ಕೂತೀದಿ?” ಎಂದು ಆರ್ದ್ರವಾಗಿಯೇ ಕೇಳಿದರು. ಆಚಾರ್ಯರ 
ದರ್ಶನದಿಂದ ಶೇಷಪ್ಪನಿಗೆ, ಸುಪ್ತವಾಗಿದ್ದ ಕೋಪವೆಲ್ಲ ಜಾಗೃತವಾಯಿತು. 
ಆಚಾರ್ಯರ ಮಾತಿಗೆ ವಿಪರೀತ ಅರ್ಥ ಕಂಡಿತು. ಅವನ ಬುದ್ಧಿಗೆ ಸರಳ 
ಅರ್ಥವನ್ನು ಗಹಿಸುವ ರೂಢಿಯೇ ಇರಲಿಲ್ಲ. ಅವರು ತನ್ನನ್ನು ಮೂದಲಿಸಲೆಂದೇ 
ಹಾಗೆ ಕೇಳಿರಬೇಕೆಂದು ತಿಳಿದ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕೆಂಬ 
ಚಪಲದಿಂದ “ಇಲ್ಲೇ ಕೂಡದ ಏನು ಜೇಲಿಗೆ ಹೋಗತೇನಿ ಅಂತ 
ತಿಳಿದಿದ್ದರೇನು?” ಎಂದು ಹುಬ್ಬು ಕೊಂಕಿಸಿ ಕೇಳಿದ. ಆಚಾರ್ಯರು ಬೇಕೆಂದೇ 
ಸಿಟ್ಟಿಗೇಳಲಿಲ್ಲ. ಈ ಪ್ರಕರಣದ ಅಂತರಾರ್ಥವೆಲ್ಲ ಅವನಿಗೆ ಸಂಪೂರ್ಣವಾಗಿ 
ವಿದಿತವಾಗಿತ್ತು. 

“ಪಾಪ, ತುಳಸಕ್ಕೆ ಭಾಳ ಚಡಪಡಸತ್ತಿದ್ದಳು. ಬಿಡುಗಡಿಯಾದ ಕೂಡಲೇ 
ನೀನು ಮನೀಗೆ ಹೋಗಬೇಕಾಗಿತ್ತು ಈ ಹಾಳಕಚೆರಿ ಜನರ ಸಹವಾಸ ಇನ್ನೂ 
ಬಿಟ್ಟಿಲ್ಲ?” ಎಂದು ಕೇಳಿದರು. 


೪೦೪ ಗ್ರಾಮಾಯಣ 


“ಅವರ ಪುಣ್ಯಾದಿಂದನ ನಾ ಮನಿಕಾಣೋಹಂಗ ಆಗೀನಿ ಆಚಾರ. 
ಅ೦ದಮ್ಯಾಲೆ ಅವರ ಸಹವಾಸಬಿಟ್ಟು, ಏನಕೇನ ಕಾರಸ್ಥಾನ ನಡೆಸಿ ಮಂದಿನ್ನ 
ಜೇಲಿಗಟ್ಟುವವರ್ನ ಬೆನ್ನು ಹತ್ತಲ್ಮಾ?” ಎಂದು ಅವನ ಪ್ರತಿಶಬ್ದದಲ್ಲಿಯೂ ನಂಜು 
ತುಂಬಿತ್ತು 

“ನಿನ್ನ ಕರ್ಮಾ, ನಿನ್ನ ಪೇಚಿಗೆ ಹಾಕಿತು. ಯಾಕ ಇನ್ನೊಬ್ಬರಿಗೆ ದೋಷ 
ಕೊಡತೀ? ನಿನ್ನ ಹೆಂಡತೀ ಪುಣ್ಯಾದಿಂದ ಬಂದ ಕುತ್ತಿನ್ಯಾಗಿಂದ ಪಾರಾಗೀದಿ. 
ಅವರಿವರ ಪುಣ್ಯಾದಿಂದ ಮೋಕಳೀಕ ಆಗೀನಿ ಅಂತ ತಿಳಿಬ್ಯಾಡ” ಎಂದು 
ನುಡಿದರು. ಶೇಷಪ್ಪ ತಿರುಗಿ ಏನೋ ಮಾತಾಡುವ ಆವೇಶದಲ್ಲಿದ್ದ. ಅದರೆ 
ಅದನ್ನು ಕೇಳಿಕೊಳ್ಳಲು ಆಚಾರ್ಯರು ಅಲ್ಲಿರಲಿಲ್ಲ. ಅಷ್ಟರಲ್ಲಿ ಮಾಮಲೇದಾರರ 
ಕಡೆಗೆ ಹೋಗಿದ್ದ ಕಾರಕೂನ ಗೋಪಾಳರಾಯ ತಿರುಗಿ ಚಾವಡಿಗೆ ಬಂದಿದ್ದ. 

ಗೋಪಾಳರಾಯ ಬಂದ ಮೇಲೆ ಇಬ್ಬರಲ್ಲಿಯೂ ಮತ್ತೆ ಚರ್ಚೆ 
ಪ್ರಾರಂಭವಾಯಿತು. ಇಬ್ಬರೂ ಹಣವನ್ನು ಉಳಿಸಿಕೊಳ್ಳಬಲ್ಲ ಶೂರರು. ಅಂತೂ 
ತಾಸು ಹೊತ್ತಿನವರೆಗೆ ಗೊಂದಲ ಹಾಕಿದ ಮೇಲೆ ಒಂದು ನಿರ್ಣಯಕ್ಕೆ 
ಬಂದಂತಾಯಿತು. ಶೇಷಪ್ಪ ಈಗ ಪಾವತಿಯನ್ನು ಬರೆದುಕೊಟ್ಟು 
ಮಾಮಲೇದಾರರಿಂದ ಹಣವನ್ನು ಪಡೆಯಬೇಕೆಂದು ಗೊತ್ತಾಯಿತು. ಏನು 
ಮಾಡಿದರೂ ಆ ಹಣ ಕೈಗೆ ಬರಲಾರದೆಂಬ ಸತ್ಯ ಗೋಪಾಳರಾಯನಿಗೆ 
ಗೊತ್ತಿಲ್ಲದಿರಲಿಲ್ಲ. 

“ಶೇಷಪ್ಪ ಕನ್ಯಾದಾನ ಮಾಡಿಕೊಟ್ಟ ಹೆಣ್ಣು, ಅಧಿಕಾರಗಳ ಕೈಯಾಗಿನ 
ಹಣ ಇವು ತಿರುಗಿ ದಕ್ಕೂದಿಲ್ಲ ಅಂಬೋ. ಶಾಸ್ತ್ರ "ನಿನಗ ಗೊತ್ತಿಲ್ಲ? ಗೂ 
ಪಾವತಿ ಬರದುಕೊಟ್ಟು ಭಷ. ರೊಕ್ಕಾ ವಸೂಲು ೬ ಮಾಡೂದು. ಏನರ ಮಾಡಲಿಕ್ಕೆ 
ಬಂದೀತು” ಎಂದು ಬೆನ್ನು ಚಪ್ಪರಿಸಿದ. 

ಶೇಷಪ್ಪ ಮನೆಯನ್ನು ಮುಟ್ಟಿದಾಗ ತುಳಸಕ್ಕ ದೇವರ ಮುಂದೆ ದೀಪ 
ಹಚ್ಚಿಕೊಂಡು ಕುಳಿತಿದ್ದಳು. ಅದನ್ನು ನೋಡಿದಾಗ ಶೇಷಪ್ಪನ ಮನಸಿನಲ್ಲಿ 
ಕಾರಣವಿಲ್ಲದೆ “ನಿನ್ನ ಹೆಂಡತಿ ಪುಣ್ಯದಿಂದ ನೀ ಕುತ್ತಿನ್ಯಾಗಿಂದ ಪಾರಾದದ್ದು” 
ಎಂದು ಹೇಳಿದ ಬಾಳಾಚಾರ್ಯರ ಮಾತು ನೆನಪಾದವು. 


೩೬ 
ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾರಾಜರು ವಾಡೆಯಿಂದ 
ಹೊರಟರು. ಅವರನ್ನು ನದಿಯವರೆಗೆ ವಾದ್ಯ ವೈಭವಗಳಿಂದೊಡಗೂಡಿ 


ಗ್ರಾಮಾಯಣ ೪೦೫ 


ಮೆರವಣಿಗೆಯಲ್ಲಿ ಕರೆದೊಯ್ಯುವ ವ್ಯವಸ್ಥೆಯನ್ನು ರೈತರು ಮೊದಲೇ ಮಾಡಿದ್ದರು. 
ಮಹಾರಾಜರು ಪಾದಳ್ಳಿಯಲ್ಲಿ ಇದ್ದಷ್ಟು ದಿನ ಊರಿಗೇ ಒಂದು ಮಹೋತ್ಸವದ 
ಸ್ವರೂಪ ಬಂದಿತ್ತು. ಇಂದು ಆ ಉತ್ಸವದ ಕೊನೆಯ ದಿನವಾಗಿತ್ತು. ಊರಿಗೂರೇ 
ಮೆರವಣಿಗೆಯಲ್ಲಿ ಭಾಗವಹಿಸಿ ಈಗ ನದಿಯಂಚಿಗೆ ಕೂಡಿತ್ತು. 

ಕಳೆದ ನಾಲ್ಕು ದಿನಗಳಲ್ಲಿ ನದಿಗೆ ದೊಡ್ಡ ನೆರೆ ಬಂದಿತ್ತು. ಮಳೆಗಾಲದಲ್ಲಿ 
ಮೊದಲೇ ಸೊಕ್ಕಿ ಹರಿಯುವ ನದಿ, ನೆರೆಯಿ೦ದ ಇನ್ನಿಷ್ಟು ಉಬ್ಬಿತ್ತು. ನದಿಯ 
ನೀರು ಊರಿನ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳ ಒತ್ತಿನಲ್ಲಿ ಬಹುದೂರದವರೆಗೆ 
ಏರಿ ಬಂದದ್ದರಿಂದ ಪಾದಳ್ಳಿ ಈ ನೀರಿನ ನಡುವೆ ಒಂದು ದ್ವೀಪಕಲ್ಪವಾಗಿತ್ತು 
ನದಿಯ ಈ ಅತಿಕ್ರಮಣ ವರ್ಷದ ವೈಶಿಷ್ಟ್ಯಗಳಲ್ಲೊಂದಾಗಿತ್ತು. ನದಿಗೆ ಪೂರ 
ಬ೦ದಾಗ ಈ ಒತ್ತಿನಲ್ಲಿ ನಾವೆ ಬಂದು ಮೂರು ಮೈಲು ಹಬ್ಬಿದ ಜಲರಾಶಿಯಲ್ಲಿ 
ಮಾರ್ಗಕ್ರಮಣ ಮಾಡಬೇಕಾಗುವುದು. ನದಿ ಈ ಸ್ವರೂಪದಲ್ಲಿರುವಾಗ ಜಲಪರ್ಯಟನ 
ಮಾಡುವ ಸಂದರ್ಭ ಮಹಾರಾಜರಿಗೆ ಅನಾಯಾಸವಾಗಿ ಒದಗಿದಂತಾಗಿತ್ತು. 
ಮಹಾರಾಜರು ನಾವೆಯನ್ನು ಹತ್ತುವಾಗ ಈ ಮೊದಲು ನಡೆದಂತೆ ಮತ್ತೊಮ್ಮೆ 
ದುರ್ಫಟನೆಯಾಗದಿರಲು ಅಂಬಿಗರು ವಿಶೇಷ ದಕ್ಷತೆಯನ್ನು ವಹಿಸಿದ್ದರು. 

ಮಹಾರಾಜರು ರೈತರ ವಂದನೆಗಳನ್ನೂ ಪೋಲೀಸರ ಗೌರವರಕ್ಷೆಯನ್ನೂ 
ಹರ್ಷದಿಂದ ಸ್ಟೀಕರಿಸಿದರು. ಬಾಳಾಚಾರ್ಯರಿಗೆ ನಮಸ್ಕರಿಸಿ ಅವರಿಂದ 
ಆಶೀರ್ವಾದವನ್ನೂ ಪಡೆದರು. ಗಿಬ್ಬನ್‌ ಸಾಹೇಬರ ಹಸ್ತಾಂದೋಲನ ಕೇವಲ 
ಔಪಚಾರಿಕವಾಗಿರದೆ, ಎರಡು ಜೀವಗಳು ಒಂದಕ್ಕೊಂದು ಮಾತಾಡಿದಂತೆ 
ಹಾರ್ದಿಕವಾಗಿತ್ತು ಬೀಳ್ಕೊಡುಗೆಯ ಈ ಸಮಾರಂಭದಲ್ಲಿ ವಿಲಕ್ಷಣ ಮಾನವೀಯತೆ 
ತುಂಬಿ ತುಳುಕುತ್ತಿತ್ತು. ಒಂದು ದೃಷ್ಟಿಯಿಂದ ಪಾದಳ್ಳಿಯೊಡನೆ ಮಹಾರಾಜರ 
ಸಂಬಂಧ ಕೇವಲ ಐತಿಹಾಸಿಕವಾಗಿತ್ತು. ಅವರ ಪೂರ್ವಜರು ಇಲ್ಲಿಂದಲೇ 
ಎತ್ತಿಬ೦ದವರಾಗಿದ್ದರು. ಮಹಾರಾಜರು ಪಾದಳ್ಳಿಯನ್ನು ನೋಡಿದ್ದೇ ಇದು 
ಮೊದಲಸಲವಾಗಿತ್ತು. ಮೊದಲಸಲವೇ ಪಾದಳ್ಳಿಯ ಜನರು ಮಹಾರಾಜರನ್ನು 
ಕಂಡಿದ್ದರು. ನಾಲ್ಕು ದಿನಗಳಿಗಿಂತ ಹೆಚ್ಚು ಕಾಲ ಅವರ ವಾಸ್ತವ್ಯ ಪಾದಳ್ಳಿಯಲ್ಲಿರಲಿಲ್ಲ 
ಆದರೂ ಎಷ್ಟು ಅಲ್ಪಕಾಲದಲ್ಲಿ ಎಂಥ ದೃಢವಾದ ಆತ್ಮೀಯತೆ ಬೆಳೆದು ಬಂದಿತ್ತು! 
ನಮಸ್ಕಾರ ಚಮತ್ಕಾರಗಳೆಲ್ಲ ಮುಗಿದ ಮೇಲೆ ಮಹಾರಾಜರು ನಾವೆಯನ್ನು 
ಹತ್ತಬೇಕಾಗಿತ್ತು. ಆದರೂ ತಡೆದರು. ನಡಿಗೆಯಲ್ಲಿ, ನೋಟದಲ್ಲಿ ಅನುಮಾನ 
ಕಾಣುತ್ತಿತ್ತು ಏನನ್ನೋ ಹುಡುಕುವಂತೆ, ಏನನ್ನೋ ನೆನಪು ಮಾಡಿಕೊಳ್ಳುವವರಂತೆ 
ಸುತ್ತಲೂ ಕಣ್ಣಾಡಿಸಿದರು. ಈ ಚೇಷ್ಟೆಯೆಲ್ಲ ನಿರುದ್ದಿಶ್ಯವಾಗಿತ್ತು ಅವ್ಯಕ್ತವಾದ 


೪೦೬ ಗ್ರಾಮಾಯಣ 


ಭಾವನೆಯೊಂದು ಉಮ್ಮಳಿಸಿ ಬಂದಾಗ ಈ ಚೇಷ್ಟೆಗಳು ಅದರ ವಿಭಾವವಾಗಿ 
ಬ೦ದಿದ್ದುವು, ಅಷ್ಟೆ 

ದಾದಾ ಮಹಾರಾಜರ ಜೊತೆಗೇ ಹೋಗಬೇಕಾಗಿದ್ದುದರಿ೦ದ ಅವರ 
ಬೆನ್ನಿಗೇ ಇದ್ದ. ತಲೆಯ ಮೇಲಿನ ಪೇಟಾದಿಂದ ಹಿಡಿದು ಕಾಲಲ್ಲಿಯ ಕೆರವುಗಳವರೆಗೆ 
ಎಲ್ಲವೂ ಹೊಸದಾಗಿದ್ದವು. ವೇಷಭೂಷಣದ ಹೊಸತನ, ಬಣ್ಣಗಾರಿಕೆಯೆಲ್ಲ 
ಅಗಲಿಕೆಯ ನೋವಿಗೇ ಬಣ್ಣ ಹಾಕಿದಂತಿತ್ತು ಬಣ್ಣದ ವೇಷ ಹೃದಯ ಸಂಭ್ರಮದ 
ಪ್ರತೀಕವಾಗಿರಲಿಲ್ಲ ಮದುಮಗಳ ಹೊಸ ಸೀರೆಯಂತೆ ಜೀವನದಲ್ಲಿಯ 
ಸಂಧಿಕಾಲದ ನೋವನ್ನು ಸ್ಫುಟಗೊಳಿಸಲು ಕಾರಣವಾಗಿತ್ತು ದಾದಾನ ಎದೆ 
ಅಗಲಿಕೆಯ ನೋವಿನಿ೦ದ ಹಿ೦ಡಿಹೋಗಿತ್ತು ಆದರೆ ಅವನ ದು:ಖ ಮಾತಿಗೂ 
ಮೀರಿ ಆಳವಾಗಿತ್ತು. ಸುಮ್ಮನೆ ಎಡಕ್ಕೆ ಬಲಕ್ಕೆ ಕಣ್ಣು ಹೊರಳಿಸುತ್ತ, ತ್ರಸ್ತನಾಗಿ 
ದಾದಾ ನಿಂತಲ್ಲಿ ನಿಲ್ಲದೆ ಹೊಯ್ದಾಡುತ್ತಿದ್ದ. 

ಮಾಹಾರಾಜರು ನಾವೆಯನ್ನು ಹತ್ತಿದ್ದರಿಂದ ದಾದಾ ಅವರನ್ನು 
ಅನುಸರಿಸಿದ. ಅಷ್ಟರಲ್ಲಿ ಜನಸಂದಣಿಯೊಳಗಿಂದ ಧಾವಿಸಿ ಬಂದ ಲಕ್ಷ್ಮಣ 
ಮಗನನ್ನು ಹಿಡಿದು ಬಿಗಿಯಾಗಿ ಅಪ್ಪಿಕೊಂಡುಬಿಟ್ಟ ತಂದೆಯ ಕರುಳಿನ ಚೂರು 
ದಾದಾನ ಮೈಯನ್ನೆಲ್ಲ ತಡವಿ ಸುಖದು:ಖಗಳ ಸಂವೇದನೆಯನ್ನು ಒಮ್ಮೆಲೇ 
ತಂದುಕೊಟ್ಟಿತು. ಮಾತಿಲ್ಲದ ಕಣ್ಣೀರು ಹೊಳೆಯಾಗಿ ಹರಿದು ಮಗನ ತಲೆಗೆ 
ಅಭಿಷೇಕ ಮಾಡಿತು. ಹೀಗೆಯೆ ಇಬ್ಬರು ಎಷ್ಟು ಹೊತ್ತು ನಿಲ್ಲುತ್ತಿದ್ದರೋ ಏನೋ! 
ಕರುಳಿನ ದೃಢವಾದ ಅಪ್ಪುಗೆಯಲ್ಲಿ ಕಾಲಪ್ರಜ್ಞೆ ಕರಗಿಹೋಗಿತ್ತು. ಅಷ್ಟರಲ್ಲಿ 
ಕಾಶೀಮಸಾಹೇಬ ಲಕ್ಷ್ಮಣನ ರಟ್ಟೆಯನ್ನು ಹಿಡಿದೆಳೆದ. ಲಕ್ಷ್ಮಣನಿಗೆ 
ಆಘಾತವಾಯಿತು. ಮಗ ಮತ್ತೊಮ್ಮೆ ಹೊಟ್ಟೆಯಲ್ಲಿ ಮೂಡಿಬಂದ 
ಅನುಭವವಾಗಿತ್ತು ಸುಖವೋ ದು:ಖವೋ ಆ ಅನುಭವದ ಮೊನೆ ತೀಕ್ಷ್ಣವಾಗಿತ್ತು. 
ಹೃದಯಗಮ್ಯವಾದ ಸತ್ಯವಾಗಿತ್ತು ಅದರಿಂದ ಈ ಜಗತ್ತಿಗೆ ಬರುವದೇ ಅವನಿಗೆ 
ಬೇಡವಾಗಿತ್ತು 

“ಏನ ಪ್ಯಾಲಿ ಅದೀಲೇ ಲಕ್ಷ್ಮಣ? ಎಂದ ಬುದ್ಧಿ ಬರಬೇಕ ನಿನಗ? ನಿನ್ನ 
ಮಗನ್ನ ಮಾರಾಜರು ಜೇಲಿಗೆ ಹಾಕಲಾಕ ಒಯ್ಯುತಾರಂತ ತಿಳಿದೀ ಏನು?” 
ಎಂದು ಕಾಶೀಮಸಾಹೇಬ ಅಂತಃಕರಣದ ಸಿಟ್ಟಿನಿಂದಲೇ ಬುದ್ಧಿ ಹೇಳಿದ. 
ಲಕ್ಷ್ಮಣ ಇನ್ನೂ ಬಿಕ್ಕಿಬಿಕ್ಕಿ ಅಳುತ್ತಿದ್ದ ಕಾಶೀಮಸಾಹೇಬನ ಕೈ ತನಗರಿಯದಂತೆಯೇ 
ಲಕ್ಷ್ಮಣನ ಬೆನ್ನನ್ನು ಸವರಲಾರಂಭಿಸಿತ್ತು. “ಸಣ್ಣ ಹುಡುಗರ೦ಪಾಗ ಹೀಗ್ಯಾಕ 
ಅಳತೀಲೇ ಲಕ್ಷ್ಮಣ? ಹುಡುಗಗ ಮಹಾರಾಜರ ಆಸರ ಸಿಕ್ಕಿತೂ ಅ೦ತ ನಗನಗತ 


ಗ್ರಾಮಾಯಣ ೪೦೭ 


ಕಳಸೂದ ಬಿಟ್ಟ ಇಲ್ಲೆ ಅತಕೊಂತ ನಿಂತಾನ” ಕಾಶೀಮಸಾಹೇಬನ ಸಾಂತ್ವನ 
ಇನ್ನೂ ನಡೆದೇ ಇತ್ತು. 

ದಾದಾ ಮಾತಾಡದೆ ನಾವೆಯನ್ನೇರಿದ. ಮಹಾರಾಜರು ಅದಕ್ಕೂ 
ಮೊದಲೇ ನಾವೆಯಲ್ಲಿದ್ದರು. ದಡದಿಂದ ಬಂಧನ ಹರಿದುಕೊಳ್ಳುವವರಂತೆ 
ಚಿಮ್ಮಿ ಒತ್ತಿನ ಪ್ರಶಾಂತವಾದ ಜಲರಾಶಿಯಲ್ಲಿ ನಾವೆ ಸಾಗಿತು. ತೆರೆಗಳ 
ಮೂಲಕವಾಗಿ ಹಿಂದಕ್ಕೆ ಮುಂದಕ್ಕೆ ಹೊಯ್ದಾಡುತ್ತ ನಡೆದ ನಾವೆ ದಡವನ್ನು 
ಬಿಡಲು ಅನುಮಾನಿಸುವಂತಿತ್ತು ಮಹಾರಾಜರ ನೋಟವೆಲ್ಲ ದಂಡೆಯ ಕಡೆಗಿತ್ತು. 
ದಂಡೆಯಲ್ಲಿ ನಿಂತವರ ಲಕ್ಷ್ಯವೆಲ್ಲ ಮಾಹಾರಾಜರ ಕಡೆಗೆ ಕೇಂದ್ರೀಕೃತವಾಗಿತ್ತು 
ಮಹಾರಾಜರು ಹಾಗೂ ದಾದಾ ಇಬ್ಬರೂ ಕೈಮುಗಿದು ನಿರೋಪ ತೆಗೆದುಕೊಳ್ಳುವ 
ಠೀವಿಯಲ್ಲಿಯೇ ನಿಂತಿದ್ದರು. ನೀರಿನಲ್ಲಿಯಂತೆಯೇ ಜೀವನಕ್ಕಿರುವ ತರಂಗ- 
ಗತಿ ಹೃದಯಸ್ಪರ್ಶಿಯಾಗಿತ್ತು ಭೂತ ಭವಿಷ್ಯತ್ತುಗಳೆರಡನ್ನೂ ಅಡಗಿಸಿಕೊಂಡು 
ಅಗಲಿಕೆಯ ಈ ಒಂದು ಕ್ಷಣ ಕಾಲನ ಸೀಮೆಯನ್ನೇ ವ್ಯಾಪಿಸಿದಂತಿತ್ತು. 

ದಾದಾ ನೆಟ್ಟನೋಟದಿಂದ ಪಾದಳ್ಳಿಯ ಕಡೆಗೇ ನೋಡುತ್ತ ನಿಂತಿದ್ದ. 
ಕೆಳಗೆ ನೀರು ಹೊಯ್ದಾ ಡುತ್ತಿತ್ತು; ಅದರ ಮೇಲೆ ನಾವೆಯೂ ಹೊಯ್ದಾಡುತ್ತಿತ್ತು. 
ನಿತ್ಯ ಪರಿಚಯದ ಮೂಲಕವೋ ಏನೋ ಒಂದಕ್ಕೊಂದು ಪ್ರತಿಸಂದಿಯಾಗಿದ್ದವು. 
ಪಾದಳ್ಳಿಯ ದಂಡೆ ವರ್ತುಲಾಕಾರವಾಗಿ ತಿರುಗುತ್ತಿರುವಂತೆ ಕಣ್ಣಿಗೆ ಕ೦ಡಿತು. 
ದಾದಾನ ಕಣ್ಣಾಲಿಗಳು ನೀರಿನಿಂದ ತುಂಬಿದವು. ಊರನ್ನು ಬಿಟ್ಟು ದೂರ 
ಹೋಗಬೇಕಾಯಿತಲ್ಲ ಎಂಬ ಭಾವನೆ ಹೃದಯವನ್ನು ಹಿಂಡಿತು. 

ನಾವೆ ವೇಗವನ್ನು ಪಡೆಯಿತು. ಅಂಬಿಗರು ನಾವೆಯಲ್ಲಿ 
ನಿಂತುಕೊ೦ಡವರಿಗೆಲ್ಲ ಕುಳಿತು ಕೊಳ್ಳಬೇಕೆಂದು ಕೂಗಿ ಹೇಳಿದರು. ನಾವೆ 
ಈಗ ಒತ್ತಿನ ಚಾಟಿನಿಂದ ಮುಖ್ಯ ಪ್ರವಾಹದ ಸಮೀಪಕ್ಕೆ ಬಂದಿತ್ತು. ನಾವೆಯಲ್ಲಿ 
ಜನರು ನಿಂತುಕೊಂಡಿದ್ದರೆ, ಯಾವ ಅಡೆತಡೆ ಇಲ್ಲದೆ ಬೀಸುವ ಗಾಳಿ ನಾವೆಯನ್ನು 
ಪ್ರವಾಹದಗುಂಟ ದೂರ ಸಾಗಿಸಬಹುದಿತ್ತು. ನದಿಯ ಪಾತ್ರದಲ್ಲಿ ಪ್ರವಾಹದ 
ಸೆಳವು ನಾವೆಯನ್ನು ಪೂರ್ವದಿಕ್ಕಿಗೆ ವೇಗದಿಂದ ಎಳೆದೊಯ್ಯುವಾಗ, ಗಾಳಿಯ 
ಪರಿಣಾಮದಿಂದ ಅದರ ವೇಗ ಇನ್ನೂ ಹೆಚ್ಚಬಾರದೆಂಬ ಮುಂಜಾಗ್ರತೆಯಿಂದ 
ಮಹಾರಾಜರ ಪರಿವಾರದಲ್ಲಿ ಯಾರೂ ಎದ್ದು ನಿಲ್ಲುವ ಸಾಹಸಮಾಡಲಿಲ್ಲ. 

ನದಿಯ ಸೆಳವು ನಾವೆಯನ್ನು ತಬ್ಬಿಕೊಳ್ಳುವಂತೆ ಜಗ್ಗಿತು. ರಭಸದಿಂದ 
ಹರಗೋಲಿನ ಹುಟ್ಟುಗಳು ಆಡಹತ್ತಿದವು. ಒಂದು ಹುಟ್ಟಿಗೆ ಇಬ್ಬರಂತೆ ಕುಳಿತಿದ್ದ 
ಅಂಬಿಗರು ತಮ್ಮ ರಟ್ಟೆಯಲ್ಲಿದ್ದ ಶಕ್ತಿಸರ್ವಸ್ಥವನ್ನೆಲ್ಲ ವೆಚ್ಚಮಾಡಿ, ಪ್ರವಾಹದ 


೪೦೮ ಗ್ರಾಮಾಯಣ 


ಸತ್ತ್ವವನ್ನು ಕಡೆಯುವಂತೆ ಹುಟ್ಟುಕಟೆದು, ಸೆಳವಿನಲ್ಲಿ ನಾವೆ ಪೂರ್ವಕ್ಕೆ 
ತೇಲಿಹೋದರೂ ಹುಟ್ಟಿನ ಬಲದಿಂದ ಪ್ರವಾಹದಲ್ಲಿ ಆಚೆಯ ತೀರವನ್ನು 
ಸೇರುವಂತೆ ಪ್ರಯತ್ನಿಸಿದರು. ಎದುರಿಗೆ ನಡುಗಡ್ಡೆಯಿತ್ತು. ಪ್ರವಾಹ 
ತುಂಬಿಬ೦ದದ್ದರಿ೦ದ ಅಲ್ಲಿ ಗಿಡಗಳೆಲ್ಲ ನೀರಿನಲ್ಲಿ ಮುಳುಗಿದ್ದರೂ ಅವು ನೀರಿನ 
ಸೆಳೆತವನ್ನು ಪ್ರತಿಬಂಧಿಸಿ ತಿರುಗಣಿ ಮಡುವುಗಳನ್ನು ಸೃಷ್ಟಿಸಿದ್ದವು. ನದಿಯಲ್ಲಿ 
ಏಳುವ ಸುಳಿಗಳಿ೦ದಲೆ ಆ ಸ್ಥಳಗಳನ್ನು ಗುರುತಿಸಿದ್ದ ಅಂಬಿಗರ ಶಿವಲಿಂಗ 
ಚುಕ್ಕಾಣಿಯನ್ನು ಸರ್ರನೆ ತಿರುಗಿಸಿ, ತಿರುಗಣಿ ಮಡುವಿನಿಂದ ನಾವೆಯನ್ನು 
ಪಾರುಮಾಡಿದ. 

ಈಗ ಮಾತ್ರ ನಾವೆ ಪ್ರವಾಹದ ಮಧ್ಯದಲ್ಲಿ ಸ್ವಚ್ಛಂದವಾಗಿ ಸಾಗಿತು. 
ನಡುಹೊಳೆಯ ಸೆಳವಿನ ಮೂಲಕ ವೇಗವೂ ಹೆಚ್ಚಾಗಿತ್ತು. ಪಾದಳ್ಳಿಯ ಗಿಡ, 
ಮನೆ, ತೋಟಗಳೆಲ್ಲ ಪೂರ್ವದಿಂದ ಕಿತ್ತಿಕೊಂಡು ಪಶ್ಚಿಮಕ್ಕೆ ಭರದಿಂದ ತಿರುಗಿದಂತೆ 
ಕಾಣುತ್ತಿದ್ದವು. 

ದಾದಾನ ಲಕ್ಷ್ಯ ಪ್ರವಾಹದ ಕಡೆಗಾಗಲಿ ನಾವೆಯ ಕಡೆಗಾಗಲಿ ಇರಲಿಲ್ಲ. 
ಈ ರೀತಿಯ ಜಲಪರ್ಯಟನ ಅವನಿಗೇನೂ ಹೊಸದಲ್ಲ. ಅವನ ಲಕ್ಷ್ಯವೆಲ್ಲ 
ತೀರದ ಮೇಲೆ ಕಟ್ಟಿತ್ತು. ದಂಡೆಯ ಮಣ್ಣು ಸಡಿಲವಾಗಿ ಬಿದ್ದು, ಪ್ರವಾಹದ 
ಗು೦ಟ ಸಾಗಿತ್ತು. ವರ್ಷ ವರ್ಷವೂ ನದಿ ಹೀಗೆ ಪಾದಳ್ಳಿಯ ಭೂಮಿಯನ್ನು 
ಕೊಚ್ಚಿಕೊಂಡೇ ಹೋಗುತ್ತಿತ್ತು. ಪಾದಳ್ಳಿಯ ಭೂಮಿ ಕಾಲಾನುಕ್ರಮದಲ್ಲಿ 
ಬ೦ಜೆಯೂ ಆಗಬಹುದಾಗಿತ್ತು ಪ್ರವಾಹದ ಗುಂಟ ದೊಡ್ಡ ದೊಡ್ಡ ಮರಗಳು 
ತೇಲಿಹೋಗುತ್ತಿದ್ದವು. ಅವಕ್ಕೆ ದಿಕ್ಕೆಲ್ಲೊ, ಗುರಿಯೆಲ್ಲೋ? 

ದಾದಾನ ಮನಸ್ಸೂ ನದಿಯ ಪ್ರವಾಹದಂತೆಯೇ ಕ್ಷುಬ್ಬವಾಗಿತ್ತು; 
ಎದೆಬಡಿಗತಗಳು ಕಿವಿಗೆ ಕೇಳಿಸುವಂತಿದ್ದವು. ಇನ್ನು ಪಾದಳ್ಳಿಯನ್ನು ಕಾಣಬೇಕಾದ 
ಯಾವಗೋ ಏನೋ! ಅಸ್ಪಷ್ಟವಾಗಿ ಮೂಡಿ ಮಸುಳುವ ವಚಾರಗಳು ತೆರೆಗಳಂತೆ 
ಚಂಚಲವಾಗಿದ್ದವು. ಅಷ್ಟರಲ್ಲಿ ಅಂಬಿಗರು ಕೂಗಿಕೊ೦ಡ ದನಿ ಕೇಳಿತು. “ಎಚ್ಚರಪೋ 
ಎಚ್ಚರ! ಗಡ್ಡೆದೊಳಗ ನಾವು ಬಂದೈತಿ. ನೀರಾಗಿನ ಗಿಡಾ ಕಂಡು ಗಕ್ಕನ ಅದರ 
ಟೊಂಗೀ ಹಿರೀಬ್ಯಾಡಿ. ಗಿಡದ ಟೊಂಗ್ಯಾಗ ಹಾವು ಕುಂತೀರತಾವು. ಎಚ್ಚರಪೋ 
ಎಚ್ಚರ!” ಎಂದು ನಾವೆಯಲ್ಲಿ ಕುಳಿತವರಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟರು 

ಪಾದಳ್ಳಿಯ ದಂಡೆ ದೂರವಾಯಿತು. ದಂಡೆಯಲ್ಲಿ ಇನ್ನೂ ಜನರ ಹಿ೦ಡು 
ಕದಲದೆ ನಿಂತಿದ್ದರೂ ಒಬ್ಬರ ಮುಖವೂ ಗುರುತು ಹತ್ತುವಂತಿರಲಿಲ್ಲ. ಅಂತರದ 
ಮೂಲಕ ಜನಸಮೂಹವೆಲ್ಲ ನೀರಿನಂತೆಯೇ ಒಂದಾಗಿತ್ತು. ದಾದಾ 


ಗ್ರಾಮಾಯಣ ೪೦೯ 


ಅಂಥದರಲ್ಲಿಯೂ ಲಕ್ಷ್ಮಣನ ಮುಖವನ್ನು ಹುಡುಕುವ ಸಾಹಸ ಮಾಡಿ ಸೋತ. 
ಯಾರಾರೋ ಹೇಗೆ ಹೇಗೋ ಕಾಣುತ್ತಿದ್ದರು. ದಾದಾನ ಮನಸ್ಸು ಮತ್ತೊಮ್ಮೆ 
ಹಿಂಡಿದಂತಾಯಿತು. 

ಅಂಬಿಗರ ಧ್ವನಿ ಮತ್ತೊಮ್ಮೆ ಕೇಳಬಂತು-"ದಡಾ ಹತ್ತಿತು, ಹಗ್ಗಾ 
ಹಿಡಿಕೋಳೆಪೊ!” ಎಂದು ಎಚ್ಚರಿಕೆ ಕೊಟ್ಟರು. ದಾದಾನಿಗೆ ನೆಲವನ್ನು ಕಂಡು 
ಸಮಾಧಾನವೆನಿಸಿತು. ಅರ್ಧತಾಸಿನ ಈ ನೀರಿನ ಮೇಲಿನ ಪಯಣದಲ್ಲಿ 
ನೆಲಕ್ಕಂಟಿಕೊಂಡಿದ್ದ ಜೀವ ಪರದೇಶಿಯಾಗಿತ್ತು. ಮಹಾರಾಜರ ಕುದುರೆಗಳನ್ನು 
ನಾವೆಗೆ ಕಟ್ಟಿದ್ದರಿಂದ, ತುಂಬಿದ ನದಿಯಲ್ಲಿ “ಭುರ್‌ ಭುರ್‌' ಎಂದು ಉಸಿರು 
ಬಿಡುತ್ತ ನಾವೆಯೊಡನೆ ಈಸಿಈಸಿ ದಣಿದಿದ್ದವು. ಈಗ ನೆಲ ಮುಟ್ಟಲು ಅವೂ 
ಆತುರವಾಗಿದ್ದವು. ನಾವೆ ಎರೆಭೂಮಿಯ ದಂಡೆಗೆ ಹತ್ತಿತು. ಅಲ್ಲಿ ಇಳಿಯಲು 
ಸುಲಭವಾಗುವಂತೆ, ತೀರ ದಂಡೆಗೇ ನಾವೆ ನಿಲ್ಲುವಂತೆ ಹಗ್ಗವನ್ನು ಹಿಡಿದು 
ದಂಡೆಗುಂಟ ಒಂದು ಸಿರಕಲದವರೆಗೆ ಅದನ್ನು ಅಂಬಿಗರು ಎಳೆದೊಯ್ದರು. 
ಕುದಿರೆಗಳ ಹಗ್ಗವನ್ನು ನಾವೆಯ ಗೂಟಕ್ಕೆ ಹಾಕಿ ಹಿಡಿದುಕೊಂಡಿದ್ದ ಸವಾರರು, 
ಈಗ ಸಡಿಲುಬಿಟ್ಟದ್ದೇ ತಡ, ಕುದುರೆಗಳು ಆತುರದಿಂದ ಧಾವಿಸಿ ನೆಲಕ್ಕೆ 
ಜೋಲಿಕೊಟ್ಟವು. ನೀರಿನಲ್ಲಿ ನೆನೆದುಹೋಗಿದ್ದ ಎರೆನೆಲದಲ್ಲಿ ಮೊಳ ಕಾಲುಮಟ್ಟದ 
ಕೆಸರಿನಲ್ಲಿ ಅವುಗಳ ಕಾಲು ಸಿಕ್ಕವು. ಅವುಗಳನ್ನು ಮೊದಲು ಹುದುಲಿನಿಂದ ಕಿತ್ತಿ 
ಅಂಬಿಗರು ಪಾರು ಮಾಡಬೇಕಾಯಿತು. 

ನಾವೆ ಸುಸೂತ್ರವಾಗಿ ಆಚೆಯ ದಡವನ್ನು ಮುಟ್ಟದ್ದನ್ನು ನೋಡಿ ಈಚೆಯ 
ದಡದಲ್ಲಿ ನಿಂತ ಪಾದಳ್ಳಿಯ ಜನರಿಗೆ ಹಗುರೆನಿಸಿತು. ಇಷ್ಟೊತ್ತಿನವರೆಗೆ ಎಲ್ಲಿ 
ಪ್ರವಾಹದ ಗುಂಟ ಸೆಳವಿಗೆ ಸಿಕ್ಕು ನಾವೆ ಅಂಬಿಗರ ಆಟೋಪ ತಪ್ಪಿ ಸಾಗುತ್ತದೋ 
ಎಂದು ವಿವಂಚನೆಗೆ ಒಳಗಾಗಿದ್ದರು. ಈಗ ಅದು ದೂರವಾಗಿ ಎಲ್ಲರೂ 
ತಿಳಿಮನಸಿನಿಂದ ಹರಟೆ ಹೊಡೆಯುತ್ತ ಮನೆಯ ದಾರಿ ಹಿಡಿದರು. 

ಯಶವಂತರಾಯ, ಶ್ಯಾಮರಾಯ ಹಾಗೂ ಬಾಳಾಚಾರ್ಕರು ವಾಡೆಯಲ್ಲಿ 
ಕಾಲಿಟ್ಟರು. ಕಳೆದ ಮೂರುದಿನಗಳಿಂದ ವಾಡೆಗೆ ಹೊಸ ಜೀವ ಬಂದಂತಾಗಿತ್ತು 
ವಾಡೆಯ ಪೂರ್ವವೈಭವವೆಲ್ಲ ಮರುಕಳಿಸಿದಂತಾಗಿತ್ತು ಆದರೆ ಈಗ ಮಹಾರಾಜರ 
ನಿರ್ಗಮನದಿ೦ದ ಇಮ್ಮಡಿಯಾಗಿ ಶೂನ್ಯತೆ ತುಂಬಿದಂತೆನಿಸಿತು. 

“ಮಹಾರಾಜರು ಇದ್ದಾಗ ಹ್ಯಾಂಗ ವಾಡೆ ತುಂಬಿಧಾಂಗ ಕಾಣತಿತ್ತು? 
ಈಗ ಒಂದ ಸವನೆ ಭಣಗುಡತೈತಿ” ಎಂದು ಯಶವಂತರಾಯರು ನಿಟ್ಟುಸಿರಿಟ್ಟರು. 
“ಬರೇ ವಾಡೆಯೊಂದ ಯಾಕ ಪಾಟೀಲರ ಇಡೀ ಊರ ಬರೇದಾದ್ದಾಂಗ 


೪೧೦ ಗ್ರಾಮಾಯಣ 


ನನಗನಸತದ, ಸಣ್ಣವನಿದ್ದಾಗಿನಿ೦ದನೂ ವಾಡೆ ತುಂಬಿದ್ದರ ಊರು ತುಂಬಿರತದ 
ಅಂತ ನನ್ನ ತಿಳಿವಳಿಕಿ” ಎಂದು ಬಾಳಾಚಾರ್ಯರು ತಮ್ಮ ಭಾಷ್ಯವನ್ನೂ 
ಜೋಡಿಸಿದರು. 

ಮೂವರು ಇಂಥವೇ ಭಾವನಾತ್ಮಕ ಮಾತುಕತೆಗಳಲ್ಲಿಯೇ ನಿರತರಾದರು. 
ಯಶವಂತರಾಯರ ಮನಸ್ಸಿನಲ್ಲಂತೂ ಎಲ್ಲಿಲ್ಲದ ಬೇಸರ ತುಂಬಿದಂತಾಗಿತ್ತು 
ಮಹಾರಾಜರು ಬ೦ದ ಈ ಪ್ರಸಂಗದಲ್ಲಿ ಅವರು ತಮ್ಮ ಇಳಿವಯಸ್ಸಿನ ದಣಿವನ್ನೂ 
ಮರೆತು ದುಡಿದಿದ್ದರು. ಈಗ ಕೆಲಸವಿಲ್ಲದಂತಾಗಿತ್ತು. ಬಾಳಾಚಾರ್ಯರಿಗೆ ಒಂದೆರಡು 
ದಿನ ತಲೆತಿನ್ನುವ ವಿಚಾರಗಳಿ೦ದ ಬಿಡುಗಡೆ ಪಡೆದಂತೆನಿಸಿತ್ತು. ಈಗ ಮತ್ತೆ 
ವಿಚಾರಗಳು ದಾಳಿಯಿಟ್ಟವು. ಜೀವನದ ಕೊನೆಗಾಲದಲ್ಲಿದ್ದ ಇವರಿಬ್ಬರಿಗೂ ಇಂಥ 
ಬೇಸರ ಸಹಜವಾಗಿತ್ತು. ಇನ್ನೂ ಯುವಕನಾದ ಶ್ಯಾಮರಾಯ ಮಾತ್ರ ಏನೇನೋ 
ಯೋಜನೆಗಳಲ್ಲಿಯೇ ತೊಡಗಿದ್ದ. ಆದರೆ ಉತ್ಸವ ಮುಗಿದಮೇಲೆ ಕವಿಯುವ 
ಬೇಸರ ಅವನ ಮೇಲೂ ನೆರಳು ಕೆಡವಿತ್ತು 

ಅಷ್ಟರಲ್ಲಿ ಕಾಶೀಮಸಾಹೇಬರನ್ನು ಮೊದಲುಗೊಂಡು ಜಾಗೀರದಾರರ 
ರೈತರೆಲ್ಲ ಬಂದು ಮುಜುರೆ ಮಾಡಿ ಪಡಸಾಲೆಯ ಒಂದು ಭಾಗದಲ್ಲಿ 
ಕುಳಿತುಕೊಂಡರು. ತಮ್ಮ ಮುಂದಿರುವ ಕೆಲಸವನೆಂಬುದನ್ನು ಅವರು 
ಶ್ಯಾಮರಾಯನಿಂದ ತಿಳಿದುಕೊಳ್ಳಬೇಕಾಗಿತ್ತು; ಮಹಾರಾಜರು ತಮಗಿತ್ತ 
ಆದೇಶವನ್ನೂ ಅರಿತುಕೊಳ್ಳಬೇಕಾಗಿತ್ತು. ಶ್ಯಾಮರಾಂಶು ಅದನ್ನೆಲ್ಲ 
ವಿವರಿಸತೊಡಗಿದ. ರೈತರ ಹಿಂದಿನ ಬಾಕಿ ಎಷ್ಟೇ ಇದ್ದರೂ ಅದನ್ನೆಲ್ಲ ಸೂಟು 
ಬಿಡಬೇಕು. ಸ್ವಂತ ಕಮತಕ್ಕೆಂದು ಇದ್ದ ನಂಬರುಗಳನ್ನು ಕಬುಲಾಯತಿ 
ತೆಗೆದುಕೊಂಡು ರೈತರಿಗೆ ಲಾವಣಿ ಸಾಗಿಸಲು ಕೊಡಬೇಕು. ಮಹಾರಾಜರ 
ಅಭಿಪ್ರಾಯಗಳನ್ನು ಶ್ಯಾಮರಾಯ ತಿಳಿಸಿದ. 

ಜಾಗೀರದಾರರ ಸ್ವಂತ ಕಮತಕ್ಕೆಂದಿಟ್ಟುಕೊಂಡಿದ್ದ ಭೂಮಿಗಳ ರೈತ 
ಬಾಪೂಸಾಹೇಬನೆಂದು ಸರಕಾರಿ ಲೆಕ್ಕದಲ್ಲಿ ಶೇಷಪ್ಪ ಬರೆದದ್ದು ಕೆಲರೈತರಿಗೆ 
ತಿಳಿದ ಮಾತಾಗಿತ್ತು ಈಗ ಆ ಹೊಲಗಳನ್ನು ಕೂಡ ಲಾವಣಿಗೆ ಕೊಡಲು 
ಮಹಾರಾಜರು ನಿರ್ಧರಿಸಿದ್ದನ್ನು ಕೇಳಿ ಕೆಲರೈತರಿಗೆ ಸಂತೋಷವಾಯಿತು. ಆದರೆ 
ವಾಡೆಯ ಕಮತದಲ್ಲಿ ದುಡಿಯುತ್ತ ಬಂದಿದ್ದ ಆಳು-ಹೋಳುಗಳಿಗೆ ಮಾತ್ರ 
ತಮಗೆ ಇನ್ನು ಮೇಲೆ ವಾಡೆಯ ಆಧಾರ ತಪ್ಪಿತೆಂದು ಅಸಮಾಧಾನವಾಗತೊಡಗಿತು. 

ವಾಡೆಯ ಕಮತಿಗನಾದ ಕರಿಯಪ್ಪ ಈಗ ಮುಂದೆ ಬರದೆ 
ನಿರ್ವಾಹವಿರಲಿಲ್ಲ. “ಧನ್ಯಾರ, ಆನಬುನಾದಿಯಿ೦ದ ನಡಕೊ೦ತ ಬ೦ದ ವಾಡೇದ 


ಗ್ರಾಮಾಯಣ ೪೧೧ 


ಕಮತ ನಿಂತರ, ವಾಡೇದ ಸಿರೀನ ಹೋಗತತಿ, ಕಮತಿಗ್ಯಾರಿಗೆಲ್ಲ ಬಾಪೂಸಾಬರು 
ಎತ್ತು. ಗಳೇದ ಸ್ಪಮಾನಾ ಎಲ್ಲಾ ಕೊಡಿಸಿ, ಒಂದ ರೀತೀಲೆ ಕಮತಾನೂ 
ಇಟ್ಟಿರಬೇಕು. ಇನ್ನೊಂದು ರೀತೀಲೆ ಕೋರಿನಿಂದಲೂ ಸಾಗಸಬೇಕು ಅಂತ 
ಹಂಚಿಕಿ ಹಾಕಿದ್ದು ಇನ್ನೂ ಕಣ್ಣ ಮುಂದ ಐತಿ, ಅವರು ಕೊಟ್ಟ ಅನ್ನಾಹರೆ 
ಹೊಡದು ಬಡವರ್ನ ಅನ್ನಾನ್ನಗತಿ ಮಾಡಬಾರದು ಅ೦ತ ನಮ್ಮ ಹೇಳಿಕಿ ಐತಿ” 
ಎಂದು ತನ್ನ ಬೇಡಿಕೆಯನ್ನು ಮಂಡಿಸಿದ. 

ಅದಕ್ಕೆ ಶ್ಯಾಮರಾಯ ಮತ್ತೆ ತನ್ನ ವಾದವನ್ನೇ ಹೇಳಿದ. ಮಹಾರಾಜರ 
ಮಾತು ನಡೆಸುವುದೇ ತನ್ನ ಕರ್ತವ್ಯ ಮೇಲಾಗಿ ಇಷ್ಟು ದಿನ ಕಮತದ ಆಳುಗಳಾಗಿ 
ದುಡಿದವರಿಗೆ ರೈತರಾಗೆಂದರೆ ಏನು ಕೇಡು? ಎತ್ತು ಹಾಗೂ ಗರೇದ 
ಸಾಮಾನುಗಳನ್ನು ಮಹಾರಾಜರ ಹೆಸರಿನಿಂದ ಒಂದು ಯಾದಿ ಮಾಡಿ 
ಲೆಕ್ಕವಿಡಬೇಕು. ಆಳುಗಳೆಲ್ಲ ರೈತರಾಗಿ ದುಡಿಯಬೇಕು ಎಂದು ಹೇಳಿದ. 

ಆದರೆ ಕರಿಯಪ್ಪನಿಗೆ ಈ ಮಾತು ಹಿಡಿಸಲಿಲ್ಲ. ಭೂಮಿಯನ್ನೇನೋ 
ಕೊಟ್ಟದಾಯಿತು. ಆದರೆ ಅದಕ್ಕೆ ಮುಂದೇನೂ ವೆಚ್ಚವಿಲ್ಲವೇ? ಬೀಜ, ಗೊಬ್ಬರ, 
ಹರಗಿ ಬಿತ್ತುವ ಕೂಲಿ ಇವಕ್ಕೆಲ್ಲ ಏನು ಮಾಡಬೇಕು? ಬಡವರಿಗೆ ರೈತರಾಗಿ 
ದುಡಿಯಲು ತ್ರಾಣವಿಲ್ಲ ಎಂದು ಅಡ್ಡ ಮಾತಿಗೆ ಪ್ರಾರಂಭಿಸಿದ. 
ಕಾಶೀಮಸಾಹೇಬನಿಗೆ ಕರಿಯಪ್ಪನ ಆತು ಕೇಳಿ ಸಿಟ್ಟೇ ಬಂತು. “ಅಲ್ಲೋ 
ಕರಿಯಾ, ಕೈಲಾಗದವರ್ದಾಂಗ ಮಾತಾಡಿದರ ಏನ ಹೇಳಬೇಕು? ನಮ್ಮ ಅಪ್ಪ 
ವಾಡೇದ ಜೀತಾ ಮಾಡಿಕೊಂತನ ರೈತ ಆದ. ನಿಮಗ ಹಾಗ ರೈತರಾಗಿ ಬಾಳೇ 
ಮಾಡೂದು ಬ್ಯಾಡಾಗಿದ್ದರ ಬಿಡರಿ. ರಟ್ಟ ಮುರದು ದುಡಿಯಾವಗ ಹೊಟ್ಟಿ 
ತುಂಬಲಿಕ್ಕೆ ಇಡೀ ದೇಶನ ಬಿದ್ದೈತಿ. ನೀವು ಮಾಡತೀವ೦ದರ ನಿಮಗ ನೀಗುವಟು 
ಕೊಡಾಕ ಬಂದೀತು. ಇಲ್ಲದಿದ್ದರ ಉಳಿದ ರೈತರಾಗ ಹಂಚಬೇಕಾಗತೈತಿ” 
ಎಂದುಖಂಡತುಂಡವಾಗಿಯೇ ಹೇಳಿಬಿಟ್ಟ. ಕರಿಯಪ್ಪನಿಗೂ ಸಿಟ್ಟುಬಂತು. 
“ಅ೦ದರ? ನಾವೆಲ್ಲಾ ಹೊತ್ತ ಅರಬೀಲೆ ಹೊರಬಿದ್ದು ಹೋಗಬೇಕಂತ ಹೇಳಿದ್ದಾಂಗ 
ಆತಲಾ ನಿನ್ನ ಮಾತಿನ ಮರ್ಮ? ಎಂದು ಕೆಣಕಿದ. 

ಯಾರು ಎಷ್ಟು ಹೇಳಿದರೂ ಕರಿಯಪ್ಪ ತನ್ನ ವಾದವನ್ನೇನೂ ಬಿಡಲಿಲ್ಲ. 
ವಾಡೆಯ ಕಮತವನ್ನೇ ಮುಂದುವರಿಸಬೇಕೆಂದು ಹಟ ಹಿಡಿದ. ಶ್ಯಾಮರಾಯ 
ಅದನ್ನು ಕೇಳಲೇ ಇಲ್ಲ. ಉಳಿದ ರೈತರಿಗೂ ಅದು ಒಪ್ಪಿಗೆಯಾಗಿರಲಿಲ್ಲ. ರೈತರೆಂದು 
ಕರೆಸಿಕೊಳ್ಳುವ ಹಂಬಲ ಅವರಿಗೂ ಬಲವಾಗಿತ್ತು ಅನಾಯಾಸವಾಗಿ ಒದಗಿಬಂದ 
ಈ ಅವಕಾಶವನ್ನು ಕಳೆದುಕೊಳ್ಳಲು ಅವರು ಸಿದ್ಧರಿರಲಿಲ್ಲ. 


೪೧೨ ಗ್ರಾಮಾಯಣ 


ಕರಿಯಪ್ಪನ ವಾದದಿಂದ ಹುಟ್ಟಿದ ಬೇಸರದಲ್ಲಿಯೇ ಆ ಸಭೇ 
ಮುಕ್ತಾಯಗೊಂಡಿತು. ಯಾರಿಗೂ ಮಾತು ಬೆಳೆಸುವ ಇಚ್ಛೆಯಾಗಲಿಲ್ಲ. ಸಭೆ 
ಇನೂ ನಡೆದಿರುವಾಗಲೇ ಬಾಳಾಚಾರ್ಕರು ಹೊರಟುಬಿಟ್ಟರು. ಮುಂದೆ ಸ್ವಲ್ಪ 
ಹೊತ್ತಿಗೆ ಶ್ಯಾಮರಾಯನೂ ಎದ್ದ. ರೈತರಿಗೂ ಅಲ್ಲಿ ಕೊಡಬೇಕೆಂದು 
ಮನಸ್ಸಾಗಲಿಲ್ಲ. ಎಲ್ಲರೂ ಎದ್ದು ಹೊರಟರು. 

ಕರಿಯಪ್ಪ ವಾಡೆಯಿಂದ ಎದ್ದು ತನ್ನ ಮನೆಗೆ ಹೊರಟಿದ್ದ ಮಠದ 
ಮುಂದೆ ಹಾದು ಹೋಗುವಾಗ ಮಠದಲ್ಲಿ ಜನರ ಹಿಂಡು ಸೇರಿದ್ದನ್ನು ನೋಡಿ 
ತಾನೂ ಒಳಗೆ ಬಂದ. ಪಡದಪ್ಪ ಲಿಂಗಪ್ಪನವರಿಬ್ಬರೂ ಮಠದ ಸದರಿನಲ್ಲಿ 
ಚಕ್ಕಂದವಾಗಿ ಕುಳಿತಿದ್ದರು. ಗಾ೦ಜೀಭಕ್ತರ ಪರಿವಾರ ಎಂದಿನಂತೆ ಭಕ್ತಿಯಿಂದ 
ಅವರ ಸುತ್ತ ಸೇರಿ ಊರ ಹರಟೆಯಲ್ಲಿ ತೊಡಗಿತ್ತು. 

ಹಿಂದಕ್ಕೆ ಕೆಂಚನಿದ್ದಾಗ ಮಠದಲ್ಲಿ ಸೇರುತ್ತಿದ್ದ ಸಭೆಯೇ ಇಂದು ಸೇರಿತ್ತು. 
ಒಬ್ಬಿಬ್ಬರು, ಕಣ್ಮೆರೆಯಾಗಿದ್ದರು. ಮತ್ತೆ ಕೆಲವರು ಬಂದಿರಲಿಲ್ಲ. ಆದರೆ ಸತ್ತವರ 
ಸ್ಥಳಗಳನ್ನು ತುಂಬುವ ವೀರರಿಗೇನೂ ಕೊರತೆ ಇರಲಿಲ್ಲ. ವಾತಾವರಣದಲ್ಲಿ 
ಯಾವ ರೀತಿಯ ಬದಲಾವಣೆಯೂ ಕಾಣುತ್ತಿರಲಿಲ್ಲ. ಪಡದಪ್ಪನವರಿದ್ದಾಗ 
ನಡೆಯುವ ಹರಟೆಯೇ ಸಾಗಿತ್ತು ಅವೇ ರೀತಿಯ ನಗೆಮಾತುಗಳು ಬಾಯಿಂದ 
ಬಾಯಿಗೆ ಹಾರಿ ಹೋಗಿ ನಗೆಯ ತೆರೆಗಳನ್ನೆಬ್ಬಿಸುತ್ತಿದ್ದವು. ಆದರೆ ಕೆ೦ಪನಿಲ್ಲದ್ದರಿ೦ದ 
ಗಾ೦ಜಿಯನ್ನು ಮಿದ್ದಿ ಸ್ವಾರಸ್ಕವಾಗಿ ಹದಗೊಳಿಸಿ ಚಿಲುಮೆಯನ್ನು ತಯಾರಿಸಿ 
ಕೊಡುವ ಕೆಲಸ ನಡೆದಿರಲಿಲ್ಲ. ಅದರೊಡನೆ ಕೆಂಚನ ಅಷ್ಟೇ ಸ್ವಾರಸ್ಯವಾದ 
ಹರಟೆಯೂ ಮಾಯವಾಗಿತ್ತು ಪಡದಪ್ಪನವರಿಗೆ ಅದರಿಂದ ತಮ್ಮ ಬಲಗೈಯೇ 
ಕಡಿದುಹೋದಷ್ಟು ದುಃಖವೂ ಆಗಿತ್ತು. 

ಕರಿಯಪ್ಪ ವಾಡೆಯ ಕಮತಿಗರಲ್ಲಿಯೇ ಹಿರಿಯವನೆಂದು ಅವನಿಗೆ 
ಕಮತಿಗರ ಕೆಲಸದ ಮೇಲ್ವಿಚಾರಣೆಯ ಹೊಣೆಯೂ ಇರುತ್ತಿತ್ತು ಅಂತೆಯೇ 
ಅವನು ಮಠದ ಸಭೆಗಳಲ್ಲಿ ನಿತ್ಯವ ಭಾಗವಹಿಸುತ್ತಿರಲಿಲ್ಲ. ಪಡದಪ್ಪನವರು 
ಬಿಟ್ಟುಹೋದ ಮೇಲೆ ತಿರುಗಿ ಇಂದೇ ಅವನು ಮಠದಲ್ಲಿ ಕಾಲಿಟ್ಟದ್ದು. 

ಅವನನ್ನು ಬಾಗಿಲಲ್ಲಿ ನೋಡಿದ ಕೂಡಲೇ ಪಡದಪ್ಪನವರ ಮುಖ 
ಕುತೂಹಲದಿ೦ದ ಅರಳಿತು. “ಬಾರಪಾ ಕರಿಯಾ ಬಾ. ಜಾಗಾ ಬಿಡ್ರೆಲೇ ಅವಗ. 
ಮ್ಯಾಗ ಬಾ ಕರಿಯಾ, ಕೆಂಚನ ಜಾಗಾ ಖಾಲಿ ಬಿದ್ದದ್ದು ನಿನ್ನ ಕೈಮಾಡಿ 
ಕರೀತೈತಿ ಬಾ” ಎಂದು ಎಂದಿಲ್ಲದ ಆತ್ಮೀಯತೆಯಿಂದ ಅವನಿಗೆ ಆಮ೦ತ್ರಣವಿತ್ತರು. 
ಕರಿಯಪ್ಪ ಈ ಸುಸ್ವಾಗತದಿ೦ದಲೇ ದಂಗುಬಡೆದು, ಹುಚ್ಚುಚ್ಚು ನಗೆಯಿಂದ 


ಗ್ರಾಮಾಯಣ ೪೧೩ 


ವಿಸ್ಮಯವನ್ನು ಅಡಗಿಸಲು ಪ್ರಯತ್ನಿಸಿದ. 

“ಈಗೇನರಿ, ಅಂವಾ ಮಹಾರಾಜರ ಕಮತಿಗ, ಕೆಂಚನ ಜಾಗಾ 
ಕೈಮಾಡಿಕರೆದರೂ ಅಲ್ಲಿ ಕುಂಡ್ರಾಕ ಅಂವಾ ಒಪ್ಯಾನರೇ?” ಎಂದು ಹೊಲೆಯರ 
ರುದ್ರ ಬಾಯಿಬಿಟ್ಟ. “ಕಮತಾ ತಗದು ಹೊಲಾ ರೈತರಿಗೆ ಸಾಗ ಹಾಕಿದ ಬಳಿಕ 
ಮಠಾನ ಅಲ್ಲರೇ ನಮಗೆಲ್ಲಾ ಆಸರ?” ಎ೦ದು ಅದಕ್ಕೆ ನಿಟ್ಟುಸಿರಿನ ಉತ್ತರವನ್ನು 
ಕೊಟ್ಟು, ಕರಿಯಪ್ಪ ಪಡದಪ್ಪನವರ ಪಾದಮುಟ್ಟ ನಮಸ್ಕರಿಸಿ, ಅವರು ಕೈಮಾಡಿ 
ತೋರಿದ ಸ್ಥಳದಲ್ಲಿ ಬಂದು ಕುಳಿತುಕೊಂಡ. 

ಇದನ್ನು ಕೇಳಿದೊಡನೆ ಎಲ್ಲರ ಕುತೂಹಲ ಬಾಯಿ ತೆರೆಯಿತು. ಹೊಸ 
ಸುದ್ದಿ ಹೊಸ ಹೆ೦ಡದಷ್ಟು ರುಚಿಕರವಾಗಿತ್ತು ಅಂತೂ ಒಂದು ದಿನದ ಹರಟೆ 
ಸ್ಥಾರಸ್ಯವಾಗುವುದರಲ್ಲಿ ಏನೂ ಸಂಶಯ ಉಳಿದಿರಲಿಲ್ಲ. “ಅದ್ಯಾಕರಿ? ಕಮತಾ 
ತಗದು ನಮ್ಮ ಹೊಲಗೇರಿ ಜನರ ಬಾಯಿಗೆ ಗಡ್ಡಿ ಕೊಡಬೇಕ೦ತ ನಡಸ್ಕಾರೇನರಿ 
ಕರಿಯಪ್ಪನೋರ?” ಎಂದು ಹೊಲೆಯರ ರುದ್ರ ತಡೆಯಲಾರದೆ ಕೇಳಿದ. 
ತಾನು ಬಿಟ್ಟ ಬಾಣ ತನ್ನೆಡೆಗೇ ತಿರುಗಬಹುದೆ೦ದು ಅವನು ಊಹಿಸಿರಲಿಲ್ಲ. 
ಜಾಗೀರದಾರರ ಕಮತದ ಭೂಮಿಯಲ್ಲಿ ಬಿಡಿ ಆಳುಗಳಾಗಿ ದುಡಿಯುವುದು 
ಹೊಲೆಯರಿಗೆಲ್ಲ ಕಾದಿಟ್ಟ ಕೆಲಸವಾಗಿತ್ತು. ಅವರೆಲ್ಲ ಬಿಟ್ಟ ಕೆಲಸದವರು. ಅವರನ್ನು 
ಕೂಲಿಗೆ ಹಚ್ಚಿ ದುಡಿಸಿಕೊ೦ಡರೆ ಕೆಲಸ ಚನ್ನಾಗಿ ನಡೆದೆ೦ದು ಯಾವ ರೈತನೂ 
ಅವರನ್ನು ಕೆಲಸಕ್ಕಿಟ್ಟುಕೊಳ್ಳುತ್ತಿರಲಿಲ್ಲ. ಜಾಗೀರದಾರರ ಭೂಮಿಯಲ್ಲಿ ಮಾತ್ರ 
ಅವರೇ ಯಜಮಾನರಾಗಿರುತ್ತಿದ್ದರು. ಊಮಿಯ ಬೆಳೆಯಲ್ಲಿ ಅವರು 
ತೆಗೆದುಕೊ೦ಡಷ್ಟೂ ಸ್ವಾತಂತ್ರ್ಯವಿರುತ್ತಿತ್ತು. ವಾಡೆಯ ಕಮತ ಹೊಲೆಯರಿಗೆಲ್ಲ 
ಜೀವನಾಧಾರವಾಗಿತ್ತು. ಅದರೆ ಕರಿಯಪ್ಪನ ಸುದ್ದಿ ಎದೆಯೊಡೆಸುವಂಥದಿತ್ತು. 
ಆದ್ದರಿಂದಲೇ ಹೊಲೆಯರ ರುದ ಗಾಬರಿಗೊಂಡು ಅದರ ಸತ್ಯಾಸತ್ಯತೆಯನ್ನು 
ಒರೆಗೆ ಹಚ್ಚಲು ಈ ಪ್ರಶ್ನೆಯನ್ನು ಆತುರದಿಂದ ಕೇಳಿದ್ದ. 

“ಇದ ಮಾತಿಗೇ ಈಟೊತ್ತನಾ, ವಾಡೇದೊಳಗ ರೈತರ ಗೂಡಾ, 
ಶ್ಯಾಮಣ್ಣನವರ ಗೂಡಾ ವಾದಸ್ಕಾಡಿ ಇತ್ತ ಬಂದೀನು. ಏನಾದರೂ ಕಮತಾ 
ಮುರದ ತೀರಬೇಕಂತ ಕುಂತಾರ ಅವರೆಲ್ಲ” ಎಂದು ಬೇಸರದಿಂದಲೇ ಕರಿಯಪ್ಪ 
ನುಡಿದ. 

“ಬಡವರ ಬಾಯಿಗೆ ಮಣ್ಣಹಾಕಲಾಕ ಮಹಾರಾಜರು ಈ ಊರಿಗೆ 
ಬಂದಿದ್ದರನ ಬಾರದ ಹಾಗಾರ?” ಎಂದು ರುದ್ರ ಸಂಕಟದಿಂದಲೇ ತನ್ನ 
ಭಾವನೆಯನ್ನು ವ್ಯಕ್ತಗೊಳಿಸಿದ. 


೪೧೪ ಗ್ರಾಮಾಯಣ 


“ನಾ ಹೇಳಿದರ ಎಲ್ಲಿ ಕೇಳತೀರೆಪಾ ಮಕ್ಕಳ? ಬಡವರ ತಂದಿ ಅಂತ 
ಮಹಾರಾಜರ ಹಂತ್ಯಾಕ ಹೋದದ್ದಕ್ಕ ಬೇಸ್ಕಾತೋ ಇಲ್ಲೋ?” ಎಂದು ನುಡಿದು 
ಪಡದಪ್ಪನವರು ಕರಿಯಪ್ಪನ ಕಡೆಗೆ ಹೊರಳಿ, “ಹೀಂಗ್ಯಾಕ ಕೈ ಸೋತವರಹಾಗ 
ಕುಂತೆಲೇ? ಸುಮಾಕ ಚಿಲುಮಿ ಸಜ್ಜ ಮಾಡಬಾರದ?” ಎಂದು ಆಜ್ಞೆಯಿತ್ತರು. 

“ಏ ಇಲ್ಲ ತಗೀರಿ.ಚಿಲಮಿ ಸಜ್ಜ ಮಾಡಲಾಕ ಆಗದ ಕೈಸೋತು ಕುಂಡರೂ 
ಹೇಡಿ ಅಂತ ತಿಳೀಬ್ಯಾಡಿ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸತಾನೇನರಿ?” 
ಎಂದು ಹೇಳಿ ಕರಿಯಪ್ಪ ಚಿಲುಮೆಗೆ ಕೈನೀಡಿದ. 

ಪಡದಪ್ಪನವರು ಈಗ ಲಿಂಗಪ್ಪನ ಕಡೆಗೆ ತಿರುಗಿದರು. “ನೋಡಿದಿರಿಲ್ಲೊ 
ಗೌಡರ? ನಮ್ಮ ಜನಾ ಎಲ್ಲಾ ಹುರುಪಿನದೈತಿ. ಅವರ್ನ ಯೋಗ್ಯದಾರಿಗೆ ಹಚ್ಚೂದು 
ನಿಮ್ಮನ್ನ ಕೊಡೈತಿ. ಕರಿಯಾ, ಕಾಳಜಿ ಮಾಡಬ್ಯಾಡಲೇ. ಗೌಡರು ತಮ್ಮ ಭೂಮಿ 
ಕಮತಾ ನಿನಗ ಒಪ್ಪಿಸಿ ಕೊಡತಾರು. ಗೌಡರ ಹೊಲದ ಕಮತಾ ವಾಗಾತ್ಯದಿಂದ 
ಮಾಡಿಸಿಗೊಂತ ಇದ್ದಬಿಡು. ಮಹಾರಾಜರ ಭೂಮಿ ನೀನಿಲ್ಲದ ಬೀಜಾ ಹ್ಯಾಗ 
ಕಾಣತೈತಿ ನೋಡೂಣು,” ಎಂದು ದ್ವೇಷದ ಮತ್ತೊಂದು ಬೀಜವನ್ನು ಬಿತ್ತಿದರು. 

“ಗೌಡರ ಭೂಮಿ ಗೌಡರ ತ್ಯಾಬೇದಾಗ ಬ೦ದಮ್ಯಾಗ ಅವರು ಕಮತಾ 
ಇಡತಾರು. ಆದರ ಪಾರ್ವತೆವ್ವ ಸುಸೂತ್ರ ಭೂಮಿ ತಾಬೇ ಕೊಟ್ಟಾಳರೇ?” 
ಕರಿಯಪ್ಪ ಅನುಮಾನಿಸಿದ. 

“ಬಡಜನರು ಬದುಕಬೇಕು ಅ೦ತ ಆ ಭೂಮಿ ಕಬಜಾ ತೊಗೋಬೇಕ್ಯಾಕ್ಕೈತಿ. 
ಬಡಜನರಿಗೆ ಅನ್ನಾ ಹಾಕೂ ಧೊರೀ ಲಿಂಗಪ್ಪಗೌಡರು ಕಬಜಾ ತೊಗೊಣ್ಣಾಕ 
ನಿಂತರ ಅದೇಟೊತ್ತಿನ ಮಾತು? ನೀವೆಲ್ಲಾ ಮನಸು ಮಾಡಿದರ ನಾಳಿಗ ಆ 
ಭೂಮ್ಯಾಗ ಕುಂಟಿ ಕಟ್ಟಬಿಡಬಹುದು. ಯಾಕಲೇ ರುದ್ರ್ಯಾ, ಹೊಲಗೇರಿ ಜನಾ 
ಏನಂತೈತಿ?” ಎಂದು ಸೂಚ್ಯವಾಗಿ ಪಡದಪ್ಪನವರು ನುಡಿದು ರಣರಂಗವನ್ನು 
ಸಜ್ಜುಗೊಳಿಸಿದರು. 

“ಮಾರಾಜರು ಕೊಟ್ಟ ಕಾಳು ತಿಂಗಳ ಅದಾವರೀ, ಅಲ್ಲೀಮಟಾ ಹೊಲಗೇರಿ 
ಜನಾ ಯಾವ ಚಿಂತಿನೂ ಮಾಡೂದುಲ್ಲ, ಅದಾದ ಮ್ಯಾಗ ಬಡವರ ತಾಯಿತಂದಿ 
ನೀವದೀರಲ್ಲರಿ? ಏನಾರ ಹಾದೀ ತಗದು ಮುಂದಿನ ರೊಟ್ಟ ಕಾಣಸತೀರಿ 
ಅಂತನೆಂಬಿಕೊಂಡು ಅದಾವರ್ರ? ರುದ್ರ ಹೊಲೆಗೇರಿಯಲ್ಲಿಯ ಜನರ ಬಾಳಿನ 
ಹೊಣೆಯನ್ನೆಲ್ಲ ಪಡದಪ್ಪನವರ ಮೇಲೆಯೇ ತೂರಿದ. 

“ಗೌಡರ ಹಗೇದಾಗ ಇನ್ನೂ ನೂರು ಚೀಲ ಕಾಳ ಅದಾವು. ಅವನ್ನೆಲ್ಲಾ 
ಲಿಂಗಪ್ಪ ಗೌಡರು ಬಡವರಿಗೆ ಕಡಾ ಕೊಡಬೇಕೂ ಅಂತ ನಿನ್ನೆ ಅವರಿಗೆ 


ಗ್ರಾಮಾಯಣ ೪೧೫ 


ಹೇಳಿಬಿಟ್ಟೀನು. ಯಾಕರಿ ಗೌಡರ ಹಗೇದಾಗಿನ ಕಾಳ ತಗಿಸಿ ಬಡವರಿಗೆ ಹಂಚಿ 
ಕೊಡಾಕ ನಿಮ್ಮ ಕಬೂಲಿ ಇದ್ದರ ಹೇಳ್ರಿ, ಈ ಜನಾ ಏನ ಬೇಕಾದದ್ದು ಮಾಡಾಕ 
ತಯಾರದಾರ. ಅವರ ಹೊಟ್ಟಬಟ್ಟಿ ನೋಡೂದು ನಿಮ್ಮ ಧರ್ಮ” ಪಡದಪ್ಪನವರು 
ಲಿಂಗಪುಗೌಡನನ್ನು ಕಾರ್ಯಪ್ರವೃತ್ತನನ್ನಾಗಿ ಮಾಡಬೇಕೆಂದು ಹವಣಿಸಿದರು. 
ಲಿಂಗಪ್ಪನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ. ತಾನಿನ್ನೂ 
ಊರಗೌಡನೆಂದು ಅವನಿಗೇ ಅನಿಸಿರಲಿಲ್ಲ. ಆದರೆ ಪಡದಪ್ಪನವರ ಮಾತನ್ನು 
ಹೇಗೆ ಅಲ್ಲಗಳೆಯುವುದು? “ನನಗಾಗಿ ಈ ಗೌಡಕಿ ಪಟ್ಟ ಎಲ್ಲಿ ಬೇಕಾಗೇತಿ? 
ಅದು ಬ್ಯಾಡಾ ಅಂತ ಹೋದಾವನ್ನ ಕರದ ತಂದೀರಿ. ನಿಮ್ಮ ಮಾತು ನಡಸಾಕ 
ನಾ ಒಲ್ಲೆ ಅಂತ ಹ್ಯಾಗ ಹೇಳಲಿ?” ಲಿಂಗಪ್ಪ ಅನಾಸಕ್ತನಾಗಿಯೇ ಮಾತಾಡಿದ. 
“ಕೇಳಿದಿರಿಲ್ಲೋ? ಗೌಡರು ಬಡವರ ಕೈಬಿಡೂದುಲ್ಲ. ಅವರ ಕೈ ನೀವು 
ಬಿಡಬಾರದು. ಯಾರಿಗೆ ಭೂಮಿ ಸೀಮಿ ಅದಾವು ಅವರು ಮಹಾರಾಜರ 
ರೈತರಾಗಿ ಮೆರೀಲಿ. ಪಾರ್ವತೆವ್ವನ ಬೆನ್ನಕಟ್ಟಿ ಉಡಿ ತುಂಬಿಕೊಳ್ಳಲಿ. ಬಡವರು 
ಲಿಂಗಪ್ಪ ಗೌಡರ ಬೆನ್ನಿಗೆ ನಿಂತು, ಏನು ಮಾಡ್ಕಾರು ಏನು ಮಾಡಲಿಕ್ಕಿಲ್ಲ ಇದನ್ನ 
ತೋರಿಸಿಕೊಡಲಿ” ಎಂದು ಗಂಭೀರವಾಗಿ ಪಡದಪ್ಪನವರು ಕಣಿ ಹೇಳಿದರು. 
ಕೂಡಿದ ಜನರಲ್ಲಿ ಕಾರ್ಯೋತ್ಸಾಹ ಒಮ್ಮೆಲೆ ಜಾಗೃತವಾಯಿತು. 
ಪಡದಪ್ಪನವರ ಮಾತಿನಸರಣಿಯಲ್ಲಿ ಯಾವ ಲಾಭದ ಆಸೆ ಮಿನುಗುತ್ತೋ 
ಹೇಳಬಲ್ಲವರಾರು? ಪರಿವಾರದಲ್ಲಿಯೇ ಮಿಂಚು ಹರಿದಾಡಿದಂತಾಯಿತು. 
“ಅಪನವರು ಹೇಳೂಮಾತ ಸೈ. ನಾವು ಹೊಲಿಗೇರಿಯವರೆಲ್ಲಾ 
ಅಪನವರು ಹೇಳಿದ ಮಾತು ನಡಸತೀವೆಂತ ತಿಳೀರಿ” ಹೊಲೆಯರ ರುದ್ರ 
ಉತ್ಸಾಹಿತನಾಗಿ ಹೊಲೆಗೇರಿಯ ಪರವಾಗಿ ತನ್ನ ಅಭಿಪ್ರಾಯವನ್ನು ಸೂಚಿಸಿದ. 
ಪಡದಪ್ಪನವರ ಅಗಾಧವಾದ ಕರ್ತ್ಯತ್ವಶಕ್ತಿಗೆ ಅವನು ಸಲ್ಲಿಸಿದ ಮೆಚ್ಚಿಕೆಯೂ 
ಅದಾಗಿತ್ತು. 
ಇಷ್ಟೊತ್ತಿನವರೆಗೆ ಚಿಲುಮೆಯನ್ನು ಸಜ್ಜುಗೊಳಿಸುತ್ತಿದ್ದ ಕರಿಯಪ್ಪನ ಕಾರ್ಯ 
ಈಗಲೇ ಮುಗಿಯಬೇಕೆ? ಹದಗೊಳಿಸಿದ ಗಾಂಜಿಯಿಂದ ಚಿಲುಮೆಯನ್ನು 
ತುಂಬಿ ಪಡದಪ್ಪನವರ ಕೈಗೆ ನೀಡುತ್ತಲೇ, “ನಾವು ವಾಡೇದ ಕಮತಿಗ್ಯಾರೆಲ್ಲ 
ನಿಮ್ಮ ಗೂಡಾನ ಆದೀವೆಂತ ತಿಳೀರಿ” ಎಂದು ಹುರುಪಿನಿಂದ ಘೋಷಿಸಿದ. 


ಇ ಬಜ ಟ ಜು 


೪೧೬ ಗ್ರಾಮಾಯಣ 


ಭಾಗ ೩ 
೩೭ 


ದಾದಾ ಪಾದಳ್ಳಿಯನ್ನು ಬಿಟ್ಟು ಇಂದುಪುರಕ್ಕೆ ಹೋದ ಕೆಲದಿನಗಳಲ್ಲಿಯೇ 
ಅವನ ಬಗ್ಗೆ ಒಂದು ಸುದ್ದಿ ಬಂದು ಅವನ ಕೀರ್ತಿಯನ್ನು ಹೆಚ್ಚಿಸಿತು. ದಾದಾ 
ಅಲ್ಲಿಯ ಗರಡಿಮನೆಯಲ್ಲಿ ತರಬೇತನ್ನು ಪಡೆಯಬೇಕೆಂದು ಮಹಾರಾಜರ 
ಆಸೆಯಿತ್ತು. ಕುಸ್ಥಿಗಡಿಗಳಿಗೆ ತರಬೇತು ಕೊಡಲು ಪಂಜಾಬದ ಗುಲಾಬನೆಂಬ 
ಪೈಲವಾನನೊಬ್ಬನನ್ನು ನಿಯಮಿಸಲಾಗಿತ್ತು ಅವನಿಗೋ ಅಸಾಧ್ಯವಾದ ದರ್ಪ. 
ಕುಸ್ಲಿಯಾಡಿದರೆ ಪಂಜಾಬಿಗಳೇ ಉಳಿದವರೆಲ್ಲ ಅವರ ಚೇಲಾ ಆಗಿಯೇ 
ಇರಬೇಕೆಂಬುದು ಅವನ ಸಿದ್ಧಾಂತವಾಗಿತ್ತು. ತನ್ನ ಜೊತೆಗಿದ್ದ ಪಂಜಾಬಿ 
ಪೈಲವಾನರಿಗೆ ಕೊಡುವ ಖುರಾಕನ್ನು ಅವನು ಉಳಿದ ಕುಸ್ಮೀ ಗಡಿಗಳಿಗೆ 
ಕೊಡುತ್ತಿರಲಿಲ್ಲ. ಉಳಿದವರು ಕೆವಲ ಪಂಜಾಬಿ ಪೈಲವಾನರ ಮೈ ತಿಕ್ಕಿ ಅವರ 
ಸೇವೆ ಮಾಡಲಿಕ್ಕೇ ಯೋಗ್ಯರೆಂದು ಅವನು ದೃಢವಾಗಿ ನಂಬಿದ್ದನು. 
ದಾದಾ ಗರಡಿಮನೆಯನ್ನು ಸೇರಿದೊಡನೆ ಗುಲಾಬನ ಮೈ ತಿಕ್ಕುವ 
ಕೆಲಸವೇ ಅವನ ಪಾಲಿಗೆ ಬಂದಿತ್ತು ದಾದಾ ಕಿಡಿಕಿಡಿಯಾದ. ಕೊಟ್ಟ ಕೆಲಸವನ್ನು 
ತಿರಸ್ಕರಿಸಿದ. ತನ್ನಂಥ ಪೈಲವಾನನಿಗೆ ಇದು ಅಪಮಾನವೆಂದು ವಾದಿಸಿದ. 
ಗುಲಾಬನೂ ಇದರಿಂದ ರೇಗಿದ. ದಾದಾ ಕುಸ್ತಿಯ ಕಣದಲ್ಲಿ ತನ್ನನ್ನು ಸೋಲಿಸಿದರೆ 
ಮಾತ್ರ ಅವನು ಸಮಾನಧರ್ಮಿಯಾಗಬಲ್ಲನೆಂದು ಸಾರಿದ. ದೂರು 
ಮಹಾರಾಜರವರೆಗೆ ಹೋಯಿತು. ದಾದಾ ಮರಾಠರಕ್ತ ಕುದಿದೆದ್ದು, ಅವನು 
ಗುಲಾಬನೊಡನೆ ಕುಸ್ಲಿಯಾಡಲು ಒಪ್ಪಿಕೊಂಡ. ಗುಲಾಬನ ಶಕ್ತಿ ಸಾಮರ್ಥ್ಯಗಳನ್ನು 
ಚೆನ್ನಾಗಿ ಬಲ್ಲ ಕೆಲ ಪೈಲವಾನರು ದುಡುಕಬಾರದೆಂದು ದಾದಾನಿಗೇ ಬುದ್ಧಿ 
ಹೇಳಿದರು. ಇನ್ನೊಂದು ಗರಡಿಮನೆಯನ್ನು ಇಂದುಪುರದ ಗಡಿಗಳಿಗೇ ಕಟ್ಟಸಿ 
ಕೊಡತ್ತೇನೆಂದು ಹೇಳಿ ಮಹಾರಾಜರು ದಾದಾನ ಮವನೊಲಿಸಲು ಪ್ರಯತ್ನಿಸಿದರು. 
ದಾದಾ ಯಾವುದಕ್ಕೂ ಹಣಿಯಲಿಲ್ಲ. ದ್ವೇಷ ಮಸೆದಿದ್ದರಿಂದ ಇಬ್ಬರೂ 
ಹುರಿಯಾಗಿದ್ದರು. ಕುಸ್ತಿ ಗರಡಿ ಮನೆಯಲ್ಲಿಯೇ ನಡೆಯಬೇಕೆಂದು ಗೊತ್ತಾಗಿತ್ತು 
ನಿಶ್ಚಿತವಾದ ದಿನ ದಾದಾ ಎಲ್ಲರೂ ಬೆರಗುಗೊಳ್ಳುವಂತೆ ಗುಲಾಬನನ್ನು 


ಗ್ರಾಮಾಯಣ ೪೧೭ 


ಸೋಲಿಸಿ, ಪಂಜಾಬಿಗಳ ಸೊಕ್ಕನ್ನಿಳಿಸಿದ. ಮಹಾರಾಜರು ಹರ್ಷದಿಂದ ಅವನನ್ನು 
ತಬ್ಬಿಕೊ೦ಡು ಬಿಟ್ಟರು. ಗುಲಾಬ ತನ್ನ ಜೊತೆಗಾರರೊಡನೆ ಹೇಳದೆ ಕೇಳದೆ 
ಊರು ಬಿಟ್ಟು ಹೋಗಿಬಿಟ್ಟ. ಇಂದುಪುರದ ಗರಡಿಮನೆ ಒಮ್ಮೆ ಪಂಜಾಬಿಗಳ 
ಕಾಟದಿಂದ ಬಿಡುಗಡೆಯನ್ನು ಪಡೆಯಿತು. ಗರಡಿಮನೆಯ ಉಸ್ತಾದಪಟ್ಟ 
ದಾದಾನಿಗೇ ಲಭಿಸಿತು. 

ಪಂಜಾಬಿ ಪೈಲವಾನನನ್ನು ದಾದಾ ಸೋಲಿಸಿದನೆಂಬ ವಾರ್ತೆ ಸುತ್ತಲಿನ 
ಹಳ್ಳಿಗಳಲ್ಲೆಲ್ಲ ಕರ್ಣೋಪಕರ್ಣವಾಗಿ ಹಬ್ಬಿತು. ಪಾದಳ್ಳಿಗೆ ಈ ಸುದ್ದಿಯನ್ನು 
ಮಹಾರಾಜರು ಮುದ್ದಾಂ ಸ್ವಾರನನ್ನು ಕಳಿಸಿ ಮುಟ್ಟಿಸಿದರು. ಅಂದಮೇಲೆ 
ಮಹಾರಾಜರ ದರ್ಬಾರದಲ್ಲಿ ಅವನ ಪ್ರಸ್ಥ ಚೆನ್ನಾಗಿ ಬೆಳೆಯಿತೆಂದು, ಅವನನ್ನು 
ಇಂದುಪುರಕ್ಕೆ ಕಳಿಸಿದ ಬಾಳಾಚಾರ್ಕರಿಗೆ ಸಮಾಧಾನವಾಯಿತು. ಶ್ಯಾಮರಾಯನಿಗೂ 
ಈ ಸುದ್ದಿಯನ್ನು ಕೇಳಿ ಸಂತೋಷವಾಗಿತ್ತು. ಊರಲ್ಲೆಲ್ಲ ದಾದಾನ ಮೆಚ್ಚಿಕೆಯ 
ಮಾತುಕತೆಗಳೇ ನಡೆದವು. ಇದರಿ೦ದ ಹರ್ಷಿತರಾದ ಗರಡಿಮನೆಯ ದಾದಾನ 
ಗೆಳೆಯರು ಇಂದುಪುರಕ್ಕೇ ಹೋಗಿ ಅಲ್ಲಿಯೇ ಆಶ್ರಯ ಪಡೆದರು. 

ಮೊದಲು ದಾದಾನನ್ನು ಕಂಡರೆ ಆಗದ ಪಡದಪ್ಪನವರಿಗೂ ಈ 
ಸುದ್ದಿಯನ್ನು ಕೇಳಿ ಆನ೦ದವಾಗಿತ್ತು ಮಠದಲ್ಲಿ ಸೇರಿದ್ದ ಕುಡುಕರ ಸಭೆಯಲ್ಲಿ 
ಅವರೇ ಮೊದಲು ಮಾತೆತ್ತಿದರು. “ದಾದಾ ಮಾರಾಜರ ಗರಡಿಮನ್ಶಾಗ ಉಸ್ತಾದ 
ಆಗ್ಯಾನ೦ತರಲೇ. ಪಾದಳ್ಳೀ ಹುಡುಗ ನಾಕ ಮಂದಿಗೆ ಅನ್ನಾಹಾಕಿ ಅವರ್ನ 
ತರಬೇತ ಮಾಡೂ ತಾಕತಪಡದಾನ. ನಾವೂ ಈ ಸಾಣಸ್ಥಾಮಾರದಾಗ ಊರಾಗ 
ಕುಸ್ತಿ ಆಡಿಸಿ ಊರ ಗರಡಿಮನಿ ಮುಂದ ತರಾಕಬೇಕು. ಏನಂತೀರಿ?” ಎಂದು 
ಕೇಳಿ ಎಲ್ಲರನ್ನೂ ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದರು. 

“ಅಪ್ಪಾ ಅವರು ಹೇಳೂ ಮಾತಿನ್ಯಾಗ ಒಂದಕ್ಷರ ತಗದು ಹಾಕ್ಷಾಂಗ 
ಇಲ್ಲ. ಅವರ ಮಾತ ಹಾಗ, ಕೆಸರಿನ್ಯಾಗ ಹಳ್ಳ ನಟ್ಟಾಂಗ. ಆದರ ಯಪ್ಪಾ ಕುಸ್ಥಿ 
ಆಡಿಸಿದರ ಗೆದ್ದ ಗಡಿಗೋಳಿಗೆ ಮಾನ-ಪಾನ ಮಾಡೂ ಧಣಿ ಬಾಪೂಸಾಬ 
ಇರತಿದ್ದ. ಈಗ, ಬರಿಗೈ ಕುಸ್ತಿ ಅಂದರ ಪರವೂರಿನ ಗಡಿಗೋಳು ಯಾಕ 
ಬಂದಾರು? ಅದಕ್ಕ ನೀವು ಮುಂದಾಗಿ ಏನಾರ ಯವಸ್ತಾ ಮಾಡಿದರ ಕುಸ್ತಿ 
ನಡದಾವು, ಮಾತಿನಿಂದ ಕುಸ್ತಿ ಮಾಡಸೂ ಚಮತು ಕುಸ್ತಿ ಫಘಳಿಯಾಗ ನಡ್ಯಾಕಿಲ್ಲ” 
ಎಂದು ಅಂಬಿಗರ ಬಸೂ ಕುಸ್ಲಿಗಡಿಗಳ ಮುಖಂಡ ತಾನೇ ಎಂಬ ಹೆಮ್ಮೆಯಿಂದ 
ಹೇಳಿದ. 

ಪಡದಪ್ಪನವರಿಗೆ ಅಪಮಾನವೆನಿಸಿತು. ಬಸೂ ಹೇಳಿದ್ದರಲ್ಲಿ ತಥ್ಯವಲ್ಲದೆ 


೧೧೨. 


೪೧೮ ಗ್ರಾಮಾಯಣ 


ಇರಲಿಲ್ಲ. ಹಾಗೆ ನೋಡಿದರೆ ಕುಸ್ತಿ ನಡೆಸಲೇಬೇಕೆಂಬ ಉತ್ಸಾಹವೇನೂ 
ಅವರಲ್ಲಿರಲಿಲ್ಲ. ದಾದಾ ಇಂದುಪುರದಲ್ಲಿ ಪಡೆದ ವಿಜಯದ ಸುದ್ದಿಯನ್ನು 
ಕೇಳಿದಾಗ ಸಂತೋಷವೇನೋ ಆಗಿತ್ತು. ಆದರೆ ಅದು ಕೇವಲ ಪಾದಳ್ಳಿಯ 
ಬಗ್ಗೆ ಅಭಿಮಾನವೇ ಹೊರತು ದಾದಾನ ವಿಷಯವಾಗಿ ಆತ್ಮೀಯತೆಯೇನೂ 
ಅಲ್ಲ. ಸುಮ್ಮನೆ ಹರಟೆಗೆ ಒಂದು ವಿಷಯ ಬೇಕೆಂದು ಆ ಮಾತು ತೆಗೆದಿದ್ದರು. 
ತಾವೂ ಕುಸ್ತಿ ಆಡಿಸಿ ಶ್ರೇಯಸ್ಸು ಪಡೆಯಬಹುದೆಂದು ಆಶಿಸಿದ್ದರು. ಆದರೆ 
ಅಂಬಿಗರ ಬಸೂ ಈ ಮಾತನ್ನಾಡಿ ಅವರ ಅಭಿಮಾನವನ್ನೇ ಕೆಣಕಿದ್ದ. 

“ತಡೀರಲೆ, ಅಳಬುರುಕ ಬಾಪೂಸಾಬ ಊರಬಿಟ್ಟು ಹೋದರ 
ಊರಗಾರಿಕಿ ಕೆಲಸ ನಿಂದರತಾವೇನೋ ಮಕ್ಕಳಿರಾ? ಗೌಡಕಿ ನೇಮಣೂಕ 
ಆಗಿ ನಮ್ಮ ಲಿಂಗಪ್ಪ ಬರಲಿ. ನಾಳೆ ಬರತಾನಂತ ಕಾಣತೈತಿ. ಅವನ ಕೊಳ್ಳಿಗೇ 
ಕುಸ್ಲೀ ಖರ್ಚ ಹಾಕಿಬಿಡೂಣಂತ. ನೀವೆಲ್ಲಾ ಹೇಳಿದರ ಲಿಂಗಪ್ಪ ಕುಣಕೊಂತ 
ಈ ಕೆಲಸಾ ಕೈಯಾಗ ತಗೊಂತಾನ”. ಪಡದಪ್ಪನವರು ತಾವು ಬರಿಗೈ ಕುಸ್ತಿ 
ಆಡಿಸುವವರಲ್ಲವೆಂಬುದನ್ನು ದೃಢಪಡಿಸುವಂತೆ ಹೇಳಿದರು. 

ಆ ಮಾತು ಈ ಮಾತು ಆಡುತ್ತ ಮಠದಲ್ಲಿಯ ಹರಟೆ ಕೊನೆಮೊದಲಿಲ್ಲದೆ 
ಸಾಗಿತು. ರಾತ್ರಿ ಬಲಿಯುತ್ತಲೇ ನಡೆದಿತ್ತು. ಕೊನೆಗೆ ಎಲ್ಲರಿಗೂ “ತೀರ್ಥ' 
ಪ್ರಾಶನವನ್ನು ಮಾಡಿಸಲಾಯಿತು. "ತೀರ್ಥ'ದ ಗುಂಗು ಎಲ್ಲರಿಗೂ ಅಡರಿತು. 
ಪಡದಪ್ಪನವರು ಧ್ಯಾನಸ್ಥರಾದರು. ಭಕ್ತಾದಿಗಳೂ ಹಾಗೆಯೇ ಧ್ಯಾನದಲ್ಲಿ 
ಮುಳುಗಬಹುದಿತ್ತು ಆದರೆ ಕುಡುಕರಿಗೂ ಮನೆಯಿರುವುದರಿ೦ದ, ಅದರ 
ಎಚ್ಚರ ಸಂಪೂರ್ಣವಾಗಿ ಮಾಸಿರಲಿಲ್ಲವಾದ್ದರಿಂದ ಅವರೆಲ್ಲ ತೂರಾಡುತ್ತಲೇ 
ತಮ್ಮ ಮನೆಗಳಿಗೆ ಹೊರಟುಹೋದರು. 

ಪಡದಯ್ಯನವರಿಗೆ ಅಲ್ಲಿಯೇ ನಿದ್ದೆ ಹತ್ತಿತ್ತು. ನಸುಕಿನಲ್ಲಿ ಅದೇಕೋ 
ಎಚ್ಚರವಾಯಿತು. ಮೂಲೆಯಲ್ಲಿ ದೀಪ ಇನ್ನೂ ಉರಿಯುತ್ತಿತ್ತು ಪಡದಯ್ಯನವರು 
ಕಣ್ಣುಬಿಟ್ಟು ನೋಡಿದರು. ನೆರೆದ ಭಕ್ತಾದಿಗಳಲ್ಲಿ ಒಬ್ಬರೂ ಇಲ್ಲ. ಕೆಂಚ ಮಲಗುತ್ತಿದ್ದ 
ಸ್ಥಳದಲ್ಲಿಯೇ ಕರಿಯಪ್ಪ ಗೊರಕೆ ಹೊಡೆಯುತ್ತ ಬಿದ್ದಿದ್ದ ಮಠವೆಲ್ಲ ಶೂನ್ಯವಾಗಿತ್ತು 
ಸನ್ಯಾಸಿಗೆ ಯಾರು ಜೊತೆಯಾಗಬೇಕು? 

ಪಡದಪ್ಪನವರಿಗೆ ಯಾಕೋ ಹೆದರಿಕೆಯಾದಂತೆನಿಸಿತು. ಮಲಗುವ ಮುನ್ನ 
ತಾವು ಮಾತಾಡುತ್ತಿದ್ದುದನ್ನೆಲ್ಲ ನೆನಪು ಮಾಡಿಕೊಂಡರು. ಲಿಂಗಪ್ಪ ಇನ್ನೂ 
ಊರಿಗೆ ಬಂದಿರಲಿಲ್ಲ. ಕುಸ್ಲಿಂಖಾಡಿಸಲೇಬೇಕು. ಆದರೆ ಬರಿಗೈ 
ಕುಸ್ತಿಯಾಗಬಾರದು. ಪಾದಳ್ಳಿಯ ಮರ್ಯಾದೆಗೆ ಒಪ್ಪವಂತಿರಬೇಕು. ದಾದಾನನ್ನೇ 


ಗ್ರಾಮಾಯಣ ೪೧೯ 


ಕರೆಸಬೇಕು. ಹುಡುಗ ಪಾದಳ್ಳಿಯ ಕೀರ್ತಿಯನ್ನು ಸುತ್ತಲೆಲ್ಲ ಹರಡಿದ್ದಾನೆ. 
ಪಡದಯ್ಯನವರಿಗೆ ಆಶ್ಚರ್ಯವಾಯಿತು. ದಾದಾನನ್ನು ತಾವು ಮೆಚ್ಚಿದ್ದೇಕೆ? 
ಎಲ್ಲರಿಗಿಂತ ಹೆಚ್ಚಾಗಿ ಅವನ ಮೇಲೆ ತಮಗೆ ದ್ವೇಷವಿತ್ತು! ಅಂದಮೇಲೆ ಈ 
ಸಲ್ಲದ ಪ್ರೀತಿ ಅವನ ಬಗ್ಗೆ ಹೇಗೆ ಹುಟ್ಟಿಕೊಂಡಿತು? ಪಡದಯ್ಯನವರು ಇನ್ನೊಂದು 
ಮಗ್ಗುಲಿಗೆ ಹೊರಳಿ ನಿದ್ದೆ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಯೋಚನೆ 
ಅಧಿಕಪ್ರಸಂಗಿಯಂತೆ ಅಲ್ಲಿಯೂ ಬೆನ್ನಟ್ಟಿತು. ಹೌದು ತಾವೇಕೆ ದಾದಾನನ್ನು 
ಮೆಚ್ಚಿದ್ದು? ಹಾಂ ಚಿಮಣಾ। ಅವಳೀಗ ಮಠದಲ್ಲಿದ್ದರೆ ಎಂಬ ವಿಚಾರ ಮಿಂಚಾಗಿ 
ಹೊಳೆಯಿತು. ಏಕಾಕಿಯಾಗಿ ಹೀಗೆ ಮಠದಲ್ಲಿ ಬಿದ್ದುಕೊಂಡಿರುವದು 
ಅಸಹನೀಯವೆನಿಸಿತು. ಅವಳ ರೂಪ ಕಣ್ಣಿಗೆ ಕಟ್ಟಿದಂತಾಯಿತು. ತನ್ನ ಮರ್ಯಾದೆ 
ತೆಗೆದ ಡಾಕಿನಿ ಎಂದೊಮ್ಮೆ ಅವಡುಗಚ್ಚಿದರು. ಸಿಟ್ಟು ತಡೆಯಲಾಗದೆ ಹಾಸಿಗೆಯ 
ಮೇಲೆ ಎದ್ದು ಕುಳಿತು ಒಮ್ಮೆ ಆಕಳಿಸಿದರು. 

ಚಿಮಣಾಳೊಡನೆ ತಾವಿಟ್ಟುಕೊ೦ಡ ಸಂಬಂಧವೆಲ್ಲ ಪಡದಯ್ಯನವರಿಗೆ 
ಮರುಕಳಿಸಿ ಬಂದಂತಾಯಿತು. ತನ್ನ ಮಗನ ತಂದೆ ಪಡದಯ್ಯನವರೇ ಎಂದು 
ಅವಳು ಜನನ ರಜಿಸ್ಟರದಲ್ಲಿ ಹಚ್ಚಿಸಿ ಜಗತ್ತಿಗೇ ಸಾರುವಾಕೆ! ಮೇಲಾಗಿ ತಮ್ಮಿಬ್ಬರ 
ಸಂಬಂಧಲ್ಲಿ ರಹಸ್ಯವೆಂಬುದೇನೂ ಉಳಿದೇ ಇಲ್ಲ. ಅಂದಮೇಲೆ ತಾವು 
ಇನ್ನೊಂದು ಸಾಹಸವನ್ನೇಕೆ ವಾಾಡಬಾರದು) ಚಿಮಣಾಳನ್ನು 
ಡಾಣಾಡಂಗುರವಾಗಿ ಮಠದಲ್ಲಿಯೇ ತಂದಿಟ್ಟುಕೊಂಡರೆ? ಸನ್ಯಾಸಿಯ 
ಸಂಸಾರವನ್ನು ನೋಡಿ ಜನರು ನಗಬಹುದು, ಆದರೆ ಈಗೇನು ಬಿಟ್ಟದಾರೆ? 
ಮೇಲಾಗಿ ಅವರು ನಗುವುದಾದರೂ ಎಷ್ಟು ದಿನ? ಅವರಿಗೇನು ಇದೊಂದೇ 
ಕೆಲಸವೇ? 

ಅಡುತ್ತಾಡುತ್ತ ಈ ವಿಚಾರ ಪಡದಯ್ಯನವರನ್ನು ಬಲವಾಗಿ ಹಿಡಿಯಿತು. 
ಎಷ್ಟು ದಿನ ಚಿಮಣಾ ಯಶವಂತರಾಯರ ಹತ್ತಿರ ಇರಬೇಕು? ಮುದುಕ 
ಅವಳನ್ನು ಯಾರಿಗಾದರೂ ಕೊಟ್ಟು ಲಗ್ಗಮಾಡಿಬಿಡುವ ಬಂಟ. ಅದಕ್ಕೆ ಅವಕಾಶ 
ಕೊಟ್ಟರೆ ತಮ್ಮ ಮರ್ಯಾದೆ ಇನ್ನೂ ಕೆಳಗಿಳಿದೀತು! ಪಡದಪ್ಪನವರು 
ಅವಮರ್ಯಾದೆಗೀಡಾಗುವ ಹೇಡಿಯಲ್ಲ ಎಂದು ಜನಕ್ಕೆ ಗೊತ್ತಾಗಬೇಕು. ಕೂಸಿನ 
ಮೇಲೆ ಅನಾಯಾಸವಾಗಿ ತಮಗೆ ಈಗ ಹಕ್ಕು ಬಂದಿದೆ. ಕೂಸನ್ನೇ ಇಲ್ಲಿ 
ತಂದಿಟ್ಟರೆ ತಾನಾಗಿಯೇ ಇಲ್ಲಿಗೆ ಬರಬಹುದು. 

ಪಡದಯ್ಯನವರಿಗೆ ವಿಚಾರ ಮಾಡಿ ಮಾಡಿ ತಲೆನೋವು ಎದ್ದಿತು. ರಾತ್ರಿಯ 
ಭಯಾನಕ ನೀರವತೆಯಲ್ಲಿ ಅವರು ಕೂಸಿನಷ್ಟು ದುರ್ಬಲರಾಗಿದ್ದರು. ಏಕಾಕಿತನ 


೪೨೦ ಗ್ರಾಮಾಯಣ 


ಸಹಿಸಲು ಬಾರದಷ್ಟು ತೀವ್ರ ವೇದನೆಯನ್ನುಂಟುಮಾಡಿತ್ತು. ಒಂದು ಕ್ಷಣ ತಮ್ಮ 
ಸನ್ಯಾಸಿಯ ಸ್ಥಿತಿ ಒಂದು ಶಾಪವೆಂದೆನಿಸಿತು. ಮೈಯೆಲ್ಲ ಉರಿಯುತ್ತಿತ್ತು. ಅದಕ್ಕೆ 
ಔಷಧವೆಂದು ಮತ್ತೊಂದು ಪರಟಿ ಸೆರೆ ಬಿಗಿದು ಮಲಗಿದ್ದ ಕರಿಯನನ್ನು 
ಕೂಗಿದರು. 

“ಲೇ ಕರಿಯಾ, ಲಗೂ ಏಳಲೇ ಕುದುರಿ ಸಜ್ಜಮಾಡು” ಎಂದು 
ಒದರಿಕೊಂಡರು. ಕರಿಯ ಒಡಮುರಿದು ಎದ್ದು ಸ್ವಾಮಿಗಳನ್ನು ನೋಡಿದ. 
ಮುಖ ಕಿವುಚಿ ಕಣ್ಣು ಮುಚ್ಚಿಕೊಂಡೇ ಕುಳಿತ. ಪಡದಯ್ಯನವರು ಮತ್ತೊಮ್ಮೆ 
ಹೇಳಬೇಕಾಯಿತು. ಕರಿಯನಿಗೆ ಆಶ್ಚರ್ಯವಾಗಿ ಹೊರಗೆ ನಡೆದು ಆಕಾಶದತ್ತ 
ನೋಡಿದ. ಮೋಡ ಮುಸುಕಿದ್ದರಿಂದ ಚಿಕ್ಕೆಗಳೊ೦ದೂ ಕಾಣುತ್ತಿರಲಿಲ್ಲ. ಹೊತ್ತು 
ಎಷ್ಟಾಗಿದೆ ಎಂದು ತಿಳಿಯಲು ಅವಕಾಶವೇ ಇರಲಿಲ್ಲ. ಅಷ್ಟರಲ್ಲಿ ಕೋಳಿಯೊಂದು 
ಕೂಗಿ ಬೆಳಕು ಹರಿಯಲು ಬಂದಿದೆಯೆಂದು ಸೂಚಿಸಿತು. ಕರಿಯ ಕುದುರೆಗೆ 
ಥಡಿ ಹಾಕಿ ಸಜ್ಜುಗೊಳಿಸಿದ. 

ಪಡದಯ್ಯನವರು ತಯಾರಾಗಿ ನಿಂತ ಕುದುರೆಯನ್ನೇರಿ ಹೊರಹೊರಟರು. 
ಹೋಗುವಾಗ ಒಂದು ಮಾತನ್ನೂ ಕರಿಯನಿಗೆ ಹೇಳಲಿಲ್ಲ. ಎಲ್ಲಿಗೆ ಹೊರಟರೆಂದು 
ಕೇಳುವ ಬಯಕೆ ಕರಿಯನಿಗಾಗಿತ್ತು. ಆದರೂ ಪ್ರಶ್ನೆಮಾಡಿ ಅಡ್ಡಬಾಯಿ 
ಹಾಕಬಾರದೆಂದು ಪ್ರಯತ್ನಪೂರ್ವಕವಾಗಿ ಅದನ್ನು ತಡೆದುಕೊ೦ಡ. ಸುಮ್ಮನೆ 
ಮೂಕಪ್ರೇಕ್ಟಕನಾಗಿ ಮಠದ ತಲೆಬಾಗಿಲಲ್ಲಿ ನಿಂತುಬಿಟ್ಟ ಪಡದಪ್ಪನವರೂ ಅವರ 
ಕುದುರೆಯೂ ನಸುಕಿನ ಮುಂಗಾಳಿಯಲ್ಲಿ ಕರಗಿಹೋದರು. 

ಪಾದಳ್ಳಿಗೆ ಬೇಕಾದಷ್ಟು ಡೋಲು ಹಾಗೂ ತಗಾಯಿ ಸಾಲವನ್ನು ಮಂಜೂರ 
ಮಾಡುತ್ತೇವೆಂದು ಗಿಬ್ಬನ್‌ ಸಾಹೇಬರು ಕೊಟ್ಟ ಆಶ್ವಾಸನವನ್ನು ಹೊತ್ತುಕೊಂಡೇ 
ಲಿಂಗಪ್ಪ ಪಾದಳ್ಳಿಗೆ ಬಂದ. ಅವನ ಗೌಡಿಕಿ ಪಾಳಿಯ ನೇಮಣೂಕಿಯ ಕೆಲಸವೂ 
ಆದಂತಾಗಿತ್ತು ಆದರೆ ಪಡದಯ್ಯನವರು ಊರಲ್ಲಿಲ್ಲವೆಂದು, ಲಿಂಗಪ್ಪ ಮಠದಲ್ಲಿ 
ಕಾಲಿಟ್ಟಕೂಡಲೆ ಕರಿಯ ಅವನಿಗೆ ಹೇಳಿದ. ಲಿಂಗಪ್ಪಗೌಡನ ಉತ್ಸಾಹಕ್ಕೆ ಬಂದ 
ಉಕ್ಕು ಜರ್ರನೆ ಇಳಿದಂತಾಯಿತು. ಪಡದಪ್ಪನವರು ಎಲ್ಲಿಗೆ ಹೋಗಿರುವರೆಂಬುದೂ 
ತಿಳಿಯದು. ಮರಳಿ ಬರುವದೂ ತಿಳಿಯದು. ಹೀಗಾಗಿ ಲಿ೦ಗಪ್ಪನ ಮನಸ್ಸಿನಲ್ಲಿ 
ತುಂಬಿದ ಹಿಗ್ಗು ಅಲ್ಲಿಯೇ ಉಳಿದು ಹಳಸುವಂತಾಯಿತು. ಈ ಮನಃಸ್ಥಿತಿಯಲ್ಲಿ 
ಅ ಒಂದು ದಿನವನ್ನು ಕಳೆಯುವುದೇ ಅಸಾಧ್ಯವೆನಿಸಿತು. 

ಆದರೆ ಗೌಡರು ಬಂದಿರುವರೆಂಬ ಸುದ್ದಿ ಆಗಲೇ ಪಾದಳ್ಳಿಯ ತುಂಬ 
ಹರಡಿತ್ತು. ಗೌಡರನ್ನು ಕಾಣಲು ಜನರು ಮಠಕ್ಕೆ ಬರತೊಡಗಿದರು. ಹಿರೇ 


ಗ್ರಾಮಾಯಣ ೪೨೧ 


ಕುರುಬ ಮಾಯಪ್ಪ ಬಂದು “ರಾಮ-ರಾಮ' ಮಾಡಿ, “ಹೋದ ಕೆಲಸ ಗಂಡೋ 
ಹೆಣ್ಣೋ?” ಎಂದು ಕೇಳಿದಾಗ ಲಿಂಗಪ್ಪನಿಗೆ ಆಪ್ತಮಿತ್ರನೊಬ್ಬನನ್ನು ಕಂಡಂತೆ 
ಹರ್ಷ ಉಕ್ಕಿತು; ಮುಖ ಅರಳಿತು. ಮೀಸೆ ಸ್ವಲ್ಪ ಉದ್ದವಾದಂತೆನಿಸಿ ಅವುಗಳನ್ನು 
ಮಿದುವಾಗಿ ಸವರಿದ. “ಗಂಡ ಕೆಲಸ ಮಾಡಿಕೊಳ್ಳದೆ ಬರಲಿಕ್ಕೆ ಈ ಲಿಂಗಪುಗೌಡ 
ಕೈಯಾಗ ಬಳಿ ತಟ್ಟಿಲ್ಲ ಮಾಯಾಪ್ಟ ಇನ್ನ ಮ್ಯಾಗ ಪಾರ್ವತೆವ್ವ ಮೂಗು 
ಏರಿಸಿಕೊಂಡು ಅಡ್ಡಾಡದ್ದಾಂಗ ಕೆಲಸಾ ಮಾಡಿಕೊಂಡು ಬ೦ದೀನು” ಎಂದು 
ಹೇಳಿ ಮನಸೋಕ್ತ ನಕ್ಕುಬಿಟ್ಟ. 

“ಹಾಗಾರ ಗೌಡರ, ಊರಿಗೆಲ್ಲ ಸಕ್ಕರಿ ಹ೦ಚಾಕ ಬೇಕಾತಲ್ಲರಿ?” ಎಂದು 
ಮಾಯಪ್ಪ ಗೌಡಿಕೆಯ ಪಟ್ಟ ಸ್ಥಿರವಾಗಲು ಉಪಾಯ ಹೇಳಿದ. ಲಿಂಗಪ್ಪ 
ವಿಧಿಯಿಲ್ಲದೆ ಒಪ್ಪಬೇಕಾಯಿತು. ಆದರೆ ವಾಸ್ತವಿಕ ಸಂಗತಿಯೆಂದರೆ ಅವನ 
ಹತ್ತಿರ ಒಂದು ಕಾಸೂ ಕೂಡ ಇರಲಿಲ್ಲ. ಪಡದಯ್ಯನವವರಿದ್ದಿದ್ದರೆ ಹತ್ತಿಪ್ಪತ್ತು 
ರೂಪಾಯಿಯ ವ್ಯವಸ್ಥೆ ಮಾಡಬಹುದಿತ್ತು ಆದ್ದರಿ೦ದ ಮಾಯಪ್ಪನ ಸೂಚನೆಯನ್ನು 
ಒಪ್ಪಿದ್ದರೂ ತನ್ನ ತತ್ಕಾಲೀನ ಅಸಾಮರ್ಥ್ಯವನ್ನು ಪರ್ಯಾಯವಾಗಿಯಾದರೂ 
ತಿಳಿಸಬೇಕಾಗಿತ್ತು. 

“ಮಾಯಪ್ಪ, ಏನ ಆಗಬಾರದ್ದು ಆಗೇತಿ ಅಂತ ಸಕ್ಕರಿ ಹಂಚಬೇಕು? 
ಹಿ೦ದಕ ಮಾಮಲೇದಾರರು ವಾರಸಾ-ಹಕ್ಕ ಕಾಯಮ ಮಾಡಿದ್ದಕ್ಕ ಸಕ್ಕರಿ 
ಹಂಚಿದಿವಿ. ಅದಕ್ಕ ಪಾರ್ವತೆವ್ವ ಅಪೀಲು ಮಾಡಿದಳು. ಸಕ್ಕರಿ ಹಂಚಿದ್ದ ನನಗ 
ಆಗಿಬರೂದಿಲ್ಲೋ” ಎಂದು ಲಿಂಗಪ್ಪ ರಾಗವೆಳೆದ. 

“ಛೇ ತಗೀರಿ, ಎಂತಾ ಮಾತಾ ಆಡತೀರಿ? ಸಕ್ಕಿ ಹಂಚಿದ್ದಕ್ಕ ಅಪೀಲಿನ್ಯಾಗ 
ನಿಮ್ಮ ಗೌಡಕಿ ಗರಸಿನ್ಯಾಗ ಗೂಟಾಬಡದ್ದಾಂಗ ಕಾಯಮ ಆಗಿ ಬಂತು. 
ಆಗಿಬ೦ದಿಲ್ಲ ಅಂತ ಯಾತರಮ್ಮಾಗ ಅಂತೀರಿ ಗೌಡರ? ನಿಮಗ ಬ್ಯಾಡಾಗಿದ್ದರೂ 
ನಮ್ಮ ಊರ ಗೌಡರ ಮರ್ಯಾದಿ ನಮಗ ಬ್ಯಾಡ) ಬಾಳಾರಾಮನ ಅಂಗಡಿಗೆ 
ಹೋಗಿ ನಾಲ್ಕು ಮಣಾ ಸಕ್ಕರಿ ತಂದು ನಾನ ಹಂಚಿಬಿಡತೀನು. ಆತಿಲ್ಲೋ?” 
ಮಾಯಪ್ಪ ಹಟದಿಂದ ವಾದಿಸುವವರಂತೆಯೇ ಹೇಳಿದ. 

“ಎಂದಿಲ್ಲದ ಈಗೇನ ಅಂತಾ ಹುರುಪು ಬಂದೈತಿ ಮಾಯಪ್ಪ ನಿನಗ? 
ನನಗೀಗ ಆಗೈತೆರೆ ಏನು?” ಲಿಂಗಪ್ಪ ಇನ್ನೂ ಅವರನ್ನು ವಿಮುಖಗೊಳಿಸಲು 
ನುಡಿದ. 

ಇನ್ನೇನಾಗಬೇಕಂತೀರಿ ಗೌಡರ? ಊರ ಭೂಮಿಯೊಳಗ ಚಾರಾಣೆ 
ಭಾಗದ ಭೂಮಿಗೆ ಮಾಲಕ ಆದಿರಿ. ಊರ ಧೋರಿತನ ನಡಸೂ ಗೌಡಿಕಿ 


೪೨೨ ಗ್ರಾಮಾಯಣ 


ದಪ್ತರ ಕೈಯಾಗಬಂತು. ಲೇ ಕರಿಯಾ, ಬಾಳಾರಾಮನ ಅಂಗಡಿಗೆ ಹೋಗಿ 
ನಾಲ್ಕು ಮಣಾ ಸಕ್ಕರಿ ತತ್ತಾರಲೇ. ಸುತ್ತೂಕಡೆ ದೇವರಿಗೊಂದೊಂದರಂತೆ 
ಹದನಾರ ಟೆಂಗಿನಕಾಯಿ, ಪೂಜಾರಿಗೋಲಿಗೆ ಕೊಡಲಾಕ ಮೂರು ರೂಪಾಯಿ 
ಚಿಲ್ಲರು, ಗೌಡರು ಹೇಳ್ಯಾರ೦ತ ಹೇಳಿ ಬರೆಸಿ ತೆಗೊ೦ಡಬಾ. ಹಾಗ 
ಹಲಗಿಯವರಿಗೆ, ತಾಸೆ-ಬಜಂತ್ರಿಯವರಿಗೆ ಹೇಳಿ ಬಾ. ಗೌಡರ ಮೆರವಣಿಗಿ 
ತಗಿಯೂದೈತಿ, ಗಡಾನ ಮಠಕ್ಕ ಬರ್ರಿ ಅಂತ ಹೇಳಿ ಅಂಗಡಿಗೆ ಹೋಗು.” 
ಮಾಯಪ್ಪ ಅಧಿಕಾರವನ್ನೆಲ್ಲ ಕೈಯಲ್ಲಿ ತೆಗೆದುಕೊ೦ಡು ಆಜ್ಞೆಮಾಡಿದ. ಅವರ 
ಉತ್ಸಾಹದ ಮಾತಿಗೆ ಪ್ರತಿಯಾಡದೆ ಲಿಂಗಪ್ಪ ಸಮತಿ ಕೊಟ್ಟಂತೆ ಮಾಡಿ ಕುಳಿತುಬಿಟ್ಟ 

ಲಿಂಗಪುಗೌಡನ ಮೆರವಣಿಗೆ ಮಠದಿಂದ ಹಣಮಂತದೇವರ ಗುಡಿಗೆ 
ಹೋಗಿ ಅಲ್ಲಿಂದ ಗ್ರಾಮಪ್ರದಕ್ಷಿಣೆ ಮಾಡಿಕೊ೦ಡು ಗೋಪಾಳಕೃಷ್ಣನ ಗುಡಿಗೆ 
ಬಂದಾಗ ಆಗಲೇ ಸಾಯಂಕಾಲವಾಗಿತ್ತು. ಅಂದು ಆಷಾಢ ವದ್ಯ 
ಏಕಾದಶಿಯಾದ್ದರಿ೦ದ ಬಾಳಾಚಾರ್ಕರು ಪುರಾಣ ಹೇಳಿ ಇನ್ನೂ ಅಲ್ಲಿಯೇ 
ಕುಳಿತಿದ್ದರು. ಗೌಡರ ಓಣಿಯಿಂದ ನೀರಗಸೆಯ ಮಾರ್ಗವಾಗಿ ಗುಡಿಯ 
ಕಡೆಗೇ ಬರುತ್ತಿರುವ ಲಿಂಗಪ್ಪನ ಮೆರವಣಿಗೆಯನ್ನು ನೋಡಿಯೂ 
ನೋಡದವರಂತೆ ಕುಳಿತಿದ್ದರು. 

ಮೆರವಣಿಗೆ ಗುಡಿಗೆ ಬಂದಿತು. ಲಿಂಗಪ್ಪಗೌಡ ದೇವರಿಗೆ ನಮಸ್ಕರಿಸಿದ. 
ಅವನ ಬದಿಗೇ ನಿಂತಿದ್ದ ಮಾಯಪ್ಪ “ದೇವರಿಗೆ ಕಾಯಿ ಒಡೀಬೇಕು. ಅಚಾರೆಪ್ಪ, 
ಕುಂತೀರ್ಯಾಕ ಏಳಿ” ಎ೦ದು ಸ್ವಲ್ಪ ಒರಟಾಗಿಯೇ ಹೇಳಿದ. 

ಆಚಾರ್ಯರು ಗೋಣೆತ್ತಿ ನೋಡಿದರು. ಅವರಿಗೆಲ್ಲ ತಿಳಿದಿತ್ತು ಆದರೆ 
ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಡುವುದರಲ್ಲಿ ಅರ್ಥವಿಲ್ಲವೆಂದೆನಿಸಿತ್ತು. “ಇವೊತ್ತ 
ಏಕಾದಶಿ. ದೇವರಿಗೆ ಕಾಯಿ ಒಡದು ನೈವೇದ್ಯ ಕೊಡಲಿಕ್ಕೆ ಬರೂದುಲ್ಲ. ಅದು 
ನಿಷಿದ್ದ” ಎ೦ದು ತಮಗೇ ಹೇಳಿಕೊಳ್ಳುವಂತೆ ನುಡಿದರು. “ನಿಮಗ ಬ್ಯಾಡಾದರ 
ಬಿಡರಿ. ಕಾಯಿ ಒಡದು ಕಪ್ಪರಾ ಹಚ್ಚಿದರ ದೇವರೇನು ಒಲ್ಲೆ ಅಂತಾನ?” 
ಎಂದು ಲಿಂಗಪ್ಪ ಕೆಣಕಿದ. 

ಆಚಾರ್ಯರು ಅವನ ಮಾತಿಗೆ ನಕ್ಕು ಜೇಷ್ಟೆಗೆಂಬಂತೆಯೇ ಹೇಳಿದರು; 
“ಅಲ್ಲೋ ಲಿಂಗಪ್ಪ ಮಾಯಪ್ಪನಂತೂ ಜಾತ್ಯಾ ಕುರುಬ. ನಾ ಹೇಳಿದ್ದು ಅವನಿಗೆ 
ತಿಳಿಯೂದಿಲ್ಲ. ಅಂತ ಅವಗ ತಿಳಿಸಿ ಹೇಳಬೇಕಾತು. ಆದರೆ ನೀನೂ ಹೀಂಗ 
ಮಾತಡತೀ ಅ೦ತ೦ದಮ್ಯಾಲೆ ಅವನಕಿಂತಾ ಹೆಚ್ಚಿನ ಕುರುಬ ನೀನ ಅದೆಲ್ಲಾ!” 
ಎ೦ದು ಮಾತನ್ನು ಹಾಸ್ಯದಲ್ಲಿ ತೇಲಿಸಿದರು. 


ಗ್ರಾಮಾಯಣ ೪೨೩ 


ಹಿ೦ದೆ ಎಷ್ಟೋ ಬಾರಿ ಆಚಾರ್ಯರು ಹೀಗೆ ಜೇಷ್ಟೆ ಮಾಡಿದ್ದರು. ಆಗೆಲ್ಲ 
ಲಿಂಗಪ್ಪ ನಕ್ಕುಬಿಡುತ್ತಿದ್ದ. ಆದರೆ ಈಗ ಪರಿಸ್ಥಿತಿ ಬದಲಾಗಿತ್ತು. ಮುದುಕ ತನ್ನ 
ಹುಟ್ಟನ್ನೇ ಬಯಲಿಗೆಳೆದನೆಂದು ಸಿಟ್ಟು ಬಂದಿತು. ಆದರೂ ಅದನ್ನು ತೋರಗೊಡದೆ 
“ನಿಮ್ಮಂತವರ ಮುಂದ ಎಲ್ಲಾರೂ ಕುರುಬರ ಅಲ್ಲರೇ?” ಎಂದು ನಕ್ಕು 
“ಆಚಾರೆಪ್ಪಗ ಸಕ್ಕರಿ ಕೊಡರೆಲೇ” ಎಂದು ಆಜ್ಞಾಪಿಸಿದ. 

“ಇಲ್ಲ ನೋಡು ಲಿಂಗಪ್ಪಾ, ಇಂದ ಏಕಾದಶಿ, ದಾನ ಪರಿಗ್ರಹ ವರ್ಜ್ಯ” 
ಎ೦ದು ಆಚಾರ್ಕರು ಹೇಳಿ ಕೈಸನ್ನೆಯಿಂದಲೇ ಸಕ್ಕರೆಯನ್ನು ಬೇಡವೆಂದರು. 

“ಆಚಾರೆಪ್ಪ, ಇನ್ನಮ್ಯಾಗ ಹಿ೦ದಿನವರನ್ನೆಲ್ಲ ಮರೀಬೇಕು. ಊರ ಗೌಡ 
ಆಗಿ ಬ೦ದೀನು, ನನ್ನ ಮಾತಿಗೆ ಬೆಲಿ ಕೊಡಬೇಕಾಕ್ಕೈತಿ” ಎಂದು ಲಿಂಗಪ್ಪ 
ದರ್ಪಯುತವಾಗಿಯೇ ಮಾತಾಡಿದ. 

“ಈ ಮೆರವಣಿಗಿ, ಈ ಸಕ್ಕರಿ ಹಂಚೂದು ಇದನ್ನ ನೋಡೇ ನನಗ 
ಗೊತ್ತಾಗೇದ ಲಿಂಗಪ್ಪ ಅದನ್ನೇನು ಬಾಯಿ ಬಿಚ್ಚಿ ಹೇಳೋ ಕಾರಣ ಇಲ್ಲ. 
ಆದರು, ಅಧಿಕಾರ ಬ೦ದರೂ ಸ್ವಲ್ಪ ತಗ್ಗಿ ಮಾತಾಡಬೇಕಾಗತದ. ಹಾದೀ 
ಹಿಡದು ನೀತಿಸಮ್ಮತವಾಗಿ ಯಾರೂ ಮಾತಾಡಿದರೂ ಬೆಲಿ ಕೊಡಬೇಕಾಗತದ. 
ಆದರ ಸಿಕ್ಕಸಿಕ್ಷಾಂಗ ಮಾತಾಡಿದರ ಗೌಡ ಇದ್ದರೂ ನಾ ಏನು ಬೆಲಿ ಕೊಡೂದುಲ್ಲ. 
ಇವೊತ್ತ ಏಕಾದಶಿ ಅ೦ತ ಹೇಳೀನಿ. ನಾ ಎರಡನೇ ಮಾತಾಡಲಿಕ್ಕೆ ತಯಾರಿಲ್ಲ” 
ಆಚಾರ್ಯರು ಗಟ್ಟಿಯಾಗಿಯೇ ಹೇಳಿದರು. 

“ಆಚಾರೆಪ್ಪ ಏಕಾದೋಶಿ ಮಾಡ್ಕಾನಂತರೆಪೋ. ಹಸದ ಹಾರವನನ್ನು 
ತಡವಬಾರದು ಅಂತಾರು. ನಡೀರೆಲೆ” ಎಂದು ಲಿಂಗಪ್ಪ ಪರಿವಾರವನ್ನೆಲ್ಲ 
ಗುಡಿಯಿಂದ ತಿರುವಿಕೊ೦ಡು ನಡೆದ. 

ಮಠದಲ್ಲಿ ಲಿಂಗಪ್ಪಗೌಡನಿಗೆ ಗೌರವ ಸಲ್ಲಿಸಲು ತಕ್ಕವರಾರು ಬಂದಿರಲಿಲ್ಲ. 
ಬಿರಾದಾರ ಗೌಡರು, ಗೌಡರ ಭೂಮಿಗಳನ್ನು ಸಾಗುವಳಿಗೆ ಹಿಡಿದ ರೈತರು, 
ಜಾಗೀರದಾರರ ರೈತರು ಇವರಲ್ಲಿ ಒಬ್ಬರಾದರೂ ಅಲ್ಲಿರಲಿಲ್ಲ. ಭೂಮಿಯಿಲ್ಲದ 
ಕುರುಬರು, ಹೊಲೆ ಮಾದಿಗರು, ಉಪ್ಪಾರರು ಮೊದಲಾದವರೇ ನೆರೆದಿದ್ದರು. 
ಲಿಂಗಪ್ಪಗೌಡನಿಗೆ ಈ ಸಂಗತಿ ಲಕ್ಷದಲ್ಲಿ ಬರದೆ ಹೋಗಲಿಲ್ಲ. ಮೆರವಣಿಗೆಯಲ್ಲಿ 
ಭಾಗವಹಿಸದಿದ್ದವರೆಲ್ಲ ಪಾರ್ವತೆವ್ವನ ಪಕ್ಷಕ್ಕೆ ಸೇರಿದವರಿರಬೇಕೆಂದು ತರ್ಕ 
ಕಟ್ಟಿದ. 

ಮೆರವಣಿಗೆಯ ಅಬ್ಬರ ಮುಗಿದು, ಸಕ್ಕರೆ ಹಂಚುವದಾದ ಮೇಲೆ 
ಲಿಂಗಪ್ಪಗೌಡನ ಪರಿವಾರ ಮಠದಲ್ಲಿ ಸೇರಿತು. ಲಿಂಗಪ್ಪ ಅವರಿಗೆಲ್ಲ ಗಿಬ್ಬನ್‌ 


೪೨೪ ಗ್ರಾಮಾಯಣ 


ಸಾಹೇಬರು ಕೊಟ್ಟ ಆಶ್ವಾಸನದ ಸುದ್ದಿಯನ್ನು ಹೇಳಿದ. ಪರಿವಾರಕ್ಕೆಲ್ಲ 
ಸಂತೋಷವಾಯಿತು. ಪಾದಳ್ಳಿಯ ದೈವ ತೆರೆಯಿತೆಂದು ಲಿಂಗಪ್ಪನನ್ನು 
ಕೊಂಡಾಡಿದರು. 

ಪಡದಪ್ಪನವರಿಲ್ಲದ್ದರಿ೦ದ ಗಾ೦ಜೀ ಮಿದ್ದುವ ಕೆಲಸವಿಲ್ಲದೆ ಕರಿಯಪ್ಪ 
ಅಡ್ಡಾಗಿ ಬಿಟ್ಟಿದ್ದ. ತೀರ್ಥಪ್ರಾಶನದ ಆಸೆಗಾಗಿಯೇ ಅಲ್ಲಿ ನೆರೆಯುವ ಭಕ್ತ 
ಪರಿವಾರವೆಲ್ಲ ನೊಣಜಾಡಿಸುತ್ತ ತೇಲುಗಣ್ಣು ಮೇಲುಗಣ್ಣುಹಾಕುತ್ತ ಕುಳಿತಲ್ಲಿಯೇ 
ಕುಳಿತಿತ್ತು ಯಾರೊಬ್ಬರ ಮುಖದ ಮೇಲೂ ಚಿವುಟಿದರೆ ಒಂದು ಹನಿ ರಕ್ತ 
ಕೂಡ ಚಿಮ್ಮುವಂತಿರಲಿಲ್ಲ. ಲಿಂಗಪ್ಪಗೌಡನ ಬಾಯುಪಚಾರದಿಂದ “ತೀರ್ಥಭಕ್ತ'ರ 
ಚಾತಕ-ಹೃದಯ ಹೇಗೆ ತಣಿಯಬೇಕು? 

ಅಷ್ಟರಲ್ಲಿ ಹೊಲೆಯರ ರುದ್ರ ತಡೆಯಲಾರದೆ ಬಾಯ್ತೆರೆದ: “ಯಪ್ಪಾ, 
ಮದ್ಕಾನದಿಂದ ಓಡಾಡಿ ಓಡಾಡಿ, ಜನಾ ಕೈಕಾಲು ಸರವುಗಟ್ಟಿ ಕುಂತೈತಿ. ಸೊಲಪ 
ತೀರ್ತಾ ಮಂಜೂರಿ ಮಾಡಿಸಿಬಿಟ್ಟಿರ ಮಜಾ ಅದೀತ ಯಪ್ಪಾ” ಎಂದು ನೆನಪು 
ಮಾಡಿಕೊಟ್ಟ 

“ಅಪನವರು ಇಲ್ಲದಾಗ ತೀರ್ತದ ನೆನಪು ತಗೂದಂದರೇನಲೆ ರುದ್ರ್ಯಾ? 
ಆಸ್ಕಾಡ (ಆಷಾಢ)ದಾಗ ಹೊಲ್ಯಾ ಸೀ ತೆನಿ ಬೇಡಿ ಅತ್ತನ೦ತ, ಕೇಳೀದಿಲ್ಲೋ?” 
ಮಾಯಪ್ಪ ಪಡದಪ್ಪನವರಿಲ್ಲದಾಗ ತೀರ್ಥದ ನೆನಪೂ ಕೂಡ ಪಾಪವೆಂಬಂತೆ 
ರುದ್ರನನ್ನು ಜಬರಿಸಿದ. 

“ಗೊತ್ತಿಲ್ಲದ ಏನ ಯಪ್ಪಾ? ಅದರ ಮೈಯುಂಡ ಚಟಾ ಏನೇನೋ 
ನುಡಸತೈತಿ. ಹಾಗಾರ ಈ ಜನಾ ಎಲ್ಲಾ ಇನ್ನ ಮನೀಗೆ ಹೋಗಲಿ ಅಂತ 
ಅಪಣಿ ಕೊಟ್ಟ ಬಿಡರಿ” ಎಂದು ರುದ್ರ ನಿರಾಶೆಯಿಂದ ಬೆಂದ ಹೃದಯದವನಾಗಿ 
ಹೇಳಿದ. ಅವನ ಈ ಒಡಕು-ನುಡಿಗಳನ್ನು ಕೇಳಿ ಲಿಂಗಪ್ಪನಿಗೇ ಕೆಡುಕೆನಿಸಿತು. 
ತನ್ನ ನಿಷ್ಠಾಂಚನತ್ವವನ್ನು ನೆನೆದು ನಾಚಿಕೆಯೂ ಆಯಿತು. ಆದರೆ ತೀರ್ಥವಿಲ್ಲದೆ 
ಇಂಥ ಉತ್ಸವ ಪ್ರಸಂಗದಲ್ಲಿ, ಹಾಗೆಯೇ ಮಲಗಬೇಕೇ? ಒಂದು ಪ್ರಯತ್ನ 
ಮಾಡಿ ನೋಡೋಣವೆಂದು ಅವನಿಗನಿಸಿತು. “ಲೇ ಕರಿಯಾ, ಕಾಯಿ ಏನಾದರೂ 
ಕಾದಿದ್ದರ ದೈವಕ್ಕ ತಂದು ನೀಡಲೇ?” ಎಂದು ಸುಮ್ಮನೆ ಹರಳೊಗೆದು ನಿರೀಕ್ಷಿಸಿದ. 

“ಒಂದು ಜಾಗಾದಾಗ ಅದಾವು ಕರೆ. ಆದರ ರೋಖ ದುಡ್ಡು ಕೊಟ್ಟರ 
ಸಿಗತಾವು. ರೂಪಾಯಿ ಕೊಡ್ರಿ ಗೌಡರ, ಗಸಗ್ಗನ ಹೋಗಿ ತಂದು ಕೊಡತೀನು” 
ಎಂದು ಮಾಯಪ್ಪ ಹೇಳಿದಾಗ ಲಿಂಗಪ್ಪನ ಮುಖ ಕಳೆಗುಂದಿತು. ಗೌಡರ 
ಕೈಯಲ್ಲಿ ಹಣವಿಲ್ಲವೆಂದು ಮಾಯಪ್ಪನಿಗೆ ಕೂಡಲೆ ಗೊತ್ತಾಯಿತು. ಆದರೂ 


ಗ್ರಾಮಾಯಣ ೪೨೫ 


ಉದ್ದರಿ ತರುವ ಪ್ರಯತ್ನವನ್ನು ಮಾಡಿ ನೋಡೋಣವೆಂದು ಎದ್ದ. ಹೊಲೆಯರ 
ರುದ್ರ ಅವನ ಸಂಗಡ ತಾನೂ ಹೊರಟ. “ನೀನ್ಯಾಕಲೇ? ಸುಮಾಕ 
ಕೂಡಬಾರದ?” ಎಂದು ಲಿಂಗಪ್ಪ ಗದ್ದರಿಸಿದ. ಆದರೂ ಅವನು ಅದನ್ನು 
ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ. 

ಮಾಯಪ್ಪ ಹೊರಟದ್ದು ತನ್ನ ಮನೆಯಲ್ಲಿಯ ಕಾಯಿಗಳನ್ನು ತರುವದಕ್ಕಾಗಿ. 
ನಾಗರ ಪಂಚಮಿ ಸಮೀಪಕ್ಕೆ ಬಂದದ್ದರಿಂದ ಕುಡುಕರಿಗೆ ನಾಲ್ಕು ಬಾಟ್ಲಿ ಸೆರೆ 
ಮಾರಿ ದುಡ್ಡು ಗಳಿಸಬಹುದೆಂದು ಅವನು ಭಟ್ಟಿಯಿಟ್ಟು ಆರು ಬಾಟ್ಲಿ ಸೆರೆ 
ತಯಾರಿಸದ್ದ ರುದ್ರನ ಅವಿವೇಕದಿಂದ ಈ ಗುಟ್ಟು ರಟ್ಟಾಗಬಹುದೆಂಬ ಭೀತಿಯಿಂದ 
“ರುದ್ರ್ಯಾ ನಿನಗೊಂದು ಕಾಯಿ ಬ್ಯಾರೆ ಮುಟ್ಟಿಸತೀನು. ಆದರ ನನ್ನ ಮನ್ಯಾಗಿನ 
ಕಾಯಿ ತಂದೈತಿ ಅಂತ ಯಾರ ಮುಂದೂ ಉಸಲ ಒಡೀಬಾರದಲೇ!” ಎಂದು 
ಎಚ್ಚರಿಸಿದ. “ನೀವು ಎದ್ದು ಹೊ೦ಟಾಗ ತಿಳಿದಿತ್ತರಿ. ಆದರ ಅಲ್ಲಿ ಕು೦ತ ಜನಕ್ಕ 
ಹ್ಯಾಗ ತೀಳಿಧಾಂಗ ಮಾಡಿ ಬಂದೆ ನೋಡಿದಿರಿಲ್ಲೋ? ನಿಮ್ಮ ಮಾತು 
ಮೀರಾಣರೆ” ಎಂದು ಜಂಬ ಕೊಚ್ಚಿಕೊಂಡು ರುದ್ರ ಹಿಂಬಾಲಿಸಿದ. 

ಮಾಯಪ್ಪ ಊರ ಹೊರಗೆ ಒಟ್ಟಿದ ಹೊಟ್ಟಿನ ಬಣಿವೆಯಲ್ಲಿ ಕೈ ಹಾಕಿ 
ಸೆರೆ ತುಂಬಿದ ಎರಡು ಬಾಟಲಿಗಳನ್ನು ತೆಗೆದು, ಒಂದನ್ನು ರುದ್ರನ ಕೈಗಿತ್ತು 
ಇನ್ನೊಂದನ್ನು ವಲ್ಲಿಯ ಸೆರಗಿನಲ್ಲಿ ಮರೆಮಾಡಿಕೊ೦ಡು ಮಠಕ್ಕೆ ನಡೆದ. ಆದರೆ 
ರುದ್ರ ಅವನ ಹಿಂದೆ ಬರಲೇ ಇಲ್ಲ. ಸೆರೆಯ ಬಾಟಲಿಯನ್ನು ಮನೆಗಿಟ್ಟು 
ಬರಲು ಹೋಗಿರಬಹುದೆಂದು ಸುಮ್ಮನಿದ್ದ. ರುದ್ರ ಹೊಟ್ಟನ ಬಣಿವೆಯಲ್ಲಿಟ್ಟದ್ದ 
ಉಳಿದ ನಾಲ್ಕು ಬಾಟಲಿಗಳನ್ನೂ ತಾನು ಹೊತ್ತ ಗೊಂಗಡಿಯಲ್ಲಿ 
ಮರೆಮಾಡಿಕೊಂಡು ಬಂದು, ಮಠದ ಹೊರಗೆ ತಲೆಬಾಗಿಲ ಹತ್ತರಿರುವ ಕಲ್ಲ 
ಮೇಲೆ ಗೊಂಗಡಿಯನ್ನಿಟ್ಟು ಒಳಗೆ ನಡೆದ. ಅಲ್ಲಿ ತೀರ್ಥ ವಿತರಣಾಕಾರ್ಯದಲ್ಲಿ 
ದಂಗಾಗಿದ್ದ ಮಾಯಪ್ಪನ ಕಡೆಯಿಂದಲೇ ತನ್ನ ಪಾಲಿನ ತೀರ್ಥವನ್ನು ಪಡೆದು 
ಗುಟುಕರಿಸಿದ. ಅದಾದ ಮೇಲೆ ಮನೆಗೆ ನಡೆದ. 

ಅಲ್ಲಿ ಕುಡಿದ ಸೆರೆಯ ಅಮಲು ತಲೆಗೇರಿತ್ತು. ತಾನು ಕದ್ದು ತಂದ 
ಕಾಯಿಗಳನ್ನು ಗೊಂಗಡಿಯಲ್ಲಿ ಬಚ್ಚಿಟ್ಟ ಎಚ್ಚರವಿಲ್ಲದೇ ರುದ್ರ ಮನೆಗೆ ನಡೆದ. 
ರುದ್ರನ ಹೆಂಡತಿ ದುರಗವ್ವ ಗೊಂಗಡಿಯೆಲ್ಲಿ ಎಂದು ಕೇಳಿದಾಗಲೇ ಅವನಿಗೆ 
ನೆನಪು ತಿರುಗಿ ಮಠಕ್ಕೆ ಧಾವಿಸಿ ಬಂದು ನೋಡಿದರೆ ಗೊಂಗಡಿ ಅಲ್ಲಿರಲಿಲ್ಲ. 
ಮಾಯಪ್ಪ ಅದನ್ನೆತ್ತಿಕೊ೦ಂಡು ಹೊರಟುಹೋಗಿದ್ದನೆಂದು ಕರಿಯ ಹೇಳಿದ. 
ಮರುಮಾತಾಡದೆ ಮಾಯಪ್ಪನ ಮನೆಗೋಡಿದ. ಮಾಯಪ್ಪ ಕೆಂಡವಾಗಿಯೇ 


೪೨೬ ಗ್ರಾಮಾಯಣ 


ಕುಳಿತಿದ್ದ. ಅವನ ಗೊಂಗಡಿಯನ್ನು ಅವನ ಮುಖಕ್ಕೇ ಬಿಸಾಡಿದ. ರುದನಿಗೆ 
ನಾಚಿಕೆಯೆನಿಸಿತು. ತನ್ನ ಕಳ್ಳತನ ಬಯಲಿಗೆ ಬಂತೆಂದುಕೊಂಡು ತಲೆಬಾಗಿ, 
“ಯಪ್ಪಾ ಅದನ್ನೆಲ್ಲ ಮರೆತುಬಿಡಿ” ಎಂದು ಬೇಡಿಕೊಂಡು ತೆಪ್ಪಗೆ ಗೊಂಗಡಿಯನ್ನು 
ಹೊತ್ತುಕೊಂಡು ನಡೆದ. 

ಆಷಾಡದ ಕಾರ್ಮುಗಿಲು ಆಕಾಶದ ತುಂಬ ಹರಡಿಕೊಂಡಿದ್ದವು. 
ನಡುನಡುವೆ ವಾತಾವರಣ ನಡುಗಿದಂತೆ ತಣ್ಣನ್ನ ಗಾಳಿಯ ಸೆಳಕು ಸುಳಿಯುತ್ತಿದ್ದವು. 
ಸಿಟಿಸಿಟಿಯಾಗಿ ಮಳೆ ತನ್ನ ಮನಸ್ಸಿಗೆ ಬಂದಂತೆ, ಒಮ್ಮೆ ಜೋರಾಗಿ ಒಮ್ಮೆ 
ಮೆಲ್ಲಗೆ ಸುರಿಯುತ್ತಿತ್ತು ತಡವಿ ನೋಡಿದರೆ ಕೈಯಿ೦ದ ಮುಟ್ಟುವಷ್ಟು ಕತ್ತಲೆ 
ಘನವಾಗಿತ್ತು ಮಳೆ ಹನಿಗಳಿಂದ ತನ್ನ ಬಟ್ಟೆ ತೊಯ್ಯಬಾರದೆಂದು ರುದ್ರ 
ಗೊಂಗಡಿಯನ್ನು ಹೊತ್ತುಗೊಂಡೇ ಸಾಗಿದ್ದ. ದೂರದಿಂದ ಕೆರವಿನ ಸಪ್ಪಳ 
ಕೇಳಬಂದಿತು. ಅದರ ಬೆನ್ನಹಿಂದಿನಿಂದಲೇ “ಯಾರಲೇ ಅವರು?” ಎಂದು 
ಗುಡುಗು ಕೇಳಿಬ೦ತು. ರುದ್ರ ವಾತಾವರಣಕ್ಕಿಂತ ತಣ್ಣಗಾದ; ಕೈ ಕಾಲು 
ನಡುಗಹತ್ತಿದವು. ವಲೀಕಾರ ಮಲ್ಲ ಗಸಿಗೆ ಹೊರಟದ್ದವನು ರುದ್ರನ ಮೇಲೆ 
ಸಂಶಯ ತೆಗೆದುಕೊಂಡು ಕೂಗಿದ್ದ. 

“ನಾನರೀ ಹೊಲ್ಕಾರ ರುದ” ಇಷ್ಟು ಹೇಳಬೇಕಾದರೆ ನಾಲಿಗೆಯ ದವವಾರಿ 
ತಡವರಿಸಬೇಕಾಯಿತು. 

“ರುದ್ರ ಅವರ ಸರಿರತ್ರ್ಯಾಗ ಯಾಕ ಹೊ೦ಟೀಯಪಾ ಮನಗ?” 
ವಾಲೀಕಾರ ಮಲ್ಲ ಬೇಟೆ ಸಿಕ್ಕ ಆನಂದಲ್ಲಿಯೇ ಕೇಳಿದ. “ಮಾಯಪ್ಪನವರ 
ಮನೀಗೆ ಹೋಗಿದ್ದನರಿ?” ಎಂದ. ಮತ್ತೆ ನಡುಗುವ ಉತ್ತರವೇ ಬಂತು. 
ಆದರೆ ಸರಿರಾತ್ರಿಯ ಕತ್ತಲೆಯಲ್ಲಿ ಒಬ್ಬರ ಮುಖದ ಗುರುತು ಇನ್ನೊಬ್ಬರಿಗೆ 
ಹತ್ತುವಂತಿರಲಿಲ್ಲ. ಸ್ನೇಹಿತರೂ ತಪ್ಪು ತಿಳಿದುಕೊಳ್ಳುವಂತೆ ಕತ್ತಲೆ ವ್ಯಾಪಿಸಿತ್ತು. 
“ಸುಳ್ಳ ಹೇಳಬ್ಯಾಡ ಮಗನ! ಮಾಯಪ್ಪನ ಹತ್ತರ ಏನ ಕಾರೇವ ಇತ್ತಂತ ಈ 
ರಾತ್ರ್ಯಾಗ ಹೋಗಿದ್ದೆಪಾ? ನಡಿ ಚಾವಡಿಗೆ. ಬೆಳತನಾ ಕೂಡಿಸಿ, ರಾತ್ರಿ ಎಲ್ಲ್ಯೂ 
ಕಳವ ಆಗಿಲ್ಲದಿದ್ದರ ನಿನ್ನ ಬಿಡತೈತಿ” ಎಂದು ಮಲ್ಲ ಜಬರಿಸಿದ. “ಊರಾಗ 
ಗೌಡರ ಇಲ್ಲದಾಂಗ ಜಬರ ಮಾಡಬ್ಯಾಡ” ಹೊಲೆಯರ ರುದ್ರ ಲಿಂಗಪ್ಪನ 
ನೆನಪಾಗಿ ತಾನೂ ಗದರಿಕೊಂಡ. “ಹೀಗ ನಡಿ ಚಾವಡಿಗೆ. ಶ್ಯಾಮರಾಯರು, 
ಸಂಶೇ ಬಂದವರನ್ನೆಲ್ಲಾ ಚಾವಡ್ಯಾಗ ತಂದು ಕು೦ದರಸು ಅಂತ ಹೇಳ್ಕಾರು” 
ಮಲ್ಲ ದನಿ ಏರಿಸಿ ಹೇಳಿದ. 

ಇಬ್ಬರೂ ವಾದ ಹಾಕುತ್ತಲೇ ಇಷ್ಟರಲ್ಲಿ ಮಠದ ಮುಂದೆ ಬಂದಿದ್ದರು. 


ಗ್ರಾಮಾಯಣ ೪೨೭ 


ಲಿಂಗಪ್ಪ ಗೌಡನಿಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲ. ಇವರಿಬ್ಬರ ಏರುದನಿ ಅವನ 
ಕಿವಿಗೂ ಬಿದ್ದು, ಹೊರಗೆ ಬಂದು ಇಬ್ಬರನ್ನೂ ಕರೆದ. ಮಲ್ಲನನ್ನು ನೋಡಿ 
ಅದೇಕೋ ಅವನಿಗೆ ಸಿಟ್ಟು ಕೆರಳಿತು. “ಹೀಗೆಲ್ಲಾ ರಾತ್ರಿ ಅಡ್ಡಾಡವರ್ನ ಹಿಡಿದರ 
ನನಗ ಸರಿಬರಾಕಿಲ್ಲ” ಎಂದು ಅವನಿಗೇ ಬೈದನು. 

ಮಲ್ಲಪ್ಪನ ಕರ್ತವ್ಯಪಜ್ಞೆಗೆ ಇದರಿಂದ ಅಪಮಾನವೆನಿಸಿತು. ಅವನು 
ಲಿಂಗಪ್ಪನಿಗೆ ಎಷ್ಟೋ ವಿವರಿಸಿ ಹೇಳಿದ. ರುದ್ರನ ಪೂರ್ವಚರಿತ್ರೆಯನ್ನೆಲ್ಲ 
ನಿವೇದಿಸಿಕೊಂಡ. ಆದರೆ ಅದರಿಂದೇನೂ ಉಪಯೋಗವಾಗಲಿಲ್ಲ. ರುದನಿಗೆ 
ಮನೆಗೆ ಹೋಗಲು ಅಪ್ಪಣೆಯಾಯಿತು. ಕುಡಿದಿದ್ದ ರುದ್ರನಿಗೆ ಆ ಅಮಲಿನ 
ಜೊತೆಗೆ ನಿದ್ದೆಯ ಅಮಲೂ ಹಿಡಿದಿತ್ತು. ಗೌಡರಿಗೆ ಹೇಳಿ ಹೋಗುವಷ್ಟೂ 
ತ್ರಾಣ ಅವನಲ್ಲಿ ಉಳಿದಿರಲಿಲ್ಲ. ಹಾಗೆಯೇ ಕಾಲು ತಡವರಿಸುತ್ತ ನಡೆದೇ ಬಿಟ್ಟ 

ವಾಲೀಕಾರ ಮಲ್ಲನಿಗೆ ಮುಖಭಂಗವಾಯಿತು. ಶಂಕರಪುಗೌಡರಿದ್ದಾಗಿನಿಂದ 
ಅವನು ಗಸ್ತಿ ತಿರುಗುತ್ತಲೇ ಬಂದಿದ್ದ. ಅಮಾವಾಸ್ಯೆಯ ಮುಂದೆ ಚಿಕ್ಕ-ಪುಟ್ಟ 
ಕಳವುಗಳಾಗುತ್ತವೆ೦ದು ಅವನು ಎಚ್ಚರಿಕೆ ವಹಿಸುತ್ತಿದ್ದ. ಪಾದಳ್ಳಿಯಲ್ಲಿ ಪ್ರತಿವ್ಯಕ್ತಿಯ 
ಅಪರಾಧಗಳ ಇತಿಹಾಸ ಅವನಿಗೆ ಗೊತ್ತಿತ್ತು. ಆದರೆ ಈಗ ಕಾಲ ಬದಲಾಗಿತ್ತು. 
ಏನೂ ಹೇಳದೆ ಸುಮ್ಮನೆ ಚಾವಡಿಗೆ ಬ೦ದು ಮಲಗಿಬಿಟ್ಟ. 

ಆದರೂ ಮಲ್ಲನಿಗೆ ನಿದ್ದೆಹತ್ತಲಿಲ್ಲ. ಚಾವಡಿ ಕಟ್ಟೆಯ ಮೇಲೆ ಹೊರಳಾಡಿ 
ಹೊರಳಾಡಿ ಬೇಸತ್ತ ವತನದಾರ ವಾಲೀಕಾರನಾದ ತನಗಿಂತ, ಗೌಡರಿಗೆ 
ಹೊಲೆಯರ ರುದ್ರ ಬೇಕಾದವ ನೆನಿಸಿದನಲ್ಲ ಎ೦ದು ಅವನಿಗೆ ಕೆಡುಕೆನಿಸಿತು. 
ಅಷ್ಟರಲ್ಲಿ ಗೂಗೆಯೊಂದು ಘೂಕ್‌ ಎಂದು ಕೂಗಿತು. ಮಲ್ಲನ ಎದೆ ನಡುಗಿತು. 
ಚಾವಡಿಯ ಮುಂದಿರುವ ಗಿಡದಿಂದ ಆ ಕೂಗು ಕೇಳಿ ಬಂದಿತ್ತು. "ಎಲಾ 
ಇವನ, ಈ ಅರಿಷ್ಟನನಮಗಂದು, ಮತ್ತೇನು ಕೆಡುಗಾಲ ಬರೂದೈತೆಂತ ಹೇಳತೈತೊ?' 
ಎಂದು ತನಗೆ ತಾನೇ ಹೇಳಿಕೊಂಡ. ಹಿಂದಕ್ಕೆ ಕಾಲಾರಾ ಪಿಡುಗಿನಲ್ಲಿ ಶಂಕರಪ್ಪ 
ಗೌಡರು ಸಾಯುವ ಹಿಂದಿನ ರಾತ್ರಿ ಇದೇ ಗೂಗೆ ಕೂಗಿ ಕಣಿ ಹೇಳಿತ್ತು. ಈ 
ಗೂಗೆಗೆ ಸಾವೇ ಇಲ್ಲವೆಂದು ಪಾದಳ್ಳಿಯಲ್ಲಿ ಜನಜನಿತವಾದ ವಾರ್ತೆಯಿತ್ತು 
ಪಾದಳ್ಳಿಯ ವಾಸನಾಜೀವಿಯೊಂದು ಆ ಗೂಗೆಯ ಶರೀರದಲ್ಲಿ ಕುಳಿತು, 
ಕೆಡುಗಾಲದ ಸೂಚನೆಯನ್ನು ಮೊದಲೇ ಕೊಡುತ್ತದೆಂದು ಅಲ್ಲಿಯ ಜನರಿಗೆಲ್ಲ 
ನಂಬಿಕೆಯಾಗಿತ್ತು. ಮರುದಿನ ಬಾಳಾಚಾರ್ಯರಿಗೆ ಈ ಸುದ್ದಿಯನ್ನು ತಿಳಿಸಿ 
ವಿವರಣೆಯನ್ನು ಕೇಳಿಕೊಳ್ಳಬೇಕೆಂಬ ವಿಚಾರದಲ್ಲಿಯೇ ವಾಲೀಕಾರ ಮಲ್ಲ 
ನಿದ್ದಹೋದ. 


೪೨೮ ಗ್ರಾಮಾಯಣ 


೩೮ 


ಪಡದಯ್ಯನವರು ತಿರುಗಿ ಬರುವಾಗ ಚಿಮಣಾಳನ್ನು ತಮ್ಮ ಜೊತೆಗೆ 

ಕರೆದುಕೊಂಡೇ ಬಂದದ್ದನ್ನು ನೋಡಿ ಲಿಂಗಪ್ಪಗೌಡನಿಗೆ ಸಿಡಿಲು 
ಬಡಿದಂತಾಯಿತು. ಅವರಿಬ್ಬರ ಸಂಬಂಧ ಅವನಿಗೂ ಗೊತ್ತಿತ್ತು. ಹಿಂದೊಮ್ಮೆ 
ಪಡದಯ್ಯನವರು ಆ ಮಾತನ್ನು ಲಿಂಗಪ್ಪನೆದುರು ಒಪ್ಪಿಕೊಂಡೂ ಇದ್ದರು. 
ಆದರೆ ಚಿಮಣಾ ಅವರಿಗೊಂದು ಅನವಶ್ಯವಾದ ಹೊರೆಯಾಗಿರಲಿಲ್ಲವೇ? 
ಅಂತೆಯೇ ಬಾಪೂಸಾಹೇಬನೇ ಅವಳ ಪ್ರಿಯಕರ ಎಂದು ಅವರು 
ಸಾಧಿಸಿರಲಿಲ್ಲವೇ? ಮೊದಲಿನಿಂದಲೂ ಸ್ರೈಣರಾದ ಸ್ವಾಮಿಗಳು ಯಾವ ಹೆಣ್ಣಿನ 
ಭಾರವನ್ನು ಹೊತ್ತುಕೊಳ್ಳಲೂ ಒಪ್ಪಿರಲಿಲ್ಲ. ಜನರಲ್ಲಿ ಹುಟ್ಟಿದ ತಮ್ಮ ಪ್ರತಿಷ್ಠೆ 
ಕುಗ್ಗಬಹುದೆಂದು ಸ್ವಾಮಿಗಳೇ ಅನೇಕ ವೇಳೆ ಹೇಳಿದ್ದರು. ಅಂಥವರು ಈಗ 
ಒಮ್ಮಿಂದೊಮ್ಮೆಲೇ ಚಿಮಣಾಳನ್ನು ಕರೆದುಕೊಂಡು ಬರುವದಕ್ಕೆ ಕಾರಣವಾದರೂ 
ಏನು? ಅನಾಯಾಸವಾಗಿಯೇ ದೂರ ಹೋಗಿದ್ದಳು. ಯಾರೂ ಕರೆದುಕೊಂಡು 
ಹೋಗೆಂದು ಜುಲುಮೆ ಮಾಡಿರಲಿಲ್ಲ. ಹೀಗಿದ್ದಾಗಲೂ ಪಡದಯ್ಯನವರು 
ತಾವಾಗಿಯೇ ಮೇಲಿ ಬಿದ್ದು ಚಿಮಣಾಳನ್ನು ಕರೆದುಕೊಂಡು ಬಂದಿದ್ದೇಕೆ? 

ಲಿಂಗಪ್ಪಗೌಡನಿಗೆ ಈ ಸಂಗತಿಯ ರಹಸ್ಯವನ್ನು ತಿಳಿದುಕೊಳ್ಳುವ 
ಕುತೂಹಲ ತಡೆಯದಾಯಿತು. ಅಂತರಂಗದ ಕೋಣೆಯಲ್ಲಿ ಪಡದಪ್ಪನವರು 
ಪವಡಿಸಿ ಎದ್ದುದನ್ನು ಕಂಡು ಒಳಗೆ ಹೋಗಿ, “ಇದೇನು? ವಿರಕ್ಷಮಠದಾಗ 
ತೊಟ್ಟಲ್ಲ ತೂಗಾಕ ಹತ್ತೈತಲ್ಲ?” ಎಂದು ನಗೆಯಾಡಿದ. 

ಪಡದಯ್ಯನವರು ಇದನ್ನು ಮೊದಲು ಊಹಿಸಿಯೇ ಇದ್ದರು. ಮಠದಲ್ಲಿ 
ಚಿಮಣಾಳ ವಾಸ್ತವ್ಯ ಜನರ ಅವಾಸ್ತವ ಕುತೂಹಲವನ್ನು ಕೆರಳಿಸಿಯೇ 
ತೀರುತ್ತದೆಂದು ಅವರಿಗೆ ಮೊದಲ ಗೊತ್ತಾಗಿತ್ತು ಅದಕ್ಕಾಗಿ ಅವರು ಮಾಡಿಕೊಂಡ 
ಪೂರ್ವಸಿದ್ಧತೆ ಅಷ್ಟಿಷ್ಟಲ್ಲ. ಜನರ ಸಲುವಾಗಿಯೇ ಅವರ ಕಲ್ಪಕ ಬುದ್ಧಿ 
ಕತೆಯೊಂದನ್ನು ಸೃಷ್ಟಿಸಿತ್ತು. ಅದೊಂದು ಕರುಣರಸದ ಕಥಾನಕ. ಚಿಮಣಾ 
ಜೀವ ಬೇಡಾಗಿ ಬಾವಿಬಿದ್ದುದು, ಆಕಸ್ಮಿಕವಾಗಿ ತಾವೇ ಅಲ್ಲಿಗೆ ಹೋಗುವಂತೆ 
ವಿಧಿನಿಯಮಿಸಿದ್ದು, ಚಿಮಣಾಳನ್ನು ಮೃತ್ಯುವಿನ ದವಡೆಯಿಂದ ಪಾರುಮಾಡಿದ್ದು, 
ಅವಳು ಕಾಲಿಗೆ ಬಿದ್ದು ಆಶ್ರಯವನ್ನು ಬೇಡಿದ್ದು, ತಾವು ಮಠದಲ್ಲಿ ಈ ಅನಾಥಳಿಗೆ 
ಇರಲು ಅನುಕೂಲ ಮಾಡಿಕೊಟ್ಟಿದ್ದು ಮೊದಲಾದ ಸಂಗತಿಗಳನ್ನೆಲ್ಲ ಅವರು 
ಬಣ್ಣದುಂಬಿ ಹೇಳುವಾಗ ಜನರು ನಂಬಲೇಬೇಕಿತ್ತು 


ಗ್ರಾಮಾಯಣ ೪೨೯ 


ಆದರೆ ಎಲ್ಲ ವೃತ್ತಾಂತವನ್ನೂ ಮೊದಲಿನಿಂದಲೂ ಬಲ್ಲ ಲಿಂಗಪ್ಪ ಇದನ್ನು 
ನಂಬುವಂತಿರಲಿಲ್ಲ. ಆದ್ದರಿ೦ದ ಈ ಕಥೆಯನ್ನು ಹೇಳಿ ಮನವೊಲಿಸುವುದರಲ್ಲಿ 
ಏನೂ ಅರ್ಥವಿಲ್ಲವೆಂದರಿತು “ಗೌಡರ, ನಿಮಗೆಲ್ಲ ಹಕೀಕತು ಮೊದಲಿನಿಂದಲೂ 
ಗೊತ್ತ ಐತಿ. ಆದರ ಊರ ಜನಕ್ಕೆಲ್ಲಾ ನಾ ಹೇಳೂ ಮಾತು ಸೈ ಅನಿಸೀತೋ 
ಇಲ್ಲೋ ಹೇಳಿ” ಎಂದು ಈ ಕತೆಯನ್ನು ಮೊಟ್ಟಮೊದಲು ಅವನಿಗೇ ಹೇಳಿದರು. 
ಲಿಂಗಪ್ಪ ಸ್ವಾಮಿಗಳ ಕಲ್ಪನಾ ಶಕ್ತಿಗೆ ಬೆಕ್ಕಸಬೆರಗಾದ. “ಸ್ವಾಮೇರ, ನೀವು ಸುಳ್ಳಿಗೆ 
ಬಣ್ಣಾ ಬಡದರ ಖರೇ ಮಾತಿನ ಕಿಂತಾ ಖರೇ ಅನಸೂ ಹಾಗ ಆಗತೈತಿ. 
ನೀವು ಸ್ವಾಮೇರಾಗದ ಎಲ್ಲೆರ ವಕೀಲರಾಗಿದ್ದರ ಪಾಡಿತ್ತು” ಎಂದು ತನ್ನ ಚೇಷ್ಟೆಗೆ 
ತಾನೇ ನಕ್ಕ. 

ಪಡದಯ್ಯನವರು ಈ ಮಾತು ಕೇಳಿ ಉಬ್ಬಿದರು. ಚಿಮಣಾಳನ್ನು 
ಕರೆದುಕೊಂಡು ಬಂದದ್ದು ಅವರ ಪಾಲಿಗೊಂದು ವಿಷಯವೇ ಆಗಿತ್ತು. ಅದಕ್ಕಾಗಿ 
ಅವರು ಶ್ರಮಪಟ್ಟದ್ದೇನೂ ಸುಳ್ಳಲ್ಲ. “ಯಶವಂತರಾಯ ಪಾಟೀಲರಂದರ ಸಾಮಾನ್ಯ 
ಮನಶ್ಯಾ ಅಲ್ಲ. ನಿಮಗ ಗೊತ್ತಿಲ್ಲೇನು ಗೌಡರ ಅವಂದು? ಅಂತವಗೂ ನನ್ನ 
ಮಾತು ಕೇಳಿ ಮಬ್ಬು ಹಿಡೀತು. “ಚಿಮಣಾ ಬರತಿದ್ದರ ಕರಕೊಂಡು ಹೋಗು” 
ಅಂದಾ. ನಾನೂ ಅದಕ್ಕ ಪೇಚು ಹಾಕಿದ್ದೆ. "ಜಿಮಣಾ ಬರದಿದ್ದರೆ ನಂದೇನೂ 
ಜುಲುಮಿ ಇಲ್ಲ. ಆದರ ಅನ್ಯಾಯದಿಂದ ಕೂಸಿನ ತಂದಿ ನಾನು ಅಂತ ಸರಕಾರಿ 
ಲೆಕ್ಕದಾಗ ನಮೂದ ಮಾಡಿಬಿಟ್ಟೀರಿ. ಕೂಸು ನನ್ನದು ಅಂದ ಬಳಿಕ ಅದು 
ಮಠಕ್ಕ ಸೇರಿದ್ದು, ಕೂಸು ಮಠದಾಗ ಬೆಳೀಲಿ ಅಂತ ಊರ ದೈದವರು, 
ಮಠದ ಕಬಜಾ ನನಗ ಬಂದದ್ದರಿಂದ ಹಟಾ ಹಿಡಿದಾರು. ಈಗ ಕೂಸಿನ ಬಿಟ್ಟು 
ಹೋದರ ನಾ ಮಠದಾಗ ಕಾಲ ಹಾಕದ್ದಾಂಗ ಆಗತೈತಿ. ಅದಕ್ಕ ಕೂಸ ಕೊಡಬೇಕು, 
ಇಲ್ಲಾಂದರ ಸರಕಾರಿ ಲೆಕ್ಕದಾಗ ಕೂಸಿನ ತಂದಿ ನಾನಲ್ಲ ಅಂತ ಬರಸಬೇಕು” 
ಅ೦ತ ಜಳಾಜಳಾ ಹೇಳಿಬಿಟ್ಟೆ. ಚಿಮಣಾನ್ನ ಕೇಳಿ ಬರತೀನೆಂದಾ. ಚಿಮಣಾ 
“ಕೂಸು ಮಠದಾಗ ಒಂದ ಹ್ಯಾಗ ಇರಬೇಕೂ? ನಾನೂ ಬರತೀನಿ' ಅಂದಳು. 
ನಡೀ ಅಂತ ಹೇಳಿ ಕರಕೊಂಡು ಬಂದೀನು” ಎಂದು ಹೇಳಿ ಪಡದಯ್ಯನವರು 
ಹೆಮ್ಮೆಯ ಮುಗುಳು ನಗೆಯೊಂದನ್ನು ಬೀರಿದರು. 

ಪಡದಯ್ಯನವರು ಹೇಳಿದ್ದರಲ್ಲಿ ಏನೂ ಸುಳ್ಳಿರಲಿಲ್ಲ. ಯಶವ೦ತರಾಯರಿಗೆ 
ಚಿಮಣಾಳನ್ನು ಅವನ ಜೊತೆಗೆ ಕಳಿಸುವ ಮನಸ್ಸಿರಲಿಲ್ಲ. ಒಂದಿಲ್ಲೊಂದು ದಿನ 
ದಾದಾ ಬಂದು ತನ್ನ ತಂಗಿಯನ್ನು ಕರೆದೊಯ್ಯಬಹುದೆಂದು ಅವರಿಗೆ ಇನ್ನೂ 
ಆಸೆಯಿತ್ತು. ಆದರೆ ದಾದಾ ತಿರುಗಿ ಇತ್ತಕಡೆಗೆ ಹಾಯಲಿಲ್ಲ. ಈಗ ಪಡದಪ್ಪ 


೪೩೦ ಗ್ರಾಮಾಯಣ 


ಕಾಲಸ್ವರೂಪಿಯಾಗಿ ನಿಂತು ಜನ್ಮಾಂತರದ ಸಾಲವನ್ನು ಕೇಳುವವರಂತೆ ತನ್ನ 
ಹಕ್ಕನ್ನು ಬೇಡುತ್ತಿದ್ದಾನೆ. ಯಶವಂತರಾಯನಿಗೆ ಆ ಕಾಲಕ್ಕೇನೋ ದು:ಖವೆನಿಸಿತು. 
ಆದರೆ ಎಷ್ಟು ಒಳ್ಳಯ ರೀತಿಯಿಂದ ನೋಡಿಕೊ೦ಡರೂ ತನ್ನ ಮನೆ ಚಿಮಣಾಳ 
ಮನೆಯಾಗಲಾರದೆಂದೆನಿಸಿತು. ಪಡದಪ್ಪ ಎಷ್ಟೇ ಕೆಟ್ಟವನಾಗಿದ್ದರೂ ವಿಧಿ 
ಅವರಿಬ್ಬರನ್ನೂ ಒಂದುಗೂಡಿಸಿತ್ತು ಒಂದು ಜೀವದ ಮೇಲೆ ಇನ್ನೊಂದು 
ಒಳ್ಳೆಯ ಜೀವವೇ ಅಧಿಕಾರವನ್ನು ನಡೆಸಬೇಕೆಂದೇನು ಬರೆದುಕೊಟ್ಟಿದೆಯೇ? 
ಹಾಗಿದ್ದರೆ ಜಗತ್ತಿನಲ್ಲಿ ಕೆಟ್ಟವರು ಮದುವೆಯಾಗುತ್ತಿರಲೇ ಇಲ್ಲ. ಎಂಥ ಕೆಟ್ಟವರೂ 
ತನ್ನ ಕುಟುಂಬದ ಮಟ್ಟಿಗೆ ತಾನು ಒಳ್ಳೆಯವನೇ ಅಲ್ಲವೇ? ಕರುಳಿನ ಒಲುಮೆ 
ಪಾಪಪುಣ್ಯಗಳೆರಡನ್ನೂ ಮೀರಿ ಹರಿಯುವಂಥದು. ಇದನ್ನೆಲ್ಲ ನೆನೆದೇ 
ಯಶವಂತರಾಯರು ಚಿಮಣಾಳೀಗೇ ಅದರ ಹೊಣೆಯನ್ನೆಲ್ಲ ಬಿಟ್ಟುಕೊಟ್ಟಿದ್ದರು. 

ಚಿಮಣಾಳಿಗಂತೂ ತನ್ನ ಬಾಳು ಎಂದೋ ದೈವ-ದುರ್ವಿಲಾಸಕ್ಕೆ 
ಆಹುತಿಯಾಗಿದೆಯೆಂದು ಗೊತ್ತಾಗಿತ್ತು. ಅಶುಭವನ್ನು ಸೆರಗಿನಲ್ಲಿ ಕಟ್ಟಿಕೊ೦ಡೇ 
ಹುಟ್ಟದವಳು ಬಾಳುವೆಯುದ್ದ ಅದನ್ನು ಬಿಚ್ಚಿ ಉಣ್ಣಬೇಕಾಗಿತ್ತು. ತಾಯಿಯನ್ನು 
ಕಳೆದುಕೊಂಡು ಬೇರಿಲ್ಲದ ಸಸಿಯಾಗಿದ್ದಳು; ತಂದೆಯ ಒಲುಮೆಯ ನೀರಿನಿಂದ 
ಆದಷ್ಟು ಜೀವ ಹಿಡಿದಿದ್ದಳು. ಪುಣ್ಯವಶದಿ೦ದ ಇನ್ನೊಂದು ಗಿಡಕ್ಕಂಟಿ ಕೊಂಡಿದ್ದರೆ 
ಹೊರವಾಗಿ ಬೆಳೆಯಬಹುದಿತ್ತು. ಆದರೆ ತನ್ನ ರೂಪವೇ ತನಗೆ ಶತುವಾಗಿತ್ತು. 
ಪಾದಳ್ಳಿಯ ಕಾಮುಕರ ದೃಷ್ಟಿದೋಷವೆಲ್ಲ ನಂಜಾಗಿ ಆ ರೂಪವನ್ನು 
ಎ೦ಜಲುಗೊಳಿಸಿತ್ತು ಪಡದಪ್ಪ ನಿಮಿತ್ತಮಾತ್ರವಾಗಿದ್ದ. ಅಂದೇ ಸತ್ತು ಹೋಗಿದ್ದ 
ಚಿಮಣಾ, ಮುಂದೆ ತನ್ನ ಕೂಸಿನ ತೊಟ್ಟಿಲಾಗಿ ಮಾತ್ರ ಬದುಕಿದ್ದಳು. ಬೇಕಾದಾಗ 
ದೈವ ತೂಗುತ್ತಿತ್ತು; ಬೇಡವಾದಾಗ ಬಿಡುತ್ತಿತ್ತು ಚಿಮಣಾಳಿಗೆ ಅದರ ಅರಿವೂ 
ಇರಲಿಲ್ಲ. 

ಹೌದು, ದಾದಾನ ಬಗ್ಗೆ ಮಾತ್ರ ಆಸೆ ಇನ್ನೂ ಮಿಂಚುತ್ತಿತ್ತು. ಆದರೆ 
ದಾದಾನ ಹೃದಯ ಇನ್ನೂ ಅವಳ ಬಗ್ಗೆ ಕರಗಿರಲಿಲ್ಲ. ಅವನ ಅಶ್ರಯ ತನಗೆ 
ದೊರೆಯಬೇಕೆಂದು ದೈವದ ಅಪೇಕ್ಷೆಯೇ ಇರಲಿಕ್ಕಿಲ್ಲವೇನೋ! ಆದರೆ 
ಯಶವಂತರಾಯರ ಮನೆಯಲ್ಲಿದ್ದುಕೊಂಡು ಅವನ ಸಲುವಾಗಿ ಕೊನೆಯಿಲ್ಲದ 
ನಿರೀಕ್ಷೆಯಲ್ಲಿ ಚಿಮಣಾ ಇದ್ದಳು. ಈಗ ಮತ್ತೆ ಪಡದಪ್ಪ ತನಗಾಗಿ ಹಾತೊರೆದು 
ಬಂದಿದ್ದ. ಅವನ ಬಗ್ಗೆ ತನಗೇನೂ ಪ್ರೀತಿಯಿರಲಿಲ್ಲ. ಅವನನ್ನು 
ಮದುವೆಯಾಗಬಹುದೆಂಬುದೇ ವಿಧಿಯ ಕ್ರೂರಹಾಸ್ಯವಾಗಿ ಪರಿಣಮಿಸಿತ್ತು 
ಸರಕಾರಿಯ ಲೆಕ್ಕದಲ್ಲಿ ಕೂಸಿನ ತಂದೆಯೆ೦ದು ಅವನ ಹೆಸರು ಬಂದಮೇಲಂತೂ 


ಗ್ರಾಮಾಯಣ ೪೩೧ 


ಲೋಕದ ಕಣ್ಣಿಗೆ ಅವನೇ ಪತಿಯಾಗಿದ್ದ. ಮೇಲಾಗಿ ಪೀತಿಯೆಂಬುದಾದರೂ 
ಏನು? ಒಲಿದ ಜೀವಗಳು ಕೂಡುವದೆಂದರೇನು? ಆ ಅನುಭವದ ದೂರಪಜ್ಞೆ 
ಕೂಡಬಾರದಷ್ಟು ಚಿಮಣಾಳ ಹೃದಯ ಸುಟ್ಟುಹೋಗಿತ್ತು. ಜೀವನದ ನೂರಾರು 
ಹೊಳವುಗಳನ್ನು ಕಂಡು ನಲಿದರೂ ನಾವು ಆರಿಸಿಕೊಳ್ಳುವದು ಒಂದನ್ನೇ 
ಅಲ್ಲವೇ? ಈಗ ಚಿಮಣಾ ಪಡದಪ್ಪನನ್ನೇ ಗಂಡನೆಂದು ಆರಿಸಿಕೊಳ್ಳುವದು 
ಅನಿವಾರ್ಯವಾಗಿತ್ತು. ತನ್ನದಲ್ಲವೆಂದೆನಿಸಿದ್ದರಿಂದ ಯಶವಂತರಾಯರ ಕರುಣೆ 
ಕೂಡ ಅವಳ ಪಾಲಿಗೆ ವಿಷವಾಗಿತ್ತು. ಸುಖವಂತೂ ತನ್ನ ಮಡಿಲಿಗೆ ಇಲ್ಲವೇ 
ಇಲ್ಲ ಇಲ್ಲಿಂದ ಪಾರಾದರೂ ಅಷ್ಟೇ ಸಮಾಧಾನವಾದೀತೆಂದು ಅವಳ ಅಭಿಪ್ರಾಯ. 

ಚಿಮಣಾಳ ಅಂತರಂಗದ ಕನ್ನಡಿ ಎಂದೋ ಒಡೆದು ಚೂರಾಗಿತ್ತು. 
ಯಶವಂತರಾಯರು ಹುಚ್ಚು ಮೋಹದಿಂದ ಆ ಚೂರುಗಳನ್ನು ಕೂಡಿಸಿ 
ಒಂದುಗೊಳಿಸುವ ವ್ಯರ್ಥ ಸಾಹಸದಲ್ಲಿ ನಿರತರಾಗಿದ್ದರು. ಚಿಮಣಾಳಿಗೆ 
ಅದರಲ್ಲೇನೂ ನಂಬಿಕೆಯಿರಲಿಲ್ಲ. ಏನೇ ಆಗಲಿ, ಪಡದಪ್ಪ ಹಳೆಯ 
ಸಂಬ೦ಧವೊಂದನ್ನು ನೆನಸಿಕೊಂಡು ಬಂದಿದ್ದ. ಮದುವೆಯಲ್ಲದಿದ್ದರೂ ಸಂಬಂಧ 
ಸುಳ್ಳೇ? ಹೀಗೆಲ್ಲ ವಿಚಾರಮಾಡಿ ಚಿಮಣಾ ಎರಡೂ ಕಣ್ಣು ತೆರೆದುಕೊಂಡೇ ಈ 
ಭೀಕರ ಪರಿಸ್ಥಿತಿಯನ್ನು ಅಪ್ಪಿಕೊ೦ಡಿದ್ದಳು. ಜೀವನಪ್ರವಾಹ ಒಯ್ದತ್ತ ಸಾಗುವದೇ 
ಈಗ ಅವಳ ಗುರಿಯಾಗಿತ್ತು ತನ್ನ ಜೀವನದ ಪಾಪ-ಪುಣ್ಯಗಳ ಹೊಣೆಯನ್ನೆಲ್ಲ 
ಪಡದಪ್ಪನ ಮೇಲೆಯೇ ಹೊರಿಸಿಬಿಡಬೇಕೆಂಬ ಅಮಾನುಷ ನಿಶ್ಚಯದಿ೦ದಲೇ 
ಈಗವಳು ಹೊರಟಿದ್ದು, ಚಿಮಣಾ ಕೂಸನ್ನು ಬಗಲಲ್ಲೆತ್ತಿಕೊಂಡು ಹಿಂದು 
ಮುಂದೆ ನೋಡದೆ ವಿರಕ್ಷಿಯಿಂದ ನಡೆದಾಗ ಯಶವಂತರಾಯರ ಕರುಳೆಲ್ಲ 
ಕಣ್ಣಲ್ಲಿ ತುಂಬಿದ್ದವು. ಚಿಮಣಾಳ ವಿರಕ್ತಿ ಪಡದಯ್ಯನವರಂಥ ಸನ್ಯಾಸಿಯ 
ಆಸಕ್ತಿಯನ್ನೂ ಅಣಕವಾಡುವಂತಿತ್ತು. 

ಈ ಕತೆಯನ್ನೆಲ್ಲ ಕೇಳಿದ ಲಿಂಗಪ್ಪ ಗರಹೊಡೆದಂತಿದ್ದ. ಪಡದಯ್ಯನವರು 
ವಿರಕ್ಷರಾಗಿದ್ದರಿಂದಲೋ ಏನೋ, ಮಾನವೀಯ ಗೌರವವನ್ನೂ ಕೂಡ 
ಕಳೆದುಕೊಂಡಂತೆ ಕಂಡರು. ಚಿಮಣಾಳನ್ನು ಕರೆತಂದು ಮಠದಲ್ಲಿಟ್ಟ ಈ ಸನ್ಯಾಸಿ, 
ನಾಳೆ ಜನರನ್ನು ಹೇಗೆ ಎದುರಿಸಬಹುದೆಂದು ಅವನ ಸಂಶಯ. ಆದರೆ 
ಜನತೆಯ ಮನೋಧರ್ಮವನ್ನೇ ಅಡಿಗಲ್ಲಾಗಿರಿಸಿ ಪಡದಯ್ಯನವರು ತಮ್ಮ 
ಸ್ವಾರ್ಥದ ಮಠವನ್ನು ಕಟ್ಟಿಕೊಂಡಿದ್ದರು. ಯಾವ ಪಾಪವನ್ನೂ ಪುಣ್ಯವಾಗಿ 
ಬೆಳಗಿಸುವ ಮಾಟಗಾರಿಕೆ ಅವರಲ್ಲಿತ್ತು “ನಾವು ಮಾಡೂದೆಲ್ಲಾ ನೀತಿ ಧರ್ಮಾ 
ಕಾಯಾಕ ಅಂತ ಜನರಿಗೆ ತೋರಿಸಿಕೊಟ್ಟರ ಸಾಕು ಗೌಡರ! ಜನಾ ಕುರಿಹಿಂಡು 


೪೩೨ ಗ್ರಾಮಾಯಣ 


ಬರೂ ಹಾಗ ಬೆನ್ನಹತ್ತತಾರು” ಎಂದು ಹೇಳಿ ಲಿಂಗಪ್ಪನ ಬೆರಗಿನ ಬಾಯನ್ನು 
ಮುಚ್ಚಿಸಿದರು. 

ಇವರಿಬ್ಬರ ಮಾತು ನಡೆದಿರುವಾಗಲೇ ಬಾಳಾರಾಮ ಮಾರವಾಡಿ ಅಲ್ಲಿಗೆ 
ಬಂದಿದ್ದ. ಅವನೊಬ್ಬ ವಿಲಕ್ಷಣ ವ್ಯಾಪಾರಿ. ಪಾದಳ್ಳಿಯಲ್ಲಿಯೇ ಅವನ ವ್ಯಾಪಾರದ 
ಸಾಹಸ ಗಾದೆಯ ಮಾತಾಗಿತ್ತು. ಒಂದು ಲೋಟಾ ಹಿಡಿದುಕೊಂಡು ತನ್ನ 
ದೇಶದಿಂದ ಕೂಳಿಲ್ಲದೆ ಬಂದಿದ್ದ ಈ ಮಾರವಾಡಿ, ಜನರ ಕಣ್ಣೆದುರಿನಲ್ಲಿಯೇ 
ಸಾಲಕೊಡುವ ಶ್ರೀಮಂತನಾಗಿ ಬೆಳೆದಿದ್ದ. ಜೀವನದಲ್ಲಿಯ ಯಾವ ಸಂಗತಿಯನ್ನೂ 
ವ್ಯಾಪಾರಕ್ಕಾಗಿ ಬಳಸಿಕೊಳ್ಳುವ ವಿದ್ಯೆ ಅವನಿಗೆ ರಗ್ರಗತವಾಗಿ ಬಂದಿತ್ತು. ಈಗ 
ಲಿಂಗಪ್ಪ ಗೌಡನಾಗಿ ನೇಮಣೂಕಿ ಹೊಂದಿದ್ದ ಸುದ್ದಿ ಅವನಿಗೂ ತಿಳಿದಿತ್ತು 
ಅದರ ಜೊತೆಗೆ ಹಳ್ಳಿಗೆ “ಡೋಲು' ಕೊಡುವ ಆಶ್ವಾಸನವನ್ನು ತಂದಿರುವದಾಗಿ 
ತಿಳಿಯಿತು. ಅಂದಮೇಲೆ ತಾನೇಕೆ ಲಿಂಗಪ್ಪನಿಗೆ ಹೇಳಿಕೊಂಡು ಡೋಲಿನ 
ಗುತ್ತಿಗೆಯನ್ನು ಪಡೆಯಬಾರದು ಎಂದು ಅವನ ಹಂಚಿಕೆ. ನೂರಾರು ಚೀಲದಷ್ಟು 
ಜೋಳದ ಸಂಗಹ ಅವನಲ್ಲಿತ್ತು. ಸರಕಾರದಿಂದ ಗುತ್ತಿಗೆಯನ್ನು ಪಡೆದು 
ಜೋಳವನ್ನು ತಾನೇ ಹಂಚಿ ಲಾಭಪಡೆಯಬೇಕೆಂದು ಉಪಾಯ ಹೂಡಿ, ಈಗ 
ಪಡದಪ್ಪನವರ ಕಾಲು ಬೀಳಲು ಬಂದಿದ್ದ, ಪಡದಪ್ಪನವರು ಅವನಿಗೂ ಒಂದು 
ಆಶ್ವಾಸನವಿತ್ತು ಕಳಿಸಿದರು. 

ಅಷ್ಟರಲ್ಲಿ ಎರಡು ತಾಸು ಹೊತ್ತೇರಿತ್ತು ವಾಲೀಕಾರ ಮಲ್ಲಪ್ಪ ಒಳಗೆ 
ಬ೦ದು ಶ್ಯಾಮರಾಯರು ಕರೆದಿರುವದಾಗಿ ಲಿಂಗಪ್ಪನಿಗೆ ಹೇಳಿದ. ಶ್ಯಾಮರಾಯ 
ಶೇಷಪ್ಪನಿಂದ ಗೌಡಿಕಿ ದಪ್ತರದ ಚಾರ್ಜನ್ನು ತೆಗೆದುಕೊಂಡಿದ್ದ. ಅದನ್ನೀಗ 
ಲಿಂಗಪ್ಪನಿಗೆ ಕೊಟ್ಟು ಆ ಹೊಣೆಯಿಂದ ಮುಕ್ತನಾಗಬೇಕಿತ್ತು. ಮಲ್ಲಪ್ಪನಿಂದ ಈ 
ಸುದ್ದಿಯನ್ನು ಕೇಳಿದೊಡನೆ ಪಡದಯ್ಯನವರು, ತಾವೇ ಚಾರ್ಜು 
ತೆಗೆದುಕೊಳ್ಳುವವರಂತೆ, “ಗೌಡರು ಊಟಾ ಮಾಡಿ ಚಾವಡಿಗೆ ಬರತಾರಂತ 
ತಿಳಿಸಪ್ಪಾ? ಎಂದು ಹೇಳಿ ಅವನನ್ನು ಕಳಿಸಿಕೊಟ್ಟರು. ಆಮೇಲೆ ಲಿಂಗಪ್ಪನ 
ಕಡೆಗೆ ತಿರುಗಿ “ನೋಡಿದಿರಿಲ್ಲ ಗೌಡರ? ಯಾಳೇ ಅನುಕೂಲ ಇದ್ದರ ಬೇಡಿದ್ದೆಲ್ಲ 
ಕೈಗೂಡತೈತಿ. ಗೌಡಿಕಿ ದಪ್ತರ ಸಿಗಾಣಿಲ್ಲ ಅ೦ತ ಆಶೇ ಬಿಟ್ಟ ಕುಂತಿದ್ದಿರಿ. ಈಗ 
ಬರೇ ಗೌಡಿಕಿ ಒ೦ದ ಯಾಕ, ತಗಾಯಿಸಾಲ, ಡೋಲು ಎಲ್ಲಾ ಹೇಳದ ಕೇಳದ 
ಹ್ಯಾಗ ಬಂದವು? ಇನ್ನ ಹೊನ್ನಿನ ಮಳೀನ ನಿಮ್ಮ ತೆಲಿಮ್ಯಾಗ ಸುರಿಯೂದು. 
ಆಗ ಆ ಬಡಸ್ವಾಮಿನ್ನ ಮರೀಬ್ಯಾಡ್ರಿ ತೀರ್ತು” ಎಂದು ಸುಳ್ಳು ವಿನಯದ 
ಸೋಗಿನಲ್ಲಿ ನುಡಿದ. 


ಗ್ರಾಮಾಯಣ ೪೩೩ 


ಲಿಂಗಪ್ಪನಿಗೆ ಈ ಮಾತು ಕೇಳಿ ನೋವಾದಂತೆನಿಸಿತು. ಮುಖವನ್ನು 
ಕಹಿಮಾಡಿಕೊಂಡು “ನಿಮ್ಮ ಯಾವ ಮಾತು ನಡಸಾಕಿಲ್ಲ ಅಂತ ನಮಗ 
ಅನಸತೇತಿ?” ಎಂದು ದೈನ್ಯದಿಂದ ಪ್ರಶ್ನೆಮಾಡಿದ. 

ಪಡದಯ್ಯನವರಿಗೆ ಅವಕಾಶ ಹದಕ್ಕೆ ಬಂದಿದೆಯೆಂದೆನಿಸಿತು. “ಮತ್ತೇನಿಲ್ಲ 
ಗೌಡರ, ಒಂದು ಮಾತು ಮನಸಿನ ತಕ್ಕಹಾಗ ನಡೀಬೇಕು. ನಮ್ಮನ್ನ ಮಠದಿಂದ 
ಹೊರಗ ಹಾಕಿದ ಜನಕ್ಕೆಲ್ಲ ಈಗ ಪಾರ್ವತೆವ್ವ ಆಧಾರಾಗ್ಯಾಳು. ಆಕೀನ್ನ ಗೌಡರ 
ವಾಡೇದಿಂದ ಹೊರಗೆ ಹಾಕಿ, ವಾಡೇದ ಕಬಜಾ ತೊಗೊಂಡು, ನಿಮ್ಮ ದರಬಾರ 
ಅಲ್ಲಿ ನಡಿಯೂದನ್ನು ಈ ಕಣ್ಣು ಕಾಣಬೇಕಾಗೇತಿ” ಎ೦ದು ತಮ್ಮ ಮನೋಗತವನ್ನು 
ತಿಳಿಸಿದರು. 

ಲಿಂಗಪ್ಪನಿಗೂ ಈ ಆಸೆಯಿಲ್ಲದಿರಲಿಲ್ಲ. ಆದರ ಕಬಜಾ ತೆಗೆದುಕೊಳ್ಳಲಿಕ್ಕೆ 
ಹೋದರೆ ಇದ್ದ ವಾರಸಾ ಹೋದೀತೆಂಬ ಭಯವಿತ್ತು ಕೋರ್ಟಗೆ ಹೋಗದೆ 
ಭೂಮಿ ಹಾಗೂ ವಾಡೇದ ಕಬಜಾ ತೆಗೆದುಕೊಳ್ಳುವುದು ಅಸಾಧ್ಯವೆಂದು ವಕೀಲರು 
ಈಗಾಗಲೇ ತಿಳಿಸದ್ದರು. “ಊರ ಜನರು ಬೆಂಬಲಕ್ಕಿದ್ದರ ಮುಂಗೈಜೋರಿನಿಂದ 
ಕಬಜಾ ತೊಗೊಂಡು ಅವರೇ ಕೋರ್ಟಿಗೆ ಹೋಗೂಹಂಗ ಮಾಡಾಕ ಬರತೈತಿ” 
ಎಂದು ಅವನ ವಾದ. 

ಪಡದಯ್ಯನವರು ಅದರ ಹೊಣೆಯನ್ನೆಲ್ಲ ಹೊತ್ತರು. ಜನರ ಬೆಂಬಲವನ್ನು 
ನಿಮಿಷದಲ್ಲಿ ಪಡೆಯುವ ಸಾಮರ್ಥ್ಯ ಅವರಿಗಿತ್ತು ಊರ ಗೌಡರ ಮಾನ 
ಕಾಯುವುದು ಎಲ್ಲರ ಧರ್ಮವಾಗಿತ್ತು. ಗೌಡ ಸನ್ಯಾಸಿಯಂತೆ ಮಠದಲ್ಲಿ 
ಬೀಳುವದೆಂದರೆ ಅಪಮಾನವೇ ಅಲ್ಲವೇ? ಪಾದಳ್ಳಿಯಲ್ಲಿ ಗೌಡರ ಗೌರವ- 
ಪ್ರತಿಷ್ಠೆಗಳು ಅಚಲವಾಗಿ ಉಳಿಯುವಂತೆ ಪ್ರಯತ್ನಿಸಲು ತಾವು ಯಾವಾಗಲೂ 
ಸಿದ್ದರಿರುವರೆಂದು ಪಡದಯ್ಯನವರು ನಂಬುಗೆಯಿತ್ತರು. ಅವರ ಈ ನಂಬುಗೆಯ 
ಮಾತಿನ ಹಿಂದೆ ಯಾವ ಒಳಸಂಚಿನ ಮೊಟ್ಟೆಯೊಡೆಯಲಿತ್ತೋ ದೇವರೇ 
ಬಲ್ಲ! 

ಪುನಃ ವಾಲೀಕಾರ ಮಲ್ಲಪ್ಪ ಓಡುತ್ತ ಬಂದು ಈ ಸಾರೆ ಫೌಜದಾರರು 
ಚಾವಡಿಗೆ ಬಂದು ಕರೆಕಳಿಸುವರೆಂದು ವರದಿಮಾಡಿದ. ಪಡದಪ್ಪನವರಿಗೆ ಹಳೆಯ 
ನೆನಪುಗಳೆಲ್ಲ ಕೆರಳಿದವು. ಫೌಜದಾರ ಫಕರುದ್ದೀನ ಸಾಹೇಬರ ಆಗಮನವೆಂದಮೇಲೆ 
ವಿಶೇಷವೇನೋ ನಡೆದಿರಲೇಬೇಕೆಂದು ಊಹಿಸಿದರು. “ಬರತೀವಂತ ತಿಳಿಸಲೇ” 
ಎಂದು ಕೂಗಿ ಹೇಳಿ ಹೊರಡಲು ಸಿದ್ಧರಾದರು. ವಿಭೂತಿಯನ್ನು ಹೊಸದಾಗಿ 
ಧರಿಸಿಕೊಂಡು, ಕಡಾವಿಗೆಗಳನ್ನು ಮೆಟ್ಟಿಕೊಂಡು ಪಡದಪ್ಪನವರು ಲಿಂಗಪ್ಪನನ್ನು 


೪೩೪ ಗ್ರಾಮಾಯಣ 


ಜೊತೆಮಾಡಿಕೊಂಡು, ಚಾವಡಿಗೆ ನಡೆದರು. 

ಫೌಜದಾರ ಫಕರುದ್ದೀನಸಾಹೇಬರು ಪಡದಯ್ಯನವರನ್ನು ಹರ್ಷದಿಂದ 
ಸ್ಪಾಗತಿಸಿ “ಇವರ್ಯಾರು?” ಎಂದು ಲಿಂಗಪ್ಪನನ್ನು ನೋಡಿ ಕೇಳಿದರು. ಆಗ 
ಪಡದಯ್ಯನವರು ಲಿಂಗಪ್ಪನ ವೃತ್ತಾಂತವನ್ನೆಲ್ಲ ಸಾದ್ಯಂತವಾಗಿಯೇ 
ಹೇಳಬೇಕಾಯಿತು. 

ಪೌಜದಾರರು ಹಳೆಯ ಪ್ರಕರಣವೊಂದರ ಬೆನ್ನುಹತ್ತಿ ಈ ಊರಿಗೆ 
ಬಂದಿದ್ದರು. “ಆ ಪುಂಡ ದಾದಾ ಈಗ ಇಂದುಪುರದ ಮಹಾರಾಜರ 
ಗರಡೀಮನ್ಯಾಗ "ವಸ್ತಾದಿ' ಆಗ್ಯಾನಂತ ಹೌದೇನು?” ಎಂದು ಪ್ರಶ್ನೆ ಮಾಡಿದರು. 
“ಈಗ ಅಂವಾ ಇಲ್ಲಿದ್ದರ ಜೇಲಿಗೆ ಅಟ್ಟಬೇಕಂತ ತಯಾರಿ ಮಾಡಿಕೊಂಡು 
ಬಂದಿದ್ದೆ. ಏನ ಮಾಡೂದುಮಹಾರಾಜರ ಬೆನ್ನಿಗೆ ಬಿದ್ದು ಬದುಕಿಕೊಂಡಾನ. 
ಇಲ್ಲಾ ಅಂದರ ಪುತಳಾಬಾಯಿ ದುರ್ಮರಣದ ರುಳಾ ಅವಗ ಬಡಿಯೂ 
ಹಾಂಗ ಕಾಗದ ಪತ್ರಾ ರಂಗಾಯಿಸತಿದ್ದೆ” ಎಂದು ಫಕರುದ್ದೀನ ಸಾಹೇಬರು 
ನಿರಾಶೆಯ ನಿಟ್ಟುಸಿರೊಂದನ್ನು ಬಿಟ್ಟರು. 

“ಅ೦ತೂ ಪುತಳಾಬಾಯಿ ಪ್ರಕರಣ ಇನ್ನೂ ನೀರ ಕಂಡಿಲ್ಲೇನ ಸಾಹೇಬರ?” 
ಎಂದು ಪಡದಯ್ಯನವರು ಕುತೂಹಲದಿಂದ ಕೇಳಿದರು. 

ಪುತಳಾಬಾಯಿಯ ಪ್ರಕರಣ ಹಲವಾರು ರೂಪ ತಾಳಿ ಕೊನೆಗೆ ಧೂಳು 
ತಿನ್ನುತ್ತ ಬಿದ್ದಿತ್ತು ಆದರೆ ಗಿಬ್ಬನ್‌ ಸಾಹೇಬರು ಬಂದಮೇಲೆ ಅದಕ್ಕೆ ಜೀವಕಳೆ 
ತುಂಬಿಸಿ ಮತ್ತೆ ತಪಾಸಣೆಗೆಂದು ಕಳಿಸಿದ್ದರು. ಫಕರುದೀನ ಸಾಹೇಬರಿಗೆ ಈ 
ಪ್ರಕರಣದ ಬೆನ್ನು ಹತ್ತಿ ತೇಕುಹತ್ತಿತ್ತು ಆದ್ದರಿಂದ ದಾದಾ ಸಿಕ್ಕಿದರೆ ಅವನ 
ಮೇಲೆ ಸುಲಭವಾಗಿ ಕೊಲೆಯ ಆರೋಪವನ್ನು ಹೊರಿಸಿ ಪ್ರಕರಣವನ್ನು 
ಕೊನೆಗಾಣಿಸಬೇಕೆಂದು ಅವರೆಣಿಸಿದ್ದರು. ಈಗ ಅದೂ ನಿರಾಶೆಯಾದಂತಾಯಿತು. 

ಪಡದಯ್ಯನವರು ಮೆಲ್ಲಗೆ ಮತ್ತೊಂದು ಮಾತು ತೆಗೆದರು. ತಮ್ಮ ತಲೆಯಲ್ಲಿ 
ವಾಡೇದ ಕಬಜಾ ತೆಗೆದುಕೊಳ್ಳುವ ವಿಚಾರ ಸುಳಿದೊಡನೆಯ ಫಕರುದ್ದೀನರು 
ಬಂದದ್ದು ಶುಭಶಕುನವಾದಂತೆನಿಸಿತ್ತು. ಅಂತೆಯೇ ಸಾವಧಾನವಾಗಿ ಎಲ್ಲ 
ಪರಿಸ್ಥಿತಿಯನ್ನು ಅವರಿಗೆ ನಿವೇದಿಸಿದರು. ಲಿ೦ಗಪ್ಪನೂ ನಡುವೆ ಮಾತಾಡಿ 
ತಮಗೆ ಸಹಾಯ ನೀಡಬೇಕೆಂದು ಬೇಡಿಕೊಂಡ. ಆದರೆ ಸಾಹೇಬರೇ 
ಒಪ್ಪವಂತಿರಲಿಲ್ಲ. “ಈ ಔರತ್‌ ಲೋಗದ ಭಾನಗಡೀ ನಮಗೆ ಬ್ಯಾಡ. ಮಾಫ್‌ 
ಕರೊ” ಎಂದೇ ಹೇಳಿದರು. ಇತ್ತೀಚಿನ ಒಂದು ಕ್ಯಾಂಪಿನಲ್ಲಿ ಒಬ್ಬ ಹೆಣ್ಣುಮಗಳ 
ಸಲುವಾಗಿ ಸಾಹೇಬರು ಸಾಕಷ್ಟು ಪೆಟ್ಟು ತಿ೦ದಿದ್ದರು. ಆ ಹೆಣ್ಣು ಮಗಳ ಮಗ 


ಗ್ರಾಮಾಯಣ ೪೩೫ 


ಖೂನಿ ಆರೋಪಿಯಾಗಿದ್ದ. ಫೌಜದಾರರು ಮುದ್ದೇಮಾಲನ್ನು ಜಪ್ತಿ ಮಾಡಲು 
ಹೋದಾಗ ಅವಳನ್ನು ಚಾವಡಿಗೆ ಕರೆಸಬೇಕಾಯಿತು. ಅವಳು ಪೋಲೀಸರ 
ಹಿಂದಿನಿಂದ ನಡೆಯುತ್ತ ಬಂದವಳು, ಅವರ ಕಣ್ಣು ತಪ್ಪಿಸಿ ಹಾಳುಬಾವಿಯಲ್ಲಿ 
ಹೋಗಿ ಬಿದ್ದಿದ್ದಳು. ಅದರಿಂದ ಸಾಹೇಬರ ಪ್ರಾಣವೇ ಹೋಗುವಂತಾಗಿತ್ತು 
ಈ ಪ್ರಕರಣದಲ್ಲಿ ಕೈಸುಟ್ಟುಕೊ೦ಡ ಸಾಹೇಬರು ಇನ್ನೊಮ್ಮೆ ಹೆಣ್ಣುಮಕ್ಕಳ ಗೊಡವೆಗೆ 
ಹೋಗಬಾರದೆಂದು ಖುದಾನ ಹೆಸರಿನಿಂದ ಆಣೆ ಮಾಡಿದ್ದರು. 

ಸಾಹೇಬರಿಂದ ಕೆಲಸವಾಗುವದಿಲ್ಲವೆಂದು ತಿಳಿದ ಇಬ್ಬರೂ ನಿರಾಶರಾದರು. 
ಶಿವಪೂಜೆಯ ನೆವಮಾಡಿಕೊಂಡು ಪಡದಪ್ಪನವರು ಅಲ್ಲಿಂದ ಕಾಲ್ಡೆಗೆದರು. 
ಲಿಂಗಪ್ಪ ಅವರ ನೆರಳಾಗಿ ಅವರನ್ನು ಅನುವರ್ತಿಸಿದ. ಊಟ ಮಾಡಿದ ನಂತರ 
ಲಿಂಗಪ್ಪ ಶ್ಯಾಮರಾಯನಿಂದ ದಪ್ಪರದ ಜಾರ್ಚು ಪಡೆದು ಅಂದಿನಿಂದ ಅನಭಿಷಿಕ್ತ 
ರಾಜನಾದ. ಅಂದು ರಾತ್ರಿ ಮಠದಲ್ಲಿ ಸೇರಿದ ಭಕ್ತಿಪರಿವಾರವೆಲ್ಲ ಅವನನ್ನು 
ಮನವಮೆಚ್ಚಿ ಕೊಂಡಾಡಿತು. 

ಪಡದಪ್ಪನವರಿಗೆ ಇದು ಒಳ್ಳೆಯ ಸಂಧಿಯೆಂದೆನಿಸಿತು. “ಮಕ್ಕಳಿರಾ 
ಬರೇ ಗೌಡರಂತ ಹೊಗಳಿ ಅಟ್ಟಕೇರಿಸಿದರ ಆಗಲಿಲ್ಲ. ನಿಮ್ಮ ಸಲುವಾಗಿ 
ಗೌಡರು ಬೇಕಾದ್ದು ಮಾಡಾಕೂ ತಯಾರ ಅದಾರು. ತಮಗ ಆದವರನ 
ಅವರು ಕಾಯತಾರು. ಆದರ ನೀವು ಅವರ ಸಲುವಾಗಿ ಏನ ಮಾಡುವರದೀರಿ 
ಹೇಳಿರಿ? ಶಂಕರಪ್ಪಗೌಡರ ಮಕ್ಕಳು ಅ೦ತ ಅವರಿಗೆ ಮರ್ಯಾದಿ ಮಾಡತೀರಿ. 
ಆದರ ಶಂಕರಪ್ಪಗೌಡರ ಮನ್ಯಾಗ ಅವರಿಗೆ ಪಾಲಿಲ್ಲ. ಗೌಡರ ವಾಡೇದಾಗಿನ 
ಒಂದ ಕ್ವಾಣೀ ಕೋಡಸೂ ತಾಕತ್ತು ಒಬ್ಬರಲ್ಲಿ ಇಲ್ಲ. ಊರಗೌಡಗ ತನ್ನ ಮನೀ 
ಕಬಜಾ ತನಗೆ ಸಿಗಬಾರದಂದರಗ ನಾಳೆ ಹರ್ಯಾಗೆದ್ದು, ಗೌಡರನ ಅವರ ಮನ್ಯಾಗ 
ಕುಂದರಿಸಿ ಮುಜುರಿ ಮಾಡತೀವಿ ಅಂತ, ನನ್ನ ಪಾದಾ ಮುಟ್ಟಿ ಆಣೀಮಾಡಿ. 
ನಾಳೆ ಗೌಡರ ವಾಡೇದ ಕಬಜಾ ತೋಗೊಳಾಕ ಯಾರ್ಯಾರ ಬರತೀರಿ ಅವರು 
ಕೈ ಮ್ಯಾಗ ಮಾಡಿ” ಎಂದು ಆವೇಶಯುಕ್ತವಾದ ಒಂದು ಭಾಷಣವನ್ನೇ ಕುಟ್ಟಿದರು. 

ಜನರೆಲ್ಲ ಕೈಗಳನ್ನು ಮೇಲಕೆತ್ತಿ ತಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದರೂ 
ಪಡದಯ್ಯನವರಿಗೆ ಇನ್ನೂ ಸಮಾಧಾನವಿದ್ದಂತೆ ತೋರಲಿಲ್ಲ. “ಮಕ್ಕಳಿರಾ, 
ನಿಮ್ಮಂಥ ನಾಲ್ಕೆಂಟು ಜನರಿಂದ ಇಂಥಾ ಕೆಲಸ ಆದೀತು ಅಂತ ಅನಸತೈೆತ? 
ರುದ್ರಾ, ಹೊಲಗೇರಿ ಜನಾ ಎಲ್ಲಾ ನಿನ್ನ ಹಿಂದ ನಾಳೆ ಬರೂ ಹಾಗ ಮಾಡಬೇಕು. 
ಮಾಯಪ್ಪ ಕುರುಬರನ್ನು ತರೂದ ನಿನ್ನ ಕೂಡಿತು. ಕರಿಯಾ, ವಾಡೇದ ಕಮತದ 
ಆಳು ಎಲ್ಲಾ ಗೌಡರ ಬೇನ್ನ ಹಿಂದ ಅದಾರಂತ ನೀ ತೋರಿಸಿಕೊಡಬೇಕು. 


೪೩೬ ಗ್ರಾಮಾಯಣ 


ಊರಿಗೂರ ಹೊಡೆದೆದ್ದು ಬಂದರ ಗೌಡರು ವಾಡೇದಾಗ ಕಾಲ ಹಾಕ್ಕಾರು” 
ಎಂದು ಮತ್ತೆ ಹೇಳಿದರು. 

“ಅದರ ಕಾಳಜೀನ ಬಿಡರಿ ಯಪ್ಪಾ” ಎಂದು ಪರಿವಾರವೆಲ್ಲ ಏಕಕ೦ಠದಿ೦ದ 
ಕೂಗಿ ತಮ್ಮ ಒಪ್ಪಿಗೆಯನ್ನು ಸೂಚಿಸಿತು. ಅಷ್ಟರಲ್ಲಿ ವಾಲಿಕಾರ ಮಲ್ಲಪ್ಪ 
ಗೌಡರೊಡನೆ ಗಸ್ಮಿತಿರುಗುವ ಬಗ್ಗೆ ಮಾತು ಕತೆಯಾಡಲು ಬಂದವನು. ಈ 
ಮಾತು ಕೇಳಿ ಅಲ್ಲಿಯೇ ತಡೆದು ಎಲ್ಲವನ್ನೂ ಕೇಳಿಕೊ೦ಡ. ಆಮೇಲೆ ನೆಟ್ಟಗೆ 
ಅಲ್ಲಿಂದ ಪಾರ್ವತೆವ್ವನ ಮನೆಗೆ ಹೋಗಿ ಎಚ್ಚರಿಕೆಯಿಂದಿರಲು ಹೇಳಿ ಅಲ್ಲಿಂದ 
ಬಾಳಾಚಾರ್ಯರ ಮನೆಗೆ ಬಂದ. 

ಶ್ಯಾಮರಾಯನೊಡನೆ ವಾಡೇದ ಕಮತಿಗರು ಹೂಡಿದ ಬಂಡಿನ 
ವಿಷಯವಾಗಿ ಮಾತಾಡಿ ಆಚಾರ್ಯರು ಅದೇ ಮಲಗಿದ್ದರು. ಮಲ್ಲನ ದ್ವನಿ ಕೇಳಿ 
ಎದ್ದು ಬಾಗಿಲು ತೆಗೆದರು. ಮಲ್ಲ ಗಾಬರಿಯಿಂದಲೇ ಅವರಿಗೆ ಎಲ್ಲ ಸಂಗತಿಗಳನ್ನು 
ಅರಿಕೆ ಮಾಡಿಕೊಂಡ. 

ಬಾಳಾಚಾರ್ಯರು ನಿಟ್ಟುಸಿರಿಟ್ಟು “ಎಲ್ಲಾ ಶ್ರೀಹರಿ ಇಚ್ಛಾ ಇದ್ದಾಂಗ ಆಗತದ” 
ಎಂದು ತಮ್ಮೊಳಗೇ ಒಟಗುಟ್ಟಿದರು. ಆಮೇಲೆ ಮಲ್ಲನ ಕಡೆಗೆ ತಿರುಗಿ “ನೀನು 
ಗಸ್ತಿಗೆ ಹೋಗೋದಿಲ್ಲೇನು?” ಎಂದು ಕೇಳಿದರು. ಮಲ್ಲನಿಗೋ ತನ್ನ ಕೆಲಸವೇ 
ತನಗೆ ಬೇಸರ ಬಂದಿತ್ತು. “ಊರ ಗೌಡರ ಕುಂತಗೊಂಡು ಲೂಟಿ ಮಾಡರಿ 
ಅಂತ ಜನರ ತೆಲ್ಕಾಗ ತುಂಬಾಕ ಹತ್ತ್ಯಾರ. ಅಂದಮ್ಯಾಗ ನಾ ಯಾಕ ಗಸ್ತೀ 
ತಿರಗಬೇಕರಿ?” ಎಂದು ಕೈಚಲ್ಲಿ ನುಡಿದ. 

“ಯಾರು ಏನ ಮಾಡಲಿ ಮಲ್ಲಾ. ಗಸ್ತೀ ತಿರಗೂದು ನಿನ್ನ ಕರ್ತವ್ಯ. 
ನಿನ್ನ ಕೆಲಸಾ ನೀ ಮಾಡು ಹೋಗು” ಎಂದು ಆಚಾರ್ಯರು ಅವನನ್ನು ಕಳಿಸಿ 
ಹಾಸಿಗೆಯ ಮೇಲೊರಗಿದರು. 

ಮಲ್ಲ ಕೇಳಿ ಹೋದ ಸುದ್ದಿಯಿಂದ ಆಚಾರ್ಕರ ಮನಸ್ಸು ವಿಚಲಿತವಾಗಿತ್ತು. 
ಸಾಯುವ ಮುಂದೆ, ಗೌಡರ ಮನೆತನದ ಮರ್ಯಾದೆ ಕಾಯುತ್ತೇವೆಂದು 
ಶಂಕರಪ್ಪಗೌಡರಿಗೆ ವಚನಕೊಟ್ಟಿದ್ದರು. ಅದನ್ನು ಪಾಲಿಸುವ ಕಾಲವೀಗ ಬಂದಿದೆ. 
ಜಗತ್ತಿನಲ್ಲಿಯ ಪು೦ಡತನವನ್ನು ನಿಲ್ಲಿಸಲು ತಾವೇನೂ ಪಣಮಾಡಿ ಹೊರಟಿಲ್ಲ; 
ನಿಲ್ಲಿಸಲು ಅಧಿಕಾರವೂ ತಮಗಿಲ್ಲ. ಆದರೆ ಪುಂಡತನ ತಲೆಬಾಗಿಲಿಗೇ ಬಂದರ 
ಅದನ್ನು ಪ್ರತಿಭಟಿಸಿದೇ ಬೇರೆ ಗತಿಯಿಲ್ಲ, ಬೆಳೆದ ಹೊಲ, ತುಂಬಿದ ಮನೆ, 
ತಿಳಿಯಾದ ನೀರು, ಬೆಳೆಯುತ್ತಿರುವ ಬಾಳು ಇವನ್ನೆಲ್ಲ ಈ ಬೇಟೆ-ನಾಯಿಗಳ 
ದವಡೆಯಿ೦ದ ಪಾರುಮಾಡುವ ದಾರಿಯಾದರೂ ಯಾವದು? ಬಾಳಿನ 


ಗ್ರಾಮಾಯಣ ೪೩೭ 


ಹೃದಯಕ್ಕೇ ಅನ್ಯಾಯ ದಾಳಿಯಿಡುತ್ತಿದ್ದರೆ ಅದನ್ನು ಎದುರಿಸಲೇಬೇಕಲ್ಲವೇ? 

ಆಚಾರ್ಯರಿಗೆ ಬೆಳತನಕ ನಿದ್ದೆ ಹತ್ತಲಿಲ್ಲ. ಸಾತ್ತ್ವಿಕ ಜೀವಕ್ಕೇ ಸತ್ತ್ವವೇಕೆ 
ಇಲ್ಲ ಎಂಬುದೇ ಗೂಢಸಮಸ್ಯೆಯಾಯಿತು. ಅಸುರಶಕ್ತಿ ದೈವಶಕ್ಷಿಗಿಂತ 
ಬಲವಾದದ್ದೆಂದು ಪುರಾಣದಲ್ಲಿ ತಾವು ಓದಿದ್ದು ಜೀವನದಲ್ಲಿಯೂ ಸತ್ಯವಾಗಬೇಕೆ? 
ದೇವರ ಅವತಾರದ ಅಗತ್ಯ ಎಲ್ಲಿಯವರೆಗೆ ಇರಬೇಕು? ಹೀಗೆಯೇ 
ವಿಚಾರಮಂಥನದಲ್ಲಿ ಆಚಾರ್ಯರ ಜೀವ ಒದ್ದಾಡಿತು. ಅಷ್ಟರಲ್ಲಿಯೇ ಕೋಳಿ 
ಕೂಗಿ ಬೆಳಗಾಯಿತೆಯೆಂದು ಸೂಚಿಸಿತು. ಆಚಾರ್ಯರು ಎದ್ದು ಸ್ನಾನಕ್ಕಾಗಿ ನಡೆದರು. 
ಸ್ನಾನ ಆಹ್ಲಿಕಗಳನ್ನು ಮುಗಿಸಿಕೊಂಡು ನೆಟ್ಟಗೆ ಗೌಡರ ಮನೆಗೇ ಬಂದರು. 

ಪಾರ್ವತೆವ್ವ ಅದೇ ಎದ್ದು ಆಕಳಿಗೆ ಮೇವು ಹಾಕಲು ಆಳಿಗೆ ಹೇಳುತ್ತ 
ನಿಂತಿದ್ದಳು. ಎಷ್ಟೋ ದಿನಗಳಾದ ಮೇಲೆ ತಾವಾಗಿಯೇ ಕರೆಸಿದಂತೆ ಆಚಾರ್ಕರು 
ಬಂದದ್ದು ನೋಡಿ ಅವಳಿಗೆ ಹರ್ಷ ಮಿತಿಮೀರಿತು. ಅವರ ಕಾಲಿಗೆ ಬಿದ್ದು 
“ನಿಮ್ಮ ಮಾತ ಮೀರಿ, ಏನೇನೋ ಮಾಡಿ ಹೀಗ ಕುಂತೀನು. ಆದ ತೆಪ್ಪು 
ಹೊಟ್ಟ್ಯಾಗ ಹಾಕ್ಕೊಂಡು ಸಲವಬೇಕು. ನಿನ್ನ ಮಗಳ೦ತ ನೋಡು” ಎಂದು 
ಬೇಡಿಕೊಂಡಳು. 

ಆಚಾರ್ಕರು ಮಾತನಾಡುವ ಮನಃಸ್ಸಿಶಿಯಲ್ಲಿರಲಿಲ್ಲ. ಕ್ಷಣಹೊತ್ತು ಸುಮ್ಮನಿದ್ದು 
ಹೇಳಿದರು. ಮನಸ್ಸನ್ನೇ ಬಹಳ ಪ್ರಯತ್ನಪೂರ್ವಕವಾಗಿ ದಾರಿಗೆ ಹಚ್ಚುವಂತಿತ್ತು 
ಅವರ ರೀತಿ. “ಮೊದಲ ವಾಡೇದ ತಲೆಬಾಗಲ ಹಾಕಸು. ನಾನು ಹೊರಗ 
ಕೂತುಗೊಂಡು ಬಂದದ್ದನ್ನೆಲ್ಲಾ ನೋಡಿಕೋತೀನಿ. ಧೈರ್ಯಾ ಇರಲಿ. ಏನ ಬಂದರೂ 
ದೇವರು ಕಾಯತಾನ” ಎಂದು ತಡೆತಡೆದು ಹೇಳಿದರು. ಮರುಮಾತಾಡದೆ 
ಅಲ್ಲಿಂದ ತಲೆಬಾಗಿಲ ಕಡೆಗೆ ನಡೆದರು, ಅವರ ಮಾತು, ಮುಖಮುದ್ರೆ, ನಡಿಗೆ 
ಎಲ್ಲದರಲ್ಲಿಯೂ ದಾರುಣವಾದ ನಿಶ್ಚಯವೊಂದು ವಜಲಿಖಿತವಾದಂತಿತ್ತು. 

ಎಂದೂ ಗೌಡರ ವಾಡೆಯ ತಲೆಬಾಗಿಲನ್ನು ಹಾಕಿರಲಿಲ್ಲ. ನೂರಾರು 
ವರ್ಷಗಳಿಂದ ಹಗಲುರಾತ್ರಿ ಆ ಮಹಾದ್ದಾರ ತೆರೆದೇ ಇರುತ್ತಿತ್ತು. ಇಂದು 
ತಲೆಬಾಗಿಲು ಹಾಕಬೇಕೆಂದು ಪಾರ್ವತೆವ್ವ ಹೇಳಿದ್ದನ್ನು ಕೇಳಿ ಆಳುಗಳಿಗೆಲ್ಲ 
ವಿಸ್ಮಯವಾಯಿತು; ವಾಗತ್ಯವೆನಿಸಿತು. ಪಾರ್ವತೆವ್ವನಿಗು ಆ ಭಾವನೆ ಬರದೆ 
ಹೋಗಿರಲಿಲ್ಲ. ಗೌಡರ ಮನೆತನದ ವೀರಸತ್ವ್ವ ಬಾಗಿಲನ್ನು ತೆರೆದಿಟ್ಟುಕೊ೦ಡೇ 
ಜಗತ್ತನ್ನು ಎದುರಿಸಲು ಸಮರ್ಥವಾಗಿತ್ತು. ಆದರೆ ಇಂದು ಆಚಾರ್ಯರ ಮಾತನ್ನು 
ಮೀರುವಂತಿರಲಿಲ್ಲ. 

ತಲೆಬಾಗಿಲು ಮುಚ್ಚಲು ಆಳುಗಳು ಹೊರಗೆ ಬಂದಾಗ ಆಚಾರ್ಯರು 


೪೩೮ ಗ್ರಾಮಾಯಣ 


ಅಲ್ಲಿ ನಾಲ್ಕೆಂಟು ಜನರೊಡನೆ ವಾದಿಸುತ್ತ ನಿಂತಿದ್ದರು. ಆಳುಗಳಿಗೂ ಬಂದ 
ಗಂಡಾಂತರದ ಕಲ್ಪನೆಯಾಯಿತು. ಮರುಮಾತಾಡದೆ ಬಾಗಿಲನ್ನು ಮುಚ್ಚಿದರು. 
ಬಾಗಿಲ ತಿರುಗಣಿ ಕಿರ್ರೆಂದು ಸಪ್ಪಳ ಮಾಡಿತು. ಆಳುಗಳು ಅದರ ಹಿಂದೆ ನಿಂತು 
ಕೇಳಹತ್ತಿದರು. ಆಚಾರ್ಯರೊಡನೆ ವಾದಿಸುತ್ತಿದ್ದ ಜನರು ಹೊರಟುಹೋದೊಡನೆ 
ಆಳುಗಳು ಮತ್ತೆ ಬಾಗಿಲು ತೆರೆದು ಹೊರಗೆ ನೋಡಿದರು. ಆಚಾರ್ಕರು 
ನರಸಿಂಹನಂತೆ ಮೊಣಕಾಲೆತ್ತರದ ಹೊಸ್ತಿಲದ ಮೇಲೆ ಕುಳಿತಿದ್ದರು. 

“ನಿಮಗ ಬಾಗಲಾ ಹಾಕೂ ಮನಸ್ಸಿರದಿದ್ದರ ಬಾಗಲಾ ತಗದ ಹೋಗರಿ. 
ಆದರ ಇಲ್ಲೆ ಬಂದು ನಿಲ್ಲಬ್ಯಾಡಿ. ನಿಮ್ಮ ನಿಮ್ಮ ಕೆಲಸಾ ಮಾಡಹೋಗಿ” ಎಂದು 
ಆಳುಗಳ ಅನುಮಾನವನ್ನು ಲಕ್ಷ್ಯದಲ್ಲಿ ತಂದುಕೊಂಡು ಆಚಾರ್ಯರು ನುಡಿದರು. 
ಆಳುಗಳು ಸುಮ್ಮನೆ ಹೊರಟುಹೋದರು. ನಾಲ್ಕು ಜನರು ಸುಖವಾಗಿ 
ಮಲಗಬಹುದಾದಷ್ಟು ದೊಡ್ಡದಾಗಿದ್ದ ಹೊಸ್ತಿಲ ಮೇಲೆ ಆಚಾರ್ಯರೊಬ್ಬರೇ 
ನಿರೀಕ್ಷಿಸುತ್ತ ಕುಳಿತರು. ಕುಳಿತಲ್ಲಿಂದ ಕದಲುವಂತಿರಲಿಲ್ಲ. ಹೊಸ್ತಿಲಕ್ಕೇ 
ಬೇರುಬಿಟ್ಟವರಂತೆ ಅಚಲರಾಗಿ ಕುಳಿತು ಬಿಟ್ಟರು. ನಾಲ್ಕು ತಾಸು ಹೊತ್ತೇರಿದ 
ಮೇಲೆ ಪಡದಪ್ಪ ಹಾಗೂ ಲಿಂಗಪ್ಪಗೌಡ, ಅವರ ಬೆನ್ನುಹಿಂದಿನಿಂದ ನೂರಾರು 
ಜನರು ಅಲ್ಲಿಗೇ ಬಂದರು. 

ಅವರಾರೂ ಆಚಾರ್ಯರನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಹೊಸ್ತಿಲ ಮೇಲೆ 
ಪ್ರತಿಭಟನೆಯ ಮೂರ್ತಿಯಾಗಿಯೇ ಕುಳಿತ ಆಚಾರ್ಯರನ್ನು ಕಾಣುತ್ತಲೆ ಜನ- 
ಪ್ರವಾಹ ಮುಗ್ಗರಿಸಿತು. ಅವರನ್ನೆಲ್ಲ ಕಿಡಿಗಣ್ಣುಗಳಿಂದಲೇ ನೋಡುತ್ತ “ಇಕಾ, 
ನನ್ನ ಪ್ರಾಣ ಹೋದಮ್ಯಾಲೇ ನೀವೆಲ್ಲ ವಾಡೇದೊಳಗ ಕಾಲಿಡಬೇಕಾಗತದ” 
ಎಂದು ಗುಡುಗಿನಂತೆ ಹೇಳಿದರು. 

“ಲಿ೦ಗಪ್ಪ ತನ್ನ ಮನೀಗೆ ತಾ ಹೋಗಾತಾನು. ನಡಕ ಬ೦ದು ನೀವ್ಯಾಕ 
ಹರಕತ್ತ ಮಾಡತೀರಿ?” ಎಂದು ಪಡದಪ್ಪನವರು ಅಡ್ಡಬಾಯಿ ಹಾಕಿ ಕೇಳಿದರು. 

“ಅವನ ಮನಿ ಅಜರಾಣಿ ಕುರುಬಗೇರ್ಯಾಗ ಅದ, ಇಲ್ಲಿಲ್ಲ. ಬೇಕಾರ 
ಅವಾ ಅಲ್ಲೆ ಹೋಗಲಿ, ಯಾರು ಬ್ಯಾಡಂತಾರ!” ಆಚಾರ್ಯರು ನಿರ್ಲಕ್ಷರಾಗಿಯೇ 
ಮಾತಾಡಿದರು. 

“ಅಂವಾ ಶಂಕರಪ್ಪಗೌಡರ ಮಗನ ಅಂತ ಸರಕಾರದಿಂದ ಬರದ ಬಂದೈತಿ 
ಆಚಾರೆಪ್ಪಾ. ಗೌಡಿಕಿ ನೇಮಣೂಕಿ ಅಂವಗಾದದ್ದು ಗೊತ್ತೈತೋ ಇಲ್ಲೋ?” 
ಪಡದಯ್ಯನವರು ಸ್ವಲ್ಪ ಜಬರಿನಿಂದಲೇ ಕೇಳಿದರು. 

“ಸರಕಾರದ ಮಾತು ಆಧಾರಾಗಿದ್ದರ ವಾಡೇದ ಕಬಜಾ ಸರಕಾರದಿಂದನ 


ಗ್ರಾಮಾಯಣ ೪೩೯ 


ತೊಗೋಬೇಕು. ಅಂಥಾ ಸರಳಮಾರ್ಗ ಬಿಟ್ಟು ಈ ಪುಂಡತನಾ ಯಾಕ?” 
ಆಚಾರ್ಯರ ಮರುಪ್ರಶ್ನೆ. 

ಪಡದಯ್ಯನವರ ವಾದ ಇನ್ನೂ ಹೆಚ್ಚು ಗಂಭೀರವಾಯಿತು. “ಊರ 
ಜನರಿಗೆ ತಮ್ಮ ಗೌಡ ದಿಕಿಲ್ಲದವನ೦ಗ ಮಠದಾಗಿರೋದು ಪಾಡ ಕಾಣೂದಿಲ್ಲ. 
ಅದು ಊರಿಗೇ ಅಪಮಾನ. ಆದ್ದರಿಂದ ಗೌಡರು ತಮ್ಮ ಮನ್ಯಾಗ ತಾವು 
ಬ೦ದಿರಾಕ, ಪಾರ್ವತೆವ್ಚನ್ನ ಒಪ್ಪಿಸಬೇಕಾಗೇತಿ. ಇದರಾಗ ಪುಂಡತನಾ ಏನು 
ಐತಿ?” ಎಂದು ಗದ್ದರಿಸಿದರು. 

ಆಚಾರ್ಯರು ಅದಕ್ಕೇನೂ ಉತ್ತರ ಹೇಳದೆ ಕಲ್ಲಿನಂತೆ ಕುಳಿತಿದ್ದರು. 
ಪಡದಯ್ಯನವರಿಗೆ ಏನು ಮಾಡಬೇಕೆಂಬುದು ಒಮ್ಮೆಲೆ ಹೊಳೆಯದಾಯಿತು. 
ಆಚಾರ್ಯರನ್ನು ಮನವೊಲಿಸುವದು ಅಸಾಧ್ಯವೆಂದು ಅವರಿಗೆಂದೋ 
ಅನುಭವವಾಗಿತ್ತು “ಇಲ್ಲೆ ನೋಡಿ ಆಚಾರೆಪ್ತ ತಮ್ಮ ಗೌಡರು ಎಲ್ಲಿ ಇರಬೇಕನ್ನೂದ 
ಜನರಿಗೆ ಗೊತ್ತಾಗೇತಿ. ಸುಮಾಕ ದಾರಿ ಬಿಡ್ರಿ ಜನಾ ಸಿಟ್ಟಿಗೆದ್ದಿತೂ ಅಂದರ 
ಏನಾದೀತು ಹೇಳಾಕ ಬರಾಣಿಲ್ಲಾ” ಎಂದು ಬೆದರಿಕೆ ಹಾಕಿದರು. ಲಿಂಗಪುನೂ 
ಅದೇ ರೀತಿಯಲ್ಲಿ ಟಬರಿನಿಂದ ಮಾತಾಡಿದ. 

“ನೋಡು ಲಿಂಗಪ್ಪ, ನೀನು ಶಂಕರಪ್ಪಗೌಡರ ಮಗಾ ಅಂತ ನನ್ನ 
ಪಾದಾ ಮುಟ್ಟಿ ಅಣಿಮಾಡು. ಆಮ್ಯಾಲೆ ಖುಶಾಲ ಒಳಗ ಹೋಗು. ಇಲ್ಲಾಂದರ 
ನನ್ನ ಹೆಣಾ ತುಳದು ಒಳಗ ಹೋಗಬೇಕಾಗತದ” ಎಂದು ನಿಷ್ಠುರರಾಗಿಯೇ 
ಆಚಾರ್ಯರು ಉತ್ತರವಿತ್ತರು. 

ಕಾಯಿದೆಯಿಂದ ದೊರೆತ ಹಕ್ಕಿಗೆ ಆಣೆ ಮಾಡುವದೆಂದರೇನು? ಸುಳ್ಳು 
ಆಣೆ ಮಾಡಿ ಒಳಗೆ ಹೋದರೆ? ಇದು ಪಡದಪ್ಪನವರ ವಾದ. “ಲಿ೦ಗಪ್ಪಗೌಡರ, 
ನೀವ ಶಂಕರೆಪುಗೌಡರ ಮಗಾ ಅಂತ ಆಣೇಮಾಡರಿ. ಅದರಾಗೇನೈತಿ” ಎಂದು 
ಲಿಂಗಪ್ಪನ್ನು ಪ್ರೇರೇಪಿಸಿದರು. “ಗೌಡರು ಸುಳ್ಳು ಆಣೇ ಮಾಡಾಕ ತಯಾರ 
ಆದಾರೇನಿ?” ಎಂದು ಜನ ಕೂಗಿತು. 

ಲಿಂಗಪ್ಪ ಅನುಮಾನಿಸಿದ. ಆಣೆಮಾಡಲು ಅವನಿಗೆ ಧೈರ್ಯ ಬರಲಿಲ್ಲ. 
ಅದರ ಬದಲಾಗಿ ತನ್ನ ಅಸಹಾಯಕತೆಯನ್ನು ನೆನೆದು ಸಿಟ್ಟು ಬಂತು. ಎಲ್ಲವೂ 
ಅನಾಯಾಸವಾಗಿ ಕೈಗೂಡಿರುವಾಗ ಈ ಮುದುಕನೊಬ್ಬ ಅಡ್ಡವಾಗಬೇಕೆ? 
ಪಟ್ಟ ಶ್ರಮವೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗುವದಲ್ಲ! “ಲೇ ಏನ 
ನೋಡತೀರಿ? ಆ ಆಚಾರೆಪ್ಪನ್ನ ನೂಕಿ ಒಳಗ ನಡೀರಿ?” ಎಂದು ಕೂಗಿಕೊಂಡ. 

“ಯಾರಾವರು ಬಾಳಾಚಾರನ್ನ ನುಗಿಸಿಕೊಡೋವರು? ಹಾಂಗೇನಾದರೂ 


೪೪೦ ಗ್ರಾಮಾಯಣ 


ಮಾಡಿದರ ನಿಮ್ಮನ್ನೆಲ್ಲಾ ಸಾಲಬೇಡಿ ಹಾಕಿಸಿ ಜೇಲಿಗೆ ಅಡ್ಡಬೇಕಾದೀತು? ಪಡದಪ್ಪ 
ಬೆಂಕೀಮಟ್ಟಿ ಮುಟ್ಟಿ ಬದಕತೀಯಾ? ನಡೀರಿ ಸುಮ್ಮನೆ” ಎ೦ದು ಶೇಷಪ್ಪ 
ಜನರ ಹಿಂಡಿನಲ್ಲಿ ನುಗ್ಗಿ ಬಂದು ಕೂಗಿದ. 

ಶೇಷಪ್ಪನ ಈ ಮಾತನ್ನು ಕೇಳಿ ನೆರೆದವರೆಲ್ಲ ಅಪ್ರತಿಭರಾದರು. ಅವರಿಗೆ 
ಶೇಷಪ್ಪನ ವೈರ ಕಟ್ಟಿಕೊಳ್ಳುವ ಮನಸ್ಸಿರಲಿಲ್ಲ. ಲಿಂಗಪ್ಪನ ವಾರಸಾ ಪ್ರಕರಣದ 
ರಹಸ್ಯವೆಲ್ಲ ಅವನಿಗೆ ಗೊತ್ತಾಗಿತ್ತು. ನಿರುಪಾಯರಾಗಿ ಏನೊಂದು ಮಾತನ್ನೂ 
ಹೇಳದೆ ಎಲ್ಲರೂ ಅಲ್ಲಿಂದ ಚದರಿದರು. 

ಅವರೆಲ್ಲ ಹೋದಮೇಲೆ ಆಚಾರ್ಯರು ನಿಟ್ಟುಸಿರಿಟ್ಟು ತಮ್ಮ ಮನೆಗೆ 
ಹೋದರು. ಮನೆಯೊಳಗೆ ಬಾರದೆ ಹಾಗೆಯೇ ಹೋದದ್ದನ್ನು ನೋಡಿ 
ಪಾರ್ವತೆವ್ವನಿಗೆ ದುಃಖ ಒತ್ತರಿಸಿ ಬ೦ದಿತು. 


೩೯ 


ಪಾದಳ್ಳಿಯ ಮಠ ಅನವಸ್ಥೆಗೀಡಾದಂತಿತ್ತು ಊರು ಬಿಟ್ಟು ಓಡಿಹೋಗಿದ್ದ 
ಪಡದಯ್ಯನವರು, ಅದಾವ ಮಾಯದಿಂದಲೋ ತಿರುಗಿಬಂದು ಮತ್ತೆ ಮಠದಲ್ಲಿ 
ತಮ್ಮ ಕಾಯಕವನ್ನು ಪ್ರಾರಂಭಿಸಿದ್ದರು. ಮಠದ ಮರಿಯಾಗಿದ್ದ 
ಶಿವಯೋಗಿಸ್ವಾಮಿಗಳು ತಿರುಗಿ ತಮ್ಮ ಮನೆ ಕಾಣಬೇಕಾಯಿತು. ಗಿಬ್ಬನ್‌ ಸಾಹೇಬರ 
ಅಲಕ್ಷ್ಯ, ಪಡದಯ್ಯನವರ ದುಷ್ಟ ಪ್ರಯತ್ನ, ಊರ ಹಿರಿಯರ 
ಹೊಣೆಗೇಡಿತನಗಳಿಂದಾಗಿ, ಕಟ್ಟೆಯ ಕಲ್ಲು ಕಟ್ಟೆಗೆ ಕೂತಂತೆ ಪಡದಯ್ಯನವರು 
ಮಠದ ಪೀಠದ ಮೇಲೆ ವಿರಾಜಮಾನರಾಗಿದ್ದರು. 

ಆದರೆ ಶಿವಂಯೋಗಿಸ್ವಾಮಿಗಳ ಬ'ವಿತವ್ಯವೇನೆಂಬ ಚಿಂತೆ 
ಗಂಗಾಧರಯ್ಯನವರಿಗಿತ್ತು. ಸದಾಶಿವಯೋಗಿಗಳಿದ್ದಾಗಿನಿಂದಲೇ ಮಠದೊಡನೆ 
ಅವರ ಸಂಬಂಧವಿತ್ತು. ಅಣ್ಣ ಸ್ಥಾಮಿಗಳಾಗಿದ್ದರೆ ತಮ್ಮ ವ್ಯವಸ್ಥಾಪಕರಾಗಿ ಕೆಲಸ 
ಮಾಡುತ್ತಿದ್ದರು. ಮಠಕ್ಕೆ ಕೃತಯುಗವಿದ್ದ ಕಾಲವದು. ಈಗ ತಮ್ಮ ಮಗನೇ 
ಪೀಠಕ್ಕೆ ಬಂದಿದ್ದರಿಂದಂತೂ ಆ ಹೊಣೆ ಇನ್ನೂ ಹೆಚ್ಚಾಗಿತ್ತು ಗ೦ಗಾಧರಯ್ಯನವರ 
ಪಾಲಿಗೆ ಮಠ ಅವರ ತತ್ತ್ವಾಭಿಮಾನದ ಕೇಂದ್ರವಾಗಿತ್ತು. ಆದರೆ 
ಪಡದಯ್ಯನಂಥವರು ಪೀಠಕ್ಕೆ ಕುಳಿತದ್ದರಿಂದ ಮಠದ ಪಾವಿತ್ರ್ಯಕ್ಕೆ 
ಮೈಲಿಗೆಯಾಗಿತ್ತು ಕಣ್ಣುಮುಚ್ಚಿ ಸುಮ್ಮನೆ ಕುಳಿತಿರಲು ಸಾಧ್ಯವಿಲ್ಲವೆಂದು 
ಗಂಗಾಧರಯ್ಯನವರು ಈ ವಿಷಯವನ್ನು ಚರ್ಚಿಸಲು ಆಚಾರ್ಕರೆಡೆಗೆ ಬಂದರು. 


ಗ್ರಾಮಾಯಣ ೪೪೧ 


ಬಾಳಾಚಾರ್ಕರು ಊಟಕ್ಕೆ ಕುಳಿತದ್ದರಿಂದ ಅಯ್ಯನವರು ತಿರುಗಿದ್ದರು. 
ಆದರೆ ಆಚರ್ಯರೇ ಆಗ್ರಹಪಡಿಸಿದ್ದರಿಂದ ಕೂಡಬೇಕಾಯಿತು. ಆಚಾರ್ಯರು 
ಊಟಮಾಡಿ ಬಂದು ಗ೦ಗಾಧರಯ್ಯನವರನ್ನು ಸ್ವಾಗತಿಸಿದರು. ಅವರು ಆಚಾರ್ಕರ 
ಮನೆಗೆ ಬಂದದ್ದೇ ಅಪರೂಪವಾಗಿತ್ತು. 

“ನೀವು ಯಾವ ಕಾರಣಕ್ಕ ಬಂದೀರಿ ಅಂಬೂದು ಗೊತ್ತಾಗೇದ 
ಅಯ್ಯನೋರ. ನಿನ್ನೆ ಶ್ಯಾಮರಾಯನ ಜೋಡೀ ಇದರ ಬಗ್ಗೇನ ನಾ ವಿಚಾರ 
ಮಾಡಿದ್ದೆ. ಮಹಾರಾಜರು ಇಲ್ಲಿಗೆ ಬಂದಾಗ ಶಿವಯೋಗಿಸ್ವಾಮಿಗಳ ಶಿಕ್ಷಣದ 
ವ್ಯವಸ್ಥಾ ಮಾಡತೀವಿ ಅ೦ತ ಹೇಳಿ ಹೋಗ್ಯಾರ. ನಿಮ್ಮನ್ನ ಕರೆಸಿ ನಾನ ಇದನ್ನ 
ಹೇಳಬೇಕೂ ಅಂತ ಮಾಡಿದ್ದೆ ಅದಕ್ಕ ನಿಮ್ಮ ವಿಚಾರ ಏನು?” ಎಂದು ಕೇಳಿದರು. 

ಶಿವಯೋಗಿಸ್ಟಾಮಿಗಳ ಶಿಕ್ಷಣದ ಭಾರವನ್ನು ಮಹಾರಾಜರು ಹೊತ್ತದ್ದನ್ನು 
ಕೇಳಿ ಗಂಗಾಧರಯ್ಯನವರಿಗೆ ಸಂತೋಷವಾಗಿತ್ತು ಆದರೆ ಅದಕ್ಕಿಂತ ಮೊದಲು 
ಮಠದ ಪಾವಿತ್ರ್ಯವನ್ನು ಕಾಪಾಡಬೇಕಾಗಿತ್ತು. ಅದರ ಬಗ್ಗೆ ಮಹಾರಾಜರು 
ಏನೂ ಹೇಳಿರಲಿಲ್ಲ. “ಮಠದ ಬಗ್ಗೆ ಏನಾರ ಮಾತು ನಡೆದಿದ್ದವೇನಿ? ಏಟ 
ದಿನಾ ಅಂತ ಈ ಹೊಲೆಗೇರಿ ನೋಡಬೇಕು? ಊರ ಹಿರ್ಯಾರೂ 
ಕಣ್ಣುಮುಚ್ಚಿಗೊಂಡು ಕುಂತಾರು. ಮಠದಾಗಿನ ಗೊಂದಲಾ ತಪ್ಪಿಸಾಕ ಏನ 
ಹಾದೀ ತಗದೀರಿ ಹೇಳಿ?” ಎಂದು ಸರಳವಾಗಿಯೇ ಕೇಳಿದರು. 

ಅದಕ್ಕೆ ಆಚಾರ್ಯರಾದರೂ ಏನು ಹೇಳಬೇಕು? ಊರ ಹಿರಿಯರು ಕಣ್ಣು 
ಮುಚ್ಚಬಾರದು ನಿಜ. ಆದರೆ ಅವರಲ್ಲಿಯೇ ಹೊಂದಿಕೆ ಇರಲಿಲ್ಲ. ಮಠದ ಬಗ್ಗೆ, 
ಯಾರಿಗೂ ಆಸ್ಥೆಯಿರಲಿಲ್ಲ. ಜೀವನದ ಕ್ರಮವೇ ಬದಲಾಗಿರಬೇಕು. “ಅದಕ್ಕೇನು 
ಮಾಡೂದದ ಅಯ್ಯನೋರ? ಪ್ರವಾಹ ಕೊಚಿಗೊಂಡು ಹೋಗೂ ಮುಂದ 
ಅದರ ಎರುದ್ಧ ಎಷ್ಟಂತ ಈಸಬೇಕು) ಪರಿಸ್ಥಿತಿ ಕೈಮೀರಿ ಹೋಗೇದ ಸುಮ್ಮಗ 
ನೋಡಿಕೋತ ಕೂಡೂದೊಂದ ಹಾದಿ" ಎಂದು ಉದಾಸೀನತೆಯಿಂದಲೇ 
ಉತ್ತರವಿತ್ತು 

ಗಂಗಾಧರಯ್ಯನವರಿಗೆ ಇದೇನೂ ಸರಿಬರಲಿಲ್ಲ. ಮಠದ ಪಾವಿತ್ಯಭಂಗ 
ಅವರಿಗೆ ಅಸಹನೀಯವಾಗಿತ್ತು. ಪಡದಪ್ಪ ಹೇಳಿ ಕೇಳಿ ಅಯೋಗ್ಯ. ಈಗ 
ಚಿಮಣಾಳನ್ನು ತಂದಿಟ್ಟುಕೊಂಡು ಸಂಸಾರ ಬೇರೆ ಹೂಡಿದ್ದಾನೆ. ಸಂಸಾರಿಗೆ 
ವಿರಕ್ಷರ ಮಠದಲ್ಲಿ ಸ್ಥಾನವೇಕೆ? ಕುಡುಕರು, ಲಫಂಗರು ಇವರೇ ಅವನ 
ಸಂಗಾತಿಗಳಾಗಿದ್ದಾರೆ. ಮಠದಲ್ಲಿ ಹಗಲೂ ರಾತ್ರಿ ಕುಡಿತ, ಜೂಜುಗಳೇ ನಡೆದಿವೆ. 
ಮೇಲಾಗಿ ಪೀಠ ಒಳಸ೦ಚುಗಳ ಮೊಟ್ಟೆಯಾಗಿದೆ. ಇದನ್ನು ಕಂಡೂ ಕಂಡೂ 


೪೪೨ ಗ್ರಾಮಾಯಣ 


ಸುಮ್ಮನಿರಬೇಕೆಂದರೆ? ಊರ ಹಿರಿಯರೆಲ್ಲ ಒಂದುಗೂಡಿ ವಿಚಾರ ಮಾಡದಷ್ಟು 
ಈ ವಿಷಯ ಕ್ಷುಲ್ಲಕವಾಯಿತೇ? 

ಆಚಾರ್ಯರಿಗೂ ಇದರ ಅರಿವಾಗಿತ್ತು. ಆದರೆ ಅವರ ದೃಷ್ಟಿಪಥದಲ್ಲಿ ಆಸೆಯ 
ಒಂದು ಕಿರಣವೂ ಹೊಳೆದಿರಲಿಲ್ಲ. ಊರ ಹಿರಿಯರೆಂದರೆ ಯಾರು? 
ಅಜರಾಣಿಯ ಅಯೋಗ್ಯನೊಬ್ಬ ಗೌಡನಾಗಿ ಬಂದಿದ್ದಾನೆ. ಪಡದಪ್ಪನೇ ಅವನಿಗೂ 
ಊರಿಗೂ ಮಾರ್ಗದರ್ಶಿಯಾಗಿದ್ದಾನೆ. ಪಾರ್ವತೆವ್ಹನಿಗೆ ತನ್ನ ಮನೆ, ಭೂಮಿಗಳನ್ನು 
ಕಾಯುವದೇ ದುಸ್ತರವಾಗಿದೆ. ಶ್ಯಾಮರಾಯ ಊರಿಗೇ ಹೊಸಬ. ಅವನ 
ಮಾತನ್ನು ಕೇಳುವದಂತಿರಲಿ, ಅವನ ಪರಿಚಯ ಕೂಡ ಎಷ್ಟೋ ಜನರಿಗಿರಲಿಲ್ಲ. 
ಇನ್ನು ತಾವು? ದಿನವೂ ಪ್ರವಾಹದ ವಿರುದ್ದ ಈಸಿ ಈಸಿ ಕೈ ಸೋತುಹೋಗಿವೆ. 
ಬರಿಯ ಶೀಲಕ್ಕೆ ಶಕ್ತಿ ಎಲ್ಲಿಂದ ಬಂದೀತು? 

“ಅದಕ ಹೇಳತೀನಿ. ಸುಮ್ಮನೆ ಜಗತ್ತಿನ ಕೈಬಿಡೂಣು. ಪಾಪದ ಕೊಡಾ 
ತುಂಬಿದಾಗ ದೇವರ ಅವರಿಗೆ ಶಿಕ್ಷಾ ಮಾಡತಾನ. ಇದ್ದ ಒಂದು ಪುಣ್ಯದ ಅಂಶ 
ಕಾಯೋ ಕೆಲಸಾ ಅಷ್ಟ ನಾವು ಮಾಡೋದು. ಅಷ್ಟು ಮಾಡೋಣು. ಶಿವಯೋಗಿ 
ಸ್ವಾಮಿಗಳು ನಿಮ್ಮ ಮಗಾ ಇದ್ದರೂ ನಾಳೆ ಗುರುಪೀಠಕ್ಕೆ ಬರತಾರ. ಆ 
ಯೋಗ್ಯತಾ ಅವರಿಗೆ ಬರೋ ಹಂಗ ಈಗಿನಿಂದ ಪ್ರಯತ್ನ ಮಾಡಬೇಕಾಗತದ. 
ಅವರನ್ನ ಇಂಥಾ ವಾತಾವರಣದಾಗ ಬೆಳಸಬಾರದು. ಅನಾಯಾಸ ಮಹಾರಾಜರು 
ಹೇಳಿಕಳಿಸ್ಕಾರ. ನಾಳೆ ಶ್ಯಾಮರಾಯನ ಜೋಡಿ ಅವರನ್ನ ಕಳಿಸಿಬಿಡ್ರಿ” ಎಂದು 
ಆಚಾರ್ಯರು ತನ್ನ ಮನೋಗತವನ್ನು ತಿಳಿಸಿದರು. 

ಗ೦ಗಾಧರಯ್ಯನವರು ಚಿಂತೆಗೊಳಗಾದರು. “ನೀವು ಹೇಳೂದೆಲ್ಲಾ ಖರೇ 
ಆಚಾರೆಪ್ಪ ಆದರ ಮುಪ್ಪಿನ ಕಾಲದಾಗ ಮಗನ್ನ ದೂರ ಕಳಸಿ ನಾ ಹ್ಯಾಗ 
ಇರಬೇಕು? ಇಲ್ಲೇ ವಿದ್ಯಾಕಲಿಸಿದರ ಪಾಡ ಆಗಾಕಿಲ್ಲ?” ಎಂದು ಪ್ರಶ್ನೆ ಮಾಡಿದರು. 

“ಇಂಥಾ ಪರಿಸ್ಥಿತಿಯೊಳಗ ಅವರಿಲ್ಲೆ ಇರೋದ ಯೋಗ್ಯ ಅಲ್ಲ. ನಿಮಗ 
ಈ ಮಾತು ಹೇಳಬೇಕ ನಾನು? ಕೆಟ್ಟ ಜನರು ಬದಕೋದು ಭಾಳ ಸುಲಭ 
ಅಪನೋರ. ಅದರ ಪುಣ್ಯ ಬೆಳೀಬೇಕಾದರ ಅದಕ್ಕ ನಾವೆಲ್ಲಾ ದಂಡಾ 
ಕೊಡಬೇಕಾಗತದ. ಮಠದ ಕಲ್ಯಾಣ ಆಗಬೇಕೂ ಅ೦ತ ನಿಮಗ ಮನಸ್ಸಿದ್ದರ 
ಅವರನ್ನ ಕಳಿಸಲಿಕ್ಕೆಬೇಕು” ಆಚಾರ್ಕರು ನಿರ್ಧಾರದಿಂದಲೇ ಹೇಳಿದರು. 

“ನಿಮ್ಮ ಮಾತು ಎಂದಾರ ತೆಗದ ಹಾಕತೀವೇ? ಅಂದ ಮಠಕ್ಕ ಮರಿ 
ಮಾಡಲಿಕ್ಕೆ ಮಗನ್ನ ಕೊಡೂ ಅಂದಿರಿ. ಕೊಟ್ಟೆ. ಈಗ ಊರು ಬಿಟ್ಟು ಕಳಸೂ 
ಅಂತೀರಿ. ಕಳಸತೀನಿ ಆತ? ಆ ಮಾತೇನು ದೊಡ್ಡದಲ್ಲ” ಎಂದು 


ಗ್ರಾಮಾಯಣ ೪೪೩ 


ಗಂಗಾಧರಯ್ಯನವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. 

ಆದರೂ ಒಂದ ಮಾತು ಅವರ ಮನಸ್ಸಿನಲ್ಲಿ ಇನ್ನೂ ಕಟೆಯುತ್ತಿತ್ತು. 
ಪಡದಯ್ಯನಂಥವರನ್ನು ಊರಲ್ಲಿಯೇ ಇರಗೊಡಬಾರದು. ಪ್ರಸಂಗ ಬಿದ್ದರೆ 
ವೀರಶೈವ ಸಮಾಜದ ಪ್ರಮುಖರೆಲ್ಲ ಹೋಗಿ ಅವನನ್ನು ಕೆಳಗುರುಳಿಸಬೇಕು. 
ಆಚಾರ್ಯರಿಗೆ ಈ ಮಾತು ಒಪ್ಪಿಗೆಯಿರಲಿಲ್ಲ. ಪಡದಯ್ಯ ಚಿಮಣಾಳನ್ನು ಮಠದಲ್ಲಿ 
ತಂದಿಟ್ಟದ್ದು ಒಳ್ಳಯದೆಂತಲ್ಲ. ಆದರೆ ಇದೇ ಪಡದಯ್ಯನಿಗೆ ದಾನವ್ವ ಪ್ರೇಯಸಿಯಾಗಿ 
ಮಠದಲ್ಲಿ ಇರಲಿಲ್ಲವೇ? ಆಗ ಅದನ್ನು ನೋಡಿಯೂ ಜನರು ಒಂದು ತುಟಿ 
ಎರಡು ಮಾಡಿರಲಿಲ್ಲ. ಅಂದಮೇಲೆ ಈಗೇಕೆ ಅದರ ಗೊಡವೆ? 

ಗಂಗಾಧರಯ್ಯನವರು ಏನೂ ಮಾತನಾಡದೆ ಅಲ್ಲಿಂದೆದ್ದರು. ಮತ್ತೊಮ್ಮೆ 
ಶಿವಯೋಗಿಗಳನ್ನು ಕಳಿಸಲು ನೆನಪು ಮಾಡಿ ಆಚಾರ್ಯರು ಅವರನ್ನು ಬೀಳ್ಕೊಂಡರು. 
ಗಂಗಾಧ'ರಂಯ್ಯನವರಿಗೆ ಇನ್ನೂ ಮಠದ ಹುಚ್ಚು ಬಿಟ್ಟಿರಲಿಲ್ಲ. 
ಪಡದಯ್ಯನವರಂಥವರು ಗುರುಪೀಠದ ಪಾವಿತ್ರ್ಯವನ್ನೆ ಹಾಳುಮಾಡಲು 
ಹುಟ್ಟಿದವರು. ಅಂಥವರನ್ನು ಏನು ಮಾಡಿದರೂ ಅಲ್ಲಿ ಇರಗೊಡಬಾರದೆಂಬ 
ವಿಚಾರದಲ್ಲಿಯೇ ಅವರು ಹೊರಬಿದ್ದರು. 

ಅವರು ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಶಿಲೇದಾರ ಲಕ್ಷ್ಮಣ ಅಳುತ್ತ 
ಅಲ್ಲಿಗೆ ಬಂದ. ಆಚಾರ್ಯರಿಗೆ ಅದೇನೂ ಹೊಸದಲ್ಲ. ಪಾದಳ್ಳಿಯಲ್ಲಿ ಏನು 
ಬದಲಾದರೂ ಲಕ್ಷ್ಮಣನ ಅಳುಬುರುಕ ಮುಖ ಮಾತ್ರ ಚಿರಂತನವೆಂದು ಅವರಿಗೆ 
ಗೊತ್ತಿತ್ತು. “ಏನಪಾ ಲಕ್ಷ್ಮಣ, ಮತ್ತೇನು ಸುದ್ದೀ ತಂದಿ” ಎಂದು ಕೇಳಿದರು. 

“ನಾನು ಕೂರಿಗಿ ದಿಂಡು ಹಾಯಿಸಾಕ ಬಡಿಗೇರ ಕಟ್ಟಿಗೆ ಹೋಗಿ 
ಕುಂತಿದ್ದೆನರಿ. ಹೊಲ್ಕಾರ ರುದ್ರ ಅಲ್ಲೇ ಇದ್ದ. “ಯಾಕ ಕೂರಗೀ ದಿಂಡು 
ಹಾಯಿಸತೀರಿ. ನೀವು ಮರಡಿಹೊಲಾ ಬಿತ್ತೂಗರಜ ಇಲ್ಲಾ. ನಾಳೆ ಪಡದಪ್ಪ 
ಚಿಮಣಾಬಾಯಿ ಪಾಲಿನ ಹೊಲದ ಕಬಜಾ ತೊಗೊಂಡು ಬೀಜಾ 
ಕಾಣಸೂಯವಸ್ತಾ ಮಾಡತಾರು” ಅಂತ ಹೇಳಿದನರಿ. ನಾ ಇದೆಲ್ಲಾ ನಗಿಚಾಟಿಗಿ 
ಅಂತ ನಂಬಲಿಲ್ಲ ಬಿಡಿ. ಬಡಿಗೇರ ಸತ್ಯಪ್ಪನೂ ಅದ ಮಾತ ಅಂದಾ! ಬ್ಯಾಸಗೀ 
ದಗದಾ ಮಾಡಿಟ್ಟ ಮರಡೀಹೊಲಾ ಪಡದಪ್ಪನ ಬಾಯಿಗೆ ಇಟ್ಟು ಕುಂದರಬೇಕರೆ? 
ನಾಳೆ ದಾದಾ ಏನಂದಾನು?” ಎಂದು ಲಕ್ಷ್ಮಣ ಮತ್ತೆ ಗೋಳಾಡಿದ. 

ಆಚಾರ್ಯರು ಅವನ ಮಾತುಗಳನ್ನೆಲ್ಲ ಸಮಾಧಾನದಿಂದಲೇ 
ಕೇಳಿಕೊಂಡಿದ್ದರು. ಗೌಡರ ಮನೆಯ ಕಬಜಾ ಸಿಗಲಿಲ್ಲವೆಂಬ ಸಿಟ್ಟಿನಲ್ಲಿ ಪಡದಪ್ಪ 
ಇನ್ನೊಂದು ಹೊಂಚು ಹಾಕಿರುವನೆಂದು ತಿಳಿಯಿತು. ಗೊ೦ದಲವೆಬ್ಬಿಸದಿದ್ದರೆ 


೪೪೪ ಗ್ರಾಮಾಯಣ 


ಅವನ ಜೀವ ಸುಮ್ಮನೆ ಕೂಡಲಾರದು. “ಇಷ್ಟ ಹೌದಲ್ಲೋ? ವಾರಸಾ- 
ರಜಿಸ್ಪರದಾಗ ಚಿಮಣಾನ ಹೆಸರು ಹಚ್ಚಲಿಕ್ಕೆ ನೀನ ಕಬೂಲಿ ಕೊಟ್ಟು, ಈಗ ಆಕಿ 
ಪಾಲಿನ ಹೊಲಾ ಆಕೀಗೇ ಕಬಜಾ ಕೊಡೂದಿಲ್ಲಾಂದರ?” ಎಂದು ಆಚಾರ್ಯರು 
ಅವನನ್ನೇ ಪ್ರಶ್ನೆಮಾಡಿದರು. 

ಲಕ್ಷ್ಮಣನಿಗೆ ಈ ವ್ಯಂಗ್ಯ ತಿಳಿಯುವಂತಿರಲಿಲ್ಲ. ಆದರೆ ಅವನು 
ಅಳುಬುರುಕನಿದ್ದಷ್ಟೇ ಹಟಮಾರಿಯಾಗಿದ್ದ. ಆಡಿದ ಮಾತನ್ನೇ ತಿರುತಿರುಗಿ 
ಆಡಿ ಗಟ್ಟಿಗೊಳಿಸುತ್ತಿದ್ದ. ಈಗಲೂ ಹಾಗೆಯೇ ಆಯಿತು. “ಚಿಮಣಾ ಭೂಮಿಗೆ 
ಬರಲಿ. ನಾ ಹರಕತ್ತ ಮಾಡಿದರ ನನ್ನ ನಾಲಿಗಿ ಸೀಳರಿ. ಅದರ ಪಡದಪ್ಪ 
ಬರತಾನ ಅಂದರ ಹ್ಯಾಗ ಸುಮ್ಮಗ ಕೂಡಬೇಕರಿ? ಚಿಮಣಾನ್ನ ಕರಕೊಂಡು 
ಬಂದು ಭೂಮ್ಯಾಗ ಕಾಲ ಹಾಕು, ಇಲದಿರಕ ಕಾಲುಮುರದು ಕೈಯಾಗ 
ಕೊಡತೀನು ಅಂತ ನಾ ಹೇಳಾವರಿ” ಎಂದ ಲಕ್ಷ್ಮಣ. 

“ಹುಚ್ಚ ಇದ್ದೀ ನೋಡು ಲಕ್ಷ್ಮಣಾ. ಅಲ್ಲೋ ನಾಳೆ ಚಿಮಣಾನ ಬಂದು 
ತನ್ನ ಪಾಲಿನ ಹೊಲಾ ಪಡದಪ್ಪಗ ಬರದುಕೊಟ್ಟೇನಿ ಅಂದರ ನೀ ಏನು 
ಮಾಡಾವ? ಚಿಮಣಾನ ಪಡದಪ್ಪನ ಪಾಲಿಗೆ ಬಿದ್ದಾಗ, ಆಕಿ ಹೊಲಾನೂ 
ಅವನ ಪಾಲಿಂದ ಅಲ್ಲ? ಸುಮ್ಮಗ ಇಲ್ಲದ್ದೊಂದು ಮಾಡಲಿಕ್ಕೆ ಹೋಗಬ್ಯಾಡ” 
ಎ೦ದು ಬುದ್ಧಿ ಹೇಳಿದರು. 

ಲಕ್ಷ್ಮಣ ಹಣೆಹಣೆ ಗಟ್ಟಿಸಿಕೊ೦ಡ. ನಾನಾನ ಮಗಳಿಗೆ ಈ ಗತಿಯಾಯಿತಲ್ಲ 
ಎಂದು ಅವನಿಗೆ ದುಃಖವಾಗಿತ್ತು ವಾಸ್ತವಿಕವಾಗಿ ನಾನಾ ಸತ್ತಮೇಲೆ ಚಿಮಣಾಳನ್ನು 
ತಾನು ಸಾಕಬೇಕಾಗಿತ್ತು ಆದರೆ ಮಠದಲ್ಲಿ ಅವಳು ಬ೦ದ ಮೇಲೆ ಅವಳನ್ನು 
ಭೆಟ್ಟಿಯಾಗಲೂ ಕೂಡ ಹೋಗದಂತೆ ಪರಿಸ್ಥಿತಿ ವಿಪರೀತವಾಗಿತ್ತು. ಚಿಮಣಾ 
ತನಗೆ ಎರವಾದಂತೆಯೇ ಎಂಬ ವಿಚಾರ ಲಕ್ಷ್ಮಣನ ಕರುಳನ್ನು ಅಲುಗಿಸಿತು. 
ನಿರುಪಾಯವಾಗಿ ಮರುಮಾತಾಡದೆ ಅಲ್ಲಿಂದ ಎದ್ದು ಹೊರಟ. 

ಬೆಳಗಿನಲ್ಲಿ ಗೌಡರ ವಾಡೆಯ ಕಬಜಾ ತೆಗೆದುಕೊಳ್ಳುವ ಯೋಚನೆ 
ಸಫಲವಾಗದ್ದರಿಂದ ಮಠದ ಪರಿವಾರ ನಿರುತ್ಸಾಹದಿ೦ದ ತುಂಬಿತ್ತು. ಅಂದು 
ರಾತ್ರಿ ಮಠದಲ್ಲಿ ಕೂಡಿದ ಯಾರೊಬ್ಬರ ಮುಖದ ಮೇಲೂ ಕಳೆಯಿರಲಿಲ್ಲ. 
ಪಡದಂರ್ಯುನವರು ಮಾತ್ರ ಅದಮ್ಯ ಆತ್ಮವಿಶ್ವಾಸದಿಂದ ಇನ್ನೂ 
ಹುರಿದುಂಬಿಸುತ್ತಿದ್ದರು. ಇಂದು ಬೆಳಗ್ಗೆ ಮಾಡಿದ್ದ ಪ್ರಯತ್ನದಲ್ಲಿ ಕಾಲು ಜಾರಿದ್ದರೆ 
ತಪ್ಪೇನೂ ಇಲ್ಲ. ಎಲ್ಲ ಪ್ರಯತ್ನಗಳೂ ಸಫಲವಾಗಬೇಕೆಂದೇನು 
ಬರೆದುಕೊಟ್ಟಿದೆಯೇ? ಆದರೆ ಹಾಗೆಂದು ಪ್ರಯತ್ನವನ್ನೇ ಬಿಟ್ಟು ಕೂಡುವದು 


ಗ್ರಾಮಾಯಣ ೪೪೫ 


ಜಾಣತನವಾಗಲಾರದು. ಪಡದಯ್ಯನವರು ಆಡುತ್ತಾಡುತ್ತ ಇನ್ನೊಂದು 
ಯೋಜನೆಯ ಹೊಂಚನ್ನು ರೂಪಿಸುತ್ತಿದ್ದರು. ಭಾವನೆಯ ಆವೇಶದಲ್ಲಿ ಅವರ 
ಮಾತಿಗೆ ದೊಡ್ಡಾಟದ ಬಾಷಣದ ಉತ್ಕಟತೆ ಬಂದಿತ್ತು 

“ಒಬ್ಬರ ತಾಬೇದಾಗಿದ್ದ ಆಸ್ತಿ ಕಬಜಾ ತೊಗೊಳ್ಳೂದು ಅಂದರ ಏನು 
ಸಣ್ಣಮಾತು? ಅದು ಒಂದು ಲಢಾಯಿ ಮಾಡಿದ್ದಾಂಗ ಐತಿ. ಲಢಾಯಿ 
ಮಾಡಬೇಕಾದರ ಎದುರಿಗೆ ಬಂದವರ ಬಲಾ ಎಷ್ಟು ಅನ್ನೂದನ್ನ ತೂಗಿ 
ನೋಡಬೇಕಾಗತ್ತೈತಿ. ನಾವು ಅದನ್ನ ನೋಡಲಿಲ್ಲಾ ಅಂತಾ ಸೋತಿವಿ. ಅದೇನು 
ದೊಡ್ಡ ಮಾತಲ್ಲ. ಯಾಕಂದರ ಗೌಡರ ವಾಡೇದ ಕಬಜಾ ಗೆಲ್ಲೂದಂದರ 
ಪಾದಳ್ಳೀನ ಗೆದ್ದಾಂಗ. ಅದನ್ನ ಈಗ ಬಿಟ್ಟುಬಿಡೂನು. ಲಢಾಯಿಗೆ ಹೊಸಾ 
ಜಾಗ ನೋಡಿಟ್ಟೀನು. ನಾಳೆ ನಾವೆಲ್ಲಾ ನಾನಾನ ಮರಡೀ ಹೊಲಾ ಬಿತ್ತಾಕ 
ಹೋಗಬೇಕೂ ಅಂತ ವಿಚಾರ ಐತೇನ್ರೆಪಾ. ಕರಿಯ ಕೂರಿಗಿ ದಿಂಡು ಹಾಯಿಸಿ 
ಸಜ್ಜುಮಾಡಿ ಇಟ್ಟಾನ. ನಾಳೆ ಲಕ್ಷ್ಮಣಾ ಭೂಮಿ ಕಬಜಾ ತನ್ನ ಕಡೆ ಐತಿ ಅಂತ 
ಹರಕತ ಮಾಡಬಹುದು. ಬಾಳಾಚಾರಿ, ಶೇಷಪ್ಪ, ಬಿರಾದರ ಗೌಡರು, ಗೌಡರ 
ಆಳು, ಎಲ್ಲಾ ಅವನ ಬೆಂಬಲಕ್ಕ ಬ೦ದು ನಿಲ್ಲಬಹುದು. ನಮ್ಮ ಜನರು ಹೆಚ್ಚಿಗಿದ್ದರ 
ಅವರನ್ನು ಒದ್ದು ಓಡಿಸಿ ಕಬಜಾ ಪಡೆಯೋದು ಸಾಧ್ಯ ಆಗತೈತಿ” ಎಂದು 
ಸಾವಧಾನವಾಗಿ ಹೇಳಿ ಎಲ್ಲರ ಮುಖಗಳನ್ನು ಪರೀಕ್ಷಿಸಿದರು. 

ಪಡದಪುನವರ ಈ ಹೊಸ ಯೋಜನೆ ಕ್ರಮಬದ್ಧವಾಗಿತ್ತು. ಮೊದಲು 
ನಾನಾನ ಮರಡಿಯ ಹೊಲ, ಆಮೇಲೆ ಗೌಡರ ಹಗೆಗಳು, ಕೊನೆಗೆ ಗೌಡರ 
ವಾಡೆ ಹೀಗೆ ಅವರ ವಿಜಯ ನಡೆಯಬೇಕಾಗಿತ್ತು. ಬೆಳಗಿನ ಸೋಲು ಅವರಲ್ಲಿ 
ಈರ್ಷೆಯನ್ನು ಕೆರಳಿಸಿತ್ತು. ಎಚ್ಚರಿಕೆಯನ್ನೂ ಕಲಿಸಿತ್ತು ಮೇಲಾಗಿ ಸೋತು 
ಬಂದ ಜನರಿಗೆ ಹೊಸ ಹುರುಪು ತುಂಬುವ ಕೆಲಸವನ್ನೂ ಅವರು 
ಮಾಡಬೇಕಾಗಿತ್ತು. ಏನೇ ಆದರೂ ಇಂದಿನ ಸೋಲನ್ನು ಮತ್ತೊಮ್ಮೆ 
ಆಗಗೊಡದಂತೆ ನೋಡಿಕೊಳ್ಳಬೇಕೆಂಬ ನಿರ್ಧಾರದಿಂದಲೇ ಅವರು 
ಮಾತಾಡಿದರು. 

ಹೊಲೆಯ ರುದ್ರ ಮೇಲೆದ್ದು, “ಯಪ್ಪಾ, ನಮ್ಮ ಹೊಲಗೇರಿ ಜನಾ 
ನಿಮ್ಮ ಹಿ೦ದ ಐತಿ ಅಂತ ತಿಳಕೋರಿ. ಅವರ ಇಂದಿನ್ಹಾಂಗ ತಿರಗಿ ಬರೂದಾದರ, 
ತಿರಗಿ ಜನರಿಗೆ ಮಾರೀ ತೋರಿಸೂದು ಜಡಾ ಅಗತ್ಯೈತಿ. ವಾಡೇಕಬಜಾ 
ತೊಗೊಳ್ಳೂದು, ಹಗೆ ಲೂಟಿ ಮಾಡೂದು ಅನ್ನಾಣಾ ಜನಾ ಬಲೇ ಹುರುಪ 
ಆಗಿ ಬಂದಿತ್ತ ಬಿಡರಿ. ಹೊಟ್ಟಿಗೆ ಒಂದ ಮುಕ್ಕ ಕಾಳ ಇಲ್ಲಾ. ನಾಳೆ ನಾನಾ 


೪೪೬ ಗ್ರಾಮಾಯಣ 


ಸಾಬನ ಮರಡಿ ಬಿತ್ತಿ ಬರಿಗೈಲೆ ಮಂದಿನ್ನ ಮನಿಗೆ ಕಳಿಸಬಾರದರಿ. ತಿರುಗಿ 
ಬರೂ ಮುಂದ ಗೌಡರ ಹಗೆ ಹಾರಹೊಡೆದು ಕಾಳ ಹಂಚಿಬಿಡರಿ. ಅಮದರ 
ಜನಾ ಕಿತ್ತೆದ್ದು ಬರತೈತಿ ನೋಡಿ” ಎಂದು ತನ್ನ ಅಭಿಪ್ರಾಯವನ್ನು ಹೇಳಿದ. 

ಕುರುಬರ ಮಾಯಪ್ಪ ಇನ್ನೂ ಗಾ೦ಜಿಯ ಗುಂಗಿನಲ್ಲಿಯೇ ಕುಳಿತವ. 
“ಯಪ್ಪಾ, “ನಾನಾಸಾಬನ ಮರಡಿ ಬಿತ್ತಲಾಕ ನೀವ್ಯಾರಲೇ ಮಕ್ಕಳಿರ್ಯಾ' ಅಂತ 
ಯಾರರೇ ಕೇಳಿದರ ಏನಂತ ಹೇಳಬೇಕರಿ?” ಎಂದು ವ್ಯಾವಹಾರಿಕವಾದ 
ಅಡಚಣೆಯೊಂದನ್ನು ನಿವೇದಿಸಿದ. 

ಪಡದಯ್ಯನವರು ಈ ವಿಘ್ನವನ್ನು ಮೊದಲೇ ಊಹಿಸಿದ್ದರು. ಅದಕ್ಕೆ 
ಅವರ ಉತ್ತರ ಸಿದ್ದವಾಗಿಯೇ ಇತ್ತು. “ಮಗನೇ ಆ ಮಾತು ಬಂದರೆ, ನನ್ನ 
ತೋರಿಸಿ ನೀವು ಪಾರಾದರಾತಪ! ಬಂದು ನನ್ನ ಕೇಳಲಿ ಅವರು. ಮಾರಿ 
ಮ್ಯಾಗಿನ ನೀರು ಇಳಿಸೂ ಹಾಂಗ ಉತ್ತರ ಕೊಡತೀನು?” ಎಂದು ತಮ್ಮ 
ವ್ಯಕ್ತಿತ್ವದ ಅಭಯವನ್ನು ನೀಡಿದರು. ಏನು ಮಾಡಿದರೂ ನಂಬಿದವರನ್ನ ಎಂದಿಗೂ 
ಕೈಬಿಡಲಾರೆ ಎಂದು ಪರಮಾತ್ಮನೇ ಹೇಳುವ ಠೀವಿಯಲ್ಲಿ ನುಡಿದು, ಪರಟೆಯನ್ನೆತ್ತಿ 
ಆ ಮದ್ಯವನ್ನು ಗುಟುಕರಿಸಿದರು. ಅವರ ಮಾತು ಕೇಳಿ ಜನರೆಲ್ಲ ನಿಶ್ಚಿಂತರಾದರು. 

ಆದರೆ ಅದೇ ಹೊತ್ತಿಗೆ ಮಠದ ಬಾಗಿಲದಲ್ಲಿ ಪ್ರತ್ಯಕ್ಷರಾದ 
ಗಂಗಾಧರಯ್ಯನವರೇ ಪಡದಪ್ಪನವರನ್ನು ಮಾತಾಡಿಸಿದರು. “ಇಗಾ ಈಗ 
ನಾನಾ ಆ ಪ್ರಶ್ನಿ ಮಾಡತೀನು. ಯಾರ ಮಾರಿಮ್ಯಾಗಿನ ನೀರು ಹಾಗ 
ಇಳಸತೀಯೋ, ಅದೆಂತಾ ಉತ್ತರ ಐತ್ಯೋ ಹೇಳು?” ಎಂದು ಕೂಗಿದರು. 

ಗಂಗಾಧರಯ್ಯನವರ ಆಗಮನ ಅನಿರೀಕ್ಷಿತವಾಗಿತ್ತು. ಊರಲ್ಲಿ 
ಬಾಳಾಚಾರ್ಕರ ತರುವಾಯ ಗೌರವಸ್ಥಾನದಲ್ಲಿದ್ದವರೆಂದರೇ ಅವರೇ. ಅವರನ್ನು 
ಕಂಡರೆ ಎಲ್ಲರಿಗೂ ಭಯಭ,ಕ್ಕಿ ತುಂಬಿರುತ್ತಿದ್ದವು. ಅಂಥವರು ಮಠದಲ್ಲಿ ಕಾಲಿಟ್ಟದ್ದನ್ನು 
ನೋಡಿ ಪಡದಯ್ಯನವರ ಎದೆ-ಗುಂಡಿಗೆ ಕೂಡ ನಡುಗಿತ. ಮದ್ಯದ ಪರಟೆಗಳೆಲ್ಲ 
ಎಲ್ಲೆಲ್ಲಿಗೋ ಮುಖಮುಚ್ಚಿಕೊಳ್ಳಲು ಸರಿದಾಡಿದವು. ಪರಿವಾರದಲ್ಲಿ ಎಷ್ಟೋ 
ಜನರು ನಡುಗುತ್ತ ಎದ್ದು ಕೂಡ ನಿಂತರು. ಅದಲ್ಲದೆ ಗಂಗಾಧರಯ್ಯನವರು 
ಒಬ್ಬರೇ ಬಂದಿರಲಿಲ್ಲ. ಅವರ ಹಿಂದ ವೀರಶೈವ ಸಮಾಜದ ಪ್ರಮುಖರೆಲ್ಲ 
ಬಂದಿದ್ದರು. 

ಪಡದಯ್ಯನವರು ಅಷ್ಟರಲ್ಲಿಯೇ ಸಾವರಿಸಿಕೊಂಡಿದ್ದರು. ಮೈಮೇಲಿನ 
ಕಾವಿವಸ್ತವನ್ನು RR ಕುಳಿತಿದ್ದ ಆಸನವನ್ನು ಬದಲಿಸಿ, ನ 
ನನ್ನ ಕನಾವರುಳ” ಎಂದು ತಾತ್ತ್ವಿಕ ENS ಕೇಳಿದರು. 


ಗ್ರಾಮಾಯಣ ೪೪೭ 


“ನಾನು-ಈಃ ಮಠದ ಶಿಷ್ಯಾ-ಕೇಳತೇನು. ಸನ್ಯಾಸಿಯಾದ ಗುರುವಿಗೆ 
ನಾನಾನ ಮರಡಿ ಬಿತ್ತೂ ಅಧಿಕಾರ ಹ್ಯಾಗ ಬಂತು ಅಂತ ಕೇಳತೇನು? ನಾ 
ಒಬ್ಬನ ಅಲ್ಲಾ, ಮಠದ ಶಿಷ್ಕರೆಲ್ಲಾ ಕೇಳತಾರು. ಗುರುವಿನ ಬಾಯಿಂದ ಏನ 
ವಾಕ್ಯ ಬಂದೀತೋ ಕೇಳಾಕ ತಯಾರದೀವಿ. ಒಳ್ಳಾಕ ಬರ್ರಿ ಎಲ್ಲಾರು” ಎಂದು 
ಗಂಗಾಧರಯ್ಯನವರು ತಮ್ಮ ಹಿಂದೆ ಬಂದಿದ್ದ ಜನರನ್ನೆಲ್ಲ ಒಳಗೆ ಕರೆದರು. 
ದೊಡ್ಡ ದೊಡ್ಡ ರೈತರೆಲ್ಲ ಒಳಗೆ ಬ೦ದು ನಿಂತುಕೊಂಡರು. 

ಪಡದಯ್ಯನವರು ಒಮ್ಮೆ ಎಲ್ಲರನ್ನೂ ಚೆನ್ನಾಗಿ ನಿರೀಕ್ಷಿಸಿದರು. ಅಂದು 
ಚಾವಡಿಯಲ್ಲಿ ಮಠ ಬಿಟ್ಟು ಹೋಗೆಂದು ಹೇಳಿದ ಮುಖಗಳೇ ಇಂದು ಮತ್ತೆ 
ಕಂಡವು. ಎದುರಿಗೆ ತಮ್ಮ ಪ್ರತಿಸ್ಪರ್ಧಿಯಾದ ಗಂಗಾಧರಯ್ಯನವರು ಬೇರೆ 
ನಿಂತಿದ್ದರು. ಅವರು ಒಟ್ಟಾಗಿ ಬಂದಿರುವ ಕಾರಣವೇನಿರಬಹುದೆಂದು ಅವರಿಗೆ 
ಕೂಡಲೆ ಹೊಳೆಯಿತು. “ಬರ್ರೆಪಾ, ಇಂತಾ ಸರಿರಾತ್ರ್ಯಾಗ ಮತ್ತೇನು ದಗದಾ 
ಹೂಡಿಕೊಂಡು ನಮ್ಮನ್ನ ಕಾಣಾಕ ಬ೦ದೀರಿ? ಅದನ್ನೀಟು ತಿಳಸಿಬಿಡಿರಿ. ಬರ್ರಿ 
ಮ್ಯಾಗ ಕೂಡಬರ್ರಿ ಎಲ್ಲಾರು” ಎಂದು ಹೇಳಿ ಅರ್ಥವಿಲ್ಲದ ನಗೆಯೊಂದನ್ನು 
ಬೀರಿದರು. 

ಅಂಗಡಿ ವೀರಯ್ಯ ಮುಂದೆ ಬಂದು “ಇದು ಆನಬುನಾದಿಯಿಂದ 
ವಿರಕ್ಷರ ಮಠಾ ಆಗೇ ಐತಿ. ನೀವು ಸಂಸಾರ ಹೂಡಿದರ ನಾವು ಹ್ಯಾಗ 
ಸುಮ್ಮಗಿರಬೇಕು? ಸಂಸಾರಾ ಮಾಡೋ ಸನ್ಯಾಸಿಗೆ ಪೀಠದ ಮ್ಯಾಗ ಕುಂಡರಾಕ 
ಅಧಿಕಾರ ಹ್ಯಾಗ ಬರತೈತಿ? ಇದು ಪರಉರಾಗ ತಿಳದರ ಯಾರೂ ನಮ್ಮಗೂಡ 
ಹೆಣಗಂಡಿನ ವ್ಯವಹಾರ ಮಾಡಾಕಿಲ್ಲ. ಅದನ್ನ ಕೇಳಾಕ ನಾವಿಲ್ಲೆ ಬಂದದ್ದು. 
ನೀವು ಸಂಸಾರಾ ಮಾಡೂಹಾಗಿದ್ದರ ಮಠಾ ಬಿಡಬೇಕಾಕ್ತೈತಿ. ಇಲ್ಲದಿರಕ 
ಸಂಸಾರಾ ಬಿಡಬೇಕಾಕ್ಕೈತಿ” ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ. 

ಒಂದಿಲ್ಲೊಂದು ದಿನ ಇಂಥ ಪ್ರಸಂಗವನ್ನು ಎದುರಿಸಬೇಕಾಗುವದೆಂದು 
ಪಡದಯ್ಯ ನವರಿಗೆ ಅನಿಸಿತ್ತು. ಅಂತೆಯ ಇದಕ್ಕೆಲ್ಲ ಸಿದ್ದರಾಗಿಯೇ ಅವರು 
ಚಿಮಣಾಳನ್ನು ಮಠದಲ್ಲಿ ಕರೆದುಕೊಂಡು ಬಂದಿದ್ದರು. ಆದರೆ ಅನಿರೀಕ್ಷಿತವಾಗಿ 
ಹೀಗೆ ಮೈಮೇಲೆ ಬಂದರೆ ಏನು ಹೇಳಬೇಕೆಂಬುದನ್ನು ಅವರು ಯೋಚಿಸಿರಲಿಲ್ಲ. 
ಆದರೂ ಈಗ ಅವರು ಧೈರ್ಯಗೆಡಲಿಲ್ಲ. ಒಂದು ನಿಮಿಷ ಯೋಚಿಸಿದರು. 
ಫಕ್ಕನೆ ಏನೋ ಹೊಳೆದಂತಾಗಿರಬೇಕು. ದೊಡ್ಡದಾಗಿ ನಕ್ಕು ಮಗ್ಗುಲಲ್ಲಿದ್ದ 
ಲಿಂಗಪ್ಪಗೌಡನ ಭುಜವನ್ನು ಚಪ್ಪರಿಸಿದರು. ಇದೇನು ಹುಚ್ಜೋ ಮಬ್ಬೋ 
ಎಂದು ಕೂಡಿದವರೆಲ್ಲ ತಬ್ಬಿಬ್ಬಾದರು. ಪಡದಯ್ಯನವರ ಪರಿವಾರ ಕೂಡ 


೪೪೮ ಗ್ರಾಮಾಯಣ 


ಮೂಕವಿಸ್ಥಿತವಾಗಿತ್ತು. 

“ಗೌಡರ ನಾ ನಿಮಗ ಈ ಮಾತು ಮುಂಚೇಕ ಹೇಳಿದ್ದಿಲ್ಲ? ಯಾಕ 
ವ್ಯರ್ಥ ನನ್ನಮ್ಯಾಗ ಅಪವಾದಾ ತರತೀರಿ ಅಂತ ಹೇಳಿದೆ. ಆಗ ನೀವೇನಂದಿರಿ9' 
ನಾ ಗೌಡ. ಊರಾಗ ನಾ ಮಾಡಿದ್ದು ನಡೀತೈತಿ' ಅಂತ ಅ೦ದಿರಿಲ್ಲೋ? ಈಗ 
ಏನ ಉತ್ತರಾ ಕೊಡತೀರಿ ಕೊಡ್ರಿ. ಈಗ ಬ೦ದಿರೋ ಶಿವಮಕ್ಕಳೆಲ್ಲಾ ಮಠದ 
ಜೀವ ಇದ್ದಾಂಗ. ಚಿಮಣಾನ್ನ ತಂದಿಟ್ಟವರು ನೀವ ಅಂತ ನಾ ಹೇಳಿದರೂ 
ಅವರು ನಂಬಾಣಿಲ್ಲ. ಕರೇ ಏನೈತಿ ಅದನ್ನ ಅವರಿಗೆ ನೀವ ಹೇಳಿಬಿಡಿ” ಎಂದು 
ನಗುನಗುತ್ತಲೇ ಹೇಳಿಬಿಟ್ಟರು. 

ಲಿಂಗಪ್ಪ ಈ ಮಾತುಗಳನ್ನು ಕೇಳಿ ಅಪ್ರತಿಭನಾದ. ಏನು ಹೇಳಬೇಕೆಂಬುದು 
ತಿಳಿಯದೆ ಮಂಕಾಗಿ ಅತ್ತಿತ್ತ ನೊಡಹತ್ತಿದ. ಅದೇ ಹೊತ್ತಗೆ ಆಕಸ್ಮಿಕವಾಗಿ ಅಡಿಗೆ 
ಮನೆಯ ಬಾಗಿಲಲ್ಲಿ ಮರೆಗೆ ನಿಂತುಕೊಂಡಿದ್ದ ಚಿಮಣಾ ಅವನ ಕಣ್ಣಿಗೆ ಬಿದ್ದಳು. 
ಅವನು ಮಠದಲ್ಲಿಯೇ ಇರುತ್ತಿದ್ದರೂ ಈ ಮೊದಲು ಅವಳನ್ನೆಂದೂ 
ನೋಡಿರಲಿಲ್ಲ. ಕೂಸು ಅಳುವ ದನಿ ಕೇಳಿದಾಗೊಮ್ಮೆ ಅತ್ತಿತ್ರ ನೋಡಿ ಚಿಮಣಾಳನ್ನು 
ನೋಡಬೇಕೆಂದು ಬಯಸಿ ನಿರಾಶನಾಗಿದ್ದ. ಸಾಮಾನ್ಯವಾಗಿ ಹೆಣ್ಣನ್ನು 
ನೋಡಬೇಕೆ೦ಬ ಆಸೆ ಅವನಲ್ಲಿಯೂ ಇತ್ತು ಅದರಲ್ಲಿಯೂ ಪಡದಪ್ಪನಂಥ 
ವಿರಕ್ತ ಹುಚ್ಚೆದ್ದು ಹೋಗಿ, ಮುಂದಿನ ಗಂಡಾಂತರದ ಪರಿವೆ ಇಲ್ಲದೆ ಕರೆದು 
ತರುವ ಸಾಹಸವನ್ನು ಪ್ರೇರೇಪಿಸಿದ ಅವಳ ಚಲುವಿನ ಬಗ್ಗೆ ಅವನಿಗೂ 
ಕುತೂಹಲವಿತ್ತು ಈಗ ಆ ಕನಸು ನನಸಾಗಿತ್ತು. ಲಿಂಗಪುನ ಮನಸ್ಸಿನಲ್ಲಿ ಮಲಗಿದ 
ಹಾವಿನಂತೆ ಸುಪ್ತವಾಗಿದ್ದ ಆಸೆ ಈಗ ಹೆಡೆ ಬಿಚ್ಚಿತು. 

ಲಿ೦ಗಪ್ಪನ ಈ ಮಂಕನ್ನು ಕಂಡು ಪಡದಪ್ಪನವರು ಮತ್ತೊಮ್ಮೆ ಎಚ್ಚರಿಸಿದರು. 
“ಗೌಡ್ರ ಏನನ್ನೂದು ಗಡಾನ ಹೇಳಿಬಿಡಿ. ಈ ಜನರು ನನ್ನ ಬಗ್ಗೆ ತಪ್ಪು ತಿಳವಳಿಕಿ 
ಮಾಡಿಕೊಂಡು ಬಂದಾರು. ನಿಮ್ಮದೇನೂ ಇದರಾಗ ತೆಪ್ಪೈತಿ ಅಂತ ನನಗ 
ಅನಸೂದುಲ್ಲ. ಇನ್ನೂ ಹರೆದವರು, ಮ್ಯಾಗ ಊರ ಗೌಡರು. ಚಿಮಣಾನಂಥಾ 
ಹೆಣ್ಣು ತಂದು ಇಟ್ಟರೆ ನಿಮಗ ಯಾರೂ ಹೆಸರಿಡೂದುಲ್ಲ. ಅದರ ಬದಲು 
ನನಗ ಅ೦ತಾರೂ. ಮಠದ ಹೆಸರಿಗೆ ಬಂದ ಈ ಅಪವಾದ ತೊಳೆದುಹಾಕಬೇಕು” 
ಎಂದು ಲಿಂಗಪ್ಪನ ಮೇಲಿನ ಕಟ್ಟುಕತೆಯನ್ನೇ ಜೀವದುಂಬಿ ನಿಜವಾಗಿಸಿದರು. 

ಲಿಂಗಪ್ಪನ ಮೈ ಬೆವತಿತ್ತು ಹಾಕಿಕೊಂಡ ಬಗಲಗಸಿ ಅಂಗಿಯ ಒಳಭಾಗ 
ತೊಯ್ದು ಚಳಿ ಅನಿಸಿದ್ದರಿಂದ ನಡುಗು ಬಂತು. ಪಡದಪ್ಪನವರ ಮುಖ 
ನೋಡಿ ಧೈರ್ಯ ಬಂತೋ, ಅಥವಾ ಚಿಮಣಾಳ ಚಲುವು ಸಾಹಸವನ್ನು 


ಗ್ರಾಮಾಯಣ ೪೪೯ 


ಪೇರೇಪಿಸಿತೋ ಗೊತ್ತಿಲ್ಲ ಅಂತೂ ಪಡದಪ್ಪ ಹೇಳಿದ್ದನ್ನೇ ಅಕ್ಷರಶಃ ಅ ದೈವದೆದುರು 
ಒಪ್ಪಿಕೊ೦ಡುಬಿಟ್ಟ ಯಾರಿಗೂ ಸುಳ್ಳುಮಗನಾಗಿ ಬಂದು ಇನ್ನೊಬ್ಬರ ಆಸ್ತಿ 
ಸಹಜವಾಗಿ ಮಡಿಲಲ್ಲಿ ಬಿದ್ದಿತ್ತು ಈಗ ಯಾರಿಗೋ ಸುಳ್ಳುಗಂಡನಾಗಿ ಹೆಣ್ಣನ್ನು 
ಪಡೆಯಬೇಕಾಗಿತ್ತು. ಲಿಂಗಪ್ಪ ಆಗಲೂ ಹೆದರಿದ್ದ. ಈಗಲೂ ಹೆದರಿದ್ದ. ಆದರೆ 
ಫಲವನ್ನು ನಿರಾಕರಿಸುವ ಧೈರ್ಯವಾಗಲಿ ವಿರಕ್ತಿಯಾಗಲಿ ಅವನಲ್ಲಿರಲಿಲ್ಲ. 
ಅದಕ್ಕೆಂದೇ ಒಪ್ಪಿಕೊ೦ಡ. ಅದರ ಜೊತೆಗೇ ಇನ್ನೊಂದು ಮಾತನ್ನೂ ಜೋಡಿಸಿದ. 
ನಾಳೇ ತನಗೆ ಗೌಡರ ವಾಡೆಯಲ್ಲಿ ಪಾಲು ಸಿಕ್ಕರೆ ತಾವಿಬ್ಬರೂ ಹೋಗಿ ಅಲ್ಲಿ 
ಇರುವುದಾಗಿ ಹೇಳಿದ. 

ಬಂದವರಲ್ಲಿ ಯಾರು ಮಾತನಾಡುವಂತಿರಲಿಲ್ಲ. ಆವೇಶದಿಂದ 
ಹೊಡೆಯಲೆಂದೆತ್ತಿದ ಕೈಯನ್ನು ಯಾರೋ ತಡೆದಂತೆ ಅವರ ಸ್ಥಿತಿಯಾಗಿತ್ತು. 
ಆದರೂ ಯಾರೋ ಒಬ್ಬರು ಮಾತಾಡಿದರು.: “ಅಲ್ರೀ ಅಪನೋರ, ಕೂಸಿನ 
ತಂದಿಯ ಹೆಸರು ನಿಮ್ಮದು ಹಚ್ಚ್ಯಾರಂತಲ್ರಿ?” 

“ಇಲ್ಲ ಅಂತ ನಾ ಎಲ್ಲಿ ಹೇಳೀನು? ಕೈಯಾಗ ಸರಕಾರಿ ದಪ್ಪರು 
ಇದ್ದವರು ಬೇಕಾದ್ದು ಹಚ್ಚತಾರು. ಬಾಪೂಸಾಹೇಬನ ಮಾವನ ಗೌಡ. ತನ್ನ ಆ 
ಅಳಿಯನ ಹೆಸರು ಅಂವಾ ಹಚ್ಚೂದು ಸಾಧ್ಯ ಐತೇನು?) ತನ್ನ ಅಳಿಯಾ 
ಸಂಭಾವಿತ ಅಂತ ತೋರಬೇಕಾದರೆ ಈ ಪಾಪದ ಹೊರೀ ಒಬ್ಬ ಸನ್ಯಾಸಿಮ್ಯಾಗ 
ಹೊರಿಸಿಬಿಟ್ಟಾ ತೀರಿತು” ಎಂದು ವಿವರಣೆಯಿತ್ತನು. 

ಪಡದಪ್ಪನವರು ಹೇಳಿದ ಮಾತನ್ನು ಅಲ್ಲಿ ಬಂದ ಮರ್ಯಾದೆವಂತರಾರೂ 
ನಂಬುವಂತಿರಲಿಲ್ಲ. ಆದರೆ ನಾಚಿಕೆಯಿಲ್ಲದ ಈ ಸುಳ್ಳಿನ ಎದುರು ಹೇಗೆ 
ವಾದಮಾಡಬೇಕು? ವಾದ ಹಾಕಿದರೂ ಪ್ರಯೋಜನವಾದರೂ ಏನು?) ತಾವು 
ಇಂಥಲ್ಲಿಗೆ ಬರಲೇಬಾರದಿತ್ತೆಂದು ಅವರಿಗೆಲ್ಲ ಎನಿಸಿತು. ಗಂಗಾಧರಯ್ಯನವರಿಗೆ 
ಆಚಾರ್ಯರ ಮಾತು ನೆನಪಾಗದೆ ಇರಲಿಲ್ಲ ಪಡದಪ್ಪನ ಹೀನತೆ ಇಲ್ಲಿಯವರೆಗೂ 
ಹಬ್ಬಬಹುದೆಂದು ಅವರಿಗನಿಸಿರಲಿಲ್ಲ. ಈಗ ಅದರ ಪ್ರತ್ಯಕ್ಷ ಅನುಭವ 
ಬ೦ದಂತಾಗಿತ್ತು. ಇನ್ನು ಮೇಲೆ ಇಲ್ಲಿ ನಿಲ್ಲುವದರಲ್ಲಿ ಅರ್ಥವಿಲ್ಲವೆಂದರಿತು 
ಅವರೆಲ್ಲ ಹೊರಟರು. ಆಗ ಪಡದಯ್ಯನವರು ಅವರನ್ನು ತಡೆದು, “ಇಗಾ 
ಈಗ ಇನ್ನೊಂದು ಮಾತೂ ನಿಮ್ಮ ಕಿವಿಗೆ ಹಾಕೇಬಿಡತೀನಿ. ನಾಳೆ ಲಿಂಗಪ್ಪಗೌಡರು 
ಚಿಮಣಾನ ಹೊಲದ ಕಬಜಾ ತೊಗೊಳ್ಳಾಕ ಹೋಗೋವರದಾರ. ಅವರಿಗೋಟು 
ಬೆಂಬಲ ಆಗಲಿ ಅಂತ ನಾನೂ ಹೋಗಿರತೇನಿ. ಆಗ ಅದೂ ಒಂದು ನಂದ 
ಕಾಯಕಾ ಅಂತ ತಿಳೀ ಬ್ಯಾಡಿ, ರೈತರೆಲ್ಲಾ ಗೌಡರಿಗೆ ನೆರವಾಗಿರೂದು ಪಾಡ” 


೪೫೦ ಗ್ರಾಮಾಯಣ 


ಎಂದು ಮುಂದಿನ ತಮ್ಮ ಕಾರ್ಯಕ್ರಮದ ಬಗ್ಗೆಯೂ ಹೇಳಿ ಜನಾಪವಾದವನ್ನು 
ತಪ್ಪಿಸಿಕೊಂಡರು. 

ಎಲ್ಲರೂ ಮುರುಮಾತಾಡದೆ ಹೊರಟುಹೋದರು. ಪಡದಯ್ಯನವರ 
ಶಿಷ್ಯವೃ೦ದವೂ ಕರಗಿತು. 

ಆ ರಾತ್ರಿ ಲಿಂಗಪ್ಪಗೌಡರಿಗೆ ನಿದ್ದೆಯೇ ಹತ್ತಲಿಲ್ಲ. ತನ್ನ ದೈವದ ಬಗ್ಗೆ 
ತನಗೇ ಆಶ್ಚರ್ಯವಾಗಿತ್ತು. ಅಜರಾಣಿಯ ಕುರುಬಗೇರಿಯಲ್ಲಿ ಬೆಳೆದ ಅವನಿಗೆ 
ಈ ಸುಖದ ಕಲ್ಪನೆ ಕೂಡ ಬಂದಿರುವದು ಸಾಧ್ಯವಿದ್ದಿಲ್ಲ. ಆದರೆ ಈಗ ಕಲ್ಪವೃಕ್ಷದ 
ನೆರಳಿನಲ್ಲಿಯೇ ಕುಳಿತಂತೆ ಅವನ ಸ್ಥಿತಿಯಾಗಿತ್ತು. ಬಾಹ್ಯವೈಭವದ ಗುರುತು 
ಅವನ ಅ೦ತರಂಗಕ್ಕೇ ಹತ್ತುವಂತಿರಲಿಲ್ಲ. ಪಾದಳ್ಳಿಯ ಗೌಡಿಕೆ ಅವನ ಕಲ್ಪನೆಗೂ 
ಮೀರಿ ದೊಡ್ಡದಾಗಿತ್ತು. ಗೌಡನಾಗುವ ಯೋಗ್ಯತೆ ಅವನಲ್ಲಿರಲಿಲ್ಲ. ಅಂತಲೇ 
ಹೆದರಿದ್ದ. ಪಡದಯ್ಯನವರ ಸ್ನೇಹ ಅವನ ಪಾಲಿಗೆ ವಜರಕ್ಷೆಯಾಗಿ ಬಂದಿತ್ತು 
ಪಡದಯ್ಯನವರ ಅವಿಶ್ರಾಂತ ಪ್ರಯತ್ನವೋ ಅಥವಾ ತನ್ನ ದೈವ ಹಣ್ಣಾಗುವ 
ಕಾಲ ಬಂದಿದ್ದರಿಂದಲೋ ಪಾದಳ್ಳಿಯ ಗೌಡಿಕೆ ಅವನ ಪಾಲಿಗೆ ಬಂದಿತ್ತು 
ಅದನ್ನು ನಿಸ್ತರಿಕೊಳ್ಳುವ ಯೋಗ್ಯತೆಯಿಲ್ಲದಿದ್ದರೂ ಪಡೆದಷ್ಟೇ ಲಾಭವೆನ್ನುವ 
ಮನಃಸ್ಥಿತಿಯಲ್ಲಿ ಅವನಿದ್ದ. 

ಇನ್ನು ಚಿಮಣಾ! ಪಡದಯ್ಯನವರ ಸನ್ನಿಧಿಯಲ್ಲಿ ಎಷ್ಟು ಗೊತ್ತಾಗಬೇಕೋ 
ಅಷ್ಟೇ ಅವಳ ಬಗ್ಗೆ ಪರಿಚಯವಿದ್ದದ್ದು. ಅವಳು ಜಾರಿಣಿ ಎ೦ಬ ಇತಿಹಾಸವೇ 
ಅವನ ಕಾಮವನ್ನು ಕೆರಳಿಸಿತ್ತು ಇಂದು ಕಂಡ ಅವಳ ರೂಪ ಅವನ ಯೋಗ್ಯತೆಗೂ 
ಮೀರಿ ಶ್ರೇಷ್ಠವಾಗಿತ್ತು. ಪಡದಯ್ಯನವರ ಕಾರಸ್ಥಾನವೇ ಅದನ್ನೂ ತನಗೆ 
ತಂದುಕೊಟ್ಟಿತ್ತು ಲಿಂಗಪ್ಪ ತನ್ನ ದೈವವನ್ನು ತಾನೇ ಹೊಗಳಿದ. ತಾನು ಬೇಡದೆ 
ಈ ಐಶ್ವರ್ಯವೆಲ್ಲ ತನ್ನದಾಗಬೇಕಾದರೆ ತನ್ನ ಉೋಗ್ಯತೆಂಯೇ 
ದೊಡ್ಡದಿರಬಹುದೆಂದು ಭಾವಿಸಿದ. ಅದರಲ್ಲಿಯೂ ಚಿಮಣಾಳ ರೂಪ ಜ್ವಾಲೆಯಾಗಿ 
ಅವನ ಮನಸ್ಸನ್ನು ಸುಡಹತ್ತಿತ್ತು. ಆ ಆಸೆ ಅವನ ಕೀಳರಿಮೆಯನ್ನೂ ಮೆಚ್ಚಿ 
ಕುಣಿಯಶತ್ತಿತ್ತು. ಇವೊತ್ತು ಪಡದಯ್ಯನವರು ನಾಲ್ಕು ಜನರೆದುರು ಹೇಳಿದ 
ಮಾತನ್ನೇ ಆದಷ್ಟು ಬೇಗ ಗಟ್ಟಿಮಾಡಿಬಿಡಬೇಕೆ೦ದು ಸಂಕಲ್ಪ ಮಾಡಿಕೊಂಡ. 

ಆದರೂ ಹೊರಗಿನ ಈ ವೈಭವವೆಲ್ಲ ಅವನ ವ್ಯಕ್ತಿತ್ತಕ್ಕೆ ತಲೆಭಾರವಾಗಿತ್ತು. 
ಅವನ ಅಂತರಂಗ ಇಂಥ ಹರ್ಷದ ಮಧ್ಯದಲ್ಲೂ ನರಳುತ್ತಿತ್ತು. ಆದರೆ ಅ 
ನೋವಿನ ಅರಿವು ಅವನಿಗಾಗುತ್ತಿದ್ದರೆ ಅವನ ಯೋಗ್ಯತೆ ಇನ್ನೂ ಹೆಚ್ಚಬೇಕಾಗಿತ್ತು 


ಗ್ರಾಮಾಯಣ ೪೫೧ 


೪೦ 


ಮರುದಿನ ನಾಗರಚವತಿ. ಶ್ರಾವಣಮಾಸದ ನಿರ್ವರ್ಣವಾದ ನಸುಕು 
ಮೂಡಿತು. ಹಿಂದಿನ ರಾತ್ರಿ ಸ್ವಲ್ಪ ಮಳಯಾಗಿದ್ದರಿಂದ ಇನ್ನೂ ಚಳಿಗಾಳಿ 
ಸುಳಿಯುತ್ತಿತ್ತು ಅರುಣೋದಯದ ಕಾಲದಲ್ಲಿ ಬೆಳಗಿನ ನಿತ್ಯದ ಉತ್ಸಾಹವಿರಲಿಲ್ಲ. 
ಬೂದಿಬೆಳಕು ಬಿಟ್ಟ ಬೇಸರದಿಂದಲೇ ಎಲ್ಲ ಕಡೆಗೂ ಪಸರಿಸಿತ್ತು. ಕಪ್ಪುಬಣ್ಣದ 
ಮೋಡಗಳು ಬಾನ ತುಂಬ ಹರಡಿಕೊಂಡಿದ್ದವು. ನಸುಕು ಒಂಟಿಯಾಗಿ ಕುಳಿತು 
ಅಳುತ್ತಿರುವಂತೆ ಕಾಣುತ್ತಿತ್ತು. 

ಕೋಳಿ ಕೂಗಿತು. ಬೀಸುವಕಲ್ಲಿನ ಸಪ್ಪಳದೊಂದಿಗೆ ಅಲ್ಲಲ್ಲಿ ಹಾಡುವ 
ದನಿಯೂ ಕೇಳತೊಡಗಿತು. ಅಂದು ನಾಗರಚವತಿಯಾಗಿದ್ದರಿಂದ ಹೆಣ್ಣು 
ಮಕ್ಕಳಿಗೆಲ್ಲ ಅವಸರದ ಕೆಲಸ ಕಾದಿತ್ತು. ಅತ್ತೆಯ ಮನೆಯಲ್ಲಿಯೇ ತವರುಮನೆಯ 
ನೆನಪು ಕಲಕುವ ದಿನ. ನಾಗರಚವತಿಯ ಭಾವಲಹರಿ ವಾತಾವರಣದಲ್ಲಿಯೇ 
ತೇಲಿ ಬಂದಂತಿತ್ತು. 

ಪಡದಪುನವರ ಮಠದಲ್ಲಿ ಇದಾವ ಭಾವಲಹರಿಗೂ ಅವಕಾಶವಿರಲಿಲ್ಲ. 
ಬೆಳತನಕ ನಿದ್ದೆಯಿಲ್ಲದೆ ಉರಿಯುವ ಕಣ್ಣುಗಳಿಂದಲೇ ಲಿಂಗಪ್ಪಗೌಡ ನಸುಕನ್ನು 
ನೋಡಿದ. ಬೂದಿಬೆಳಕು ಮಠದಲ್ಲಿ ಸಾವಕಾಶವಾಗಿ ಪ್ರಕಟವಾಗುತ್ತಿತ್ತು ಚಿಮಣಾಳ 
ನೆನಪು ಎದೆಯಲ್ಲಿ ಉರಿ ಹೊತ್ತಿಸಿದಂತಾಯಿತು. ಪಡದಯ್ಯನವರು ಅದೇ 
ಎದ್ದು ಮೂಲೆಯಲ್ಲಿ ಮಲಗಿದ್ದ ಕರಿಯನನ್ನು ಕೂಗಿ ಎಬ್ಬಿಸುತ್ತಿದ್ದರು. “ಕಮತಿಗ್ಯಾ 
ಅಂತ ಹೇಳಿಕೊಂತೀವಿ. ಭೂಮಿ ಬಿತ್ತಲಾಕ ಹೋಗೋ ದಿನಾ ಇಂದ. ನೀ 
ಇನ್ನೂ ಬಿದ್ದೀಯಲ್ಲಲೇ? ಏನ ಹೇಳಬೇಕಲೆ ನಿನಗ?” ಎಂದು ಗದರಿಸಿದರು. 

ಕರಿಯ ಕಣ್ಣು ತೆರೆದು, ಮತ್ತೆ ಮುಚ್ಚಿದ. ಒಮ್ಮೆ ಜೋರಾಗಿ ಆಕಳಿಸಿದ. 
ಮೈ ಒಡಮುರಿದು ಎದ್ದ. “ನಿನ್ನೆ ತೀರ್ತಾ ಓಟು ಜಡಾ ಆತರಿ, ಅದಕ ನಿದ್ದೀನ 
ಹೋಗವಲ್ಲದು” ಎಂದು ಏನೇನೋ ಕಾರಣ ಹೇಳಿದ. 

“ಹೌದಲೇ ಬಿತ್ತಾಕ ಯಾವಾಗ ಹೋಗೂದು ಇನ್ನಮ್ಯಾಗ? ಈಟೊತ್ತಿಗೆ 
ಎತ್ತು ತೊಗೊಂಡು ಸಜ್ಜಾಗಿರಬೇಕೋ, ಏನ ಹಾಸಿಗಿ ಹಿಡಿದು ಬೀಳಬೇಕೋ?” 
ಪಡದಯ್ಯನವರು ಮತ್ತೆ ಜಬರಿಸಿದರು. ಕು೦ಟನೆವಗಳನ್ನು ಹೇಳುವದರಲ್ಲಿ 
ಕರಿಯನಿಗೆ ಸಮಾನರಾದವರೇ ಇರಲಿಲ್ಲ. “ಯಪ್ಪಾ, ನಮ್ಮದ ಖಾಸಗತ ಜಮೀನ 
ಆಗಿದ್ದರ ಹೊಂಡತಿದ್ದಿವಿ. ಯಾರದೋ ಹೊಲಾ ಬಿತ್ತಾಕ ಯಾಕರಿ ಇಷ್ಟ ತರಾತುರಿ? 
ಆತು ನಡೀರಿ, ನಾನೂ ಹೊಂಟಬಿಟ್ಟೆ” ಎ೦ದು ನಗೆಯಲ್ಲಿ ತೇಲಿಸಿಯೇ ನುಡಿದ. 


೪೫೨ ಗ್ರಾಮಾಯಣ 


“ನಾ ಯಾಕ ಬರಬೇಕೋ ಹೊಲಾ ಬಿತ್ತಾಕ” ಲಿಂಗಪ್ಪಗೌಡರು ನಿಮ್ಮ 
ಸಂಗಾಟ ಬರತಾರು. ಅವರು ಮುಂದಿರತಾರು, ನೀವ ಹಿಂದ ಹೋಗಿ ಬಿತ್ತಿ 
ಬರ್ರಿ.” 

ಲಿಂಗಪ್ಪಗೌಡನಿಗೆ ಪಡದ'ಂಶ್ಯೂನವ'ರಂ ತಮ್ಮ 
ಹೊಣೆಹಾರಿಸಿಕೊಳ್ಳುತ್ತಿದ್ದಾರೆಂದು ಅನಿಸಿತು. ಅಂತಲೇ ಎದ್ದು ಬಂದು, “ಸ್ವಾಮೇರ, 
ನನಗ ತಗಾಯಿ ಸಾಲದ ಯಾದೀ ಮಾಡೋದು ಓಟು ಕೆಲಸ ಐತಿ. ನನಗ 
ಬರಾಕ ಆಗೂದಿಲ್ಲ. ಹೋಲಾ ನೀವ ಬಿತ್ತಿ ಬರೂದ” ಎಮದು ಹೇಳಿಬಿಟ್ಟ. 

“ಆತು ಗೌಡಿಕಿ ದಪ್ತರ ಹೊಸದಾಗಿ ಬಂದೈತಿ. ಹೊಸ ಹುರುಪಿನ್ಯಾಗ 
ಕೆಲಸಾ ಮಾಡದಿದ್ದರ ಹ್ಯಾಗ? ಮಾಡಿ, ನಾವ ಹೋಗಿ ಹೊಲಾ ಕಬಜಾ 
ತೊಗೊಂಡು ಬರತೇವು” ಎಂದು ಪಡದಪ್ಪನವರು ಅವನ ಮಾತಿಗೆ ಒಪ್ಪಿದರು. 

ಲಿಂಗಪ್ಪಗೌಡ ಮತ್ತೆ ತನ್ನ ಹಾಸಿಗೆಯಲ್ಲಿ ಉರುಳಿ ಮುಸುಕು ಹಾಕಿಕೊಂಡ. 
ತಲೆಯಲ್ಲೆಲ್ಲ ಚಿಮಣಾಳ ವಿಚಾರಗಳೇ ತುಂಬಿದ್ದವು. ಹೇಗೆ ಮಾಡಿ ಅವಳನ್ನು 
ತನ್ನ ಕಡೆಗೆ ಒಲಿಸಿಕೊಳ್ಳಬೇಕೆಂದು ಹಂಚಿಕೆ ಹಾಕಹತ್ತಿದ. ಹಾಗೆಯೇ ಜೊಂಪು 
ಹತ್ತಿತು. ವಾಲಿಕಾರ ಮಲ್ಲಪ್ಪ ಬ೦ದು ಕೂಗಿದಾಗಲೇ ಅವನಿಗೆ ಎಚ್ಚರವಾಯಿತು. 
ಪಡದಪ್ಪನವರು ಆಗ ಸ್ನಾನದ ಗಡಿಬಿಡಿಯಲ್ಲಿದ್ದರು. ಲಿ೦ಗಪ್ಪನೇ ಎದ್ದು ಹೊರಗೆ 
ಬರಬೇಕಾಯಿತು. 

“ಕುಲಕಣ್ಯಾರು ಊರಿಗೆ ಹೊ೦ಟು ನಿಂತಾರರೀ. ಡೋಲಿಗೆ ಲಾಯಖ 
ಇದ್ದವರ ಯಾದಿ ತಯಾರ ಮಾಡ್ಯಾರ೦ತ. ಅದನ್ನ ನಿಮ್ಮ ಕೈಯಾಗ 
ಕೊಡಬೇಕಾಗೈತಂತರಿ. ಅದಕ ನಿಮ್ಮನ್ನ ಕರಕೊಂಡು ಬಾ ಅಂತ ಹೇಳಿಕಳಿಸ್ಕಾರಿ” 
ಎಂದು ಮಲ್ಲಪ್ಪ ವರದಿ ಮಾಡಿದ. 

ಈಗ ಬರುತ್ತೇನೆಂದು ಹೇಳಿಕಳಿಸಿ ಲಿಂಗಪ್ಪಗೌಡ ಹೊರಡಲು ಸಿದ್ಧನಾದ. 
ಪಡದಪ್ಪನವರಿಗೆ ತಾನು ಹೊರಡುವ ಉದ್ದೇಶವನ್ನು ತಿಳಿಸಿದಾಗ ಅವರು 
“ಗಾ, ಆ ಶ್ಯಾಮರಾಯ ಮಾಡಿದ ಯಾದಿಗೆ ನನ್ನ ಕೇಳದ ಸಹಿ ಹಾಕಬ್ಯಾಡಿ. 
ನನಗ ತೋರಸದ ಡೋಲಿನ ಯಾದಿ ಕಳಸ ಬಾರದು” ಎಂದು ಮುನ್ನೆಚ್ಚರಿಕೆ 
ಕೊಟ್ಟರು. 

“ಈ ಮಾತು ನೀವು ಹೇಳಬೇಕೆನಿ?” ಎಂದು ಲಿಂಗಪ್ಪ ಔಪಚಾರಿಕವಾಗಿ 
ನುಡಿದು ಹೊರಬಿದ್ದ. ದಾರಿಯಲ್ಲಿ ಅವನಿಗೂ ವಿಚಾರ ಬಿತ್ತು ಪಡದಪ್ಪನವರು 
ಮಾತುಮಾತಿಗೂ ಅಡ್ಡಬರುತ್ತಾರಲ್ಲ! ಎಷ್ಟು ದಿನ ಇವರ ಕೈಗೊಂಬೆಯಾಗಿ 
ಬಾಳಬೇಕು? ಗೌಡಿಕೆ ದೊರೆಯುವವರೆಗೆ ಅವರ ಮಾತು ಕೇಳಿದ್ದು ಸಾಕಾಗಲಿಲ್ಲವೇ? 


ಗ್ರಾಮಾಯಣ ೪೫೩ 


ಗೌಡನಾದ ಮೇಲೂ ಅವರ ಮಾತು ಕೇಳುವದೆಂದರೆ ಅವನಿಗೇ ನಾಚಿಕೆಯೆನಿಸಿತು. 
ಇದೇ ವಿಚಾರದಲ್ಲಿ ಲಿಂಗಪ್ಪ ಶ್ಯಾಮರಾಯನ ಮನೆಯ ಕಡೆಗೇ ಸಾಗಿದ. 
ಶ್ಯಾಮರಾಯನ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನು ಮನೆಯ 
ಕೀಲಿಹಾಕಿ ಹೊರಬಿದ್ದಿದ್ದ. ಅವನನ್ನು ನೋಡಿ ಲಿಂಗಪ್ಪ “ಎದ್ದಿರಾ?” ಎಂದು 
ನುಡಿದು ವಂದನೆ ಸಲ್ಲಿಸಿದ. “ಬಂದಿರಿ ನೆಟ್ಟಗಾತು” ಎಂದು ಶ್ಯಾಮರಾಯ ತನ್ನ 
ಕಿಸೆಯಿಂದ ಒಂದು ಕಾಗದವನ್ನು ತೆಗೆದು “ಇದು ನಾ ಮಾಡಿದ ಡೋಲಿನ 
ಜನರ ಯಾದಿ, ಮತ್ತು ತಗಾಯಿ ಸಾಲ ಬೇಕಾದ ರೈತರ ತಗಾಯಿಸಾಲದ 
ಪತ್ರಿಕೆ. ಇದಕ್ಕ ಸಹಿ ಹಾಕಿ ಕಳಿಸಿಕೊಡಿ” ಎಂದು ಹೇಳಿ ಆ ಯಾದಿಯನ್ನು 
ಲಿಂಗಪ್ಪನ ಕೈಗೆ ಕೊಟ್ಟು ಅವಸರದಿಂದ ಹೊರಡುವನಿದ್ದ. ಆದರೆ ಲಿಂಗಪ್ಪ 
ಅವನನ್ನು ತಡೆದು ಹುಂಬತನದಿಂದ “ಅಲ್ರೀ ಕುಲಕಣ್ಯಾರ, ನಾ ಭೆಟ್ಟಯಾಗಿರದಿದ್ದರ 
ಈ ಯಾದಿ ಯಾರ ಕೈಯಾಗ ಕೊಡತಿದ್ದಿರಿ?” ಎಂದು ಕೇಳಿದ. ಶ್ಯಾಮರಾಯ 
ಅದರಿಂದೇನೂ ವಿಚಲಿತನಾಗದೆ “ಅದರಾಗೇನದ? ಮಾಮಲೇದಾರರ ಹೆಸರ್ಲೆ 
ಪತ್ತೆ ಬರದು ಟಪಾಲಿಗೆ ಹಾಕಿಬಿಡತಿದ್ದೆ” ಎಂದು ಸಹಜವಾಗಿ ಉತ್ತರವಿತ್ತನು. 

“ಅಂದರ ನನ್ನ ಸಹಿಯಾಗದ ಯಾದಿ ಕಳಸಾಕ ಬರತೈತೇನು?” ಲಿಂಗಪ್ಪ 
ಮತ್ತೆ ಕೇಳಿದ. ಶ್ಯಾಮರಾಯ ಅವನಿಗೆ ವಿವರಿಸಿ ಹೇಳುವಂತೆ, “ನೋಡ್ರಿ ಗೌಡರ, 
ಗೌಡರು ಸಹಿಮಾಡಿ ಕಳಸೋ ಕಾಗದ ಬ್ಯಾರೆ ಇರತಾವ. ಆದರ ಇವನ್ನ 
ಕುಲಕರ್ಣಿ ಸಹಿಮಾಡಿ ಕಳಿಸಿದರೂ ನಡೀತದ” ಎಂದು ತಿಳಿಸಿದ. 

“ನೀವು ಮಾಡಿದ ಯಾದಿ ಬರಾಬರಿ ಇದ್ದಿಲ್ಲ ಅಂದರ ಹ್ಯಾಗರಿ?” 
ಲಿಂಗಪ್ಪ ಬಿಡುವಂತೆ ಕಾಣಲಿಲ್ಲ. 

“ಅದರ ಜವಾಬದಾರಿ ನನ್ನ ಮ್ಯಾಲೆ.” 

“ಹಾಂ ಪಾಡೈೆತೆಲ್ಲ! ನಂದೇನೂ ಜವಾಬ್ದಾರಿ ಇಲ್ಲ ಇಲ್ಲೇನು ಹಗಾರ? 
ಈಗಾ. ಈಗ ನಿಮಗ ಹೇಳಿಟ್ಟಿರತೀನಿ. ನನ್ನ ಸಹಿ ಮಾಡಸದ, ನನಗ ತೋರಸದ 
ನೀವೇನೂ ಮಾಡಬ್ಯಾಡಿ. ಹೀಗ ಅಂದೆ ಅಂತ ಸಿಟ್ಟಿಗೆ ಬರಬ್ಯಾಡ್ರಿ” ಲಿ೦ಗಪ್ಪನ 
ದನಿಯಲ್ಲಿ ಆವೇಶವೂ ಇತ್ತು. ಹೆದರಿಕೆಯೂಇತ್ತು. 

ಶ್ಯಾಮರಾಯನಿಗೆ ಇದೆಲ್ಲ ಮೋಜೆನಿಸಿತು. ತನ್ನ ವೃತ್ತಿಯ ವ್ಯಾಪ್ತಿಯಲ್ಲಿ 
ಅವನೆಷ್ಟೋ ಗೌಡರನ್ನು ಕಂಡಿದ್ದ. ಒಬ್ಬೊಬ್ಬರೂ ಒಂದೊಂದು 
ಮಾದರಿಯಾಗಿದ್ದರು. ಲಿ೦ಗಪ್ಪನದೂ ಇನ್ನೊಂದು ಮಾದರಿಯಷ್ಟೇ. ಹೊಸದಾಗಿ 
ಬಂದ ಅದಿಕಾರ ಅವನಲ್ಲಿಂರು ಸ್ವಾಬಾವಿಕ ವಿನಂಶುವ'ನ್ನೇ 
ಹಾಳುಮಾಡಿದೆಯೆಂಬುದನ್ನು ತಿಳಿದುಕೊಳ್ಳಲು ತಡವಾಗಲಿಲ್ಲ. ಹುಂಬತನದೊಡನೆ 


೪೫೪ ಗ್ರಾಮಾಯಣ 


ಅಧಿಕಾರದ ಉನ್ನಾದವೊಂದು ತಲೆಗೇರಿತ್ತು ಆದರೂ ವ್ಯಕ್ತಿತ್ವದ ಹೀನತೆ ಪ್ರತಿಕ್ಷಣಕ್ಕೂ 
ವ್ಯಕ್ತವಾಗುವಂತಿತ್ತು. ಶ್ಯಾಮರಾಯ ಅದನ್ನೇನೂ ಮನಸಿಗೆ ಹಚ್ಚಿಕೊಳ್ಳದೆ, “ಬೇ 
ಅದಕ್ಕಾಕರಿ ಸಿಟ್ಟು? ನೀವು ಜವಾಬ್ದಾರಿ ತೊಗೋತೀನಿ ಅಂದಮ್ಯಾಲೆ 
ಕೇಳೋದೇನು? ನೀವ ಇಂದಿನಿಂದ ಎಲ್ಲಾ ನೋಡಿಕೋಳಿ” ಎಂದು ಹೇಳಿ 
ನಮಸ್ಕರಿಸಿ ಹೊರಟ. 

ನಿನ್ನಿನ ದಿನವ ಗಂಗಾಧರಯ್ಯನವರು ಶಿವಯೋಗಿಸ್ವಾಮಿಗಳನ್ನು 
ಶ್ಯಾಮರಾಯನ ಜೊತೆಗೆ ಇಂದುಪುರಕ್ಕೆ ಕಳಿಸಬೇಕೆ೦ದು ನಿರ್ಧರಿಸಿದ್ದರು, ಈ 
ವಿಚಾರವನ್ನು ತಮ್ಮ ಜೊತೆಗೆ ಮಠಕ್ಕೆ ಬ೦ದಿದ್ದ ಎಲ್ಲ ಜನರಿಗೂ ತಿಳಿಸಿಬಿಟ್ಟಿದ್ದರು. 
ಬಾಳಾಚಾರ್ಯರ ಮಾತಿನಲ್ಲಿ ಅವರಿಗೆ ಅಮಿತ ವಿಶ್ವಾಸವಿತ್ತೆಂದೇ ಈ 
ದೃಢನಿಶ್ಚಯನವನ್ನು ಅವರು ಕೈಗೊಂಡಿದ್ದರು. ಆದರೂ ಒಬ್ಬನೇ ಒಬ್ಬ ಮಗನನ್ನು 
ದೂರದ ಊರಿಗೆ ಕಳಿಸಿಕೊಡುವದೆಂದರೆ ಅವರ ಜೀವದ ಸುತ್ತು ಬಂದಿತ್ತು 
ಮಠದ ಅಭಿಮಾನರಕ್ಷಣೆಯ ಕಾರಣವೊಂದಿರದಿದ್ದರೆ ಅವರು ಈ ಮಾತಿಗೆ 
ಒಪ್ಪುವಂತಿದ್ದರೋ ಇಲ್ಲವೋ ಹೇಳುವದು ಬಿಗಿಯಾಗಿತ್ತು. 

ಶಿವಯೋಗಿಸ್ವಾಮಿಗಳು ಊರು ಬಿಟ್ಟು ಹೊರಡಲಿರುವರೆಂಬ ಸುದ್ದಿ 
ಈಗಾಗಲೇ ಊರ ತುಂಬ ಹರಡಿತ್ತು ಜನರಿಗೆಲ್ಲ ಶಿವಯೋಗಿಗಳ ವಿಷಯದಲ್ಲಿ 
ವಿಲಕ್ಷಣವಾದ ನಂಬಿಕೆಯಿತ್ತು. ಅವರ ಮಹಿಮೆಯನ್ನು ಯಾರೂ 
ಧಿಕ್ಕರಿಸುವಂತಿರಲಿಲ್ಲ. ಹಾಗೆ ಧಿಕ್ಕರಿಸಿದ ಸ೦ಗತಿಗಳಾಗಿರಲಿಲ್ಲವೆ೦ತಲ್ಲ. ಮೊನ್ನೆಮೊನ್ನೆ 
ಶಿವಯೋಗಿಗಳು ಎಂದಿನಂತೆ ಕೋರಾನ್ಸಭಿಕ್ಷೆಗೆ ಹೋಗಿದ್ದಾಗ ಬಾಳಾರಾಮ 
ಮಾರವಾಡಿಯು ಅವರ ಜೋಳಿಗೆ ಕಸಿದುಕೊಂಡುಬಿಟ್ಟಿದ್ದ. ಮಠದಲ್ಲಿ 
ಪಡದಯ್ಯನವರು ತಿರುಗಿ ಬಂದಮೇಲೆ, ಶಿವಯೋಗಿಗಳು ಮಠದ ಹೆಸರಿನಲ್ಲೇಕೆ 
ಭಿಕ್ಷೆಬೇಡುತ್ತಾರೆಂದು ಅವನ ವಾದವಾಗಿತ್ತು ಜನರಿಗೆ ಈ ಸುದ್ದಿ ತಿಳಿದಾಗ 
ಮರಮರನೆ ಮರುಗಿದ್ದರು. ಕೆಲವು ತಲೆತಿರುಕರು ಮಾರವಾಡಿಯ 
ಅಂಗಡಿಯವರೆಗೆ ಹೋಗಿ ಅವನನ್ನು ಬೈದೂ ಬಂದಿದ್ದರು. ಊರಲ್ಲಿ ಇಂಥಾ 
ಸಂಗತಿಗಳಾಗುತ್ತಿರುವದರಿಂದಲೇ ಗಂಗಾಧರಯ್ಯನವರು ಶಿವಯೋಗಿಗಳನ್ನು 
ಕಳಿಸಲು ಒಪ್ಪಿಕೊಂಡದ್ದು. ಈ ಸ೦ಗತಿಯೂ ಊರವರಿಗೆ ತಿಳಿದಿತ್ತು. 
ಶಿವಯೋಗಿಗಳು ಊರು ಬಿಟ್ಟು ಹೋಗುವ ಕೆಡುಗಾಲದ ಸೂಚನೆಯಿಂದೇ 
ಅವರು ಭಾವಿಸಿದರು. 

ಶಿವಯೋಗಿಗಳನ್ನು ಕಳಿಸಿಬರಲು ಜನರು ಹಿ೦ಡು-ಹಿಂಡಾಗಿ 
ಹೋಗುತ್ತಿರುವದು ಲಿಂಗಪ್ಪಗೌಡನ ಕಣ್ಣಿಗೆ ಬಿತ್ತು. ಹೋಗುತ್ತಿದ್ದವರಲ್ಲಿ ಒಬ್ಬ 


ಗ್ರಾಮಾಯಣ ೪೫೫ 


ಅಧಿಕಪ್ರಸಂಗಿ ಸುಮ್ಮನಿರಲಾರದೆ, “ಗೌಡರು ದೊಡ್ಡ ಸ್ವಾಮೇರ್ನ ಕಳಿಸಿಕೊಡತಾರು. 
ನಮ್ಮ ಮರಿಸ್ವಾಮಿಗಳು ಅವರ ಗುರು ಅಲ್ಲ ಕಾಣತೈತಿ” ಎಂದು ವ್ಯಂಗ್ಯವಾಗಿ 
ಇನ್ನೊಬ್ಬನೆದುರು-ಆದರೆ ಲಿಂಗಪ್ಪನಿಗೆ ಕೇಳಿಸುವಂತೆಯೇ ನುಡಿದಿದ್ದ. ಈ ಮಾತು 
ಕೇಳಿ ಲಿಂಗಪ್ಪನಿಗೆ ನೊಣ ಕಡಿದಂತಾಯಿತು. ಊರ ಗೌಡನನ್ನು ಪಡದಪ್ಪನ 
ಬಾಲ ಎಂದು ಜನರು ತಿಳಿದಿರುವರೇ ಎಂಬ ಸಂಶಯವೂ ಬಂದಿತು. ಅವನು 
ನಿಜವಾಗಿಯ ಊರಿಗೆ ಹೊಸಬನಾಗಿದ್ದ. ಶಿವಯೋಗಿಗಳ ಬಗ್ಗೆ ಜನರಿಗೆ 
ಇಷ್ಟೊಂದು ಶ್ರದ್ಧೆಯಿರಬೇಕಾದರೆ ಅವರ ಮಹಿಮೆ ದೊಡ್ಡದಿರಬೇಕೆಂದಿನಿಸಿತು. 
ಹಾಗಾದರೆ ತಾನೂ ಮಠದ ಶಿಷ್ಕನೆಂದು ಜನರ ಮೇಲೆ "ಛಾಪು' ಹಾಕುವ ಈ 
ಸುಸಂಧಿಯನ್ನೇಕೆ ಕಳೆದುಕೊಳ್ಳಬೇಕೆಂದು ಲೆಕ್ಕ ಹಾಕಿದ, ಬಹಳವಾದರೆ ಒಂದು 
ನಮಸ್ಕಾರ ಖರ್ಚಾದೀತು, ಎಂದುಕೊಂಡು ತಾನೂ ನದಿಗೆ ಹೊರಟ. 

ಶ್ರಾವಣದ ನದಿ ಎರಡೂ ದಡ ತುಂಬಿ ಸೂಸಿ ಹರಿಯುತ್ತಿತ್ತು ಶ್ಯಾಮರಾಯ 
ಆಗಲೇ ನಾವೆಯನ್ನು ಹತ್ತಿ ಕುಳಿತಿದ್ದ. ದಂಡೆಗು೦ಟ ಜನರು ಸಾಲು ಸಾಲಾಗಿ 
ನಿಂತಿದ್ದರು. ಶಿವಯೋಗಿಗಳು ಬರುವರೆಂದು ಅಂಬಿಗರು ದಾರಿಕಾಯುತ್ತಿದ್ದರು. 
ಅಷ್ಟರಲ್ಲಿ ಗಂಗಾಧರಯ್ಯನವರು ಮಗನ ಕೈಹಿಡಿದುಕೊಂಡು ಅಲ್ಲಿಗೆ ಬ೦ದರು. 
ಅವರ ಹಿಂದೆ ದೊಡ್ಡದೊಂದು ಪರಿವಾರವೇ ಬರುತ್ತಿತು. ಮೈಮೇಲೆ ಕಾವಿ 
ಬಟ್ಟೆಯ ಒಂದು ಕಪನಿ, ತಲೆಗೊಂದು ಕಿವಿಟೊಪ್ಪಿಗೆ, ಕಾಲಲ್ಲಿ ಪುಟ್ಟ ಕಡಾವಿಗೆಗಳನ್ನು 
ಧರಿಸಿಕೊಂಡು ಬ೦ದ ಶಿವಯೋಗಿಗಳು ಶಿವನ ಬಾಲ್ಯವನ್ನೇ ನೆನಪು 
ತರುವಂತಿದ್ದರು. ಶುಭ್ರವಾದ ವಿಭೂತಿ ತೇಜಃಪುಂಜಗಳಾದರೂ ಆರ್ದ್ರ 
ಕುತೂಹಲದಿಂದ ತುಂಬಿದ ಕಣ್ಣುಗಳು, ಪ್ರಸನ್ನವಾದ ಮಂದಹಾಸ, ಸಾತ್ತ್ವಿಕತೆ 
ಶಿಶುವೇಷದಲ್ಲಿ ಈ ಲೋಕವನ್ನು ನೋಡಬಂದಂತೆ ಅವರ ನಿಲುವು 
ಕಂಗೊಳಿಸುತ್ತಿತ್ತು. 

ಜನರೆಲ್ಲ ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗಳ ಪಾದಮುಟ್ಟ 
ನಮಸ್ಕರಿಸುತ್ತಿದ್ದರು. ಹೆಣ್ಣುಮಕ್ಕಳು ಮಾತ್ರ ಬಿಕ್ಕಿಬಿಕ್ಕಿ ಅಳುತ್ತಿದ್ದರು. ಉಳಿದವರೆಲ್ಲರೂ 
ಮೌನವಾಗಿದ್ದರು ನದಿಯ ಆಚೆಯ ದಂಡೆಗೂ ನದಿಯ ವಿಶಾಲವಾದ ಪಾತ್ರದ 
ಮೇಲೂ ಒರಗಿದ್ದ ಶ್ರಾವಣ-ಮೇಘಗಳಂತೆ, ವಾತಾವರಣದ ಮೇಲೆಯೇ ಮೌನದ 
ಭಾರ ಮಲಗಿತ್ತು. ಅದನ್ನು ಮೀರಿಸುವ ಪ್ರಸನ್ನತೆಯಿಂದ ಸ್ವಾಮಿಗಳು ಎಲ್ಲರ 
ನಮಸ್ಕಾರಗಳನ್ನು ಸ್ವೀಕರಿಸಿದರು. ಲಿಂಪ್ಲುಗೌಡ ತಾನೇಕೆ ಹಿಂದುಳಿಯಬೇಕೆಂದು 
ನಮಸ್ಕರಿಸಲು ಮುಂದೆ ಬ೦ದ. ಆದರೆ ಸ್ವಾಮಿಗಳು ಅವನಿಗೆ ಪಾದ ಮುಟ್ಟಲು 
ಅವಕಾಶ ಕೊಡದೆ ಮುಂದೆ ಸಾಗಿಬಿಟ್ಟರು. ಲಿಂಗಪ್ಪನಿಗೆ ಸಿಡಿಲು ಬಡಿದಂತಾಯಿತು. 


೪೫೬ ಗ್ರಾಮಾಯಣ 


“ಸ್ವಾಮೇರ ಗೌಡರು ಪಾದಕ್ಕ ಬೀಳಲಿಕ್ಕೆ ಬ೦ದಾರಿ!” ಎಂದು ಕೂಡಿದವರಲ್ಲೊಬ್ಬ 
ಕೂಗಿ ಹೇಳಿದ. ಸ್ವಾಮಿಗಳು ಹಿಂತಿರುಗಿ, ಅದೇ ಪ್ರಸನ್ನತೆಯಿಂದ, “ಅಂವಾ 
ಬೀಳಬೇಕಾದ ಪಾದ ಇಲ್ಲಿಲ್ಲ. ಮಠದಾಗ ಅದಾವು” ಎಂದು ಹೇಳಿ ನಾವೆಯನ್ನು 
ಹತ್ತಿದರು. 

ನಾವೆ ಗಂಭೀರವಾಗಿ ನದಿಯ ನೀರನ್ನೊದ್ದು ಮುಂದೆ ಸಾಗಿತು. ನಾವೆಯ 
ಮೇಲೆ ಜನರ ಕಡೆಗೆ ತಿರುಗಿ ಶಿವಯೋಗಿಗಳು ಮುಳುಗುನಗೆ ಬೀರುತ್ತ ನಿಂತಿದ್ದರು. 
ದಂಡೆಯಲ್ಲಿದ್ದವರೆಲ್ಲ ಕೈಮುಗಿದರು. ನಾವೆ ಕಣ್ಣುಮರೆಯಾಗುವವರೆಗೆ, 
ಶಿವಯೋಗಿಗಳ ತೇಜೋಮೂರ್ತಿ ಮಿಂಚಿನ ಎಳೆಯಾಗಿ ಕಾಣುವವರೆಗೆ ಜನರು 
ಎವೆಯಿಕ್ಕದೇ ನೋಡಿಯೇ ನೋಡಿದರು. ಪಾದಳ್ಳಿಯ ಪುಣ್ಯವೇ ತೇಲಿ 
ಹೋಗುತ್ತಿರುವಂತೆ ಕೆಲವರಿಗನಿಸಿತು. ಮತ್ತೆ ಕೆಲವರು ಧೋತರದ ಚುಂಗಿನಿಂದ 
ಕಣ್ಣನ್ನು ಒರೆಸಿಕೊಳ್ಳುತ್ತ “ಕಲಿಕಾಲ, ಏನ ಮಾಡೂದೈತಿ? ಇಂಥಾ ಸ್ವಾಮೇರ್ನ 
ಊರಾಗ ಉಳಿಸಿಕೊಳ್ಳೋ ಪುಣ್ಯೇವು ನಮ್ಮದಲ್ಲ!” ಎಂದು ಉದ್ದಾರ ತೆಗೆದರು. 

ಜನರು ಒಬ್ಬೊಬ್ಬರಾಗಿ ಮನೆಗೆ ತೆರಳಿದರು. ಲಿಂಗಪ್ಪನೂ ತಿರುಗಿದ. 
ಆದರೆ ಅವನ ಮನಸ್ಸು ಮಾತ್ರ ಚಿಂತೆಗೀಡಾಗಿತ್ತು ಮೊದಲಿನಿಂದಲೂ ಹುಂಬರ 
ಸಹವಾಸದಲ್ಲಿಯೇ ಬಾಳು ಕಳೆದ ಅವನಿಗೆ ಧರ್ಮದ ವಿಷಯವಾಗಿ ಭಯ 
ಮಾತ್ರ ಇತ್ತು ಈಗ ಈ ಹೊಸ ಊರಲ್ಲಿ, ತನ್ನ ಬಾಳುವೆ ಇನ್ನೂ ನೆಲೆಗೆ 
ಬರಬೇಕಾದ ಕಾಲದಲ್ಲಿ, ಈಗ ನಡೆದ ಸಂಗತಿ ರಹಸ್ಮಮಯವಾಗಿಯೇ ಕಂಡಿತು. 
ಶಂಕರಪ್ಪಗೌಡರ ಆಸ್ತಿಗೆ ತಾನು ವಾರಸದಾರನಾದದ್ದು, ಮಗನೆಂದು ಸುಳ್ಳು 
ಹೇಳಿದ್ದು, ಚಿಮಣಾಳ ವಿಷಯವಾಗಿ ಮನಸ್ಸಿನಲ್ಲಿ ಮೂಡಿದ ಬಯಕೆ ಇವೆಲ್ಲ 
ಪಾಪವೆಂದು ಅವನಿಗೆ ಮಸುಕಾಗಿ ಮನವರಿಕೆಯಾಗಿತ್ತು ಈಗ ಸ್ವಾಮಿಗಳು 
ತನ್ನನ್ನು ತಿರಸ್ಕರಿಸಿದ್ದಕ್ಕೆ ಅದೇ ಕಾರಣವಿರಬಹುದೇ ಎಂದು ತಿಳಿದುಕೊಳ್ಳುವ 
ಕುತೂಹಲವೂ ಹುಟ್ಟಿತು. 

“ಅ೦ತಾದ್ದೇನು ಗುಣಾ ಅವರಲ್ಲಿ ಕಂಡೀರಿ?” ಎಂದು ನೆರೆ ಒಬ್ಬಿಬ್ಬರನ್ನು 
ಪ್ರಶ್ನೆಮಾಡಿದ. ಅವರಿಗೂ ಹೇಳುವದೇ ಬೇಕಾಗಿತ್ತು. ಶಿವಯೋಗಿಗಳನ್ನು ಕಳಿಸುವ 
ಈ ಪ್ರಸಂಗದಲ್ಲಿ ಅವರೆಲ್ಲರಲ್ಲಿಯೂ ಧಾರ್ಮಿಕಭಾವನೆ ಜಾಗೃತವಾಗಿತ್ತು ಅದರಲ್ಲಿ 
ಪರಿವೂರಿನವನೊಬ್ಬ ಈ ವಿಷಯಕ್ಕೆ ಕೇಳಿದಾಗ ಸುಮ್ಮನಿರಲಾದೀತೇ? 
ಶಿವಯೋಗಿಗಳ ಮಹಿಮೆ ಊರ ಅಭಿಮಾನದ ಸೊತ್ತು ಪಾದಳ್ಳಿಯಲ್ಲಿ ಯಾರನ್ನು 
ಕೇಳಿದರೂ ಅವರ ಬಗ್ಗೆ ಬೇಕಾದಷ್ಟು ಕತೆಗಳನ್ನು ಹೇಳುತ್ತಿದ್ದರು. ಈಗಲೂ 
ಹಾಗೆಯೇ ಆಯಿತು. 


ಗ್ರಾಮಾಯಣ ೪೫೭ 


“ಅವರು ಯಾರಂತ ತಿಳದೀರಿ ಯಪ್ಪಾ? ನಮ್ಮ ಹಿಂದಿನ ಸ್ಥಾಮೇದಿದ್ದಿಲ್ಲರಿ 
ಸದಾಶಿವಯೋಗಿಗಳೂ ಅಂತ. ಅವರ ಅವತಾರ ಆಗಿ ಬಂದಾರು. ಪಾದಳ್ಳಿ 
ಬಿಟ್ಟು ನಾ ಎಲ್ಲ್ಯೂ ಹೋಗಾಣಿಲ್ಲ ಅಂತ ಅವರು ಮುಕ್ಕಟ್ಟ ಹೇಳಿದ್ದರರೀ?” 
ಎಂದು ಭಯ ಭಕ್ತಿಗಳಿಂದ ಕೂಡಿ ಒಬ್ಬ ಭಕ್ತ ನುಡಿದ. ಉಳಿದವರಿಗೂ ಆವೇಶ 
ತುಂಬಿತು. ತಲೆಗೊಬ್ಬರು ಒಂದೊಂದು ಕತೆ ಹೇಳಿದರೂ ಅವರೆಲ್ಲ ಹೇಳಿದ 
ಕತೆ ಪಾದಳ್ಳಿಯ ಗುರುಪರಂಪರೆಯ ಇತಿಹಾಸವನ್ನೇ ರೂಪಿಸುವಂತಿತ್ತು. ಲಿಂಗಪ್ಪ 
ಬೆರಗಿನಿಂದ ಅಗಲವಾದ ಕಣ್ಣು ತೆರೆದು ಕೇಳಿದ. ಅವರು ಹೇಳಿಯೇ ಹೇಳಿದರು. 

ಪಡದಯ್ಯನಿಗಿಂತಲೂ ಮೊದಲು ಮಠದ ಸ್ವಾಮಿಗಳಾಗಿದ್ದ 
ಸದಾಶಿವಯೋಗಿಗಳು ಐಕ್ಕವಾಗುವ ಕಾಲಕ್ಕೆ ಅವರ ಭಕ್ತರೆಲ್ಲ ಗೋಳಿಟ್ಟರು. 
ಆಗ ಅವರೇ ಅಪ್ಪಣೆ ಕೊಡಿಸಿದರಂತೆ; “ಯಾಕ ಅಳತೀರಲೆ, ನಾನು ಈ ದೇಹ 
ಬಿಟ್ಟರೂ ಮತ್ತ ಹುಟ್ಟಿ ಬ೦ದು ನಿಮ್ಮ ಸೇವಾ ಮಾಡತೀನಿ. ನಾನು ಹುಟ್ಟದ್ದಕ್ಕೆ 
ಗುರುತು ಅಂದರ ನಮ್ಮ ಮಠದಾಗಿನ ಆಕಳಾ ಹೋರಿಕರಾ ಈಯತ್ಯೈತಿ. 
ಯಾವ ಕೂಸಿಗೆ ಆಕಳ ಮೊಲಿ ಉಣಸತ್ತೈತೋ ಅದ ನಾನು ಅಂತ ತಿಳೀರಿ.? 
ಈ ಮಾತನ್ನು ಭಕ್ತರೆಲ್ಲರೂ ನೆನಪಲ್ಲಿಟ್ಟಿದ್ದರು. ಶಿವಯೋಗಿಗಳು ಹುಟ್ಟಿದಾಗ 
ಮಠದ ಆಕಳು ಹೋರಿಯನ್ನೇ ಈದಿತ್ತು. ಆದರೆ ಹುಟ್ಟಿದ ಕೂಡಲೇ ಹೋರಿ 
ಬಿದ್ದೂ ಸತ್ತೂ ಹೋಯಿತು. ಅದೇ ವೇಳೆಗೆ ಶಿವಯೋಗಿಗಳ ತಾಯಿಯೂ 
ಕೈಲಾಸ ಕ೦ಡಳು. ಹಾಲಿಲ್ಲದ ಕೂಸು ಅಳುವದನ್ನು ನೋಡಲಾರದೆ, 
ಗಂಗಾಧರಯ್ಯನವರು ಕೂಡನೊಯ್ದು ಆಕಳ ಮೊಲೆಗೆ ಹಚ್ಚಿದರು. ತೊರೆದು 
ನಿಂತ ಮೊಲೆಗಳಿಂದ ಆಕಳೂ ಬಾಯ್ಬಿಡುತ್ತಿತ್ತು ಕೂಸನ್ನು ಕಂಡ ಕೂಡಲೆ, 
ಕೂಸಿನ ನೆತ್ತಿಯನ್ನು ಚರಚರ ನೆಕ್ಕಿತಂತೆ. ಕೂಸು ಅಳುವದನ್ನು ಬಿಟ್ಟು, ಆಕಳ 
ಮೊಲೆಯುಂಡು ತಣಿದು ಆಡಹತ್ತಿತ್ತು. 

ಲಿಂಗಪ್ಪನಿಗೆ ಶಿವಯೋಗಿಗಳ ಮಹಿಮೆಯ ಬಗ್ಗೆ ಖಾತ್ರಿಯಾಯಿತು. ಈ 
ಕತೆ ಅವನ ಹೃದಯದ ಮೇಲೆ ಮರೆಯಲಾಗದ ಪ್ರಭಾವವನ್ನು ಬೀರಿತು. 
“ಅದು ಅಷ್ಟ ಅಲ್ಲರೀ! ಇನ್ನೂ ಮುಂದೈತಿ ಕೇಳರಿ. ಸ್ವಾಮೇರ ಪರಬಾವ ಈಟ 
ಅಂತ ಮಾತಿಲೆ ಹ್ಯಾಗ ಹೇಳಬೇಕರಿ ಅದನ್ನ?” ಎಂದು ಮತ್ತೊಬ್ಬ ಇನ್ನೊಂದು 
ಕತೆಯ ಎಳೆಯನ್ನು ಜಗ್ಗಿ ನಿರೂಪಿಸಹತ್ತಿದ. ಲಿ೦ಗಪ್ಪ ಅದಕ್ಕೂ ಕಿವಿ ನೀಡಿದ. 

ಶಿವಯೋಗಿಗಳಿಗೆ ಮಾತು ಬಂದೊಡನೆ ಅವರ ಮಾತುಗಳಿಗೆ ಕಣಿ 
ಹೇಳುವ ಸಾಮರ್ಥ್ಯ ಬಂದಿತ್ತು. ಅವರು ಹೇಳಿದ ಮಾತುಗಳೆಲ್ಲ ಹಿರಿಯ 
ಸ್ವಾಮಿಗಳು ಹೇಳಿದ ಮಾತುಗಳೇ ಆಗಬೇಕೆ? ಪುಣ್ಯದ ಅಂಶ ಅನುವಂಶಿಕವಾಗಿ 


೪೫೮ ಗ್ರಾಮಾಯಣ 


ಇಳಿದುಬಂದಂತಿತ್ತು. ಅವರಾಡಿದ ಮಾತುಗಳಿಗೆ ಅರ್ಥ ಹಚ್ಚಹೋಗಿ 
ಒಳ್ಳೊಳ್ಳೆಯವರು ಮಣ್ಣು ಮುಕ್ಕಿದ್ದರು. ಗಂಗಾಧರಯ್ಯನವರು ಈ ಪುಣ್ಯದ 
ಬೀಜವನ್ನು ಜೋಕೆಯಿಂದ ಕಾಪಾಡುತ್ತಿದ್ದರು. 

ಒಮ್ಮೆ ಹೀಗಾಯಿತು. ಶಂಕರಪ್ಪಗೌಡರು ಸಾಯುವದಕ್ಕಿಂತ ಮೊದಲು 
ಕೆಲ ದಿಗನಳಿರಬೇಕು. ಕಾಲರಾ ಪಿಡಗು ಅದೇ ಪ್ರಾರಂಭವಾಗಿತ್ತು ಹೊಲೆಗೇರಿಯಲ್ಲಿ 
ಬಾಳ್ಯಾ ಒಬ್ಬನೇ ಆ ಪಿಡುಗಿಗೆ ಆಹುತಿಯಾಗಿದ್ದ. ಶಿವಯೋಗಿಗಳು ಅ೦ಗಳದಲ್ಲಿ 
ಆಡವಾಡುತ್ತಿದ್ದವರು. ತಟ್ಟನೆ ಏನೋ ನೆನಪಾದಂತಾಗಿ “ಬೆಳದದ್ದು ಅಳೀತೈತಿ; 
ಅಳದದ್ದು ಬೆಳೀತೈತಿ; ಉಳಿದದ್ದೆಲ್ಲಾ ಹಳ್ಳಾಕೂಡತೈತಿ” ಎಂದು ನುಡಿದುಬಿಟ್ಟರು. 
ಸಂಬ೦ಧ ಸೂತ್ರವಿಲ್ಲದ ಈ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. 
ಗಂಗಾಧರಯ್ಯನವರಿಗೂ ಅದರರ್ಥ ಹೊಳೆದಿರಲಿಲ್ಲ. ಆದರೆ ಅದರ ಪರಿಣಾಮ 
ಮಾತ್ರ ಜನರ ಮನಸ್ಸಿನ ಮೇಲಾಯಿತು. ಮೋಡಿ ಹಾಕಿದಂತೆ ಕೇಳಿದವರಿಗೆಲ್ಲ 
ಆ ಮಾತಿನ ಗುಂಗು ಹಿಡಿಯಿತು. 

ಆಗ ಯಾರೋ ಬಂದು ಬಾಳಾಚಾರ್ಕರಿಗೆ ಈ ಮಾತಿನ 
ಅರ್ಥವೇನಿರಬಹುದೆಂದು ಕೇಳಿದರು. ಆಚಾರ್ಯರಿಗೂ ಬಹಳ ಹೊತ್ತು ತಲೆ 
ತುರಿಸಿಕೊಳ್ಳಬೇಕಾಯಿತು. ಅವರು ಸದಾಶಿವಯೋಗಿಗಳ ಜೊತೆಯವರಾದ್ದರಿಂದ 
ಒಂದು ಸಂಗತಿ ಅವರ ನೆನಪಿಗೆ ಬಂದು ಹೇಳಿದರು: “ಹಾಂ ನೆನಪಾತು 
ನೋಡು! ಹಿರೇ ಸ್ವಾಮಿಗೋಳು ಆಡಿದ ವಾಕ್ಯ ಇದು. ಆವೊತ್ತ ಮಠದಾಗ 
ಪುರಾಣ ಅದೇ ಮುಗಿಸಿದ್ದರು. ಆಗ ಕಣ್ಣು ಮುಟ್ಟದವರ ತಟ್ಟನ ಇದ ಮಾತು 
ಆಡಿದ್ದರು. ಊರಾಗ ಬೆಳೆದವರು ಹೋಗತಾರ. ಕವಡೀ ಕಿಮತ್ತಿನಾವ ದೊಡ್ಡ 
ಮನಶ್ಯಾ ಆಗಿ ಮೆರೀತಾನ. ಅವನ ಪುಂಡಾಟಿಕಿಯೊಳಗ ಊರು ಹಳ್ಳ ಹಿಡಿದು 
ಹೋಗತದ ಅಂತ ಅರ್ಥಾನೂ ಹೇಳಿದ್ದರು. ಆಗ ಜಾಗೀರದಾರ 
ರಾಣೋಜಿರಾಯ ಕುದುರಿಯ ಮ್ಯಾಲಿಂದ ಬಿದ್ದು ಸತ್ವ. ಈಗಿನ್ನೇನಾಗುವದನೋ 
ನೋಡಬೇಕ!” ಎಂದು ಹೇಳಿದರು. ಮುಂದೆ ನಾಲ್ಕಾರು ದಿನಗಳಲ್ಲಿಯೇ ಶಂಕ್ರಪ್ಪ 
ಗೌಡ್ರು ಕಾಲರಾ ಬ೦ದು ತೀರಿಕೊ೦ಡರು. ಆ ಒ೦ದು ವಾಕ್ಯ ರಾಣೋಜಿರಾಯನ 
ಮರಣ ಹಾಗ ಶಂಕರಪ್ಪಗೌಡರ ಮರಣವನ್ನು ಸಂಬಂಧಿಸುವ ದೈವ ಸೂತ್ರವಾಗಿತ್ತು 

“ಅವರನ್ನು ದೇವರ೦ತ ಜನಾ ಸುಮ್ಮಗ ನಂಬಿಲ್ಲರೀ ಯಪ್ಪಾ! ಅವರು 
ಯಾರ ಮನಿಗೆ ಊಟಕ್ಕೆ ಹೋಕ್ಕಾರ ನೋಡಿ, ಆ ಮನಿಗೆ ಮುಂದ ಅನ್ನದ 
ಚಿ೦ತೀನ ಆಗಾಣಿಲ್ಲರಿ” ಮತ್ತೊಬ್ಬ ಅವರ ಮಹಿಮೆಯನ್ನು ವಿಸ್ತರಿಸಿದ. ಅವರು 
ಕರೆದರೆ ಯಾರ ಮನೆಗ ಹೋಗುತ್ತಿರಲಿಲ್ಲ. ಯಾರಿಗಾದರೂ "ದುಡ್ಡುತಾ' ಎಂದು 


ಗ್ರಾಮಾಯಣ ೪೫೯ 


ಕೈ ನೀಡಿದಾಗ,ಅವನು ಕೊಟ್ಟರೆ ಅವನ ಕೈ ಹಣದ ಅಕ್ಷಯಪಾತ್ರೆಯಾಗುವದೆಂದು 
ಜನರು ನಂಬಿದ್ದರು. “ಇಲ್ಲ' ಎಂದವರ ಮನೆಯಲ್ಲಿ ಮಾತ್ರ ಎಲ್ಲವೂ ಇಲ್ಲದಾಗುತ್ತಿತ್ತು 
ಬಾಪೂಸಾಹೇಬನನ್ನೇ ಒಮ್ಮೆ ದುಡ್ಡು ಕೇಳದ್ದರು. ಅವನು ಇಲ್ಲವೆಂದಿದ್ದ. ನಾನಾ 
ಸತ್ತಂದಿನಿಂದ ಅವನ ಕೈಯಿಂದ ಹಣ ಹೊಳೆ ಹರಿದಂತೆ ಹರಿದುಹೋಯಿತು. 
ಕೊನೆಗೆ ಹೊತ್ತ ಅರಿವೆ ಮೇಲೆ ಅವನು ಊರು ಬಿಟ್ಟು ಹೋಗುವಾಗ ದಾರಿಯ 
ಖರ್ಚಿಗೆ ನಾಲ್ಕಾಣೆ ಕೂಡ ಅವನಲ್ಲಿರಲಿಲ್ಲ. ಒಂದು ಕೃತಿಯ ಮೇಲಿಂದಲೇ 
ವ್ಯಕ್ತಿಯ ದೈವವನ್ನೇ ಅಳೆಯಬಲ್ಲ ದೃಷ್ಟಿ ಅವರಿಗಿತ್ತು. 

“ಇಂಥಾ ಮಹಿಮಾರಿ ನಮ್ಮಪುಂದು! ಆದರ ಈ ಮೂರು ದಿನಾ ಆಗಿರಬೇಕು 
ನೋಡಿ, ಒಂದಸವನ ರುಳಾ ಅನಸತೈತಿ ಅಂತ ಹೇಳುತ್ತಿದ್ದರು” ಎಂದು 
ಮಠದ ನಚ್ಚಿನ ಶಿಷ್ಯರಲ್ಲೊಬ್ಬ ಶಿವಯೋಗಿಗಳು ಊರು ಬಿಡುವುದಕ್ಕೆ 
ಕಾರಣವನ್ನೂ ಹೇಳತೊಡಗಿದ. ಶಿವಯೋಗಿಗಳು ಮೂರು ದಿನಗಳಿಂದ ಮೈಯೆಲ್ಲ 
"ರುಳ'ವೆಂದು ಗೋಳಿಟ್ಟಿದ್ದು ನಿಜವೇ! ಅದಕ್ಕೆ ಕಾರಣ ಮಾತ್ರ ಯಾರಿಗೂ 
ಗೊತ್ತಾಗಿರಲಿಲ್ಲ. ಮಠದಲ್ಲಿ ಚಿಮಣಾ ಕಾಲಿಟ್ಟಾಗಿನಿಂದ ಈ ಅವಸ್ಥೆ 
ಪ್ರಾರಂಭವಾಗಿತ್ತು ಅಂತೆಯೇ ಎಲ್ಲರೂ ಕೂಡಿ ಪಡದಯ್ಯನವರಿಗೆ ಬಂದು, 
ಚಿಮಣಾಳನ್ನು ದೂರವಿಡಲು ಕೇಳಿಕೊಂಡದ್ದು, ಸಫಲವಾಗಿರಲಿಲ್ಲ. 
ಶಿವಯೋಗಿಗಳು ಊರನ್ನೇ ಬಿಟ್ಟು ಹೋಗುತ್ತೇವೆಂದು ಹಟಹಿಡಿದರು. “ಅಂದ 
ಏಟ ಕೇಳಿಕೊಂಡರೂ ಪಡದಯ್ಯನವರು ಒಪ್ಪಲಿಲ್ಲರಿ. ಮತ್ತ ನೀವೂ ಅದಕ 
ಅಡ್ಡ ಬಂದಿರೆಲ್ಲರಿ! ಮರಿಸ್ಟಾಮೇರು ಹಟಹಿಡಿದಲ್ಲೇ ಈಗ ಕಳಿಸಿಕೊಟ್ಟವಿರಿ” 
ಎಂದು ಕೂಡಿದವರಲ್ಲಿಯೇ ಹಿರಿಯನಾದವನೊಬ್ಬ ಮಾತು ಮುಗಿಸಿದ. 

ಇದು ಜನರು ಹೇಳಿದ ಕತೆ. ಆ ಕತೆಯಲ್ಲಿ ಅವರೆಲ್ಲರಿಗೂ ಅಕ್ಷರಶಃ 
ನಂಬಿಕೆಯಿತ್ತು ಶ್ರದ್ಧೆಯಿತ್ತು ಸಾವಿರಾರುವರ್ಷಗಳಿಂದ ನಡೆದು ಬಂದ ಆ ಪರಂಪರೆ 
ಅವರಲ್ಲಿ ಬೀರಿದ ಪ್ರಭಾವ ಆನುವಂಶಿಕವಾಗಿ ಇಳಿದುಬ೦ದಿತ್ತು. ಯಾರೂ 
ಅದರ ಸತ್ಯಾಸತ್ಯತೆಯನ್ನು ಒರೆಗೆ ಹಚ್ಚುವ ಗೋಜಿಗೆ ಹೋಗಿರಲಿಲ್ಲ. ಅದರ 
ಅವಶ್ಯಕತೆಯೂ ಅವರಿಗಿರಲಿಲ್ಲ. ಅವರ ತಾತ್ಲಿಕ ತೃಷ್ಣೆಗೆ ಅಷ್ಟೇ ನೀರು ಸಾಕಾಗಿತ್ತು 
ಸದಾಶಿವ ಯೋಗಿಗಳನ್ನು ಕಂಡವರು, ಅವರ ಮಹಿಮೆಯನ್ನು ಪ್ರಕ್ಷವಾಗಿ 
ಅನುಭವಿಸಿದವರು ಇನ್ನೂ ಪಾದಳ್ಳಿಯಲ್ಲಿದ್ದರು. ಅವರೇ ತಾವು ಅವತರಿಸಿ 
ಬರುವೆನೆಂದು ಹೇಳಿದಾಗ ಅದನ್ನು ನಂಬದಿರುವದು ಹೇಗೆ? 
ಸದಾಶಿವಯೋಗಿಗಳ ಶೀಲ ಒರೆಸಿಟ್ಟ ಕನ್ನಡಿಯಂತೆ ಶುಭ್ರವಾಗಿತ್ತು ಅವರ 
ಅನುಭಾವ ಮಾತ್ರ ಗೂಢಾವಾಗಿಯೇ ಇತ್ತು. ಗೂಢವಾಗಿರದಿದ್ದರೆ ಅದೆಂಥ 


೪೬೦ ಗ್ರಾಮಾಯಣ 


ಅನುಭಾವ? ಅವರ ಅವತಾರವೇ ಆದ ಶಿವಯೋಗಿಗಳ ಬಗ್ಗೆಯೂ ಜನರು 
ಅದೇ ಪೂಜ್ಯ ಭಾವೆನಯನ್ನೇ ತಳೆದಿದ್ದರು. ಈಗ ಅವರು ಊರುಬಿಟ್ಟು ಹೋದದ್ದು 
ಮಾತ್ರ ಅಶುಭಸೂಚನೆಯತೆ ಕಂಡಿತು. ಶಿಷ್ಠವೃಂದದ ಭಾವನೆಗಳಿಗೆ ಬರೆಯಿಟ್ಟಂತೆ 
ಆಗಿತ್ತು. 

ಜನರು ಈ ಕತೆ ಹೇಳಿ ಮುಗಿಸಿದರು. ನಾವೆ ಆಗಲೆ ನದಿಯ ಪಾತ್ರದಿಂದ 
ಅದೃಶ್ಯವಾಗಿತ್ತು. ಆಚೆಯ ದಂಡೆಗೆ ಮಾತ್ರ ಶಿವಯೋಗಿಗಳನ್ನು ಬಂಡಿಯಲ್ಲಿ 
ಕೂಡಿಸಿ ಶ್ಯಾಮರಾಯ ನಡೆದಿದ್ದ. ಅದನ್ನೂ ನೋಡಿಕೊಂಡು ಜನರು 
ಜಡಮನಸಿನಿದ ತಿರುಗಿದರು. ಶಿವಯೋಗಿಗಳು ಊರು ಬಿಟ್ಟು ಹೋದರೂ 
ಅವರ ಪ್ರಭಾವ ಮಾತ್ರ ವಾತಾವರಣದಂತೆ ಸುತ್ತೆಲ್ಲ ಹರಡಿತ್ತು ಶ್ರಾವಣದ 
ಜಡವಾದ ಹಿನ್ನೆಲೆಯೂ ಈ ಪ್ರಭಾವಕ್ಕೆ ಪೋಷಕವಾಗಿತ್ತು 

ಲಿಂಗಪ್ಪಗೌಡ ತಿರುಗಿದ್ದೂ ಜಡವಾದ ಮನಸಿನಿಂದಲೇ! ಕೇಳಿದ ಕತೆ 
ಅವನಲ್ಲಿ ಅನೇ ಅಸ್ಪಷ್ಟ ವಿಚಾರಗಳನ್ನು ಮೂಡಿಸಿತ್ತು. ತನ್ನ ದೈವ ಫಲವಾಗುವ 
ಕಾಲ ಇದು. ಪಾದಳ್ಳಿಯಲ್ಲಿ ತಾನಿನ್ನೂ ಗೌಡನಾಗಿ ಮೆರೆಯಬೇಕಾಗಿದೆ. 
ಚಿಮಣಾಳಂಥ ರೂಪವತಿ ತನ್ನ ಹೆಂಡತಿಯಾಗಬೇಕಾಗಿದೆ. ಇಷ್ಟು ದಿನ 
ಅಜ್ಞಾತವಾಸದಲ್ಲಿದ್ದವನು ಈಗ ದೊಡ್ಡ ಮನುಷ್ಯನಾಗಿ, ಗಣ್ಯ ವ್ಯಕ್ತಿಯಾಗಿ 
ಅಡ್ಡಾಡಬೇಕು. ಅಂಥ ಹೊತ್ತಿಗೆ ಗುರುಹಿರಿಯ ಆಶೀರ್ವಾದವಿದ್ದರೆ ಒಳ್ಳೆಯದೇ 
ಅಲ್ಲವೇ? ಅದಕ್ಕಾಗಿಯೇ ತಾನು ಸ್ವಾಮಿಗಳಿಗೆ ನಮಸ್ಕರಿಸಲು ಹೋದದ್ದು. 
ಆದರೆ ಅದರಿಂದ ತನಗೆ ದೊರೆತದ್ದೇನು? “ಅಂವಾ ಬೀಳಬೇಕಾದ ಪಾದ 
ಇಲ್ಲಿಲ್ಲ; ಮಠದಾಗದಾವು!” ಎಂದಿದ್ದರು ಸ್ವಾಮಿಗಳು. ಮೊದಲೇ ಅವರ ಮಾತಿಗೆ 
ಮಂತ್ರಶಕ್ತಿಯಿದೆಯೆಂದು ಅನೇಕರು ಇದೇ ಈಗ ಹೇಳಿದ್ದರು. ಅದಕ್ಕೆ ಜೀವಂತ 
ನಿದರ್ಶನಗಳನ್ನು ಕೊಟ್ಟಿದ್ದರು. 

ಲಿಂಗಪ್ಪನಿಗೆ ಇದರ ಅರ್ಥವೇನಿರಬಹುದೆಂದು ಗೊಂದಲ ಬಿಟ್ಟು ತಾನು 
ಬೀಳಬೇಕಾದ ಪಾದಗಳು ಮಠದಲಿವೆ ಎಂದರೇನು? ಪಡದಯ್ಯನವರ 
ಪಾದಗಳೋ ಅಥವಾ ಚಿಮಣಾಳ ಪಾದಗಳೋ?9? ಇಷ್ಟು ದಿನ ಪಡದಯ್ಯನ 
ಪಾದಗಳಿಗೆ ಬಿದ್ದದ್ದಾಯಿತಲ್ಲ! ಇನ್ನು ಮೇಲೆ ಬಹುಶಃ ಚಿಮಣಾಳ ಪಾದಗಳೇ 
ತನಗೆ ಗತಿಯಾಗಿರಬಹುದು. ಅಂದ ಮೇಲೆ ಅದೂ ಆಶೀರ್ವಾದವೇ 
ಇರಬಹುದೆ? ಲಿಂಗಪ್ಪ ತನ್ನ ಅಜ್ಞಾಧಕ್ಕೆ ಬಯಕೆಯ ಜೀವ ತುಂಬಿ ಗುರುಗಳ 
ವಾಕ್ಯವನ್ನು ಅರ್ಥಮಾಡಿದ್ದ. 

ಮನಸ್ಸಿನ್ನೂ ವಿಚಾರದ ಹಿಡಿತದಲ್ಲಿರುವಾಗಲೇ ಲಿಂಗಪ್ಪ ಮಠಕ್ಕೆ ಬಂದಿದ್ದ 


ಗ್ರಾಮಾಯಣ ೪೬೧ 


ಆಗ ನಾಲ್ಕು ತಾಸು ಹೊತ್ತೇರಿತ್ತು ಪಡದಪ್ಪನವರು ನಾನಾನ ಮರಡಿಹೊಲದ 
ಕಬಜಾ ತೆಗೆದುಕೊಳ್ಳುವ ಬಗ್ಗೆ ತಮ್ಮ ಅನುಯಾಯಿಗಳೊಡನೆ ಹೊರಡುವ 
ಸಿದ್ಧತೆಯಲ್ಲದ್ದರು. ಕೊಂಬಿನ ಶಿಂಗ್ಯಾ ಸ್ವಯಂಸೇವಕನಾಗಿ ಕೊಂಬನ್ನು ಬಗಲಲ್ಲಿ 
ಹಿಡಿದುಕೊಂಡು ಮಠದ ಮುಂದೆ ಕುಳಿತಿದ್ದ. 


೪೧ 


ಲಿಂಗಪ್ಪ ಮಠದಲ್ಲಿ ಬಂದದ್ದನ್ನು ನೋಡಿ ಅಲ್ಲಿ ಕೂಡಿದವರೆಲ್ಲ ಎದ್ದು 
ಮುಜುರೆ ಮಾಡಿದರು. ಪಡದಪ್ಪನವರು ಲಿಂಗಪ್ಪನನ್ನು ಕರೆದು ತಮ್ಮ ಹತ್ತರ 
ಕೂಡಿಸಿಕೊಂಡರು. ಆಗ ನಡೆದ ಚರ್ಚೆ ಮಹತ್ವದ್ದಾಗಿತ್ತು ಗೌಡರ ಹಗೆಗಳನ್ನು 
ಹಾರುಹೊಡೆದು ಕಾಳುಹಂಚುವ ಬಗ್ಗೆ ಉಪಾಯಗಳನ್ನು ಯೋಚಿಸಬೇಕಾಗಿತ್ತು. 

ಲಿಂಗಪ್ಪ ಅದಕ್ಕೆ ತನ್ನ ಅಭಿಪ್ರಾಯವನ್ನು ಹೇಳಿಬಿಟ್ಟ ಗೌಡರ ಹಗೆಗಳನ್ನು 
ಹಗಲು ಹಾಡೇ ಮಾಡಿದರೆ ನಾಳೆ ಪೋಲೀಸಪಾಟೀಲನಾದ ಅವನೇ ಆ ಬಗ್ಗೆ 
ಸರಕಾರಕ್ಕೆ ವರದಿ ಮಡಬೇಕಾಗುತ್ತಿತ್ತು ಪೋಲೀಸರು ಬಂದು ಗೌಡಿತಿಯ 
ಹೇಳಿಕೆಯ ಮೇರೆಗೆ ಅಪರಾಧಿಗಳನ್ನು ಹಿಡಿಯಬೇಕಾದಾಗ ಲಿಂಗಪ್ಪನೇ ಅವರಿಗೆ 
ನೆರವಾಗಬೇಕಾಗುತ್ತಿತ್ತು ಏನೇ ಮಾಡಿದರೂ ತಾನು ಈ ಪೇಚಿನಿಂದ ಪಾರಗಬೇಕು; 
ಸುಲಭವಾಗಿ ಎಲ್ಲರಿಗೂ ಕಾಳು ದೊರೆಯಬೇಕು, ಇಂಥ ಉಪಾಯವನ್ನೇ 
ಹುಡುಕಬೇಕೆಂದು ಲಿಂಗಪ್ಪ ಸೂಚಿಸಿದ. 

ಪಡದಯ್ಯನವರು ಹಂಚಿಕೆಯನ್ನು ಹೇಳದಿರಲಿಲ್ಲ. ಗೌಡರವು ಒಟ್ಟು 
ಆರು ಹಗೆಗಳು., ಅವುಗಳಲ್ಲಿ ಮೂರು ಹಗೆಗಳನ್ನು ಖಾಲಿಮಾಡಿ ಶಂಕರಪಗೌಡರು 
ಕಾಳು ಹಂಚಿದ್ದು ಊರಿಗೆಲ್ಲ ಗೊತ್ತಿದ್ದ ಮಾತಾಗಿತ್ತು. ಉಳಿದ ಮೂರು ಹಗೆಗಳಲ್ಲಿ 
ಕಾಳು ಇರುವ ಸಂಗತಿ, ಗೌಡಿತಿ ಹಾಗೂ ಕೆಲವು ಆಳುಗಳಿಗೆ ಮಾತ್ರ ಗೊತ್ತಿತು. 
ರಾತ್ರಿಯಲ್ಲಿ ಕಾಳು ಲೂಟಿ ಮಾಡಿಸಿ ಬಿಟ್ಟರೆ ಗೌಡಿತಿ ಫಿರ್ಯಾದಿ ಮಾಡುವದೇ 
ಕಠಿಣವಾಗುವದು. ಫಿರ್ಯಾದಿ ಮಾಡಿದರೂ ಇಂಥವರೇ ಹಗೆಗಳನ್ನು ಲೂಟಿ 
ಮಾಡಿದರೆಂದು ಸಾಕ್ಷಿ ಹೇಳಲು ಜನರು ಸಿಗುವದು ಕಠಿಣ. ಒ೦ದು ವೇಳೆ 
ಸಾಕ್ಷಿ-ಪುರಾವೆ ಹುಟ್ಟಿಸಿ ಫಿರ್ಯಾದಿ ಕೊಟ್ಟರೆ ತನ್ನ ಪಾಲಿನ ಕಾಳು ತಾನು 
ಬಡವರಿಗೆ ಹಂಚಿದ್ದೇನೆಂದು ಲಿಂಗಪ್ಪಗೌಡ ಹೇಳಿಕೆಯನ್ನು ಕೊಡಬೇಕು. 
ಪೋಲೀಸರ ಕೈ ಬೆಚ್ಚಗೆ ಮಾಡಲು ಒಂದು ಗಿರಾಕಿಯನ್ನು ತಯಾರುಮಾಡಬೇಕು. 
ನಾಲ್ಕೆಂಟು ಚೀಲದಷ್ಟು ಜೋಳವು ಬಾಳಾರಾಮನ ಅಂಗಡಿಗೆ ಒಯ್ದು 


೪೬೨ ಗ್ರಾಮಾಯಣ 


ಮುಟ್ಟಿಸಿದರಾಯಿತು. ಪೋಲೀಸರು ಬಂದರೆ ಅವರ ಕೈಯಿಂದ ಪಾರಾಗಲು 
ಅವನು ದುಡ್ಡು ಖರ್ಚು ಮಾಡಿಯೇ ಮಾಡುತ್ತಾನೆ. ಪಡದಪ್ಪನವರ ಬಲೆ 
ಬಹಳ ಬೀಸಾಗಿತ್ತು ಅಂದು ರಾತ್ರಿಯೇ ಲೂಟಿಯ ಕಾರ್ಯಕ್ರಮವೆಂದು ಗೊತ್ತಾಗಿ 
ಹಾಗೆ ಹೊಲೆಯರ ರುದನಿಗೆ ಹೇಳಿಯೂ ಇಟ್ಟಿದ್ದರು. 

ಲಿಂಗಪ್ಪನಿಗೂ ಈ ಹಂಚಿಕೆ ಸಮಂಜಸವೆನಿಸಿತು. ಬರಗಾಲದ 
ಪರಿಸ್ಥಿತಿಯಲ್ಲಿ ಹೊಟ್ಟೆಗಿಲ್ಲದ ಬಡವರು ಗೌಡರ ಹಗೆಗಳನ್ನು ಲೂಟಿ 
ಮಾಡಿದ್ದಾರೆಂದು ವರದಿ ಕಳಿಸಿ ಗೌಡನ ಕರ್ತವ್ಯವನ್ನೂ ಪಾಲಿಸಿದರಾಯಿತು. 
ಆರೋಪಿಗಳಾರೂ ಶಿಕ್ಷೆಗೆ ಗುರಿಯಾಗದಂತೆ ಮಾಡಲು ಈ ಉಪಾಯವೇ 
ಯೋಗ್ಯವೆನಿಸಿತು. 

ಹೊಲೆಯರ ರುದ್ರನಿಗೆ ಮಾತ್ರ ಈ ವಿಚಾರ ಸರಿದೋರಲಿಲ್ಲ. 
“ಅಲ್ರೀಯಪ್ಪಾ, ಕಳ್ಳದ್ದಂಗ ರಾತ್ರೀ ಹಗೇ ತಗೆದು ನಾಳೆ ತುರಂಗ ಕಾಣ೦ತೀರೇನರಿ? 
ಅದೇನ ಪಾಡ ಕಾಣೂದಿಲ್ಲ. ಹಗಲ ಹೊತ್ತು ಕೊಂಬು ಹಚ್ಚಿ ಹಗೇ ತಗದು 
ಕಾಳು ಸಾಗಸೂದು ನಮಗ ಪಸಂತ ಕಾಣತೈತಿ” ಅಂದ. 

“ಹಗೇ ಹಾರಹೊಡೆದು ಕಾಳು ನಿಮಗ ಸಿಗೂಹಾ೦ಗ ಮಾಡಿದರಾತಪಾಠ! 
ಹಗಲೇನು ರಾತ್ರಿ ಏನಲೇ ಮಗನ?” ಪಡದಯ್ಯನವರು ಅವನನ್ನುಸುಮನಿರಿಸಲು 
ಪ್ರಯತ್ನಿಸಿದರು. ಆದರೆ ರುದ್ರ ತನ್ನ ಹಟವನ್ನು ಬಿಡಲಿಲ್ಲ. ಅವನು ಮತ್ತೊಂದು 
ಕಾಣವನ್ನು ಮುಂದೊಡ್ಡಿದ. “ನಮ್ಮ ಜನಕ್ಕ ತುಣಕ ರೊಟ್ಟಿ ಸಿಕ್ಕಿಲ್ಲರಿ; ಮನ್ಯಾಗ 
ಹಿಡಿ ಕಾಳಿಲ್ಲರಿ. ಇಂದ ಹಗೇ ಗತದು ಕಾಳ ಕೊಟ್ಟರ ಹಬ್ಬಾಮಾಡತಾವರೀ? 
ಎಂದು ದನಿಯೆಳೆದು ಹೇಳಿದ. 

“ಬಾಳಾರಾಮನ ಅಂಗಡ್ಕಾಗ ನಿಮ್ಮ ಜನಕ್ಕೆಲ್ಲ ಬೆಲ್ಲಾ ಬ್ಯಾಳಿ ಗೋದಿ 
ಉದ್ರಿ ಕೊಡಲಾಕ ತಿಳಿಸಿಬಿಡತೈತಿ. ನೀವು ಸಾಮಾನ ಒಯ್ದು ಮನ್ಯಾಗ ಇಟ್ಟ 
ಬರ್ರಿ ಈಗ. ಇಂದ ರಾತ್ರಿ ಹಗೇ ತಗದಮ್ಯಾಗ; ಅವನ ಲೆಕ್ಕಾ ಕೇಳಿ, ಅಷ್ಟ ಚೀಲ 
ಜ್ವಾಳಾ ಅವನ ಅಂಗಡ್ಕಾ ಹಚ್ಚಿಬಿಡರಿ” ಎಂದು ಪಡದಯ್ಯನವರು ತಮ್ಮ 
ಹಟವನ್ನೇ ಸಾಧಿಸಿದರು. ಅವರದೇ ಕೊನೆಯ ನಿರ್ಣಯವಾಯಿತು. 

ಬಾಳಾರಾಮನ ಅಂಗಡಿಗೆ ಮುತ್ತಿಗೆಯೇ ಬಿದ್ದಂತಾಯಿತು. ತಲೆಗೊಬ್ಬರಿಗೆ 
ಧಡೆ ಬೆಲ್ಲ. ಬೇಳೆ, ಗೋದಿಗಳನ್ನು ಬಾಳಾರಾಮ ಕೊಟ್ಟ ಅಂಗಡಿ ಬರಿದಾದರೂ 
ಗೌಡರೊಂದಿಗೆ ತನ್ನ ಸ್ನೇಹ ಸ್ಥಿರವಾಯಿತೆಂದು ಹಿಗ್ಗಿದ. 

ಭರತೀ ಮಧ್ಯಾಹ್ನವಾಗಿತ್ತು ಬಿಸಿಲು ಸುಡುತ್ತಿರಲಿಲ್ಲವಾದರೂ ಮೋಡಗಳು 
ಮುಸುಕಿದ್ದರಿ೦ದ ಸೆಕೆಯಾಗುತ್ತಿತ್ತುಪಡದಪ್ಪನವರು ತಮ್ಮ ವಿಜಯಯಾತ್ರೆಗೆ 


ಗ್ರಾಮಾಯಣ ೪೬೩ 


ಅನುಯಾಯಿಗಳೊಂದಿಗೆ ಹೊರಟರು ಅವರ ಗುರಿ ಈಗ ನಾನಾನ, ಮರಡಿಯ 
ಕಡೆ ಇತ್ತು ಅಗಸೆಯ ಮುಂದೆ ಬಂದಾಗ ಕರಿಯಪ್ಪ “ಅಪ್ಪನೋರ, ಲಕ್ಷ್ಮಣಮನೀ 
ಮುಂದ ಕೊಂಬು ಬಾರಿಸಿ ಹೊಲಕ್ಕ ಬಾ ಅಂತ ಹೇಳಿ ಬರತೀನ್ರಿ” ಎಂದು 
ಹೇಳಿದ. ಹಾಗೆಯೇ ಹೇಳಕೇಳದೆ ಹೊಲಕ್ಕೆ ಹೋಗುವುದು ತುಡುಗು ಮಾಡಿದಂತೆ 
ಎಂದುಅವರೆಲ್ಲರ ಅಭಿಪ್ರಾಯವಾಗಿತ್ತು. 

ಅದನ್ನು ಕೇಳಿ ಹಿರೇಕುರುಬಮಾಯಪ್ಪಾ. “ಲೇ ಹುಚ್ಚಪ್ಕಾಲಿ, ಅವನ 
ಮನೀಗೆ ಕೀಲಿ ಬಿದ್ದೈತಿ. ಮುಂಜಾನೆ ಮಠದಾಗ ಕೂಡಿದ ಮಂದಿನ್ನ ನೋಡಿ, 
ಗಾಬರ್ಯಾಗಿ, ತಾಸಗಾವಿ ಬೀಗರ ಕಡೆಗೆ ಓಡಿಹೋತಂತ. ಅಂವಾ ಎಂದರೆ 
ಇಂತಾ ಕೆಲಸಕ್ಕ ಆಳಾದಾನ ನಿನಗ ಗೊತ್ತೇ ಇಲ್ಲೇನು?” ಎಂದುನುಡಿದ. 

“ಗೊತ್ತಿಲ್ಲದಿದ್ದರೇನಾತರಿ? ಕಳವಿಲೆ ಹೊಲಾ ಕಬಜಾ ತೊಗೊಂಡರು 
ಅಂತ ನಾಳ ತಕರಾರು ಎದ್ದಿರಬಾರದು ನೋಡಿ. ಕೊಂಬ ಹಚ್ಚಿ ಅವನ್ನ ಕರೆದು 
ಕಬಜಾ ತೊಗೊಳ್ಳೂದು ನಮ್ಮ ಧರ್ಮ. ನಾವುಮಾಡೂದ ಮಾಡಬೇಕಲ್ಲರಿ?” 
ಎಂದು ಕರಿಯ ಹಟಮಾರಿತನದಿಂದಲೇ ನುಡಿದು, ಕೊಂಬಿನ ಶಿಂಗ್ಯಾನಿಗೆ 
ಕೊಂಬು ಊದಲು ಹೇಳಿದ. ಅಗಸೆಯ ಮುಂದೆ ಡೌಲಾಗಿ ಶಿಂಗ್ಯಾ ನಿಂತು 
ದಶದಿಕ್ಕುಗಳಿಗೂ ಕೇಳುವಂತೆ ಕೊಂಬು ಊದಿದ. ಮಧ್ಯಾಹ್ನ ನಿಶ್ಶಬ್ಧತೆಯಲ್ಲಿ 
ಕೊಂಬಿನ ಚೀತ್ಕಾರ ದುಮುದುಮಿಸಿತು. ಹಿಂಡು ಜನ ಲಕ್ಷ್ಮಣನ ಮನೆಯ 
ಮುಂದೆ ನಿಂತು “ಹೊಲಾ ಉಳಿಸಿಕೊಳ್ಳೂದಿದ ಬೇಕಾದವರು ಬರ್ರೆಲೇ” ಎಂದು 
ಕೂಗಿ ಪಾದಳ್ಳಿಗೇ ಆಹ್ವಾನವಿತ್ತರು. ಅವರು ಆಗ ಹೊಡೆದ ಕೇಕೆ ಕೊಂಬಿನ 
ಚೀತ್ಯಾರಕ್ಕಿಂತ ತೀಕ್ಷ್ಣವಾಗಿತ್ತು ಕರ್ಣಪಲಗಳನ್ನೇ ಹರಿಯುವಂತೆ ಅಸಹ್ಯವಾಗಿತ್ತು 
ಕೊಂಬಿನ ದನಿಗಾಗಲಿ, ತಮ್ಮ ಕೇಕೆಗಾಗಲಿ ಉತ್ತರ ಬಾರದಿರಲು, ಎಲ್ಲರೂ 
ಸೀದಾ ಹೊಲದ ದಾರಿಯನ್ನು ಹಿಡಿದರು. 

ಶ್ಯಾಮರಾಯ ಡೋಲಿನ ಜನರ ಯಾದಿ ಹಾಗೂ ತಗಾಯಿ ಸಾಲದ 
ಪತ್ರಿಕೆಗಳನ್ನು ಈ ಮೊದಲೇ ತಯಾರಿಸಿಟ್ಟದ್ದರಿ೦ದ ಲಿಂಗಪ್ಪಗೌನಿಗೇನೂ ಅದರ 
ಕಾಟವಿರಲಿಲ್ಲ. ಪಡದಪ್ಪನವರು ತಮ್ಮ ಅನುಯಾಯಿಗಳೊಡನೆ ಊರು ದಾಟಿ 
ಹೋಗುವವರೆಗೆ ಅವನೂ ಅವರ ಜೊತೆಗೆ ಬ೦ದ. ಆರೆ ಮುಂದೆ ಹೋಗುವ 
ಮನಸ್ಸಾಗಲಿಲ್ಲ. ಪಡದಯ್ಯನವರಿಗೆ, “ಹಾಗಾ ಜ್ವಾಕಿಲೆ ಹೋಗಿಬರ್ರಿ. ನೀವು 
ತಿರುಗಿ ಬರೂದರಾಗ ನಾನೂ ನನ್ನ ಕೆಲಸಾ ಮುಗಿಸಿರತೀನು” ಎಂದು ತನ್ನ 
ಕೆಲಸದ ನೆವ ಹೇಳಿ ತಿರುಗಿದ. ಪಡದಪ್ಪನವರೂ ತಮ್ಮ ಜೊತೆಗೆ ಅವನು 
ಬರಬೇಕೆಂದು ಆಗ್ರಹಪಡಿಸಲಲ್ಲ. ಲಿಂಗಪುಗೌಡ ಮಠದ ಕಡೆಗೆ ಹೊರಟ. 


೪೬೪ ಗ್ರಾಮಾಯಣ 


ಲಿಂಗಪುನ ಮನಸ್ಸು ಅನೇಕ ಭಾವನೆಗಳ ಸಿಡಿಮದ್ದಾಗಿತ್ತು. ಚಿಮಣಾಳ 
ವಿಚಾರ ಬಂದಾಗಲೆಲ್ಲ ಅವನ ದೇಹಾದ್ಯಂತಮಿಂಚು ಹರಿದಂತಾಗುತ್ತಿತ್ತು. ಈಗ 
ಚಿಮಣಾ ಮಠದಲ್ಲಿ ಒಬ್ಬಳೇ ಇದ್ದಳು. ಅದೇ ನೆನಪು ಲಿ೦ಗಪ್ಪನ ಎದೆಯಲ್ಲಿ 
ಉಕ್ಕಿ ಇಳಿಯುತ್ತಿತ್ತು. ಅವರಸರ ಮಾಡಿದಷ್ಟೂ ನಡಿಗೆ ನಿಧಾನವಾಗುತ್ತಿತ್ತುಮಠ 
ಮುಟ್ಟುವವರೆಗಾದರೂ ಆ ವಿಚಾರದಿಂದ ತಪ್ಪಿಸಿಕೊಳ್ಳಬೇಕೆಂದು ಮನಸ್ಸು 
ಒದ್ದಾಡಿತು. ಸಾಧ್ಯವಾಗಲಿಲ್ಲ. ಸುತ್ತಲೂ ಒಮ್ಮೆ ನೋಟ ಬೀರಿದ. ಅಂದು 
ನಾಗರಚವತಿಯಾಗಿದ್ದರಿಂದ ಹೆಣ್ಣುಮಕ್ಕಳೆಲ್ಲ ಹೊಸ ಸೀರೆಯುಟ್ಟುಕೊಂಡು 
ಹಾವಿನ ಹುತ್ತಿಗೆ ಹಾಲೆರೆಯುವ ಸ೦ಭ್ರಮದಲ್ಲಿ ನಡೆದಿದ್ದರು. ಮತ್ತೆ ಚಿಮಣಾ 
ದೃಷ್ಟಿಪಥದಲ್ಲಿ ಗೋಚರಿಸಿದಳು. ಅವಳೂ ಹೀಗೆಂತೇ ಹೊಸ 
ಸೀರೆಂತರಿಟ್ಟುಕೊಡಿದ್ದರೇ? ಅವಳ ಲಾವಣ್ಯ ಇಮ್ಮಡಿಂರರಾಗಿ 
ಹೊಳೆಯಬಹುದಿತ್ತಲ್ಲ!ಲಿಂಗಪ್ಪನ ಎದೆ ಬಡಿದುಕೊಳ್ಳಹತ್ತಿತು. ಕಾಲು 
ತಡವರಿಸಹತ್ತಿದವು. ಎಲ್ಲಿ ನೋಡಿದರೂ, ಏನು ಕೇಳಿದರೂ, ಚಿಮಣಾಳ ನೆನಪಿನ 
ಹೊರತಾಗಿ ಬೇರಾವುದೂ ಅರಿವಾಗುತ್ತಿರಲಿಲ್ಲ. ಕಾಮದ ದೊಡ್ಡ ಕಣ್ಣು ಅವನ 
ಮನಸ್ಸಿನ ತುಂಬ ವ್ಯಾಪಿಸಿತ್ತು ಯಾವ ಅನುಭವವನ್ನೇ ಆಗಲಿ ಅದೇ ಕಣ್ಣಿನ 
ಮೂಲಕ ಈಗ ನೋಡಬೇಕಾಗಿತ್ತು. 

ಲಿಂಗಪ್ಪ ನೇರವಾಗಿ ಬಾಳಾರಾಮನ ಅಂಗಡಿಗೇ ಬಂದ, ತನ್ನ ರುಚಿಗೆ 
ಒಪ್ಪುವಂತೆ ರಬ್ಬುನೀಲೀಬಣ್ಣದ ಸೀರೆಯನ್ನು ಖರೀದಿ ಮಾಡಿದ. ಗೌಡರ 
ವ್ಯಾಪಾರವೆಲ್ಲ ಉದ್ದರಿ ಎಂದು ಬಳರಾಮಿನಿಗೂ ಗೊತ್ತಾಗಿತ್ತು. ಪುಣ್ಯಕ್ಕೆ 
ಸೀರೆಯನ್ನೇಕೆ ಕೊಂಡದ್ದು ಎಂದು ಮಾತ್ರ ಕೇಳಲಿಲ. ಸೀರೆಯ ಮಡಿಕೆಯನ್ನು 
ಬಗಲ್ಲೆತ್ತಿಕೊಂಡು ಲಿಂಗಪ್ಪ ಮಠದೊಳಗೆ ಪ್ರವೇಶಿಸಿದ. 

ಮಠದಲ್ಲಿ ಯಾರೂ ಇರಲಿಲ್ಲ. ಇದು ಗೊತ್ತಿದ್ದರೂ ಲಿಂಗಪ್ಪ ಒಮ್ಮೆ ಎಲ್ಲ 
ಕಡೆಗೂ ಅಡ್ಡಾಡಿ ನೋಡಿಕೊಂಡು ಬಂದ, ಮಧ್ಯಾಹ್ನದ ಹೊತ್ತಾದ್ದರಿಂದ 
ಹೊರಗೂ ಯಾರೂ ಓಡಾಡುತ್ತಿರಲಿಲ್ಲ ಲಿಂಗಪ್ಪ ಮತ್ತೆ ಪಡಸಾಲೆಯಲ್ಲಿ 
ಯೋಚಿಸುತ್ತ ಕುಳಿತ. ಚಿಮಣಾಳನ್ನು ಹೇಗೆ ಕಾಣಬೇಕೆಂಬುದೇ ಈಗವನ 
ಮುಂದಿದ್ದ ಸಮಸ್ಯೆಯಾಗಿತು. ಅವನ ಪ್ರಣಯ ಲೀಲೆಗಳಲ್ಲ ಹೊಲದಲಿ ಕೆಲಸ 
ಮಾಡಲು ಬಂದ ಹೆಣ್ಣುಮಕ್ಕಳೊಡನೆ ನಡೆದಿದ್ದವು. ಚಿಮಣಾ ತನಗಿಂತ ಹತ್ತುಪಾಲು 
ಸುಸಂಸ್ಕೃತಳಾಗಿ ಕಂಡಿದ್ದಳು. ಅದಕ್ಕೆಂದೇ ತಾನಾಗಿ ಅವಳನ್ನು ಕಾಣಲು 
ಹೆದರಿಕೆಯಾಗಿತ್ತು. ಆದರೆ ಅವಳು ಜಾರಿದ ಸಂಗತಿಯೇ ಅವನ ಕಾಮವನ್ನು 
ಕೆರಳಿಸಿತ್ತು. 


ಗ್ರಾಮಾಯಣ ೪೬೫ 


ಲಿಂಗಪ್ಪ ತನ್ನ ಇರುವಿಕೆಯನ್ನು ವ್ಯಕ್ತಪಡಿಸಲು ಒಮ್ಮೆ ಕೆಮ್ಮಿದ. ಕೆಮ್ಮು 
ಜೋರಾಗಿಯೇ ಬಂದದ್ದರಿಂದ ಬರಿದಾಗಿದ್ದ ಮಠ ಪ್ರತಿಧ್ವನಿ ಕೊಟ್ಟಿತು. ಅದನ್ನು 
ಕೇಳಿ ಲಿಂಗಪ್ಪನೇ ಭಯದಿಂದ ನಡುಗಿದ. ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನಿದ್ದ. 
ಕಳ್ಳತನದಿಂದ ಚಿಮಣಾಳ ಕೋಣೆಯತ್ತ ಕಣ್ಣು ಹೊರಳಿಸಿದ. ಬಾಗಿಲು ಹಾಕಿತ್ತು 
ಏನು ಮಾಡಿ ಒಳಗೆ ಹೋಗಬಹುದೆಂದು ಎಣಿಕೆ ಹಾಕಹತ್ತಿದ. 

ಆದರೆ ತಡಮಾಡುವಂತಿರಲಿಲ್ಲ. ಈಗಾಗಲೇ ಸಾಕಷ್ಟು ಹೊತ್ತಾಗಿತ್ತು 
ಪಡದಯ್ಯನವರು ಕೆಲಸ ಸಾಧಿಸಿದ್ದರೆ ಬೇಗ ತಿರುಗಿ ಬರುವ ಸಂಭವವೂ 
ಇತ್ತು. ಅದು ನೆನಪಾದೊಡನೆ ಲಿಂಗಪ್ಪ ಜಗ್ಗನೆ ಎದ್ದ. ಸೀರೆಯ ಮಡಿಕೆಯನ್ನು 
ಕೈಯಲ್ಲಿ ಹಿಡಿದುಕೊ೦ಡು, ಅನಿವಾರ್ಯವಾದ ಸಾಹಸಕ್ಕೆ ಸಿದ್ಧನಾದ ಹೇಡಿಯಂತೆ, 
ಚಿಮಣಾಳ ಕೋಣೆಯ ಬಾಗಿಲನ್ನು ತಟ್ಟಿದ. 

ಸುದೈವಕ್ಕೆಂಬಂತೆ ಕೋಣೆಯ ಬಾಗಿಲು ತೆರೆಯಿತು. ಲಿಂಗಪ್ಪನಿಗೆ ಭಯ 
ಇನ್ನೂ ಹೆಚ್ಚಾಗಿ ಒಮ್ಮೆ ಗದಗದ ನಡುಗಿದ. “ಯಾರವರು?” ಎಂದು ಚಿಮಣಾ 
ಕೇಳಿದಾಗ ಮಾತ್ರ ನಿರ್ವಾಹವಿಲ್ಲದೆ ಕೈಯಲ್ಲಿ ಹಿಡಿದಿದ್ದ ಹೊಸ ಸೀರೆಯನ್ನು 
ಮುಂದೆ ಚಾಚಿ, ಕಣ್ಣು ಮುಚ್ಚಿಕೊಂಡೇ ಕೋಣೆಯೊಳಗೆ ನಡೆದ. ಇದೆಲ್ಲ 
ಆಕಸ್ಮಿಕ ಸಂಗತಿಯಿಂದ ಚಿಮಣಾ ಗಾಬರಿಗೊ೦ಡಳು. ಬಂದವನು ಲಿಂಗಪ್ಪ 
ಗೌಡನೆಂದು ಅರಿತಾಗ, ಈ ಘಟನೆಯ ಅರ್ಥವೇ ಅವಳಿಗಾಗದಂತಾಯಿತು. 
ಸುಮ್ಮನೆ ಪಿಳಿಪಿಳಿ ಕಣ್ಣು ಬಿಟ್ಟು ಅವನನ್ನು ನೋಡಿದಳು. ಕೂಸು ಜೋಳಿಗೆಯಲ್ಲಿ 
ನಿಶ್ಚಿಂತವಾಗಿ ಮಲಗಿತ್ತು. 

“ಜೆಮಣಾ... ನಿನ್ನದಶಿಂದ... ಇಗಾ... ಸೀರಿ ತ೦ದೀನಿ.. ತೊಗೋ” 
ಎಂದು ಲಿಂಗಪ್ಪ ಹುಚ್ಚುನಗೆಯನ್ನು ಬೀರುತ್ತ, ನಾಲಿಗೆಯನ್ನು ಸವರ್ಯಾಡುತ್ತ 
ಉಗುಳು ನುಂಗಿ ಹೇಳಿದ. ಅವನ ಮುಖ ಭಯದಿಂದ ವಿವರ್ಣವಾಗಿತ್ತು: 
ಹಣೆಯ ಮೇಲೆ ಬೆವರಿದ ಹನಿಗಳು ಸಾಲುಗಟ್ಟಿದ್ದವು. ತಲೆಯ ಮೇಲಿನ 
ರುಮಾಲೂ ತೊಯ್ಯುವಷ್ಟು ಬೆವತಿದ್ದ. 

ಅವನ ಕಣ್ಣಿನಲ್ಲಿಯ ಹಸಿವೆ ಚಿಮಣಾಳಿಗೆ ಅರ್ಥವಾಯಿತು. ಮೊನ್ನೆ 
ರಾತ್ರಿಯೇ ಊರ ಪ್ರತಿಷ್ಠಿತರ ಎದುರಿನಲ್ಲಿ ಪಡದಪ್ಪ ತನ್ನ ಪಾಪವನ್ನು ಮುಚ್ಚಿಕೊಳ್ಳಲು 
ಗತ್ತುಗಾರಿಕೆಯ ಮಾತುಗಳನ್ನಾಡಿದ್ದರ ಫಲ ಈಗ ಪ್ರತ್ಯಕ್ಷವಾಗಿ ಎದರು ನಿಂತಿತ್ತು. 
ಗಂಡಿನ ಕಾಮತೃಷ್ಣೆಯೆಲ್ಲ ಹೆಣ್ಣಿನೆದುರು ಕೆರಳಿ ನಿಂತಾಗ ಏನು ಹೇಳಬೇಕು? 
ಚಿಮಣಾ ಇಂಥ ಪ್ರಸಂಗದಲ್ಲಿ ಎಂದೋ ಕೈಸುಟ್ಟುಕೊಂಡವಳು. ಕಾಮ ಅವಳ 
ಪಾಲಿಗೆ ಚಿಕ್ಕಂದಿನಲ್ಲೇ ದೃಷ್ಟಿ ತಾಕಿದ ಕೂಳಾಗಿತ್ತು. ಅದನ್ನು ನೆನೆದರೆ ಓಕರಿಕೆ 


೪೬೬ ಗ್ರಾಮಾಯಣ 


ಬರುವಂತಿತ್ತು. ಈಗ ಲಿಂಗಪ್ಪನನ್ನು ನೋಡಿದಾಗಲೂ ಅದೇ ಭಾವನೆ ಅವಳಲ್ಲಿ 
ಮೂಡಿತು. 

“ಹೀಗ ನಾ ಒಬ್ಬಾಕೇ ಇರುವಾಗ ಹತ್ತರ ಬರೂದು ರೀತಿ ಅಲ್ಲ. ಸುಮಾಕ 
ಹೊರಗ ಹೋಗು. ಹೀಗ ಕುಂದರೂದು ನನಗೂ ಪಾಡಲ್ಲ, ನಿನಗೂ ಪಾಡಲ್ಲ” 
ಎಂದುಚಿಮಣಾ ವಿನಯದಿಂದಲೇ ಈ ಶನಿಯನ್ನು ಹೊರಗೆ ಹಾಕುವ 
ಪ್ರಯತ್ನಮಾಡಿದಳು. ಆದರೆ ಲಿಂಗಪ್ಪನ ಕಾವೇರಿದ ಮನಃಸ್ಥಿತಿ ಇಂಥ 
ಸವಿಮಾತುಗಳಿಗೆ ಮಣೆಯುವಂತಿರಲಿಲ್ಲ. ಸುಮ್ಮನೆ ಹಸಿದ ಕಣ್ಣುಗಳಿಂದ ನಾಚಿಕೆ 
ತೊರೆದು ಅವಳನ್ನೇ ನೋಡಶತ್ತಿದ. “ಯಾಕ, ನಾ ಹೇಳಿದ್ದು ಕೇಳಿಸಲಿಲ್ಲೇನು 
ನಿನಗ” ಚಿಮಣಾ ಸ್ವಲ್ಪ ಏರಿದ ದನಿಯಿಂದಲೇ ಕೇಳಿದಳು. 

ಲಿಂಗಪ್ಪ ಮತ್ತೆ ವಾಡಿಕೆಯ ಹುಚ್ಚುನಗೆಯನ್ನು ನಕ್ಕ. ಇಷ್ಟೊತ್ತಿನವರೆಗೆ 
ಅವಳನ್ನು ನೋಡಿ ನೋಡಿ ಅವನಿಗೆ ಏನೇನೋ ನೆಪಾಗಿದ್ದವು. ಜಾಗೀರದಾರ 
ಬಾಪೂಸಾಹೇಬ ಇವಳನ್ನು ಕಾಮಿಸಿದ್ದು, ಪಡದಯ್ಯನಂಥ ಸನ್ಯಾಸಿ ಇದೇ 
ಮಠದಲ್ಲಿ ಅವಳನ್ನು ಬಲಾತ್ಮರಿಸಿದ್ದು, ಈ ಸಂಗತಿಗಳೆಲ್ಲ ಅವಳ ರೂಪವನ್ನು 
ಇನ್ನೂ ಹೆಚ್ಚು ಸ್ಪಹಣೇಯವಾಗಿಸಿದವು. “ನಿನ್ನ ಸಲುವಾಗಿ ಹೊಸಾ ಸೀರಿ 
ತಂದೀನಿ ಚಿಮಣಾ! ಅದನ್ನು ಉಟಗೊಂಡು ಒಮ್ಮೆ ನಿಲ್ಲಬಾರದ?” ಎಂದು 
ತನಗೆ ಸಾಧ್ಯವಿದ್ದಷ್ಟು ವಾಚ್ಯವಾಗಿ ತಿಳಿಸಿದ. 

“ನನಗೇನು ಸೀರಿ ಬ್ಯಾಡ; ನೀ ಯಾರು ನನಗ ಸೀರಿ ತಂದು ಕೊಡಾಲ?” 
ಚಿಮಣಾ ಅವಡುಗಚ್ಚಿಯೇ ಕೇಳಿದಳು. ಪ್ರಸಂಗ ಅತಿಯಾಗುವದೆಂದು ಅವಳು 
ಊಹಿಸಿದಳು. ಸಿಟ್ಟಿಗೇಳದಿದ್ದರೆ ಅವನೇನು ಸುಮ್ಮನೆ ಹೊರಟುಹೋಗುವ 
ಲಕ್ಷಣ ಕಾಣಲಿಲ್ಲ. ರೋಷ ಹೆಚ್ಚಿತು. ಕಣ್ಣು ಕೆಂಪಗಾದವು. ಕಲ್ಲಿನಂಥ ನೋಟದಿಂದ 
ಅವನನ್ನು ನೋಡುತ್ತ, ಅವನು ಹೊರಡುವದನ್ನೇ ಕಾಯಹತ್ತಿದಳು. 

“ಯಾಕ, ನಿನ್ನೆ ಅಪನೋರು ಹೇಳಿದ್ದನ್ನ ಕೇಳಲಿಲ್ಲೇನು? ನಾನ ನಿನ್ನ 
ಮದಿವ್ಯಾಗಾವದೀನಿ ಅಂತ ಊರಿಗೆಲ್ಲಾ ಗೊತ್ತಾಗೇತಿ. ಅಂದಮ್ಮಾಗ ಅನುಮಾನ 
ಆಕ?” ಎಂದು ಕುಳಿತಲ್ಲಿಯೇ ಕಾಲು ಜಾಡಿಸುತ್ತ ಲಿಂಗಪ್ಪ ಹೇಳಿದ. ಅದಕ್ಕೆ 
ಉತ್ತರ ಬರದಿರಲು, ವಿವರಿಸಿ ಹೇಳುವವರಂತೆ, “ಇಗಾ ನೋಡು ಚಿಮಣಾ, 
ಈಗ ಏನ ಮಾಡಕಿಅದೀ ನೀನು) ಒಮ್ಮೆ ಕಾಲು ಜಾರಿದರ ಮುಗದಹೋತು. 
ಇನ್ನ ಅಪನೋರದರ ಏನ ನೆಚ್ಚಿಗಿ? ಸುಮಾಕ ನನ್ನಗೂಡ ಬಾ. ಮದಿವ್ಯಾಗತೇನು. 
ಊರ ಗೌಡಿತಿ ಆಗಿ ಸುಕದ್ದೇ ಬಾಳೇ ಮಾಡಬಾರದ?” ಎಂದು ಹೇಳಿದ. 

ಅವನನ್ನು ನೋಡಿಯೇ ಪಿತ್ತಕೆರಳಿದ ಚಿಮಣಾಳಿಗೆ ಈ ಮಾತು 


ಗ್ರಾಮಾಯಣ ೪೬೭ 


ಕೇಳುವದೂ ಅಸಹ್ಯವೆನಿಸಿತು. ಆ ಒಂದು ಕ್ಷಣ ಜೀವನಲ್ಲಿಯ ಎಲ್ಲ 
ಉತ್ಕಟಭಾವನೆಗಳೂ ಕೂಡಿ ಬಂದು ಮನಸ್ಸಿನಲ್ಲಿ ಗುದುಮುರಿಗೆ ಹಾಕಹತ್ತಿದವು. 
ಸಿಟ್ಟಿನಿಂದ ತುಟಿಗಳು ಕಂಪಿಸಿ, ಶೋಕದಿಂದ ಕಣ್ಣಲ್ಲಿ ನೀರೂ ಬಂದುವು. “ಏನ 
ಮಾಡತೀನೇ? ಇಲ್ಲಿ ಮುಂದಕರ ಬಾ. ಗೊತ್ತಮಾಡಿ ಕೊಡತೀನು” ಎಂದು 
ಕೂಗಿದಳು. 

ಲಿಂಗಪ್ಪ ಪೂರ ನಾಚಿಕೆ ಬಿಟ್ಟಿದ್ದ. “ಮುಂದಕ ಯಾಕ, ಹತೀಲೇನ ಬರತೀನು” 
ಎಂದು ಹೇಳಿ ಚಿಮಣಾಳ ತೀರ ಸನಿಯಕ್ಕೇ ಬ೦ದ. ಎಲ್ಲಿ ಹೋತ್ತು ಮೀರುತ್ತದೊ, 
ಎಲ್ಲಿ ಈ ಸುಸಂಧಿ ತಪ್ಪಿ ಹೋಗವದೋ ಎಂಬ ಚಡಪಡಿಕೆ ಅವನಲ್ಲಿ ಕುದಿಯುತ್ತಿತ್ತು 
ಕಾಲು ತಡವರಿಸುತ್ತಿರುವಾಗಲೇ ಎದ್ದು ಬ೦ದ. ಉಳಿದ ಹೊತ್ತಿನಲ್ಲಿ ನಗೆಯನ್ನು 
ಹುಟ್ಟಿಸುತ್ತಿದ್ದ ಅವನ ಸ್ಥೂಲಕಾಯ ಈಗ ಹೆದರಿಕೆಯ ಕಪ್ಪನೆರಳನ್ನು ಚೆಲ್ಲಿತು. 
ಅವನು ಹತ್ತಿರ ಬಂದಂತೆ ಚಿಮಣಾಳ ಕಣ್ಣೆದುರಲ್ಲಿ ಅವನ ದೇಹವೇ ತುಂಬಿಬಿಟ್ಟಿತು. 
ಅವಳು ಭಯಗೊಂಡು ಚೀರಬೇಕೆಂದಿದ್ದವಳು ಅದಾವ ಶಕ್ತಿ ಮೈಲ್ಲಿ ಸಂಚರಿಸಿತ್ತೋ, 
ಕೈ ಸಡಿಲುಬಿಟ್ಟು ಅವನ ಕೆನ್ನೆಗೆ ಒಂದೇಟು ಬಿಗಿದಳು. ಅವನ ಕೆನ್ನೆಯ ಬಿರುಸು 
ಅವಳ ಕೈಗೆ ಕೂಡ ಹೇಸಿಗೆ ತರುವಂತಿತ್ತು. 

ಲಿಂಗಪ್ಪನಿಗೆ ಇದೆಲ್ಲ ಅನಿರೀಕ್ಷಿತವಾಗಿತ್ತು ಮನಸ್ಸು ಕುಕ್ಕುರುಬಡಿದಂತಾಯಿತು. 
ಕೈಯಿಂದ ಕೆನ್ನೆಯನ್ನು ಹಿಡಿದುಕೊಂಡೇ ನೆಲಕ್ಕೆ ಕುಳಿತ. ಅದೇಕೋ ಬೆಳಿಗ್ಗೆ 
ಶಿವಯೋಗಿಗಳು ಹೇಳಿದ್ದ ಮಾತುಗಳು ನೆನಪಾದವು. “ಅ೦ವಾ ಬೀಳಬೇಕಾದ 
ಪಾದ ಇಲ್ಲಿಲ್ಲ; ಮಠದಾಗ ಅದಾವು” ಸ್ವಾಮಿಗಳ ಭವಿಷ್ಯವಾಣಿ ನಿಜವೆಂದೆನಿಸಿತು. 
ಕುಳಿತಲ್ಲಿಂದಲೇ ಚಿಮಣಾಳೆದುರು ಸಾಷ್ಟಾಂಗ ನಮಸ್ಕಾರ ಹಾಕಿ ಮಲಗಿಬಿಟ್ಟ 
ಚಿಮಣಾಳಿಗೆ ಅದರಿ೦ದಲೂ ರೋಷ ಹೆಚ್ಚಾಯಿತು. ಕಾಲಿನಿಂದ ಅವನನ್ನು 
ಒದ್ದು ದೂರ ಸರಿಸಿ, “ಸುಮಾಕ ಹೊರಗ ನಡಿ” ಎಂದು ಚೀರದಳು. ಅವಳ 
ಚೀರುವಿಕೆಗೋ, ಅಥವಾ ನಡೆದ ಗೊ೦ದಲಕ್ಕೋ ಜೋಳಿಗೆಯಲ್ಲಿ ಮಲಗಿದ್ದ 
ಕೂಸಿಗೆ ಎಚ್ಚರಾಗಿ ಚೀರಹತ್ತಿತು. ಚಿಮಣಾ ಅವಸರದಿಂದ ಹೋಗಿ 
ಕೂಸನ್ನೆತ್ತಿಕೊಂಡಳು. 

ಲಿಂಗಪುನ ಅಭಿಮಾನ ಕರಗಿ ನೀರಾಗಿತ್ತು. ಚಿಮಣಾಳ ಒದೆತವನ್ನು 
ತಿಂದ ರುಮಾಲ ಚಲ್ಲಾಪಿಲ್ಲಾಯಾಗಿ ಹರಡಿತ್ತು. ರುಮಾಲಿಲ್ಲದ ಬೋಳುತಲೆ 
ಹಾಸ್ಕಾಸದವಾಗಿತ್ತು ಕೆನ್ನೆಗೆ ಬಿದ್ದ ಏಟಿಗಿಂತ ಹೃದಯಕ್ಕಾದ ಆಘಾತ ಬಲವಾಗಿತ್ತು 
ಸಣ್ಣ ಹಡುಗರಂತೆ ಕಣ್ಣೀರು ಸುರಿಸುತ್ತ ಕೆಳಗೆ ಬಿದ್ದ ರುಮಾಲನ್ನು ತಲೆಗೆ 
ಸುತ್ತಹತ್ತಿದ. ಅದು ಮುಗಿದ ಮೇಲೆ ಅಂಗಲಾಚುವ ದನಿಯಲ್ಲಿ ಮತ್ತೆ 


ಖು ಮಿ 


೪೬೮ ಗ್ರಾಮಾಯಣ 


ಹೇಳತೊಡಗಿದ: “ಚಿಮಣಾ, ನಿನ್ನ ಸಲುವಾಗಿ ನನ್ನ ಜೀವ ಎಷ್ಟ ತಳಮಳಿಸತೈೈತಿ 
ಅನ್ನೂದು ನಿನಗ ಗೊತ್ತಿಲ್ಲ. ಇದ್ದ ಬಿದ್ದದ್ದೆಲ್ಲಾ ನಿನ್ನ ಉಡ್ಯಾಗ ಹಾಕತೀನು. 
ಸುಕದ ಸಂಸಾರಾ ಮಾಡತೀನು. ನಿನ್ನ ಬಾಳೇವು ಹಾಳಗೆಡವಿದ್ದನ್ನು ನೋಡಿ 
ಜೀವಾ ಮರಮರ ಮರಗೈತಿ” ಎಂದು ಗೋಳಿಟ್ಟ 

ಚಿಮಣಾ ಸಮ್ಮನೇ ಇದ್ದಳು. ತಾನು ಮಾಡಿದ್ದು ತಪ್ಪಾಯಿತೆಂದು ಅವಳಿಗೆ 
ಅನಿಸದಿರಲಿಲ್ಲ. ಅವಳಿಗೂ ಕಣ್ಣು ತುಂಬಿಬ೦ದಿದ್ದವು. ಆದರೆ ಅದನ್ನು 
ತೋರಗೊಡಲಿಲ್ಲ. ಅವಳು ಸುಮನಿದ್ದದ್ದನ್ನುಕ೦ಡು ಲಿಂಗಪ್ಪ ಮತ್ತೆ ಪ್ರಾರಂಭಿಸಿದ: 
“ನಾ ಮಾಡಿದ್ದರಾಗ ತಪ್ಪಿದ್ದರ ಹೇಳು ಚಿಮಣಾ. ಒಪ್ಪಿಗೊ೦ತೀನು. ಗಂಡಸಾದವ 
ಹೆಂಗಸಿನ ಮ್ಯಾಗ ಪಿರೂತಿ ಮಾಡೂದು ತೆಪ್ಪ?” 

“ಲಗ್ನ ಆಗಿ ಗುಳದಾಳಿ ಕಟಿಗೊಂಡು ಹೆಣತೀನ್ನ ತಂದು ಬಾಳೇ ಮಾಡಿದರ 
ದೇವರು ಮೆಚ್ಚತಾನು. ಹೀಗೆಲ್ಲಾ ಹರಕೊಂಡು ಬಿದ್ದರ ಅದು ತಪ್ಪ?” ಚಿಮಣಾ 
ಇನ್ನೂ ಗುರೆನ್ನುತ್ತಿದ್ದಳು. 

ಲಿಂಗಪ್ಪ ತಾನು ಮಾಡಿದ್ದುತಪ್ಪಾಯಿತೆಂದೇ ಒಪ್ಪಿಕೊಂಡ. ಇನ್ನೂಒಂದು 
ವಾರದ ಅವಧಿಯನ್ನು ತನಗೆ ಕೊಡಬೇಕೆಂದು ಕೇಳಿಕೊಂಡ. ಅಷ್ಟರಲ್ಲಿ ತನ್ನ 
ಮನಸ್ಸು ಬದಲಾದರೆ ಮುಗಿದು ಹೋಯಿತು. ಆದರೆ ಆಸೆ ಇನ್ನೂ ಉಳಿದಿದ್ದರೆ 
ಚಿಮಣಾ ತನ್ನನ್ನು ಮದುವೆಯಾಗಲು ಒಪ್ಪಬೇಕು. ಹೀಗೆ ಎ೦ಜಲೆಲೆಯಂತೆ 
ಬಾಳುವೆ ಕಳೆಯುವುದು ಒಳ್ಳೆಯದಲ್ಲವೆಂದು ಅವಳಿಗೇ ಉಪದೇಶ ಮಾಡಿದ. 
ಹೇಗೂ ಕಾಲ ಅನುಕೂಲವಾಗಿತ್ತು. ಪಡದಯ್ಯನ ಸೆರೆಯಿಂದ ಬಿಡಿಸಿಕೊಂಡು 
ಹೋಗಿ ಅವಳನ್ನು ತನ್ನ ಮನೆಗೆ ಕರೆದೊಯ್ಯುವದಾಗಿ ಹೇಳಿದ. 

ಚಿಮಣಾ ನೋಡೋಣವೆಂದು ಹೇಳಿ ಸುಮ್ಮನಾದಳು. ಅವಳಿಗೆ ಹೆಚ್ಚು 
ಮಾತು ಬೆಳೆಸುವುದು ಬೇಕಾಗಿರಲಿಲ್ಲ ಒಮ್ಮೆ ಹೊರಗೆ ಹೋದರೆ ಸಾಕೆಂದು 
ಬೇಡಿಕೊಂಡಳು. ಲಿಂಗಪ್ಪ ಆಜ್ಞಾಧಾರಕನಂತೆ ಹೊರಗೆ ನಡೆದ. ಹೋಗುವಾಗ 
ಸೀರೆಯನ್ನು ಒಯ್ಯಲಿಲ್ಲ ಅವಳ ಮನಸ್ಸು ಬದಲಾದರೆ ಇರಲಿ, ಎಂದು ಅವನ 
ವಿಚಾರವಾಗಿತ್ತು. 

ಲಿಂಗಪ್ಪ ಹೊರಟು ಹೋದ ಮೆಲೆ ಚಿಮಣಾಳ ಜೀವಕ್ಕೆ ಬಿಡುಗಡೆ 
ಬಂದಂತಾಯಿತು. ಇತ್ತೀಚೆಗೆ ಅವಳಿಗೆ ಏಕಾಂತವೊಂದೇ ಪ್ರಿಯವಾಗಿತ್ತು ದಾದಾ 
ಅವಳನ್ನು ಕೈಬಿಟ್ಟ ಮೇಲೆ ಜಗತ್ತಿನ ಮುಖವನ್ನು ನೋಡಲು ಕೂಡ ಅವಳಿಗೆ 
ಇಷ್ಟವಿರಲಿಲ್ಲ. ಜಗತ್ತು ಅವಳ ಗೊಡವೆಗೂ ಬರುತ್ತಿರಲಿಲ್ಲ. ಆದರೆ ಇಂಥ 
ಪ್ರಸಂಗಗಳಲ್ಲಿ ಮಾತ್ರ ಹೊರಜಗತ್ತಿನ ಸಂಬಂಧ ಅವಳಿಗೆ ಬರುತ್ತಿತ್ತು ಅದೂ 


ಗ್ರಾಮಾಯಣ ೪೬೯ 


ಎಂತ ಸಂಬಂಧ? ಚಿಮಣಾಳಿಗೆ ಬಾಳುವೆಯ ರುಚಿಯೇ ಕಹಿಯಾಗಿತ್ತು 
ಅಜರಾಣಿಯ ಸೆರೆಮನೆಯನ್ನು ಬಿಟ್ಟು ತನ್ನ ಕೂಸನ್ನು ಕಾಯ್ದುಕೊಳ್ಳಲು, ತನಗೆ 
ಒಲ್ಲದವನ ಕೂಡ ಈ ಮಠಕ್ಕೆ ಬಂದಿದ್ದಳು. ಇಲ್ಲಿ ಕೋಣೆಒಳಗೆ ಹೊಕ್ಕವಳು 
ಹೊರಗೆ ಬಂದಿರಲಿಲ್ಲ. ಆದರೂ ಜಗತ್ತು ತನ್ನರೂಪವನ್ನು ಈ ಸೆರೆಯ 
ಹೊರಗಿನಿ೦ದಲೇ ನೋಡುತ್ತಿತ್ತು ಕತ್ತಲೆಯಲ್ಲಿ ಹುಗಿದಕೊ೦ಡಿದ್ದರೂ ಲೋಕದ 
ಕಣ್ಣಿಗೆ ಅವಳ ರೂಪ ಕಾವಲಿಲ್ಲದ ಹೊಲದ ಬೆಳೆಯಾಗಿತ್ತು ಪಡದಯ್ಯನಂಥ 
ಸನ್ಯಾಸಿಗೂ ಈ ಆಸೆ ಬಿಟ್ಟರಲಿಲ್ಲ ಮೊದಲು ಬಾಪೂಸಾಹೇಬನಿಗೆ ತಾನೊಲಿದಿದ್ದೇ 
ತಪ್ಪೆಂದೆನಿಸಿತು. ಒಲಿದ ಹೆಣ್ಣು ಬಾಗಿದ ಬಳ್ಳಿಯಂತೆ ಎಲ್ಲರ ಕೈಯಳತೆಗೂ 
ನಿಲುಕಬಲ್ಲದು. 

ಇಂಥ ಪ್ರಸಂಗಗಳಲ್ಲೆಲ್ಲ ಅವಳಿಗೆ ಹಳೆಯ ದುಃಖಗಳು ಮರುಕಳಿಸಿ 
ಬರುತ್ತಿದ್ದವು. ನಾನಾನ ಸಾವು, ಪುತಳಾಬಾಯಿಯ ದುರ್ಮರಣ, ದಾದಾನ 
ಎದೆಯುರಿ ಇವುಗಳಿಗೆಲ್ಲ ತನ್ನ ರೂಪವೇ ತಳಹದಿಯಾಗಿತ್ತು. ತಾನು ಹುಟ್ಟಿದ್ದೇ 
ಇದರ ಸಲುವಾಗಿಯೇ ಎಂದು ದುಃಖ ಒತ್ತರಿಸಿ ಬಂತು. ಈಗ ಲಿಂಗಪ್ಪನೊಬ್ಬ 
ಆಶಿಸಿ ಬಂದಿದ್ದಾನೆ. ಪಡದಯ್ಯನಂತೆ ಇವನೇನೂ ಅತ್ಯಾಚಾರಿಯಲ್ಲ! ಆದರೂ 
ಗಂಡಿನ ಬಲಕ್ಕೆ ಹೆಣ್ಣು ಈಡಾಗಬಲ್ಲದೇ? ಈಗೇನೋ ತನ್ನ ರೋಷಕ್ಕೆ ಹೆದರಿ 
ಹೋದದ್ದು ನಿಜ. ಮತ್ತೆ ಬರುವ ಸೂಚನೆಯನ್ನೂ ಕೊಟ್ಟು ಹೋಗಿದ್ದಾನೆ. 
ಮುಂದೆ ತನ್ನ ಗತಿಯೇನೆಂದು ಚಿಮಣಾ ಯೋಚಿಸತೊಡಗಿದಳು. ಒಟ್ಟು 
ಜೀವನವೇ ಬೇಸರಾಗಿತ್ತು. ಬಾಳುವೆಯಗ್ನಿಪಥವೆಲ್ಲ ತನ್ನ ಕೊನೇ 
ದುರ್ಮರಣವೆಂದೇ ಸಾರಿ ಹೇಳುವಂತಿತ್ತು. 

ಹೊರಗೆ ಪಡಸಾಲೆಯ ಕಂಬಕ್ಕಾತು ಲಿಂಗಪುನೂ ಯೋಚಿಸುತ್ತಿದ್ದ. 
ಇಂದಿನ ಎರಡೂ ಅನುಭವಗಳು ಅವನ ಅಭಿಮಾನ ಬೆನ್ನೆಲುಬನ್ನೇ ಮುರಿದಿದ್ದವು. 
ಮನಸ್ಸು ಛಿದ್ರಭಿದ್ರವಾಗಿ ಹರಿದು ಹೋದಂತಾಗಿತ್ತು. ಯೋಜನೆ pp ದಿಕ್ಕಿನಲ್ಲಿ 
ಹರಿಯುತ್ತಿರಲಲ್ಲ. ಆದರೂ ಮನಸಿನ ಚೂರುಗಳ ಬುಡದಲ್ಲಿಯೇ ಚಿಮಣಾಳ 
ಬಗ್ಗೆ ಆಸೆ ಜೀವ೦ತವಾಗಿ ಉರಿಯುತ್ತಿತು. ಒಂದು ವಾರದ ಅವಧಿಯಾದರೂ 
ಸಿಕ್ಕಿತಲ್ಲ, ಅಷ್ಟೇ ಸಾಕೆಂದುಕೊಂಡು ಒಮ್ಮೆ ಪಡದಯ್ಯನವರಿಗೆ ಮಾತನ್ನು 
ಹೇಳಿ ಚಿಮಣಾಳನ್ನು ವಶಪಡಿಸಿಕೊಂಡರೆ ಹೇಗೆ ಎಂದು ವಿಚಾರವೂ ಬಂದಿತು. 
ಆದರೆ ಮರುಕ್ಷದಲ್ಲಿಯೇ ಬೇಡವೆನ್ನಿಸಿತು. ಅವರ ಸ್ವಭಾವವೇನೂ ಅರಿಯದ್ದಲ್ಲ 
ತನ್ನ ಸ್ವಾರ್ಥಕ್ಕಾಗಿ ಯಾರನ್ನೂ ಬಲಿಗೊಡಬಲ್ಲ ಕಾರ್ಯ ಅವರಲ್ಲಿತ್ತು. ಪಾದಳ್ಳಿಗೆ 


೩ ಗ 
ಬಂದ ಮೇಲೆ 'ಗೌಡನಾಗಿದ್ದ. ಕದಳಿ ಮೇಲೊಂದು ವಿಜಯಗಳು "`ಅವನಿದಿರು 


೪೭೦ ಗ್ರಾಮಾಯಣ 


ಸಾಲುಗಟ್ಟಿದ್ದವು. ಅವುಗಳ ಜೊತೆಗೆ ಚಿಮಣಾಳ ವಿಜಯವೂ ಬಂದು ಸೇರಿಬಿಟ್ಟರೆ 
ಮುಂದೆ ತನ್ನ ಕೈಹಿಡಿಯುವವರಾರು. ಆಧರೆ ಚಿಮಣಾ? ನೆನೆದಷ್ಟೂ ಅಪ್ರಾಪ್ಕಳಾಗಿ 
ಕಾಣತೊಡಗಿದ್ದಳು. ತಾನು ತಿಳಿದದ್ದೇನು, ಅವಳಿಂದ ಪಡೆದದ್ದೇನು? ಕೆನ್ನೆ 
ಇನ್ನೂ ಉರಿಯುತ್ತಿತು. ಹೊಡೆಸಿಕೊಂಡ ಹುಡುಗನಂತೆ ಅಳುಮೋರೆ 
ಮಾಡಿಕೊಂಡುಗಲ್ಲದ ಮೇಲೆ ಕೈಆಡಿಸಿಕೊಂಡ. ಅಪಮಾನ ಅಸಹನೀಯವಾಗಿತ್ತು 
ತನ್ನ ಕ್ಷುದ್ರ ವ್ಯಕ್ತಿತ್ವವನ್ನೇ ಪ್ರಕಟಿಸಿ ತೋರಿಸಿತ್ತು ಸೇದುವ ಬಾವಿಯನ್ನು ಕಂಡು, 
ನೀರಡಿಸಿದ ನಾಯಿಯೊಂದು ವ್ಯರ್ಥವಾಗಿ ಒದರಿಕೊಂಡಂತೆ ಅವನ ಸ್ಥಿತಿಯಾಗಿತ್ತು 

ಹಸಿವೆಯಾಗಿದ್ದರೂ ಲಿಂಗಪ್ಪನಿಗೆ ಊಟಮಾಡುವ ಮನಸ್ಸಾಗಲಿಲ್ಲ. ಅಸ್ಪಷ್ಟ 
ಚಿಂತೆಗಳು ಮಾತ್ರ ಒಂದೇ ಸವನೆ ಬೆನ್ನುಹತ್ತಿದ್ದವು. ಒಳಗೆ ಚಿಮಣಾ, ಹೊರಗೆ 
ಲಿಂಗಪ್ಪ ಇಬ್ಬರೂ ದೀರ್ಪವಿಚಾರಮಂಥನದಲ್ಲಿಯೇ ತೊಡಗಿದ್ದರು. ಹೊಲಕ್ಕೆ 
ಹೋದವರು ಇನ್ನೂ ಏಕೆ ಮರಳಲಿಲ್ಲವೆಂದು ಲಿಂಗಪ್ಪನಿಗೆ ಅನಿಸಿತು. ಅಷ್ಟರಲ್ಲಿ 
ಹೊರಗೆ ನಡೆದು ಬಂದ ಸಪ್ಪಳ ಕೇಳಿಸಿತು. ಕಡಾವಿಗೆಗಳನ್ನು ಸದ್ದುಮಾಡುತ್ತ 
ಮಠದ ಪಾವಟಿಗೆಳನ್ನೇರಿ ಬಂದ ಪಡದಪ್ಪನವರು, ಬಾಗಿಲಲ್ಲಿ ನಿಂತೇ “ಗೌಡರ 
ಚಿಮಣಾ ಹೊಲದ ಕಬಜಾ ತೆಗೊಂಡೆವಲ್ಲ?” ಎಂದು ವಿಜಯದಿಂದ ಸೊಕ್ಕಿದ 
ದನಿಯಲ್ಲಿ ಕೂಗಿ ಹೇಳಿದ. 


೪೨ 


ಶ್ರಾವಣಸೋಮವಾರ ದಿನ ರೈತರಿಗೆಲ್ಲ ಬಿಡುವು. ಅಂದೇ 
ನಾಗರಪಂಚಮಿಯೂ ಆದ್ದರಿಂದ ಎಲ್ಲೆಡೆಗೂ ಹಬ್ಬದ ಉಬ್ಬು ಪಸರಿಸಿತ್ತು. 
ಜೋಕಾಲಿ ಕಟ್ಟದ ಗಿಡಗಳೇ ಉಳಿದಿರಲಿಲ್ಲ. ಊರ ಹೆಣ್ಣುಮಕ್ಕಳೆಲ್ಲ 
ತಂಡತಂಡವಾಗಿ, ಹೊಸ ಸೀರೆಯುಟ್ಟುಕೊ೦ಡು ಜೋಕಾಲಿಯಾಡಲು ನಡೆದಿದ್ದರು. 
ಅಗಸೆಯಲ್ಲಿ ನೆರೆದ ಜನರ ಹಿಂಡನ್ನು ನೋಡಿ ತಾರವ್ವ “ಇಂದೇನು ಕುಸ್ತಿ 
ಆಡತಾರೇನ ಚಿಗವ್ಹಾ?” ಎಂದು ಬಿರಾದಾರ ನಿಂಗವ್ಹನನ್ನುದ್ದೇಶಿಸಿ ಕೇಳಿದಳು. 

“ಹೂಂ ಕುಸ್ತಿ ಆಡೂದುಲ್ಲ. ಕುಸ್ತಿ ನಡೀಬಾರದು ಅಂತ ಊರ ದೈವದವರು 
ಕೂಡಿ ನ್ಯಾಯ ಮಾಡಲಾಕ ಚಾವಡೀಗೆ ಬಂದಾರು” ಎಂದು ಹೇಳಿ ನಿಂಗವ್ವ 
ಅವಸರದಿಂದ ಮುಂದೆ ನಡೆದಳು. ಅವಳಿಗೋ ನೂರೆಂಟು ಕೆಲಸಗಳು 
ಕಾದಿರುತ್ತಿದ್ದವು. “ಹೀಗ್ಯಾಕ ಓಡತೀ ಚಿಗವ್ಹಾ? ನಿನ್ನೇನು ಅವರೆಲ್ಲ ಕರದು ನಿನ್ನ 
ಮಗಾ ಏಟ ಜ್ಞಾಳಾ ತಂದ ಹಾಕ್ಕಾನಂತ ಕೇಳೂದುಲ್ಲ. ತಮ್ಮ ಹಗೇದಾಗಿದ್ದ 


ಗ್ರಾಮಾಯಣ ೪೭೧ 


ಜ್ಞಾಳಾ ಬಡವರಿಗೆ ಹಂಚಿ ಕೊಟ್ಟೇವ೦ತ ಹೇಳಿ ಗೌಡರು ಈಗಾಗಲೇ ದೈವದವರ 
ಬಾಯಿ ಕಟ್ಟಿಬಿಟ್ಟಾರಂತ” ಎನ್ನುತ್ತ ಹಿರೇ ಕುರುಬ ನಿಂಬೆಕ್ಕ ನಿಂಗವ್ವನನ್ನು 
ಉದ್ದೇಶಪೂರ್ವಕವಾಗಿಯೇ ಕೆಣಕಿದಳು. ನಿನ್ನೆ ರಾತ್ರಿ ಲಿಂಗಪ್ಪಗೌಡ ಪಾರ್ವತೆವ್ವ 
ಗೌಡಿತಿಯ ಹಗೆಗಳಲ್ಲಿಯ ಕಾಳು ಹಂಚಿದ ಸುದ್ದಿಯನ್ನು ಪೂರ್ಣ 
ತಿಳಿದುಕೊಳ್ಳಬೇಕಾಗಿತ್ತು. 

ನಿಂಗವ್ವನಿಗೂ ಅಷ್ಟೇ ಬೇಕಾಗಿತ್ತು ಆದರೂ ಆಡಿದ್ದಕ್ಕೆ ಎದುರುವಾದಿಸದಿದ್ದರೆ 
ಅವಳಿಗೆ ಸಮಾಧಾನವಿರುತ್ತಿರಲಿಲ್ಲ. “ಏನ ನನ್ನ ಮಗಾ ಕಾಳ ತುಡುಗುಮಾಡಿ 
ತಂದವರ್ದಾಗ ಕೇಳತೀಯಲ್ಲಬೇ? ಸ್ವತಾ ಗೌಡರ ಮನೀ ಮಟಾ ಬಂದು "ಕಾಳ 
ಇಲ್ಲದ ಸಾಯಬ್ಯಾಡಿ” ಅಂತ ಕಾಳು ಮುಟ್ಟಿಸಿ ಹೋಗ್ಯಾರು. ಗೌಡರು ತಮ್ಮ 
ಜ್ಞಾಳಾ ಬಡವರಿಗೆ ಹಂಚಿದರ ದೈವದವರ ಹೊಟ್ಟಿ ಯಾಕ ಕಡೀಬೇಕು?” 
ಎಂದು ಮರುಪ್ರಶ್ನೆಯನ್ನೇ ಹಾಕಿದಳು. 

ಆದರೆ ಇದು ಅಂಥ ಸಾಮಾನ್ಯ ವಿಷಯವಾಗಿರಲಿಲ್ಲವೆಂದು ಹಿರೇ 
ಕುರುಬ ನಿಂಬೆಕ್ಕನಿಗೆ ಗೊತ್ತು. ಪಡದಪ್ಪ-ಲಿಂಗಪ್ಪರು ಸೇರಿ ಹಗೆಗಳನ್ನು ಲೂಟಿ 
ಮಾಡಿದರೆಂದೇ ಸಾಧಿಸಬೇಕಾಗಿತ್ತು “ಹ್ವಾದ ವರ್ಷ ಶಂಕರೆಪುಗೌಡರೂ ಬಡವರಿಗೆ 
ಕಾಳು ಹಂಚಿದರು. ಅವರೇನು ಇವರ್ದಾಂಗ ಸರಿ ರಾತ್ರ್ಯಾಗ ಹಗೇ ತಗಿಸಿ ಕೈಗೆ 
ಬಂದಟು ತುಂಬಿಕೊಂಡು ಹೋಗರಿ ಅಂತ ಹೇಳಲಿಲ್ಲ. ನಿನಗ ಗೊತ್ತಿರಾಕಿಲ್ಲ 
ಏನಬೇ? ನಿನ್ನೆ ಹೊಲಗೇರಿ ಜನಾ ಮುಗಿಬಿದ್ದು ಕೈಗೆ ಬಂದ್ಹಾಂಗ 
ತೂರಿಕೊಂಡರಂತ! ಆ ಬಾಳಾರಾಮ ಏನು ಬಡವನ? ಹೊಟ್ಟಿಗಿಲ್ಲದ 
ಸಾಯತಿದ್ದನ? ಅಂತಾವ ಹನ್ನೆರಡು ಚೀಲದ ನಿಟ್ಟ ಹಚ್ಚ್ಯಾನ. ಅದಕ ದೈವದವರು 
ಕೂಡಿ ಕೇಳಿದರ, “ನನ್ನ ಪಾಲಿನ ಜ್ಞಾಳಾ ನಾ ಹಂಚಿದರೆ ನಿಮಗೇನಾತು?' 
ಅಂತ ಲಿಂಗಪ್ಪಗೌಡ ಹೇಳಿದನಂತ” ನಿಂಬೆಕ್ಕ ತನಗೆ ತಿಳಿದಷ್ಟು ವಾರ್ತೆಯನ್ನು 
ಹರಡಿದಳು. 

“ಮನೀ ಬಿಟ್ಟು ಕುರೀ ದಡ್ಡಿಗೆ ಹೋಗೂದ್ರಾಗ ನಿನ್ನ ಜನಮ ಹೋಗೇತಿ. 
ಊರ ಕಾರಬಾರ ಎಲ್ಲಾ ಗೊತ್ತಿದ್ದವರ್ಹ್ದಾಂಗ ಹೇಳುತೀಯಲ್ಲಬೇ?” ಎಂದು 
ನಿಂಗವ್ವ ಅವಳ ಟೀಕೆ ಮಾಡಿದಳು. ಇಬ್ಬರೂ ಮಾತಾಡುತ್ತಾಡುತ್ತ ಗೌಡರ 
ಓಣಿಯ ಜೋಕಾಲಿಯ ಹತ್ತರ ಬಂದಿದ್ದರು. ಅಲ್ಲಿ ನೆರೆದ ಹೆಣ್ಣು ಮಕ್ಕಳಿಗೆ 
ಇವರ ವಾದವಿವಾದ ಕೇಳಿ ತಾವೂ ಇದರಲ್ಲಿ ಕೂಡಬೇಕೆ೦ದು ಮನಸ್ಸಾಯಿತು. 

ತಳವಾರ ನಾಗವ್ವ ಮೊದಲಾದವರಿಗೆ ತಮಗೆ ಜೋಳ ಸಿಕ್ಕಿರಲಿಲ್ಲವೆಂದು 
ಅಸಮಾಧಾನವಾಗಿತ್ತು ಬಿರಾದಾರ ನಿ೦ಗವ್ವನ ಮನೆಯಲ್ಲಿ ಬೆಳಗಾಗುವದರೊಳಗೆ 


೪೭೨ ಗ್ರಾಮಾಯಣ 


ಆರು ಚೀಲದಷ್ಟು ಜೋಳದ ನಿಟ್ಟು ಹಚ್ಚಿದ್ದನ್ನು ಕೇಳಿ ಅವರೆಲ್ಲರಿಗೆ ಸಂಕಟವಾಗಿತ್ತು. 

“ಅಲ್ಲ ನಿಂಗವ್ವಾ, ಹತ್ತಮಕ್ಕಳು ಮನ್ಯಾಗ ಇದ್ದು ಉಪಾಸ ಬೀಳೂ 
ಹೊತ್ತು ನಮಗ ಬಂತು. ತಾಯೀ ಮಗಾ ಇಬ್ಬರ ಅದೀರಿ; ಆದರೂ ಗೌಡರ 
ಹಗೇದಾಗಿನ ಆರು ಚೀಲ ಜ್ಞಾಳಾ ತಂದು ಮನ್ಯಾಗ ತುಂಬಿಕೊಂಡೀದಿ. ಹೊಸಾ 
ಗೌಡನ ಚಿಗವ್ವ ಆದದ್ದಕ್ಕೂ ಸಾರ್ತಕ ಆತೇಳು!” ಎಂದು ತಳವಾರ ನಾಗವ್ವ 
ಚುಚ್ಚಿ ಮಾತಾಡಿದಳು. 

ನಿಂಗವ್ವ ಈಗ ವಿವರಣೆ ಕೊಡಲೇಬೇಕಾಗಿ ಬಂತು. “ಆ ಕಾಳೆಲ್ಲ ನಮಗ 
ಅಂತ ತಿಳೀಬ್ಯಾಡ ನಾಗವ್ವಾ ಲಿಂಗಪ್ಪಗೌಡರು ತಮಗ ಬೇಕೂ ಅಂತ ಹೇಳಿ 
ನಮ್ಮ ಮನ್ಯಾಗ ಕಾಳ ಹಚ್ಚ್ರ್ಯಾರು” ಎಂದು ಸಮರ್ಥಿಸಿಕೊಂಡಳು. “ಪಾಡತೇಳ 
ಚಿಗವ್ವಾ. ಮನೀಗೆ ಮಗಾ-ಸೋಸೀ ಮೊಮ್ಮಗಾ ಎಲ್ಲಾರೂ ಬಂದು ಮನೀ 
ತುಂಬಿದ್ದಾಂಗಾತೇಳು” ಎಂದು ನಾಗವ್ವ ಇನ್ನಷ್ಟು ಆ ರಹಸ್ಯವನ್ನು ಬಯಲಿಗೆಳೆದಳು. 
ಅವಳ ಮಾತಿನಲ್ಲಡಗಿದ್ದ ಅಪೂರ್ವ ದಧ್ವನಿಸಾಮರ್ಥ್ಯ ಜೆಮಣಾಳ ಕತೆಯನ್ನೂ 
ಹೊರಗೆ ತರುವಂತಿತ್ತು. ಎಲ್ಲರಿಗೂ ಆ ಮಾತು ಒಂದಿಲ್ಲೊಂದು ತೆರನಾಗಿ 
ಗೊತ್ತಿದ್ದದ್ದೇ. ಪಡದಯ್ಯನವರು ಮಠಕ್ಕೆ ಬಂದ ಜನರೆದುರಿಗೇ ತಮ್ಮ ಪಾಪವನ್ನು 
ಮುಚ್ಚಿಡಲು ಹೇಳಿದ ಸಂಗತಿಯಾಗಿತ್ತು ಅದು. 

ನಿಂಗವುನಿಗೆ ಅದರ ಬಗ್ಗೆ ಮಾತಾಡುವ ಇಷ್ಟವಿರಲಿಲ್ಲ. “ಅಂತಾ ಮಾತೇನು 
ನನ್ನ ಕಿವಿಗೆ ಬಿದ್ದಿಲ್ಲವ ಅಲ್ಲ ನಿಂಬೆಕ್ಕಾ ಆ ದಾನವ್ವ ಮತ್ತ ಮಠಕ್ಕ ಬರಾಕಿ 
ಅದಾಳ ಅ೦ತ? ನೀ ಏನರ ಕೇಳೀಯೇನು?” ಎಂದು ವಿಷಯಾಂತರ ಮಾಡಿದಳು. 

“ಆಕ್ಯಾಕ ಇಲ್ಲೆ ಬ೦ದಾಳು ಚಿಗವ್ಹಾ? ವಿಜಾಪುರದಾಗ ಒಬ್ಬ ಆಡತಿ 
ಅಂಗಡಿ ಸಾವಕಾರನ ಯಜಮಾನತಿಯಾಗಿ ಬಲೆ ಮಜಾದಾಗ ಅದಾಳಂತ. 
ಮನ್ನಿನ ವಾರ ನಮ್ಮ ಹಿರಿಯಾ ವಿಜಾಪುರದ ಸಂತಿಗೆ ಹೋದಾಗ, ದಾನವ್ವ 
ಅಂವಗ ಊಟಾ ಉಪಚಾರ ಮಾಡಿ ಕಳಿಸಿದಳಂತ. ಒಮ್ಮೆ ಬಿಟ್ಟು ಹೋದಾಕಿ, 
ಮತ್ತೇನು ಬಳಕೊಳ್ಳಾಕ ತಿರುಗಿ ಬರಬೇಕು?” 

ಹೀಗೆಯೇ ಅವರ ಹರಟೆ ಚಿಮಣಾಳ ಕತೆಯಿಂದ ಅಡ್ಡಾಡಿ ಲಿಂಗಪುಗೌಡನ 
ಗುಣಸಂಪನ್ನತೆಯವರೆಗೂ ಬಂದು ಮುಟ್ಟಿತು. ಪಡದಪ್ಪನವರ ಆಸರದಿಂದಲೇ 
ಲಿಂಗಪ್ಪ ದೊಡ್ಡ ಮನುಷ್ಯನಾದದ್ದು ಎಂದು ನಿಂಬೆಕ್ಕನ ವಾದ. ನಿಜವಾಗಿ 
ನೋಡಿದರೆ ಇವನೂ ಇನ್ನೊಬ್ಬ ಬಾಪೂಸಾಹೇಬ ಅಷ್ಟೇ. ನಾಗವ್ವನೂ ಅದೇ 
ಮಾತನ್ನೇ ಅನುಮೋದಿಸಿದಳು. ಅವಳಿಗೆ ಅದು ಸ್ವಾನುಭವದ ಮಾತಾಗಿತು. 
“ಇಂತಾ ಗೌಡ ಇದ್ದರ ಊರಾಗ ದೈವುಳ್ಳವರೂ ಬಡವರೂ ಕೂಡೇ 


ಗ್ರಾಮಾಯಣ ೪೭೩ 


ಸಾಯಬೇಕಾದೀತು. ತುಡುಗರು ಮಾತ್ರ ತುರಾಯಿ ಹಚ್ಚತಾರು. ನಮ್ಮ ಹಿರಿಯಾ 
ಮೊದಲಿನ ಗುಣಾ ಬಿಟ್ಟು ಸಂಭಾಯುತ ಆಗಿದ್ದ. ಈಗ ಗೌಡರು ಬರಾಣಾ 
ಮತ್ತು ಕುಡಿಯೂದು, ನನ್ನ ಹೊಡಿಯೂದು ನಡಿಸ್ಕಾನ.” 

“ನಿನ್ನ ಗಂಡನ ಗುಣಾ ಹಾಂಗೆಲ್ಲರೆ ನೆಟ್ಟಗಿದ್ದರ, ಎಷ್ಟು ಹೇಳಿಕೊಂತಿದ್ದಬೇ? 
ಬಾಪೂಸಾಬನ ದರಬಾರದಾಗ ಅವನ್ನ ಹಿಡಿದವರ ಇರಲಿಲ್ಲ. ಪಡದಪ್ಪನವರ 
ಶಿಷ್ಯಾ ಆಗಿ, ಜಿನ್ನಪ್ಪನ ಬಣವಿಗೆ ಬೆ೦ಕೀ ಹಚ್ಚಿದಾ. ಊರ ಮಂದೀ ಕಡಿಂದ 
ಉಗಳಿಸಿಕೊಂಡ!” ನಿಂಗವ್ವ ಹಿಂದಿನ ಸಂಗತಿಯನ್ನು ನೆನೆದು ಮತ್ತೆ ಕೆಣಕಿದಳು. 

“ಊರ ಮಂದಿ ಉಗಳಿದ್ದು ಪಾಡ ಆಗಿತ್ತಬೇ. ಅಂದಿನಿಂದ ಅಂವಾ ಸೆರೆ 
ಮುಟ್ಟಿದ್ದಿಲ್ಲ. ಮನ್ನೆ ಲಿಂಗಪ್ಪಗೌಡರು ಊರಿಗೇ ಸಕ್ಕರಿ ಹಂಚಿದರಲ್ಲ ಅಂದ 
ಮಠಕ್ಕೆ ಹೋಗಿ ಬರತೀನೆಂದಾವಾ, ಕುಡಿದು ದು೦ದ ಆಗೇ ಬಂದಾ” ನಾಗವ್ವ 
ನಿಟ್ಟುಸಿರುಬಿಟ್ಟು ಹೇಳಿದಳು. 

ನಿಂಬೆಕ್ಕನದೂ ಅದೇ ಕತೆ. ಮನೆಯೊಳಗೇ ಅನುಭವಿಸಿ ತಡೆದಿಟ್ಟ ದುಃಖ 
ಈಗ ಸಹಾನುಭೂತಿಯ ಕಾವಿಗೆ ಕರಗುತ್ತಿತ್ತು. “ಕುಡುಕರದೆಲ್ಲಾ ಏನ ಹೇಳತಿ 
ತಂಗೀ! ನನ್ನ ಮಗಾ ಮಾಯಾ. ಕುಂತ ತಿಂದರ ಭೂಮಿ ಬೀಜ ಗಂಡೀತ? 
ಈಗ ಕುಡೀಲಾಕ ಕಲಿತಾನ. ಮಾಠಾ ಬಿಟ್ಟು ಮನೀಗೆ ಮರುದ ದೊಡ್ಡ ಮಾತು 
ಆಗೇತಿ. ಸರರಾತ್ರಿ ಮೀರಿ ಬರತಾನು, ಮಲಗಿದಾ ಅಂದರ ಇಳಿಹೊತ್ತಿಗೆ 
ಏಳತಾನು. ನಮ್ಮೂರ ಹುಡುಗರೆಲ್ಲಾ ಗರಡೀಮನಿ ಬಿಟ್ಟು ಮಠದಾಗ ಬೀಳಾಕ 
ಹತ್ಯಾವು. ನಮ್ಮ ಮಾಯಾ, ಹಬ್ಬಕ್ಕ ಸೈತ ಮನೀಗ ಊಟಕ್ಕ ಬಂದಿಲ್ಲಾ. ಏನ 
ಮಾಡೂದೈತಿ? ಪಡದಪ್ಪನವರು ಊರಿಗೆ ನೆಟ್ಟಗೇನು ಮಾಡಲಿಲ್ಲ ತಗಿ! ಗೌಡರ 
ಮನೀ ಮಾನಾ ಕಳದರು. ಅವರ ಬದುಕು-ಭಾಗ್ಯೇವು ಎಲ್ಲಾ ಗಾಳೀಪಟಾ 
ಮಾಡಾಕ ಹತ್ಯಾರು. ಇನ್ನೇನು ಉಳದೈತಿ? ಅವರ ಭೂಮಿಗೆ ನಾಳೆ ಕೂರಗಿ 
ಕಳಿಸತಾರಂತ!” ನಿಂಬೆವ್ವ ತಡೆಯಲಾರದೆ ಕಣ್ಣೀರೊರೆಸಿಕೊಂಡಳು. 

ಹಾಗೆ ನೋಡಿದರೆ ಯಾರ ಬಾಳುವೆ ದುಃಖವಿಲ್ಲದೆ ಇತ್ತು? ನಿಂಗವ್ವನದೂ 
ಅದೇ ಹಾಡು. ಅವಳ ಮಗ ಮೊದಲು ಲಿಂಗಪ್ಪನನ್ನು ಕಂಡರೆ ಆಗದವನು 
ಈಗ ಅವನ ಬೆನ್ನು ಹತ್ತಿಯೇ ತಿರುಗಾಡುತ್ತಿದ್ದ. ಅದಕ್ಕಾಗಿ ಪಾರ್ವತೆವ್ವ ಗೌಡಿತಿಗೆ 
ಮುಖ ತೋರಿಸುವದು ಕಠಿಣವಾಗಿತ್ತು ಎಷ್ಟೆಂದರೂ ಗೌಡರ ಮನೆತನದ 
ಉಪ್ಪು ತಿಂದೇ ಬೆಳೆದಿಲ್ಲವೇ? ಅದೂ ಅಲ್ಲದೆ ಮಗ ಎಲ್ಲಿ ಕುಡಿಯಲಿಕ್ಕೆ ಕಲಿತು 
ತಂದೆಯ ಮುಖಕ್ಕೆ ಮಸಿ ಬಳಿಯಲಿರುವನೋ ಎಂದು ನಿಂಗವ್ವನಿಗೆ 
ಚಿಂತೆಯಾಗಿತ್ತು. ಆದರೆ ಒಬ್ಬನೇ ಮಗ, ಅವನ ಜೊತೆಗೂ ಕೆಡಿಸಿಕೊಳ್ಳುವಂತಿಲ್ಲ. 


೪೭೪ ಗ್ರಾಮಾಯಣ 


ಅವನಿಗೆ ಬೇಕಾದ ಲಿಂಗಪುಗೌಡ ತನಗೂ ಬೇಕಾದವನಾಗಬೇಕಾಗಿತ್ತು ಮುಂದೆ 
ಎಲ್ಲಿ ಚಿಮಣಾಳನ್ನು ಕರೆದು ತರುವನೋ ಎಂದು ನಿಂಗವ್ಪನಿಗೆ ಭೀತಿಯಾಗಿತ್ತು 
ಮೊದಲೊಮ್ಮೆ ಒಪ್ಪಿ ಈಗ ನಾಲ್ಕು ಜನರಲ್ಲಿ ತಲೆಯೆತ್ತಿ ತಿರುಗಾಡುವಂತಿರಲಿಲ್ಲ. 
ಜೋಕಾಲಿಗಳು ಮುಗಿಲಲ್ಲಿ ಏರಿ ಇಳಿಯುತ್ತಿರುವದನ್ನು ನೋಡುತ್ತ 
ನಿಂತಿದ್ದ ಈ ಹೆ೦ಗಳೆಯರಿಗೆ ಅತ್ತ ಲಕ್ಷ್ಯವೇ ಇರಲಿಲ್ಲ. ಉಸುಕಿನ ಬುಡದಲ್ಲಿ 
ಹರಿಯುವ ಹಳ್ಳದಂತೆ ಅವರೆಲ್ಲರ ಬಾಳಿನಲ್ಲೂ ನೋವು ಹರಿಯುತ್ತಿತ್ತು. ಉಳಿದ 
ಹೊತ್ತಿನಲ್ಲಿ ಗುಪ್ತನಾಗಿದ್ದದ್ದು ಇಂಥ ಪ್ರಸಂಗಗಳಲ್ಲಿ ಉಕ್ಕಿ ಹೊರಚಲ್ಲುತ್ತಿತ್ತು. 
ಹಿ೦ದಿನ ರಾತ್ರಿ ಪಡದಯ್ಯನವರು ಹಾಗೂ ಲಿಂಗಪ್ಪ ಇಬ್ಬರೂ ಕೂಡಿ 
ಗೌಡರ ಹಗೆಗಳ ಲೂಟಿ ಮಾಡಿದ್ದಕ್ಕಾಗಿ ವಿಚಾರಣೆ ನಡೆಸಲು ಇ೦ದು ದೈವದವರ 
ಸಭೆ ಸೇರಿತ್ತು ಅಲ್ಲಿಯೂ ಅದೇ ಗೊಂದಲವೇ. ಜನರು ತಲೆಗೊಂದರಂತೆ 
ಮಾತಾಡಿ ಸಭೆ ಸುಸೂತ್ರವಾಗಿ ಸಾಗದಂತೆ ಮಾಡಿದ್ದರೂ ಪಾರ್ವತೆವ್ವನ 
ಪಂಗಡದವರು ಲಿಂಗಪ್ಪ ಮಾಡಿದ್ದು ತಪ್ಪೆಂದೇ ಕೊನೆಯವರೆಗೆ ಸಾಧಿಸಿದ್ದರು. 
ಲಿಂಗಪ್ಪನ ಪಕ್ಷದವರಿಗೆ ಅವನು ದೇವರೆಂದೇ ಕಂಡಿದ್ದ. ಬಡವರಿಗೆ ಕಾಳು 
ಹಂಚುವದರಲ್ಲಿ ತಪ್ಪೇನು ಬಂತು? ಒಂದು ದೃಷ್ಟಿಯಿಂದ ಶಂಕರಪ್ಪಗೌಡರ 
ಸತ್ಸಂಪ್ರದಾಯವನ್ನೇ ಅವನು ಮುಂದುವರಿಸಿದ್ದ. ಹೀಗೆ ವಾದ- 
ಪ್ರತಿವಾದಗಳೆದ್ದದ್ದರಿ೦ದ ನಿರ್ಣಯ ಹೇಳುವದು ಬಿಗಿಯಾಗಿತ್ತು. ಬಾಳಾಚಾರ್ಕರು, 
ಶೇಷಪ್ಪ ಎಷ್ಟೇ ವಾದಿಸಿದರೂ ಅದರಿಂದೇನೂ ಪರಿಣಾಮವಾಗಿರಲಿಲ್ಲ. ತಾವು 
ಮಾಡಿದ್ದು ಲೂಟಿಯೇ ಅಲ್ಲವೆಂದು ವಾದಿಸುವವರಿಗೆ ಹೇಗೆ ಮನಗಾಣಿಸಬೇಕು? 
ಆದರೂ ಬಾಳಾಚಾರ್ಕರು ಇನ್ನೂ ಒಂದೆರಡು ಮಾತು ಹೇಳಬೇಕೆಂದಿದ್ದಾಗ 
ಯಾವನೋ ಒಬ್ಬ ಅವರಿಗೆ ಹಗುರಾಗಿ ಮಾತಾಡಿಬಿಟ್ಟ ಇಲ್ಲಿಯವರೆಗೆ 
ಬಾಳಾಚಾರ್ಯರಿಗೆ ಯಾರೂ ಹೀಗೆ ನುಡಿದಿರಲಿಲ್ಲ. ಅವರಿಗೆ ಅಪಮಾನವೆನಿಸಿತು. 
ಅದಕ್ಕಿಂತ ಹೆಚ್ಚಾಗಿ ದುಃಖವೂ ಆಯಿತು. ಮರುಮಾತಾಡದೆ ಹೆಗಲಮೇಲೆ 
ಪಂಚೆಯನ್ನು ಹಾಕಿಕೊಂಡು ಚಾವಡಿಯಿಂದ ಹೊರಬಿದ್ದಿದ್ದರು. ಲಿಂಗಪ್ಪನ 
ಪರಿವಾರವೆಲ್ಲ ಅವರು ಹಾಗೆ ಹೋಗುವದನ್ನು ನೋಡಿ ದೊಡ್ಡದಾಗಿ ನಗುವದಕ್ಕೂ 
ಹಿಂದೆಮುಂದೆ ನೋಡಿರಲಿಲ್ಲ. ಲಿಂಗಪ್ಪ ನಿರಪರಾಧಿಯಾಗಿಯೇ ಉಳಿದ. 
ಲಿಂಗಪ್ಪನಿಗೆ ದೈವ ಅನುಕೂಲವಾಗಿತ್ತೆಂದೇ ಹೇಳಬಹುದು. ಅವನಿಗೆ 
ಇತ್ತೀಚೆಗೆ ಆ ಆತ್ಮವಿಶ್ವಾಸವು ಹುಟ್ಟಿತ್ತು ಅದನ್ನೇ ಹೆಚ್ಚಿಸುವ ಇನ್ನೊಂದು ಘಟನೆಯೂ 
ನಡೆಯಿತು. ನಾಗರಪಂಚಮಿಯ ಮರುದಿನ ಮುದ್ದಾಂ ಮುಲ್ಕಿಸಿಪಾಯಿ ತಂದ 
ಹುಕುಮಿನಿಂದ ಲಿಂಗಪ್ಪನ ಪ್ರಸ್ಥ ಪಾದಳ್ಳಿಯಲ್ಲಿ ಚಿರಸ್ಥಾಯಿಯಾಗಿ ಮೆರೆಯಲು 


ಗ್ರಾಮಾಯಣ ೪೭೫ 


ಮತ್ತೊಂದು ಅವಕಾಶ ಹುಟ್ಟಿತು. 

ಬರಗಾಲ-ಪೀಡಿತ ಪಾದಳ್ಳಿಯ ರೈತರಿಗೆ ಮುಕ್ತಹಸ್ತದಿಂದ ತಗಾಯಿಸಾಲ 
ಕೊಟ್ಟು ಅದರ ಒಟ್ಟು ಹಣದ ಅಂಕಿಯನ್ನು ಕೂಡಲೇ ವರದಿಮಾಡಲು ಗಿಬ್ಬನ್‌ 
ಸಾಹೇಬರಿಂದ ತಾಲೂಕ ಕಚೇರಿಗೆ ಆದೇಶ ಬಂದಿತ್ತು. ಆದ್ದರಿಂದ ತಗಾಯಿಸಾಲ 
ಪಡೆಯಲು ಇಷ್ಟವಿರುವ ರೈತರನ್ನು ಕರೆದುಕೊಂಡು ಕೂಡಲೇ ತಾಲೂಕ- 
ಕಚೇರಿಗೆ ಬರಲು ಮಾಮಲೇದಾರರ ಅವಸರದ ಕರೆಯನ್ನು ಮುಲ್ಕೀಸಿಪಾಯಿ 
ತಂದಿದ್ದ. ಶ್ಯಾಮರಾಯ ತನ್ನ ಹೆಂಡತಿ-ಮಕ್ಕಳನ್ನು ಕರೆತರಲು ಇಂದುಪುರಕ್ಕೆ 
ಹೊರಟುಹೋಗಿದ್ದ. ಅದೂ ಒಳ್ಳೆಯದೇ ಎಂದೆನಿಸಿತು ಲಿಂಗಪ್ಪನಿಗೆ. ಇಂಥ 
ಸುಲಭವಾದ ಕೆಲಸದ ಶ್ರೇಯಸ್ಸು ತನ್ನ ಪದರಿಗೆ ಬೀಳಲಿರುವಾಗ, ಅದನ್ನು 
ಇನ್ನೊಬ್ಬರಿಗೇಕೆ ಕೊಡಬೇಕು? ಲಿಂಗಪ್ಪಗೌಡ ಸಂತೋಷದಿಂದ ಉಬ್ಬಿಹೋಗಿದ್ದ. 
ಒಂದೊಂದಾಗಿ ಇಂಥ ಕೆಲಸ ಮಾಡುತ್ತ ಹೋಗುವುದರಿ೦ದಲೇ ತನ್ನ ಗೌಡಿಕೆಯ 
ಪಟ್ಟ ಸ್ಥಿರವಾಗಬಹುದೆಂದು ಅವನ ಆಸೆಯಾಗಿತ್ತು. 

ತಗಾಯಿಸಾಲ ಪಡೆಯಲೆಳಸುವ ಖಾತೆದಾರರು ಹಾಗೂ ರೈತರು 
ಮಧ್ಯಾಹ್ನದೊಳಗಾಗಿ ಚಾವಡಿಗೆ ಬರಬೇಕೆಂದು ಲಿಂಗಪ್ಪಗೌಡ ಹೆಸರಿನಲ್ಲಿ ಡಂಗುರ 
ಸಾರಿತು. ಅದಕ್ಕೆ ಸಂಬ೦ಧವಿಲ್ಲದವರಿಗೂ ಲಿ೦ಗಪ್ಪನ ಅಧಿಕಾರದ ಬಗ್ಗೆ ಸಂಶಯ 
ಉಳಿಯಲಿಲ್ಲ. ಡಂಗುರದವನು ಊರಲ್ಲೆಲ್ಲ ತಿರುಗಾಡಿ, ಡಂಗುರ ಹೊಡೆದು 
ತಿರುಗಿ ಚಾವಡಿಯನ್ನು ಮುಟ್ಟುವದರೊಳಗಾಗಿಯೇ ರೈತರು ಚಾವಡಿಗೆ ಬಂದು 
ಕುಳಿತಿದ್ದರು. ಚಾವಡಿಯ ಮುಂದಿನ ಬಯಲೆಲ್ಲ ಅವರಿಂದಲೇ ತುಂಬಿಹೋಗಿತ್ತು 
ಲಿಂಗಪ್ಪಗೌಡನೂ ಅಲ್ಲಿ ಬ೦ದು ಅವರೆಲ್ಲರಿಗೂ ಊರಿಗೆ ಬರುವ ಸಿದ್ದತೆಯಿಂದ 
ಬರಬೇಕೆಂದು ತಿಳಿಸಿ ತಾನು ಮಠಕ್ಕೆ ನಡೆದ. 

ಪಡದಯ್ಯನವರಿಗೆ ಯಾವ ಮಾತನ್ನೂ ತಿಳಿಸದೆ ಕೆಲಸ ಮಾಡುವ 
ಸ್ಥಿತಿಯನ್ನು ಇನ್ನೂ ಲಿಂಗಪ್ಪ ಮುಟ್ಟಿರಲಿಲ್ಲ. ಈಗಲೂ ಈ ಮಾತನ್ನು 
ತಿಳಿಸಲೇಬೇಕಾಯಿತು. ಇಷ್ಟು ಸುಲಭವಾಗಿ ರೈತರಿಗೆ ತಗಾಯಿಸಾಲದ ಉಪಕಾರ 
ಮಾಡಬಾರದೆಂದು ಅವರ ಅಭಿಪ್ರಾಯವಾಗಿತ್ತು ಈ ಸಂದರ್ಭದ ಪ್ರಯೋಜನವನ್ನು 
ಸಂಪೂರ್ಣವಾಗಿ ಪಡೆಯಲೇಬೇಕೆಂದು ಅವರು ನಿರ್ಣಯಿಸಿದರು. ಲಿಂಗಪ್ಪ 
ಪಾರ್ವತೆವ್ವನ ಭೂಮಿಯ ಕಬಜಾ ಪಡೆಯುವಾಗ ರೈತರಿಂದ ಹಾರ್ದಿಕ 
ಸಹಾಯವನ್ನು ಪಡೆಯುವ ಕರಾರನ್ನು ಹಾಕಲೇಬೇಕು. ಲಿಂಗಪ್ಪಗೌಡನೂ 
ಪಡದಯ್ಯನವರ ಮಾತಿಗೊಪ್ಪಿದ. 

ಇನ್ನೂ ತಾಲೂಕಿಗೆ ಹೊರಡಬೇಕೆಂದು ರೈತರೆಲ್ಲ ಗುಂಪಾಗಿ ಗೌಡರನ್ನು 


೪೭೬ ಗ್ರಾಮಾಯಣ 


ಕರೆಯಲು ಮಠಕ್ಕೆ ಬಂದರು. ಪಡದಯ್ಯನವರನ್ನು ಕಾಣದೆ ಹೇಗೆ ಹೋಗುವದೆಂದು 
ಒಳಗೆ ಬಂದರು. ಪಡದಯ್ಯನವರು ಎಂದಿಲ್ಲದ ಆದರದಿಂದ ಅವರನ್ನೆಲ್ಲ 
ಸ್ವಾಗತಿಸಿ ಕೂಡಿಸಿದರು. ಮೆಲ್ಲಗೆ ತಮ್ಮ ಉದ್ದೇಶವನ್ನೂ ಸುತ್ತುಸುತ್ತಾಗಿ 
ವಿವರಿಸತೊಡಗಿದರು. ಗೌಡರು ಈಗ ಮಾಡಲಿರುವ ಉಪಕಾರಕ್ಕೆ ರೈತರಿಂದ 
ಯಾವ ಪ್ರತ್ಯುಪಕಾರವನ್ನು ಅಪೇಕ್ಷಿಸಬೇಕೆಂಬುದೇ ಅವರ ಮಾತಿನ ತಿರುಳಾಗಿತ್ತು 
ಅದಕ್ಕೆ ಪ್ರತಿಯಾಗಿ ರೈತರು ಗೌಡರಿಗೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿದರು. 
ಅಷ್ಟೇ ಅಲ್ಲ, ಗೌಡರಿಗೆ ನೆರವಾಗುವದಾಗಿ ಅವರೆಲ್ಲ ಆಣೆಮಾಡಬೇಕೆಂದೂ 
ನಿರ್ಣಯವಾಯಿತು. ಆಣೆ ಮಾಡದ ರೈತನಿಗೆ ತಗಾಯಿಸಾಲ ಕೊಡಿಸಲು 
ಗೌಡರು ಹೊಣೆಗಾರರಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿಬಿಟ್ಟರು. 

ತಗಾಯಿಸಾಲ ಸಿಗುವದೆಂದು ಕೇಳಿ ಊರಲ್ಲಿ ಒಂದು ಎಕರೆಯಷ್ಟು 
ತುಂಡು ಭೂಮಿಯ ಖಾತೆದಾರನೂ, ಏನೂ ಭೂಮಿ ಇಲ್ಲದವನು ಅಂಥ 
ಖಾತೆದಾರನ ರೈತ ತಾನೆಂದು ಹೇಳಿಕೊಂಡು ಸಾಲಕ್ಕಾಗಿ ಬಂದಿದ್ದರು. 
ಅವರೆಲ್ಲರಿಗೂ ಪಡದಯ್ಯನವರು ಹೇಳಿದ್ದು ಒಂದೇ ಮಾತು: “ಇಗಾ, ನಿಮ್ಮನ್ನೆಲ್ಲಾ 
ಉದ್ಧಾರ ಮಾಡಬೇಕ೦ತ ಗೌಡರು ಈ ಊರಾಗ ಕಾಲಿಟ್ಟಾರು. ಅವರು ಪ್ರಯತ್ನ 
ಮಾಡಿದ್ದಕ್ಕ ಸರಕಾರದವರು ಕರೆಸಿ ತಗಾಯಿ ಸಾಲ ಕೊಡಾಕ ಹತ್ಕಾರು. ಅವರು 
ಮಾಡಿದ ಉಪಕಾರಕ್ಕ ತಿರುಗಿ ನೀವೇನು ಮಾಡಬೇಕಂತೀರೆಪಾ?” ಎಂದು 
ಪ್ರಶ್ನೆ ಹಾಕಿದರು. 

ಗೌಡರು ತಿರುಗಿ ತಮ್ಮಿಂದ ಏನು ಕೇಳಬಹುದೆಂಬುದು ಅನುಭವದಿಂದ 
ರೈತರಿಗೆ ಗೊತ್ತಾಗಿತ್ತು. ಕೂಡಿದವರಲ್ಲೊಬ್ಬನು ಎದ್ದು ನಿಂತು ಸಹಜವಾಗಿಯೇ 
ಹೇಳಿಬಿಟ್ಟ : “ಅದರಾಗೇನರಿ, ಗೊತ್ತ ಐತೆಲ್ರಿ? ಹಿಂದ ಕೊಟಗೋತ ಬಂದ 
ದರದ್ದಾಂಗ ಗೌಡರ ಮಾಮೂಲಿ ಅವರಿಗೆ ಮುಟ್ಟಿಸಲಾಕ ನಾವು ಅದೀವಲ್ಲರೀ!” 
ಉಳಿದವರೂ ಈ ಮಾತಿಗೆ ಒಪ್ಪಿದರು. 

ಜನರ ಅಜ್ಞಾನಕ್ಕಾಗಿಯೆಂಬಂತೆ ಪಡದಪ್ಪನವರು ಒಂದು ತಿರಸ್ಕಾರದ 
ನಗೆಯನ್ನು ಬೀರಿದರು. ಕೈಮುಂದಕ್ಕೆ ಚಾಚಿ “ಹುಚ್ಚಪ್ಪಗೋಳ್ತ್ರ್ಯಾ! ಬುದ್ಧಿ 
ಎಲ್ಲಿಟ್ಟಿದ್ದೀರಿ? ಬಡವರು ಬದುಕಲಿ ಅಂತ ತಮ್ಮ ಹಗೆ ತಾಗಿಸಿ ಕಾಳು ಹಂಚಿದ 
ಗೌಡರು, ನಿಮ್ಮ ಕಡಿಂದ ಲಂಚಾ ತಿಂದು ಬದಕತಾರು ಅಂತ ತಿಳದೀರೇನ್ರೆಲೆ? 
ಅವರ ಕೈಯಾಗ ದುಡ್ಡಿದ್ದಿದ್ದರ ಇಲ್ಲೇ ನಿಮಗೆಲ್ಲಾರಿಗೂ ಹಂಚಿ ಕೊಡುತ್ತಿದ್ದರು. 
ಅವರು ಊರಿಗೇ ತಂದಿ, ಅಂತಾ ಗೌಡರ ಉಪಕಾರ ತೀರಸೂ ದಾರೀನ 
ಬ್ಯಾರೇ ಐತಿ” ಎಂದು ಹೇಳಿ ಎಲ್ಲರ ಮುಖ ಮುದ್ರೆಗಳ ಮೇಲೂ ತಮ್ಮ 


ಗ್ರಾಮಾಯಣ ೪೭೭ 


ಮಾತಿನಿಂದಾದ ಪರಿಣಾಮವನ್ನು ನಿರೀಕ್ಷಿಸಿದರು. 

“ಅಪನೋರ, ಆ ಹಾದೀನಾರ ಹೇಳ್ರಿ, ಇಂಥಾ ನಮ್ಮ ಗೌಡರ ಉಪಕಾರ 
ತೀರಸದ ಮಂಡದಾರ ಅನಿಸಿಗೋಳೋ ಜಾತಿ ನಮ್ಮದು ಅಲ್ಲ ತಗೀರಿ” 
ಎಂದು ರೈತರು ಉತ್ತರವಿತ್ತರು. 

ಪಡದಯ್ಯನವರು ಅದನ್ನು ಮೆಚ್ಚಿ ತಮ್ಮ ಮಾತನ್ನು ಪ್ರಾರಂಭಿಸಿದರು: 
“ನಾ ಹೇಳೂ ಮಾತಲ್ಲ; ನಿಮಗ ತಿಳೀಬೇಕಾಗಿತ್ತು ಊರ ಗೌಡರು ಗೇಣಭೂಮಿ 
ಇಲ್ಲದ ಊರಾಗ ಇರೂದರೆ ಹಾಗ? ಅದೂ ಅವರಿಗೂ ಮರ್ಯಾದಿ ಅಲ್ಲ, 
ನಿಮಗೂ ಅಲ್ಲ. ಸೊಟ್ಟ ಚಿಮಣಾನಂತಾ ಹೆಣಮಗಳು ತನ್ನ ಪಾಲಿನ ಭೂಮೀ 
ಕಬಜಾ ತೊಗೊಳ್ಳೂ ಮುಂದ ಊರ ಜನರು ಬೆನ್ನಕಟ್ಟಿದರು. ಗೌಡರಿಗೆ ಅವರ 
ಪಾಲಿನ ಭೂಮಿ ಕಬಜಾ ಕೊಡಿಸಿದರ, ಅವರ ಉಪಕಾರಾ ತೀರಿಸಿದರು ಅಂತ 
ನಾ ಅಂತೇನಿ” ಎಂದು ಹೇಳಿದರು. 

ರೈತರಿಗೆ ಈಗ ಎಲ್ಲ ಲಕ್ಷ್ಯಕ್ಕೆ ಬಂದಂತಾಯಿತು. ಅವರೂ ಸ್ವಲ್ಪ ಹೊತ್ತು 
ವಿಚಾರ ಮಾಡಿದರು. ಪಡದಯ್ಯನವರು ಹೇಳಿದ್ದು ಅಲ್ಲವೆನ್ನುವಂತಿರಲಿಲ್ಲ ಆದರೂ 
ಕೆಲ ಅಡಚಣೆಗಳಿದ್ದವು. ರೈತನೊಬ್ಬ ಎದ್ದು, “ಯಪ್ಪಾ, ನೀವು ಹೇಳೂದು ಎಲ್ಲ 
ಕರೇರಿ ತಂದೆ. ಆದರ ನಾನಾನ ಮರಡಿಹೊಲಾ ಇನ್ನೂ ಬಿತ್ತಿಗಿ ಕಂಡಿದ್ದಿಲ್ಲಾ. 
ನೀವು ಬಿತ್ತಿಸಿ ಭೂಮಿ ಕಬಜಾ ತೊಗೊಂಡಿರಿ. ಅದು ಪಾಡ ಆತು. ಆದರ 
ಗೌಡರ ಮಸಾರಿ ಭೂಮಿಗೆ ಪಾರ್ವತೆವ್ವನೋರು ಮುಕ್ಸಟ್ಟ ಬಿತ್ತಿಗಿ ಮಾಡಿಸ್ಕಾರರಿ. 
ಇನ್ನ ಬೆಳೀಕೊಯ್ಯೂಮಟಾ ಆ ಹೊಲದ ಕಬಜಾ ತೊಗೊಳ್ಳಾಕ ಬಂದೀತರಿ?” 
ಎಂದು ಕೇಳಿದ. 

ಈ ನೀತಿಯ ಸೂಕ್ಷ್ಮ ಪಡದಯ್ಯನವರಿಗೆ ಗೊತ್ತಿರಲಿಲ್ಲವೆ೦ತಲ್ಲ. ಆದರೆ 
ಕಾಲು ಕೆದರುವದೇ ಅವರಿಗೀಗ ಬೇಕಾಗಿತ್ತು. “ಬಿತ್ತಿದ್ದರ ಏನಾತಲೇ9? ಈಗ ಆ 
ಬಿತ್ತಿದ್ದನ್ನು ನಾವು ಮುರದು ಬಿತ್ತಿದರ ಭೂಮಿ ನಮಗ ಕಬಜಾ ಸಿಕ್ಕಹಾ೦ಗ 
ಆಗತೈತಲ್ಲ?” ಎಂದು ನುಡಿದರು. ಲಿಂಗಪ್ಪಗೌಡನೂ ಅದೇ ಮಾತನ್ನೇ ಆಡಿ 
ತೋರಿಸಿದ. 

ಅಲ್ಲಿ ನೆರೆದವರೆಲ್ಲರೂ ರೈತರು. ಕಲಿತವರಲ್ಲವಾದರೂ ಸುಂಸಂಸ್ಕೃತರು, 
ಬಡವರಾಗಿದ್ದರೂ ಅಭಿಮಾನಿಗಲು. ಭೂಮಿ ಕೇವಲ ಅವರಿಗೆ ಹೊಟ್ಟೆಯ 
ಸಾಧನವಾಗಿರಲಿಲ್ಲ. ದೇವತೆಯಾಗಿತ್ತು ಪಡದಯ್ಯನವರಾಡಿದ ಮಾತುಗಳನ್ನು 
ಕೇಳಿ ಅವರಿಗೆ ಸಿಡಿಲು ಬಡಿದಂತಾಯಿತು. ಯಾವ ರೈತನೂ ಈ 
ಮಾತಿಗೊಪ್ಪುವದು ಸಾಧ್ಯವಿರಲಿಲ್ಲ. ಬಿತ್ತಿದ್ದ ಭೂಮಿಯನ್ನು ಹರಗುವದು 


೪೭೮ ಗ್ರಾಮಾಯಣ 


ಹಾದರದಷ್ಟೇ ಪಾಪವಾಗಿತ್ತು. 

“ಜೇ, ಚೇ, ನಾವು ಬೂಮ್ಯಾಗ ಬದುಕು ಮಾಡೋ ಒಕ್ಕಲಿಗ್ಯಾರ್ರಿಯಪ್ಪಾ! 
ರೈತ ಭೂಮಿತಾಯೀ ಮಗಾ. ಆಕಿ ಹೊಟ್ಟ್ಯಾಗ ಬದುಕೂದು, ಅಲ್ಲೇ ಸಾವೂದು 
ನಮ್ಮದು. ಬಿತ್ತಿದ ಭೂಮಿ ಮುರದು ಬಿತ್ತಿ ತಾಯಿಗ್ಗಂಡತನಾ ಮಾಡಾಕಿಲ್ಲರಿ. 
ಅದು ರೈತನ ಧರ್ಮ ಅಲ್ಲ. ಅದೊಂದು ಬಿಟ್ಟು ಬೇಕಾದ್ದು ಹೇಳಿ, ನಡೆಸಿಕೊಡತೇವು” 
ಎಂದು ರೈತರೆಲ್ಲ ನಿಟ್ಟುಸಿರುಗರೆದು ಹೇಳಿದರು. 

“ಆ ಧರ್ಮ ನಮಗೂ ಗೊತ್ತಿಲ್ಲೇನ್ರಪಾ ದೈವಾ? ಅದರ ಪರಸಂಗ 
ನೋಡಿ ಧರ್ಮಾ ಮಾಡಬೇಕಾಕ್ಕೈತಿ. ಮುರದು ಬಿತ್ತೂದು ಪಾಪ, ಖರೆ. 
ಆದರ ಊರ ಗೌಡನ್ನ ಉಪಾಸ ಕೆಡವೂದು ಅದಕಿನ್ನಾ ಹೆಚ್ಚಿನ ಪಾಪ ಅಲ್ಲ? 
ಮುಂಗಾರಿ ಮಳಿ ಆಗಿರದಿದ್ದರ, ಹಿ೦ಗಾರಿಗೆ ಮುರದು ಬಿತ್ತತ್ತೀರಿಲ್ಲೊ? ಈಗೂ 
ಹಾಗ ಅಂತ ತಿಳೀರಿ. ಇಲ್ಲದ ವಿಚಾರಾ ತೆಲ್ಯಾಗ ತುಂಬಿಕೊಂಡು 
ಮಾತಾಡಬಾರದು. ಅದೇನ ಪಾಪ ಬಂದರೂ ನಾವು ಹೊಟ್ಟ್ಯಾಗ ಹಕ್ಕೊಳ್ಳಾಕ 
ತಯಾರ ಅದೀವೆಲ್ಲ! ನಿಮ್ಮ ತಾಬೇದಾಗಿನ ಭೂಮ್ಯಾಗ ಮತ್ತ್ಯಾರರ ಬೀಜಾ 
ಬಿತ್ತಿದರ ನೀವು ಸುಮಾಕ ಇರತೀರ್ಕಾ? ಗೌಡರ ಪಾಲಿನ ಭೂಮಿ ಗೌಡರಿಗೆ 
ಬರಾಕಬೇಕು. ಅದಕ ನೀವೆಲ್ಲಾ ಇದರಾಗ ಸಹಾಯ ಮಾಡಾಕಬೇಕು.” ಇಷ್ಟು 
ಹೇಳುವಾಗ ಪಡದಯ್ಯನವರ ದನಿ ಆವೇಶದಿಂದ ತುಂಬಿತ್ತು ಬಿತ್ತಿದ ಭೂಮಿಯನ್ನು 
ಮುರಿದು ಬಿತ್ತುವದು ಈಗ ಅವಶ್ಯವಾಗಿದೆಯೆಂದೇ ಸಾಧಿಸಿದರು. ಅದಕ್ಕೆ ಒಪ್ಪಿಗೆ 
ಇರುವ ರೈತರೆಲ್ಲ ಪಡದಯ್ಯನವರ ಪಾದಮುಟ್ಟ ಆಣೆ ಮಾಡಬೇಕು. 
ಒಪ್ಪಿಗೆಯಿಲ್ಲದವರು ಸ್ಪಷ್ಟವಾಗಿ ಹಾಗೆ ಹೇಳಿಬಿಡಬೇಕು. ತಮ್ಮ ಎರುದ್ಧ ನಿಂತ 
ಜನರಾದರೂ ಯಾರು ಎಂದು ಗೌಡರಿಗೆ ಒಮ್ಮೆ ತಿಳಿಯಲಿ ಎಂದರು. 

ರೈತರಲ್ಲಿ ಭಿನ್ನಾಭಿಪ್ರಾಯ ಪ್ರಾರಂಭವಾಯಿತು. ಭೂಮಿಯಲ್ಲಿ 
ಶ್ರದ್ಧೆಯಿಲ್ಲದವರು ಒಪ್ಪಬಾರದೇಕೆ ಎ೦ದು ವಾದಿಸಿದರು. ಆದರೆ ಇನ್ನಿತರರ 
ಹಟಮಾರಿತನವೂ ಅಷ್ಟೇ ಗಟ್ಟಿಯಾಗಿತ್ತು. ಪಡದಯ್ಯನವರ ಮಾತಿನಿಂದ ಅವರ 
ಸುಪ್ತವಿನಯಕ್ಕೇ ಆಘಾತವಾಗಿತ್ತು. ಇಂಥ ಮಾತುಗಳನ್ನಾಡುವದೂ ಕೂಡ 
ಪಾಪವೆಂದು ಬಾಯಿಂದ ಹೇಳಲಾಗದಿದ್ದರೂ ಅವರ ಅಂತರಂಗಕ್ಕೆ ವೇದ್ಯವಾಗಿತ್ತು 
ಸ್ಪಲ್ಪ ಹೊತ್ತು ಅವರಲ್ಲಿಯೇ ಗುಜು ಗುಜು ನಡೆಯಿತು. 

ಹಿರೇಕುರುಬ ಮಾಯಪ್ಪ ಗುಂಪಿನಿಂದೆದ್ದು ಬಂದು ಪಡದಪ್ಪನವರ 
ಪಾದಮುಟ್ಟಿ, “ಗುರುವಿನ ಪಾದಾ ಮುಟ್ಟಿ ಆಣೀ ಮಾಡತೀನು. ಗೌಡರ ಭೂಮಿ 
ಕಬಜಾ ಅವರಿಗೆ ಕೊಡಸಲಾಕ ಅವರು ಹೇಳಿದ್ದೆಲ್ಲಾ ಮಾಡಾಕ ನಾ ತಯಾರ 


ಗ್ರಾಮಾಯಣ ೪೭೯ 


ಅದೀನು” ಎಂದು ಸಾರ್ವಜನಿಕವಾಗಿ ಘೋಷಿಸಿದ. ಪಡದಯ್ಯನವರು 
ಹಸನ್ಮುಖರಾದರು. ಅಕ್ಕರೆಯಿಂದ, ಅವನ ತಲೆಯನ್ನೆತ್ತಿ, ಅವನ ಬೆನ್ನು ಚಪ್ಪರಿಸುತ್ತ 
“ಇದಕ್ಕಂತಾರು ಗುರುಭಕ್ತಿ ಅಂತ. ಇಂಥಾ ಹತ್ತುಜನಾ ಊರಾಗ ಇದ್ದರ ಊರ 
ಆಳಬಹುದು. ಸ್ವಾರ್ಥಿಗಳು ಸಾವಿರ ಜನಾ ಇದ್ದರೂ ಅವರನ್ನ ತೊಗೊಂಡೇನು 
ಹುಗಿಯೂದೈತಿ? ತಗಾಯಿ ಸಾಲ ಕೊಡಸಲಾಕ ಗೌಡರು ಬರಬೇಕು. ಎತ್ತು 
ಕೂರಗಿ ತೊಗೊಂಡು, ಅವನ ಭೂಮಿ ಬೀಜಾ ಕಾಣಸಾಕ ಬರ್ರ್ಯೋ ಅಂದರ 
ಧರ್ಮ ಕರ್ಮ ಅಂತ ಶಾಸ್ತ್ರ ಓದತೀರ್ಯಾ? ಇಂಥ ಜನರಿಂದ ಏನಾಗಬೇಕಾಗೇತಿ? 
ಮಾಯಪ್ರಾ, ನೀನೊಬ್ಬನ ನೋಡು ಭಂಟ ಶಿಷ್ಯಾ” ಎಂದು ಪಡದಯ್ಯನವರು 
ಅವನನ್ನು ಹೊಗಳುವ ನೆವದಲ್ಲಿ ಉಳಿದವರನ್ನೆಲ್ಲ ಮೂದಲಿಸಿದರು. 

“ಅಲ್ರೀ ಅಪನೋರ, ಇಂದ ನಾವು ಮುರದು ಬಿತ್ತಿದ್ದನ್ನ ಪಾರ್ವತೆವ್ವನ 
ಆಳು ಬಂದು ಹರಗಿಬಿಟ್ಟರ ಭೂಮಿ ಪಡಾ ಬೀಳಾಕಿಲ್ಲರೇ?” ಎಂದೊಬ್ಬ ರೈತ 
ಅಡ್ಡಮಾತು ತೆಗೆದ. 

“ಒಳ್ಳೇ ಕೆಲಸ ಆಗಬೇಕಾಗಿದ್ದರ ಭೂಮಿ ಪಡಾ ಬಿದ್ದರೂ 
ವಾದಮಾಡಬಾರದು. ಬೇಕ೦ತ ಪಡಾಕೆಡವಿದರ ಅದು ಪಾಪ. ಗೌಡರಿಗೆ ಸಹಾಯ 
ಮಾಡಾಕ ಹೊಂಟಾವರು ಇವನ್ನೆಲ್ಲಾ ಲಕ್ಷ್ಮದಾಗ ತರಬಾರದು. ಪಡಾಬಿದ್ದರ 
ಮುಂದೇನು ಗತಿ ಅನ್ನೂ ಚಿಂತಿ ನಿಮಗ ಬ್ಯಾಡ. ಈ ವರಸದ ತಂಟೇದಾಗ 
ಭೂಮಿ ಪಡಾಬಿದ್ದರ ಯಾರೇನು ಸಾಯೂದುಲ್ಲ” ಎಂದು ಅವರಿಗೇ ಸಮಾಧಾನ 
ಹೇಳದರು. 

ಇಷ್ಟಾದರೂ ರೈತರಲ್ಲಿ ಕೆಲವರಿಗೆ ಪಡದಯ್ಯನವರ ವಿಚಾರ ಸರಿಬರಲೇ 
ಇಲ್ಲ. ತಲೆತಲಾಂತರದಿಂದ ಗೌಡರ ಮನೆತನದ ಉಪ್ಪು ಅವರ ರಕ್ತ-ಮಾ೦ಂಸಗಳಲ್ಲಿ 
ಒಂದಾಗಿತ್ತು ತಿಂದ ಕೂಳಿಗೆ, ಇದ್ದ ಮನೆಗೆ, ಕೆಲಸಮಾಡುವ ಹೊಲಕ್ಕೆ ಅಪಮಾನ 
ಮಾಡುವದು ಒಕ್ಕಲಿಗನ ಸಂಸ್ಕೃತಿಯಲ್ಲವೆಂದು ಅವರಿಗೆ ಗೊತ್ತಿತ್ತು. ಸಾವಿರಾರು 
ವರ್ಷಗಳಿಂದ ಅವರು ನಂಬಿದ ನೀತಿಗೆ ಈ ಮಾತು ಸಮ್ಮತವಾಗುವಂತಿರಲಿಲ್ಲ. 
ಸ್ಪಷ್ಟವಾಗಿ ತಮ್ಮ ಕೈಯಿಂದ ಇಂಥ ಕೆಲಸವಾಗಲಾರದೆಂದು ಅವರು ಹೇಳಿಬಿಟ್ಟರು. 
ಹಾಗಾದರೆ ಅವರು ತಗಾಯಿ ಸಾಲದ ಆಸೆಯನ್ನೂ ಬಿಡಬೇಕಾದೀತೆಂದು 
ಪಡದಯ್ಯನವರೂ ಅಷ್ಟೇ ಸ್ಪಷ್ಟವಾಗಿ ಹೇಳಿಬಿಟ್ಟರು. ಉಳಿದವರು, ಈ ಮಾತಿಗೇ 
ನಿರಾಕರಿಸಿದ ರೈತರನ್ನೇ ತೆಗಳಹತ್ತಿದರು. “ಊರ ಗೌಡ, ಅವನ ಎರುದ್ಧ 
ನಿಂತು ಬಾಳೇ ಮಾಡಾಕ ಆದೀತ? ಅವರು ಭೂಮಿ ಪಡಾಕೆಡವಲಿ, ಬೇಕಾರ 
ಬಿಡಲಿ. ನಮ್ಮದೇನು ಹೋಗೂದೈತಿ? ನಮಗ ಸಾಲಾ ಕೊಡಸತಾರು. ಅವರು 


೪೮೦ ಗ್ರಾಮಾಯಣ 


ಹೇಳಿದಷ್ಟು ನಾವು ಕೇಳಿದರಾತು” ಎಂದು ಹೇಳಿ ಮಾಯಪ್ಪನಂಗೆ ಪಡದಯ್ಯನವರ 
ಪಾದಮುಟ್ಟ ಆಣೆ ಮಾಡಿದರು. 

ಆಣೆಮಾಡಲು ಒಲ್ಲೆಂದವರು ನಿರಾಶರಾಗಿ ತೆರಳಿದರು. ಅವರ ಮನಸ್ಸು 
ಅಸ್ಪಷ್ಟ ಭೀತಿಗಳಿ೦ದ ತುಂಬಿತ್ತು. ಆದದ್ದಾಗಲೆಂದು ತಿರುಗಿದರು. ಲಿಂಗಪುಗೌಡನ 
ಬೆಂಬಲಕ್ಕ ಸಾಕಷ್ಟು ಜನರಿದ್ದರು. ಅವನು ಈ ಹಿಂಡಿನೊಡನೆ ತಾಲೂಕಿಗೆ 
ಪ್ರಯಾಣ ಬೆಳೆಸುವ ಮೊದಲು, ಪಡದಯ್ಯನವರಿಗೆ ನಮಸ್ಕರಿಸಿ ಅವರ 
ಆಶೀರ್ವಾದವನ್ನು ಪಡೆಯಲು ಮರೆಯಲಿಲ್ಲ. ಊರಿನಿಂದ ತಿರುಗಿ ಬಂದ 
ಮೇಲೆ ಗೌಡರ ಹೊಲದ ಕಬಜಾ ಪಡೆಯಬೇಕೆಂದು ಗೊತ್ತಾಗಿತ್ತು 

ಮಠದಲ್ಲಿ ನಡೆದ ಈ ವರ್ತಮಾನ ಬೇಗನೆ ಊರಲ್ಲಿ ಹರಡಿತು. 
ಕೇಳಿದವರೆಲ್ಲ ಕಳವಕ್ಕೀಡಾದರು. ಚಿಮಣಾಳ ಹೊಲದ ಕಬಜಾ 
ತೆಗೆದುಕೊಂಡಾಗಲೇ ಕೆಲವರು ಹಳಹಳಿಸಿದ್ದರು. ಈಗಂತೂ ಪಾದಳ್ಳಿಯ 
ಅಭಿಮಾನಕ್ಕೇ ಪಡದಯ್ಯನವರು ಕೈಹಾಕಿದ್ದರು. ಸಾಮಾನ್ಯ ಜನರ ಭಾವನೆಗಳೆಲ್ಲ 
ಈ ಸುದ್ದಿಯನ್ನು ಕೇಳಿ ಉದ್ದೀಪಿತವಾದವು. 

ಗೌಡರ ಮನೆತನದ ವತನೀ ಭೂಮಿ ಇನ್ನು ಕೈಬಿಡುವದೆಂದು ಅವರಿವರು 
ಬಂದು ಪಾರ್ವತೆವ್ವನಿಗೆ ಸುದ್ದಿ ಮುಟ್ಟಸಿದರು. ತನ್ನ ಅಪೀಲು ಸೋತಂದಿನಿಂದ 
ಪಾರ್ವತೆವ್ವ ನಿರ್ವಿಣ್ಣಳಾಗಿದ್ದಳು. ಆಳುಗಳನ್ನು ಬಿಟ್ಟರೆ ಹೊರಗಿನ ಜಗತ್ತಿನ 
ಸಂಪರ್ಕವೇ ಅವಳಿಗಿರಲಿಲ್ಲ. ಇನ್ನುಮೇಲೆ ಎಂದಿಗೂ ಈರ್ಷ್ಯೆ ಅಭಿಮಾನಗಳಿಗೆ 
ಮನಸೋತು, ಬಣ್ಣಕಟ್ಟಿ ಹೋರಾಡಬಾರದೆಂದು ನಿಶ್ಚಯಿಸಿಕೊ೦ಡಿದ್ದಳು. ಈಗ 
ಆದ ಅಪಮಾನವೇ ಸಾಕಾಗಿತ್ತು. ಒಮ್ಮೆ ಈ ಊರು ಬಿಟ್ಟು ಮಕ್ಕಳೊಡನೆ 
ಅಣ್ಣನ ಮನೆಗೇ ಹೋಗಬೇಕೆಂದಿದ್ದಳು. ಆದರೆ ಅದು ಅವಳ ಹೃದಯಕ್ಕೊಪ್ಪಿದ 
ಮಾತಲ್ಲ. ಶಂಕರಪ್ಪಗೌಡರಿದ್ದಾಗಲೇ ಊರು ಬಿಡದವಳು ಅವರು ಸತ್ತ ಮೇಲೆ, 
ಮನೆತನವನ್ನು ಹಾಳುಗೆಡವಿ ಹೋಗಬೇಕೇ? ಮನೆತನವನ್ನು 
ಮುಂದುವರಿಸುವಷ್ಟೂ ತ್ರಾಣವಿಲ್ಲದವಳಾಗಬೇಕೇ ಎಂದು ಆಲೋಚಿಸಿ 
ಆ ವಿಚಾರವನ್ನೂ ಬಿಟ್ಟುಕೊಟ್ಟಿದ್ದಳು. ಕ್ರಮೇಣ ಮನೆಯ ಹೊಸ್ತಿಲಾಚೆಗೆ ಏನು 
ನಡೆದಿದೆಯೆಂಬುದರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟುಬಿಟ್ಟಳು. ಮನೆಯ ದನಕರು, 
ಆಳುಕಾಳು ಇವುಗಳ ಕೆಲಸವೇ ಬೇಕಾದಷ್ಟಿತ್ತು. ಮಕ್ಕಳನ್ನು ಸಾಕುವದಿತ್ತು. 
ಪಾರ್ವತೆವ್ವ ಸಂಪೂರ್ಣವಾಗಿ ಮನೆಯ ವ್ಯವಹಾರದಲ್ಲಿಯೇ ಮುಳುಗಿದ್ದಳು. 

ಆದರೆ ತಾನು ಮರೆತರೂ ಜಗತ್ತು ತನ್ನನ್ನು ಮರೆತಿರಲಿಲ್ಲ. ಶ೦ಕರಪ್ಪಗೌಡರು 
ಸತ್ತಂದಿನಿಂದ ಗೌಡರ ಮನೆತನಕ್ಕೆ ಸಾವಿರ ವಿಘ್ನಗಳು ಹೊರಗಿನಿಂದ ಬಂದಿದ್ದವು. 


ಗ್ರಾಮಾಯಣ ೪೮೧ 


ಗೌಡರ ಮನೆತನವೆಂದರೆ ಪಾದಳ್ಳಿಯ ಜೀವಕೇ೦ದವಾಗಿತ್ತು ಗುರಿಯಿಟ್ಟಂತೆ 
ಅಲ್ಲೇ ಹೊಡೆತ ಬೀಳುತ್ತಿರಬೇಕೆ? ಭಾರತಹುಣ್ಣಿವೆಗೆ ತುಂಬಿದ ಬೆಳೆ 
ಕಳವಾಗುವುದರಲ್ಲಿತ್ತು ಹೋಳಿ ಹುಣ್ಣಿವೆಗೆ ಮನೆ ಲಊಟಿಯಾಗುವುದರಲ್ಲಿತ್ತು 
ಕಾರಹುಣ್ಣಿವೆಗೆ ತಮ್ಮ ಎತ್ತು ಕರಿಹರಿಯಲಿಲ್ಲ. ಲಿಂಗಪ್ಪ ಗೌಡನೆಂದು ನಿರ್ಣಯವಾದ 
ಮೇಲೆ ಮನೆಯಲ್ಲಿ ಕಬಜಾ ಕೇಳಲು ದಾಳಿಯಿಡುವವರಂತೆಯೇ ಬಂದಿದ್ದ. 
ಗೌಡರ ಮನೆತನದ ಪುಣ್ಯ ಬಲವೊ೦ದು ಕಾಯುತ್ತಲೇ ಬಂದಿತ್ತು ಈಗಲೂ 
ಅದೇ ಪುಣ್ಯಾಂಶ ಮನೆತನವನ್ನು ಕಾಯಬಹುದಲ್ಲ ಎಂದು ಗೌಡಿತಿಯ ಆಸೆ. 
ಏನು ಮಾಡಿದರೂ ಜನರು ಗೌಡನನ್ನು ಮರೆಯಲಾರರು. ಪಾದಳ್ಳಿಗೆ ಜೀವವಿತ್ತು 
ಬದುಕಿಸಿದ ಮನೆತನ ತಮ್ಮದು. ಕಾಲರದಲ್ಲಿ ಆಕಸ್ಮಿಕವಾಗಿ ಮರ ಹೊಂದಿದ 
ಶಂಕರಪ್ಪಗೌಡರ ಘನತೆಯನ್ನೂ, ದಯೆಯನ್ನೂ ಜನ ಇಷ್ಟು ಬೇಗ 
ಮರೆಯಬಹುದೇ? ಅವರ ಸ್ಮಶಾನಯಾತ್ರೆಯ ಕಾಲಕ್ಕೆ ಊರಿಗೂರೇ ನೆರದಿತ್ತಲ್ಲ! 
ಇಂದಿಗೂ ಗೌಡರ ಮನೆತನದ ಸುಖ-ದುಃಖಗಳನ್ನು ತಮ್ಮವೆಂದೇ ತಿಳಿದುಕೊಂಡ 
ಜನರಿದ್ದಾರಲ್ಲ! ಪಡದಯ್ಯನವರ ಮಾತಿಗೊಪ್ಪಿದ ಕೆಲ ರೈತರು ತಗಾಯಿ ಸಾಲವನ್ನೂ 
ಕೂಡ ಬಿಟ್ಟು ಕೊಟ್ಟದ್ದೇ ಇದಕ್ಕೆ ನಿದರ್ಶನವಾಗಿತ್ತು. 

ಅದೆಲ್ಲ ನಿಜ. ಆದರೂ ದೈವ ಮತ್ತೆ ಮತ್ತೆ ಇದೇ ಮನೆತನವನ್ನು ಏಕೆ 
ಪರೀಕ್ಷಿಸಿ ನೋಡುತ್ತಿದೆ? ತಾನು ಎಷ್ಟುದರೂ ಹೆಣ್ಣುಮಗಳು. ಇಂಥ ಆಘಾತಗಳನ್ನು 
ಸುಲಭವಾಗಿ ಸಹಿಸಬಹುದೇ? ತನಗಾದರೂ ಆಪ್ತರಿಲ್ಲವೆಂಬುದೇ ಅವಳ 
ಕೊರಗಾಗಿತ್ತು. ನಂಬಿದವರೆಲ್ಲ ಹೊತ್ತಿಗೆ ಮೋಸಮಾಡಿ ಹೊರಟುಹೋಗಿದ್ದರು. 
ಪಾರ್ವತೆವ್ವನಿಗೆ ಭವಿತವ್ಯವೇ ನಿರಾಶಾದಾಯಕವೆನಿಸಿತು. ಏನೇ ಆಗಲಿ 
ಮಾತಾಡಿಯಾದರೂ ನೋಡೋಣವೆಂದು ಆಪ್ತಾಲೋಚನೆಗಾಗಿ ಶೇಷಪ್ಪ ಹಾಗೂ 
ಬಾಳಾಚಾರ್ಯರನ್ನು ಕರೆಕಳಿಸಿದಳು. 


೪೩ 


ಚಾವಡಿಯಲ್ಲಾದ ಅಪಮಾನಕರವಾದ ಘಟನೆಯಿಂದ ಆಚಾರ್ಯರ ಮನಸ್ಸು 
ಮುರಿದುಹೋಗಿತ್ತು. ಇನ್ನುಮೇಲೆ ಇಂಥ ಸಾರ್ವಜನಿಕ ಕೆಲಸಗಳಲ್ಲಿ 
ಕೈಹಾಕಲೇಬಾರದೆಂದು ನಿಶ್ಚಯಿಸಿಕೊಂಡುಬಿಟ್ಟಿದ್ದರು. ಅರುವತ್ತರ ಗಡಿದಾಟದ 
ತಾವು ಸಾವಿನ ನೆರಳಿನಲ್ಲಿಯೇ ಇದ್ದಾರೆ. ಅಂಥವರಿಗೆ ಜೀವಿತದ ಮೇಲೆ ಏನು 
ಅಧಿಕಾರ? ಅವರು ಹೇಳಿದ ಉಪದೇಶಗಳನ್ನು ಯಾರು ಕೇಳಬೇಕು? ಉಪದೇಶ 


೪೮೨ ಗ್ರಾಮಾಯಣ 


ಹೇಳಿ ಹೇಳಿ ಚಟ ಬಿದ್ದ ಜೀವಕ್ಕೇನು ಮಾಡಬೇಕು? ಅನುಭವಕ್ಕೆ ಬಂದ 
ಯಾವ ಸತ್ಯವೂ ದಾರುಣವಾಗಿದ್ದರೆ ಹೇಗೆ ತಡೆದುಕೊಳ್ಳಬೇಕು? ಆಚಾರ್ಯರು 
ಇದೇ ಪ್ರಯತ್ನದಲ್ಲಿದ್ದರು. ಮನಸ್ಸು ಕಲ್ಲಾಗಬೇಕಾಗಿತ್ತು. ಜೀವನದಲ್ಲಿ 
ಸಾಲುಗಟ್ಟಿಕೊಂಡು ಬಂದ ದುಃಖಗಳೆಲ್ಲ ಏಟು ಕೊಟ್ಟಿದ್ದರೂ ಮನಸ್ಸಿಗೆ ದಡ್ಡು 
ಬಿದ್ದಿರಲಿಲ್ಲ; ಅದು ತನ್ನ ಸೂಕ್ಷ್ಮಸ೦ವೇದನೆಗಳನ್ನು ಇನ್ನೂ ಕಳೆದುಕೊಂಡಿರಲಿಲ್ಲ. 
ದೇಹ ಮುಪ್ಪಾಗಿತ್ತು ಜೀರ್ಣವಾಗಿತ್ತು ಎಷ್ಟೋ ಕಡೆಗಳಲ್ಲಿ ತನ್ನ ಜೀವಂತತನವನ್ನು 
ಕಳೆದುಕೊಂಡಿತ್ತು. ಆದರೆ ಮನಸ್ಸು ಹಾಗಾಗಿರಲಿಲ್ಲ. ತಮ್ಮ ದೃಷ್ಟಿಯಲ್ಲಿ ಬದುಕು 
ಸುಖವಾಗಿರಲೆಂದು ಆಚಾರ್ಯರು ಇನ್ನೂ ಹಾರೈಸುತ್ತಿದ್ದರು. ಸುಖ 
ಸಮೃದ್ಧವಾಗಿದ್ದರೂ, ದೇವರ ಕರುಣೆ ಅಪಾರವಾಗಿದ್ದರೂ, ಮನುಷ್ಯ ತನ್ನ 
ಅವಿವೇಕದಿಂದ ಎಲ್ಲರನ್ನೂ ಹಾಳುಗೆಡವಲು ಏನು ಕಾರಣ? ಈ ಸಮಸ್ಯೆ 
ಆಚಾರ್ಯರಿಗೆ ಇನ್ನೂ ಗೂಢವಾಗಿಯೇ ಉಳಿದಿತ್ತು 

ಬಾಳಿನ ವ್ಯವಸ್ಥೆಯ ತಳಹದಿಯೇ ಸಡಿಲವಾಗಿರುವದು ಆಚಾರ್ಯರ ಕಣ್ಣಿಗೆ 
ಬೀಳದೆ ಹೋಗಲಿಲ್ಲ. ದಿನನಿತ್ಯ ಕಣ್ಣಿಗೆ ಕಾಣುವ ಅವಿವೇಕಗಳೆಲ್ಲ ಅದಕ್ಕೆ 
ಸಾಕ್ಷಿಯಾಗಿದ್ದವು. ರಕ್ತದಲ್ಲಿ ಬೆರೆತ ವಿಷ, ದೇಹಾದ್ಯಂತವನ್ನೂ ವಿಷಮಯವಾಗಿಸಿತ್ತು 
ನೋಡುವ ದೃಷ್ಟಿ ಕೂಡ ನಂಜಾಗಿತ್ತು. ಇಂಥ ಹೊತ್ತಿನಲ್ಲಿ ಒಳ್ಳೆಯದನ್ನು 
ಕಾಣುವದಾದರೂ ಹೇಗೆ? ಮನಸ್ಸು, ಬುದ್ಧಿ, ಹೃದಯಗಳೆಲ್ಲ ಸ್ಥಿರವಾಗಬೇಕು. 
ಹೊಯ್ದಾಡುವ ಮನುಷ್ಯನಿಗೆ ಜಗತ್ತೇ ಚಂಚಲವಾಗಿ ಕಂಡರೆ ಆಶ್ಚರ್ಯವೇನಿಲ್ಲ. 
ಪಿತ್ತಭ್ರಮಣೆಯಾಗಿರುವಾಗ ಲೋಕವೇ ತಿರುಗುತ್ತಿರುವಂತೆ ಭಾಸವಾಗುವುದಿಲ್ಲವೇ? 
ಕಳವಳದ ಕಣ್ಣಿಗೆ ಕಳವಳವಲ್ಲದೆ ಬೇರೇನು ಕಂಡೀತು? 

ಆಚಾರ್ಯರು ಗೀತೆಯನ್ನು ಬಿಚ್ಚಿದರು. ಇತ್ತೀಚೆಗೆ ಆ ಗ್ರಂಥವನ್ನು 
ನೋಡುವದಾಗಿರಲಿಲ್ಲ. ಸಣ್ಣವರಾಗಿದ್ದಾಗ ಹಿರಿಯರ ಅಂಜಿಕೆಗೆ ಮನಸ್ಸಿಲ್ಲದೆ 
ಗೀತೆಯ ಶ್ಲೋಕಗಳನ್ನು ಬಾಯಿಪಾಠ ಮಾಡಿದ್ದರು. ದೊಡ್ಡವರಾದ ಮೇಲೆ 
ಹೊಟ್ಟೆಯ ಪಾಡಿಗಾಗಿ ಪುರಾಣ ಹೇಳುವಾಗ ಗೀತೆಯನ್ನು ಉಪದೇಶಿಸಿದ್ದರು. 
ಆದರೆ ಸ್ವಂತ ಹೃದಯದ ಸಮಸ್ಯೆಗಳನ್ನು ಬಿಡಿಸಿಕೊಳ್ಳಲು ಯತ್ನಿಸಿರಲಿಲ್ಲ; 
ಈಗ ಮಾತ್ರ ಸಂಕಟ ತಾನೇ ತಾನಾದಾಗ ಗೀತೆಯನ್ನು ನೋಡುವ ಮನಸ್ಸಾಯಿತು. 
ಸುತ್ತಲೂ ಗೊಂದಲ ಮುಸುಕಿದಾಗ ಬುದ್ಧಿಭ್ರಮಣೆಯಾದಾಗ, ದಾಯಾದಿಗಳು 
ಒಬ್ಬರ ಮೇಲೊಬ್ಬರು ಶಸ್ತ್ರವೆತ್ತಿದಾಗ, "ಧರ್ಮ ಅಧರ್ಮಗಳ ನಡುವಿನ 
ಸೀಮಾರೇಖೆಗಳೇ. ಅಳಿಸಿಹೋದಾಗ ಭಗವಂತ ಉಪದೇಶ ಮಾಡಿದ್ದ. 
ಅರ್ಜುನನಂಥ ಪುರುಷಶ್ರೇಷ್ಠನೂ ದಾರಿ ತಪ್ಪಿರಲಿಲ್ಲವೇ? 


ಗ್ರಾಮಾಯಣ ೪೮೩ 


ಆಚಾರ್ಯರು ಪುಟಗಳನ್ನು ತಿರುವಿದರು. ಒಳಗಿನ ತಳಮಳವನ್ನು ಏನು 
ಮಾಡಿದರೆ ನಿಲ್ಲಿಸಬಹುದೆಂಬ ತೀವ್ರ ಆತುರದಿಂದ ಹುಡುಕತೊಡಗಿದರು. 
ಎರನೆಯ ಅಧ್ಯಾಯ ಕಣ್ಣಿಗೆ ಬಿತ್ತು. ಸ್ಥಿತಪ್ರಜ್ಜನ ಲಕ್ಷಣಗಳೇನು ಎಂದು ಅರ್ಜುನ 
ಕೇಳಿದಾಗ ಕೃಷ್ಣ ವಿವರವಾಗಿ ಸ್ಥಿತಪಜ್ಞನನ್ನು ಬಣ್ಣಿಸಿದ ಭಾಗವನ್ನು ಏಕಾಗಚಿತ್ತದಿಂದ 
ಓದತೊಡಗಿದರು. ಅದರಲ್ಲಿಯೇ ಒಂದೊಂದು ಮಾತಿಗೂ ಆಚಾರ್ಯರ 
ದೀರ್ಫ್ಥವಾದ ಜೀವನಾನುಭವವೇ ಭಾಷ್ಯವನ್ನು ಬರೆಯತೊಡಗಿತು. ಮನಸಿನ 
ಎಲ್ಲ ಕಾಮನೆಗಳನ್ನೂ ಕಳೆದುಕೊಂಡು ಆತ್ಮತೃಪ್ತನಾಗಿರುವವನು ಸ್ಥಿತಪಜ್ಞನೆಂದೆನಿಸಿ 
ಕೊಳ್ಳುತ್ತಾನೆ. ತಮಗೆ ಕಾಮನೆಗಳಿಲ್ಲವೇ? ಇದನ್ನು ಖಚಿತವಾಗಿ ಹೇಳುವುದು 
ಹೇಗೆ ಸಾಧ್ಯ? ಜೀವವಿರುವವರೆಗೆ ಒಂದಲ್ಲೊಂದು ಆಸೆ ಅದಕ್ಕೆ ಅಂಟಿಕೊಂಡು 
ಬಂದೇ ಬರುತ್ತದೆ. ಒಂದು ದೃಷ್ಟಿಯಿಂದ ತಮಗೆ ವೈಯಕ್ತಿಕವಾಗಿ ಆಸೆಯಿಲ್ಲ. 
ದೇವರು ತಮ್ಮ ಬಾಳನ್ನೇ ಹಾಗೆ ರೂಪಿಸಿದ್ದಾನೆ. ಆದರೆ ಸೂಕ್ಷವಾಗಿ 
ಆ ಬಾಹ್ಯಜೀವನದಲ್ಲಿ ಹರಡಿಕೊಂಡಿರಲಿಲ್ಲವೆ? ಸುತ್ತು ಮುತ್ತಲಿನ ಜನ ನಮ್ಮ 
ಮಾತಿನಂತೆ ನಡೆಯಬೇಕೆಂದು ಆಸೆ ಇರಲಿಲ್ಲವೇ? ಕಾಮ ಯಾವ ರೂಪದಲ್ಲಿಯೂ 
ದುಃಖವನ್ನೇ ತರುವದೆಂಬುದೇ ಗೀತೆಯ ಆದೇಶವಾಗಿತ್ತು. ಅದನ್ನು ಹೇಗೆ 
ಬಿಟ್ಟುಕೊಡಬೇಕು? ಇಂದ್ರಿಯಗಳು ಮನಸ್ಸನ್ನು ನುಂಗುತ್ತವೆ. ಮನಸ್ಸು ವಿವೇಕವನ್ನು 
ನುಂಗುತ್ತದೆ. ಮುಂದೆ? ಮುಂದೇನು, 'ಬುದ್ಧಿನಾಶಾತ್‌ಪ್ರಣಶ್ಯತಿ!' 

ಸುಖ ಬಂದಾಗ ಹಿಗ್ಗಬಾರದು, ದುಃಖ ದಾಳಿಯಿಟ್ಟಾಗ ಕುಗ್ಗಬಾರದು. 
ಆದರೆ ಮನಸ್ಸಿನ ರಚನೆಯೇ ಹಿಗ್ಗು-ತಗ್ಗುಗಳನ್ನು ಒಳಗೊಂಡಿದೆಯಲ್ಲ? 
ಸಂಯಮದಿಂದಿರಬೇಕು, ಆದರೆ ಅದನ್ನು ಎಲ್ಲಿಂದ ಪ್ರಾರಂಭಿಸಬೇಕು? ಸಾವಿರಾರು 
ಹೊಳೆಗಳು ಹರಿದು ಬಂದರೂ ಗಂಭೀರವಾಗಿರುವ ಸಾಗರದಂತೆ 
ಸ್ಥಿತಪ್ರಜ್ಞನಾದವನು ತು೦ಬಿಯೂ ತುಳುಕದಂತಿರುತ್ತಾನೆ. ಅಚಾರ್ಯರು ಬಹಳ 
ಹೊತ್ತು ಈ ರೂಪಕದ ಬಗ್ಗೆಯೇ ವಿಚಾರ ಮಾಡಿದರು. ಮನಸ್ಸು 
ಹೊಳೆಯಂತಾಗಬಾರದು. ಮಲೆನಾಡಿನಲ್ಲಿ ಮಳೆಯಾದರೂ, ಪಾದಳ್ಳಿಯ 
ಮಗ್ಗುಲಿಗೆ ಹರಿಯುವ ಹೊಳೆ ಒಡಲು ಹರಿದು, ಆಕ್ರೋಶಮಾಡುವದನ್ನು 
ಅವರು ಕಂಡಿದ್ದರು. ಇಂಥ ನೂರಾರು ಹೊಳೆಗಳು ಸಂತತವಾಗಿ ತೆಮ್ಮ ನೀರನ್ನು 
ಸುರುವಿದರೂ ಆನೆಯುದ್ದದ ತೆರೆಗಳು ಅಪ್ಪಳಿಸಿದರೂ ಸಮುದ್ರಹೊರಚಲ್ಲುವುದಿಲ್ಲ. 
ಆಚಾರ್ಯರು ತಮ್ಮ ಜೀವನದಲ್ಲಿ ಎಂದೂ ಸಮುದ್ರವನ್ನು ನೋಡಿರಲಿಲ್ಲ. ಆದರೆ 
ಅದರ ಕಲ್ಲನೆ ಬರದೆ ಹೋಗಲಿಲ್ಲ. ಸುತ್ತಲಿನ ದಾರುಣ ಪರಿಸ್ಥಿತಿಯಲ್ಲಿ 
ಸಂಯಮದಿಂದಿರಲೇಬೇಕಾಗಿತ್ತು. ಮೊದಲು ಇಂಥ ಎಷ್ಟೋ ಸಂಕಲ್ಪಗಳನ್ನು 


೪೮೪ ಗ್ರಾಮಾಯಣ 


ಅವರು ಮಾಡಿಸೋತಿದ್ದರು. ಈಗ ನಿರ್ಧಾರ ಅಚಲವಾಗಬೇಕಿತ್ತು. ತಾವೇನೂ 
ಹಾಗೆ ತಪ್ಪು ಮಾಡಿರಲಿಲ್ಲ ನಿಜ. ತಮ್ಮ ಕೈಯಿ೦ದ ಯಾರೂ ಹಾಳಾಗಿರಲಿಲ್ಲ. 
ತಪ್ಪು ಮಾಡದಿದ್ದರೂ ಮನಸ್ಸು ಸ್ಥಿಮಿತ ತಪ್ಪತ್ತಿತ್ತು ಒಮ್ಮೊಮ್ಮೆ ಮೋಹವಶವಾಗುತ್ತಿತ್ತು 
ಮತ್ತೊಮ್ಮೆ ವಿಕಾರಗಳಿ೦ದ ಕೂಡಿರುತ್ತಿತ್ತು ಪಾದಳ್ಳಿಯಲ್ಲಿ ನಡೆದ ಘಟನೆಗಳೆಲ್ಲ 
ಅವರ ಅಂತರಂಗವನ್ನು ಕಲಕುತ್ತಿದ್ದವು. ಇನ್ನು ಮೆಲೆ ಅಂಥದಕ್ಕೂ 
ಆಸದವೀಯಬಾರದು. 

ಗೀತೆಯನ್ನು ತೆರೆದಿಟ್ಟು ಆಚಾರ್ಯರು ತಮ್ಮ ಜೀವನವನ್ನೇ ಅದರ ಮೂಲಕ 
ನಿರೀಕ್ಷಿಸುತ್ತಿದ್ದರು. ಅದೆಷ್ಟು ಶೂನ್ಯವಾಗಿತ್ತೆಂಬುದು ಅವರಿಗೇ ಗೊತ್ತು. ಆಚಾರ್ಯರ 
ದುಃಖವಿಷ್ನೇ, ತಮ್ಮ ಕೈಯಿಂದ ಬೊಟ್ಟುಮಾಡಿ ತೋರಿಸುವಂಥ ಯಾವ ಒಳ್ಳಯ 
ಕಾರ್ಯವೂ ಆಗಲಿಲ್ಲವಲ್ಲ! ಕರ್ಮ ಅನಿವಾರ್ಯವಾದದ್ದೇನೋ ದಿಟ. ಆದರೆ 
ವಿವೇಕದಿಂದ ಮಾಡಿದ ಕರ್ಮಕ್ಕೆ ಆಸಕ್ತಿಯ ಹೆದರಿಕೆಯಿಲ್ಲ; ಆದರಿಂದ ಕೂಡಲೇ 
ಬಿಡುಗಡೆಯುಂಟಾಗುತ್ತದೆ. ಮೊದಲು ಆಚಾರ್ಯರಿಗೆ ಇದೆಲ್ಲ ವೇದಾಂತದ 
ಪರಿಭಾಷೆಯಾಗಿತ್ತು ಈಗ ಅದಕ್ಕೆ ಜೀವಂತತನ ಬಂದಿತ್ತು. ಹೊಸ ಅರ್ಥ 
ಅವುಗಳಲ್ಲಿ ಮಿಡಿಯತೊಡಗಿತ್ತು. ಇಲ್ಲಿಯವರೆಗೆ ಏನೂ ಅರಿವಿಲ್ಲದೆ ವ್ಯರ್ಥ 
ಜೀವನವನ್ನು ಕಳೆದದ್ದಾಯಿತು. ಇನ್ನು ಮೇಲಾದರು ಅರಿವು ಜಾಗೃತವಾಗಬೇಕು. 

ಈ ಕಾರಣಗಳ ಮೂಲಕವಾಗಿಯೇ ಪಾರ್ವತೆವ್ವ ಗೌಡಿತಿ ಹೇಳಿಕಳಿಸಿದ್ದರೂ 
ಆಚಾರ್ಯರು ಅಲ್ಲಿಗೆ ಹೋಗಿರಲಿಲ್ಲ. ಒಮ್ಮೆ ಈ ಜಂಜಾಟಗಳಿಮದ 
ಮುಕ್ತರಾಗಬೇಕಾಗಿತ್ತು ಮತ್ತೆ ಮತ್ತೆ ಕರುಳು ಕರಗಿ, ಹೋಗಿ ಆ ಜಾಲದಲ್ಲಿ 
ಸಿಗುವದು ಅವರಿಗೆ ಬೇಡವಾಗಿತ್ತು. ಗೀತೆಯಲ್ಲಿ ಸಂಪೂರ್ಣ ತಮ್ಮನ್ನು 
ತೊಡಗಿಸಿಕೊಂಡು ಆಚಾರ್ಯರು ಸುತ್ತು ಜಗತ್ತಿನ ವ್ಯಾಪಕದಿಂದ ದೂರವಾಗಿದ್ದರು. 
ಅಂತೆಯೇ ಅವರನ್ನು ಕಾಣಬ೦ದ ಶೇಷಪ್ಪ ಎರಡು ಸಾರೆ ಅವರ ಹೆಸರು 
ಹಿಡಿದು ಕೂಗಬೇಕಾಯಿತು. 

ಆಚಾರ್ಯರು ತಲೆಯೆತ್ತಿ ನೋಡಿದರು. ಶೇಷಪ್ಪ ಅವನ ಬಿಡುಗಡೆ ತಮ್ಮಿ೦ದಲೇ 
ಆಗಿದ್ದರೂ ಅವನೇನು ತಮ್ಮ ಮನೆಯ ಕಡೆಗೆ ಹಾದಿರಲಿಲ್ಲ. ಶ್ಯಾಮರಾಯ 
ಕುಲಕರ್ಣಿಯಾದಂದಿನಿಂದ ಶೇಷಪ್ಪ ಹೊರಗೆ ಅಡ್ಡಾಡುವದನ್ನೇ 
ಪರಿಮಿತಗೊಳಿಸಿದ್ದನೆಂದು ಅವರು ಕೇಳಿದ್ದರು. ಕೆಲ ದಿನ ಹಾಗಾಗಿ ಆಮೇಲೆ 
ತಾನೇ ಹಾದಿಗೆ ಬರಬಹುದೆಂದು ಅವರು ತಿಳಿದಿದ್ದರು. ಈಗ ನೋಡಿದರೆ 
ಹೇಳದೆ ಕೇಳದೆ ಬಂದು ನಿಂತಿದ್ದಾನೆ. ಆಚಾರ್ಯರಿಗೆ ಆಶ್ಚರ್ಯವಾಯಿತು. ಕರೆದು 
ಕೂಡಿಸಿಕೊ೦ಡರು. ಶೇಷಪ್ಪ ಯಾಂತ್ರಿಕವಾಗಿ ನಶ್ಯವನ್ನು ನೀಡಿದ. 


ಗ್ರಾಮಾಯಣ ೪೮೫ 


ಈಗಾಗಲೇ ಅವನು ಪಾರ್ವತೆವ್ವನ ಮನೆಗೆ ಹೋಗಿ ಬಂದಿದ್ದ. ಆಚಾರ್ಯರು 
ಬಾರದಿದ್ದುದಕ್ಕೆ ಪಾರ್ವತೆವ್ವಗೆ ದುಃಖವಾಗಿತ್ತು. ಅದನ್ನು ನೋಡಲಾರದೆ 
ಆಚಾರ್ಯರನ್ನು ಕರೆಯಲು ತಾನು ಬಂದಿರುವದಾಗಿ ತಿಳಿಸಿದ. “ನಾ ಎಲ್ಲಾ 
ಉಪಾಯ ಹೇಳೂವಷ್ಟು ಹೇಳಿ ಬಂದೀನಿ ಆಚಾರ! ನಾಳೆ ಊರ ಪುಂಡರು 
ದಾಂಡಗಾಯಿ ಮಾಡಿ ಬಿತ್ತಿದ ಹೊಲಾ ಹರಗಿಬಿಡೋ ಸಂಭವ ಅದ. ಅದಕ್ಕ 
ಪೋಲೀಸಪಾರ್ಟಿ ತರಿಸಲಿಕ್ಕೆ ಅರ್ಜಿ ಮಾಡಲಿಕ್ಕೆ ಹೇಳಿಬಂದೀನಿ. ಅರ್ಜಿ ಕೊಡೂ 
ಅಂತ ನೀವು ಹೇಳಿದರ ಅರ್ಜಿಗೆ ಸಹಿ ಮಾಡಲಿಕ್ಕೆ ಒಪ್ಪಿಗೊ೦ಡಾಳ. ಹಿಂದಕ್ಕೊಮ್ಮೆ 
ಅರ್ಜಿಗೆ ಸಹಿ ಮಾಡಿದ್ದಕ್ಕ ನೀವು ಸಿಟ್ಟಿಗೆದ್ದಿದ್ದಿರಿ ಅಂತ ಆಕಿ ಬಹಳ 
ನೊಂದುಕೊಂಡಾಳ. ಮನಸ್ಸಿಗೆ ನೋವಾಗೇದ. ಪಾಪ, ಹೆಣ್ಣುಮಗಳು, ಊರ 
ಜನಾ ಲಿಂಗಪ್ಪನ ಬೆನ್ನು ಹತ್ತಿದ್ದನ್ನು ನೋಡಿ ಗಾಬರಿ ಆಗ್ಯಾಳ. ನಾವಿಬ್ಬರೇ ಆಕಿ 
ಹಿತಾ ನೋಡವರು ಅಂತ ಧೈರ್ಯಾ ಹಿಡಿದಾಳ ಆಚಾರ” ಎಂದು ಶೇಷಪ್ಪ 
ಗೌಡಿತಿಯ ಪರವಾಗಿ ಹೇಳಿದ. 

ಆಚಾರ್ಯರು ಏನೂ ಹೇಳಲಿಲ್ಲ. ಕೈಬೆರಳಿನಿಂದ ನೆಲ ಬರೆಯುತ್ತ ಸುಮ್ಮನೆ 
ಕುಳಿತುಬಿಟ್ಟರು. ಶೇಷಪ್ಪನೂ ದಾರಿ ನೋಡಿದ; ಕೆಮ್ಮಿದ, ನಶ್ಯ ಏರಿಸಿದ. ಆಚಾರ್ಕರು 
ಮಿಟ್ಟ ಮಿಸುಕಲಿಲ್ಲ. ಮತ್ತೊಮ್ಮೆ ಅದೇ ಮಾತನ್ನೇ ಹೇಳಬೇಕಾಯಿತು. 

“ಇದಕ್ಕೆಲ್ಲಾ ಏನ ಹೇಳಬೇಕೆಂಬೂದು ನನಗ ತಿಳೀದ್ದಾಂಗ ಆಗೇದ 
ಶೇಷಪ್ಪ. ನೀ ಹೇಳಿದ ಉಪಾಯ ನಿನ್ನ ದೃಷ್ಟಿಯಿಂದ ಬರೋಬರಿ, ಆದರ 
ಅದು ನನಗ ಸರಿ ಕಾಣಿಸೋದಿಲ್ಲ. ಊರಾಗ ಒಬ್ಬಿಬ್ಬರು ಪುಂಡಾಟಕಿ ನಡಿಸಿದ್ದರ 
ನಿನ್ನ ಹಾದಿ ಸರಿಯಾಗತಿತ್ತು ಈಗ ಊರಗೂರ ಪುಂಡಾಟಕಿ ನಡಸೇದ” 
ಆಚಾರ್ಯರು ಪರಿಸ್ಥಿತಿಯನ್ನು ತೂಗುವವರಂತೆ ಹೇಳಿದರು. 

“ಅಂದರೇನು ಮಾಡಬೇಕಂತೀರಿ ಆಚಾರ? ಈ ಹುಂಬ ಲಿಂಗಪ್ಪ, ಈ 
ಪಡದಪ್ಪ ಅವನ ಬೆನ್ನಿಗೆ ಬಿದ್ದ ಪುಂಡರು ಇವರಿಗೆಲ್ಲಾ ಅಂತಃಕರಣ ಅದ ಅಂತ 
ತಿಳಿದೀರೇನು? ಅವರನ ಸುಧಾರಸೋದರಾಗ ಊರು ಹಾಳಾಗತದ ಊರು! 
ಅದಕ್ಕಂತ ಇದ್ದದ್ದರಾಗ ಒಂದು ಸುರಕ್ಷಿತ ಉಪಾಯ ನಾ ಹೇಳಿದೆ. ಅದು 
ಬ್ಯಾಡಂತೀರಿ. ಹ೦ಗಾರ ಏನರ ಮಾಡಬೇಕಂತೀರಿ ಹೇಳೆರ ಹೇಳೆಲ್ಲಾ?” ಶೇಷಪ್ಪ 
ಅರ್ಧ ಅಕ್ಕಸದಿಂದ ಅರ್ಧ ತಿಳಿದುಕೊಳ್ಳುವ ಕುತೂಹಲದಿಂದ ಕೇಳಿದ. 

“ಅದೇನೋಪ, ನನಗೂ ಗೊತ್ತಾಗಲೊಲ್ಲದು. ನೋಡು ಶೇಷಪ್ಪ, 
ಮೊದಲಿನ್ಹಾಂಗ ಈಗ ಇಂಥಾ ಉಸಾಬರಿ ಬೇಕಾಗೂದಿಲ್ಲ. ಪ್ರಸಂಗ ಬಂದರೆ 
ಹೀ೦ಗ ಹೇಳೇನು, ಪಾರ್ವತೆವ್ವ ಆ ಭೂಮಿ ಲಿಂಗಪ್ಪಗ ಕೊಟ್ಟುಬಿಡಲಿ. ಅವನ 


೪೮೬ ಗ್ರಾಮಾಯಣ 


ಯಣಾನೂ ಇದ್ದೀತು. ಇಲ್ಲಾಂದರ ಅಂವಾ ಶ೦ಕರಪ್ಪನ ಮಗಾ ಆಗಿ ಬರತಿದ್ದನ?” 
ಆಚಾರ್ಯರು ಬೇಸತ್ತವರಂತೆಯೇ ನುಡಿದರು. 

ಶೇಷಪ್ಪನಿಗೆ ಎಲ್ಲಿಲ್ಲದ ಆಶ್ಚರ್ಯವಾಯಿತು. ಆಚಾರ್ಯರಿಗೇನಾದರೂ ಹುಚ್ಚು 
ಹಿಡಿದಿರಲಿಕ್ಕಿಲ್ಲವಷ್ಟೇ ಎಂಬ ಸಂಶಯವೂ ಬಂತು. ಮೊದಲು ಅನ್ಯಾಯದ 
ವಿರುದ್ದ ನಿಷ್ಠುರವಾಗಿ ಹೋರಾಡಿ, ಅನವಶ್ಯಕವಾಗಿ ವೈರಕಟ್ಟಿಕೊಂಡ ಈ ಮುದುಕ 
ಹೀಗೆ ಮಾತಾಡಬಹುದೇ? ಬರಬರುತ್ತ ಆಚಾರ್ಯರೇಕೆ ಹೀಗಾಗುತ್ತಿದ್ದಾರೆ? 
ಶೇಷಪ್ಪನಿಗೆ ಒಂದು ಕ್ಷಣ ಕನಿಕರವೂ ಉ೦ಟಾಯಿತು. 

ಶೇಷಪ್ಪ ಅಷ್ಟಕ್ಕೇ ಬಿಡಲಿಲ್ಲ. ಮತ್ತೆ ವಾದಿಸಿದ. ಲಿಂಗಪುನ ಅನ್ಯಾಯವನ್ನೂ 
ಬಣ್ಣಿಸಿದ. ತಾನೀಗ ನಡೆದಿರುವದು ಕೇವಲ ಗೌಡಿತಿಯ ಕಲ್ಯಾಣಕ್ಕಾಗಿ ಎಂಬುದನ್ನು 
ಬಿಂಬಿಸಿದ. ಇಂಥ ಹೊತ್ತಿನಲ್ಲಿ ಸುಮ್ಮನಿರುವದೂ ಅನ್ಯಾಯವಾದೀತೆಂದು ತಿಳಿಸಿದ. 
ಆಚಾರ್ಯರೇನು ಜಗ್ಗಲಿಲ್ಲ. ಶೇಷಪ್ಪ ಇನ್ನೂ ಬೆರಗುಗೊ೦ಡ. ಆಚಾರ್ಯರ ಸ್ವಭಾವ 
ಸಂಪೂರ್ಣವಾಗಿ ಅವನಿಗೆ ಗೊತ್ತಿತ್ತು ಅವರ ಆ ದ್ವೇಷ ಅಭಿಮಾನಗಳ 
ಪರಿಚಯವೂ ಸಾಕಷ್ಟಿತ್ತು. ಹಿಂದೊಂದು ದಿನ, ಆಚಾರ್ಯರ ಮನೆಯಲ್ಲಿ 
ಹಿಸ್ಸೆಯಾಗುವ ಗಡಿಬಿಡಿ ನಡೆದಿತ್ತು ಅವರ ತಮ್ಮನ ಮಗ ನಾರಾಯಣಾಚಾರಿ 
ತನಗೆ ಪಾಲು ಸರಿಯಾಗಿ ಸಿಗಲಿಲ್ಲವೆಂದು ನ್ಯಾಯ ಹೂಡಿದ್ದ. ಊರೊಳಗಿನ 
ಹತ್ತು ಪ್ರತಿಷ್ಠಿತರನ್ನು ಕೂಡಿಸಿ ಆಚಾರ್ಯರು ತಮ್ಮ ಪಾಲಿಗೆಂದು ತೆಗೆದುಕೊಂಡಿದ್ದ 
ಐದು ಗುಂಟೆಯಷ್ಟು ಭೂಮಿ ತನಗೆ ಬೇಕೆಂದು ಹಟಹಿಡಿದಿದ್ದ. ಆಚಾರ್ಯರು 
ಅದು ದೊರೆಯಲಾರದೆಂದಿದ್ದರು. ಲಿಂಗಪ್ಪಗೌಡನಂತೆ ನಾರಾಯಣಾಚಾರಿಯೂ 
ದಾಯದಿಮತ್ತರ ಉಕ್ಕಿ ಬಂದು ಆ ಭೂಮಿಯನ್ನು ಬಿತ್ತಿ ಕಬಜಾ ಪಡೆದುಕೊಂಡಿದ್ದ 
ಅದಕ್ಕಾಗಿ ಸಿಟ್ಟಿಗೆದ್ದ ಆಚಾರ್ಕರು ಕೋರ್ಟಿಗೆ ಹೋಗಿ, ಆ ಹೊಲವನ್ನು ತಮ್ಮಂತೆ 
ಮಾಡಿಕೊಂಡಿರಲಿಲ್ಲವೇ? ಶೇಷಪ್ಪನಿಗೆ ಈ ಕತೆ ಮರೆತಿರಲಿಲ್ಲ. ಈ ಸ೦ದರ್ಭದಲ್ಲಿ 
ಅದನ್ನು ನೆನಪು ಮಾಡಿಕೊಟ್ಟ. 

“ಹೌದು ಶೇಷಪ್ಪ, ನೀ ಅನ್ನೂದು ಖರೆ. ಆದರ ಈಗ ಅದರಿಂದ 
ಆದದ್ದೇನು? ಅದ ಭೂಮಿ ನಾರಾಯಣಗ ಸಿಕ್ಕಿದ್ದರ ಅಂವಾ ಸುಖದಿಂದ 
ಇರತಿದ್ದನಲ್ಲ? ಮಕ್ಕಳೊ೦ದಿಗ್ಯಾ, ಈಗ ಅನ್ನಾನ್ನಗತಿಕ ಆದನೋ ಇಲ್ಲೊ? ಆ 
ನ್ಯಾಯದ ಸಲುವಾಗಿ ತನ್ನ ಪಾಲಿಗೆ ಬ೦ದಷ್ಟು ಆಸ್ತಿನೂ ಕಳಕೊಂಡ. ಈ 
ನ್ಯಾಯದೊಳಗ ನನಗೇನು ಸುಖಾ ಕಾಣವಲ್ಲದು. ಇಂಥಾ ನ್ಯಾಯ ನಡನಡದ 
ಊರ ಪರಿಸ್ಥಿತಿ ಹೀಂಗ ಗೊ೦ದಲಗೆಟ್ಟಿದ್ದು. ಅದೇನು ನನ್ನ ಮನಸ್ಸಿಗೆ ಬರವಲ್ಲದು 
ಬಿಡು” ಆಚಾರ್ಯರು ಅದೇ ಉದಾಸೀನತೆಯಿಂದಲೇ ಉತ್ತರವಿತ್ತರು. 


ಗ್ರಾಮಾಯಣ ೪೮೭ 


ಕೊನೆಗೆ ಪಾರ್ವತೆವ್ವನ ಮನೆಗೆ ಬಂದು, ಅವಳಿಗೆ ತಿಳಿಸಿಹೇಳಬೇಕೆಂದು 
ಶೇಷಪ್ಪ ಹಟಹಿಡಿದ. ಅಂದರಾದರೂ ಅವಳ ಗಾಬರಿಗೊ೦ಡ ಮನಸ್ಸು ತಣಿದೀತು 
ಎಂದು ಅವನ ಆಸೆ. ಏನಾದರೂ ಹೆಣ್ಣುಮಗಳು! ಇಡೀ ಊರೇ ತನ್ನ ವಿರೋಧ 
ಕಟ್ಟಿದಂತೆ ಭಾಸವಾಗಿ ಹೌಹಾರಿದ್ದಾಳೆ. ಗೌಡರ ಮನೆತನ ಎಲ್ಲಿ ಹಾಳಾಗುವುದೋ 
ಎಂದು ಹೆದರಿದ್ದಾಳೆ. ಅವಳಿಗೆ ಧೈರ್ಯವನ್ನಾದರು ಹೇಳಬಹುದಲ್ಲ? ಅದರಲ್ಲೇನೂ 
ಅನ್ಯಾಯವಿಲ್ಲವಲ್ಲ? ಆಚಾರ್ಯರು ಕ್ಷಣಹೊತ್ತು ಯೋಚಿಸಿ ಕೊನೆಗೆ ಈ ಮಾತಿಗೆ 
ಒಪ್ಪಿ ಶೇಷಪ್ಪನೊಡನೆ ಹೊರಟರು. 

ಪಾರ್ವತೆವ್ವಗೌಡಿತಿ ಶೇಷಪ್ಪ ಹೇಳಿದಂತೆಯೇ ಹೌಹಾರಿ ಕುಳಿತಿದ್ದಳು. 
ಇವರಿಬ್ಬರೂ ಅಲ್ಲಿಗೆ ಹೋದಾಗ ಮನೆಯಲ್ಲಿ ಬೇರಾರೂ ಇರಲಿಲ್ಲ. ಆಳುಗಳೆಲ್ಲ 
ಕೆಲಸ ಮಾಡಿ ಮನೆಗಳಿಗೆ ಹೊರಟುಹೋಗಿದ್ದರು. ಕಾವಲಿಗೆಂದು ಇದ್ದ ಆಳುಗಳು 
ಧಾಬೆಯಲ್ಲಿಯೇ ಮಲಗಿದ್ದರು. ಒ೦ದು ಮಂಕು ದೀಪದ ಬೆಳಕಿನಲ್ಲಿ ಪಾರ್ವತೆವ್ವ 
ಚಿಂತಿಸುತ್ತ ಕುಳಿತಿದ್ದಳು. ಆಚಾರ್ಯರು ಬಂದೊಡನೆಯೇ ಅವಳಿಗೆ ದುಃಖ 
ಉಕ್ಕಿಬಂತು. ಬಿಕ್ಕಿಬಿಕ್ಕಿ ಅಳುತ್ತ ಎದ್ದು ಬಂದು ಆಚಾರ್ಯರ ಪಾದಗಳನ್ನು ಕಣ್ಣೀರಿನಿಂದ 
ತೊಳೆದಳು. 

ಆಚಾರ್ಯರು ಅವಳೆದುರಿಗೇ ಕಂಬಕ್ಕಾತು ಕುಳಿತುಕೊಂಡು ತಮ್ಮ 
ವಿಚಾರಗಳನ್ನು ಹೇಳಿದರು. “ನೋಡು ಪಾರ್ವತೆವ್ವ ಇಂಥಾ ಪ್ರಸಂಗದೊಳಗ 
ಈರ್ಷಾಕ ಬೀಳಬಾರದು ಅಂತ ಹೇಳಲಿಕ್ಕೇ ನಾ ಇಲ್ಲಿಗೆ ಬಂದೀನಿ. ಅದರಿಂದ 
ಯಾರಿಗೂ ಸುಖಾ ಆಗಿಲ್ಲ, ಆಗೂದುಲ್ಲ” ಎಂದು ಪ್ರಾರಂಭಿಸಿದರು. 

ಶೇಷಪ್ಪನಂತೆಯೇ ಪಾರ್ವತೆವ್ಲನಿಗೂ ಆಶ್ಚರ್ಯವಾಯಿತು. “ಹಾಗಾರ 
ಆ ಪಿಶಾಚಿಗೆ ನನ್ನ ಮನ್ಯಾಗ ಕಾಲು ಹಾಕಗೊಡೂ ಅಂತ ಹೇಳತೀರೆನಿ?” 
ಎಂದು ಸಾಶಂಕಳಾಗಿ ಕೇಳಿದಳು. 

“ಅಷ್ಟ ಅಲ್ಲ, ಇದ್ದ ಎರಡು ಹಗೇ ತಗಿಸಿ, ಊರ ಜನರಿಗೆಲ್ಲಾ ಕಾಳ 
ಹಂಚಬೇಕೂ ಮತ್ತ ಈ ಭೂಮಿ ಲಿಂಗಪ್ಪನ ಉಡ್ಯಾಗ ಹಾಕಬೇಕೂ ಅಂತಾರ 
ಆಚಾರರು. ಅಲ್ಲ ಆಚಾರ, ಇಷ್ಟು ಹೆದರಿಕೊಂಡು ನಡೀಲಿಕ್ಕೆ ನಮಗೇನಾಗೇದ?” 
ಶೇಷಪ್ಪ ತನ್ನ ಮಾತನ್ನೂ ಹೇಳಿದ. ಗೌಡಿತಿಯೆದುರು ತನ್ನ ವಾದ 
ಸುಗಮವಾದೀತೆ೦ದು ಅವನ ಆಸೆಯಾಗಿತ್ತು. 

“ಹೆದರಿಕಿ-ಪದರಿಕಿ ನನಗ ಗೊತ್ತಿಲ್ಲ ಶೇಷಪ್ಪ ಊರ ಭೂಮಿ ಪಡಾ 
ಬಿದ್ದು, ಊರ ಜನರು ಹೊಟ್ಟಿಗಿಲ್ಲದ ಸಾಯಬಾರದೂ ಅಂತ ನನ್ನ ವಿಚಾರ. 
ಗೌಡರ ಭೂಮಿ ಊರಿಗೇ ಸೇರಿದ್ದು, ಅಂದಮ್ಯಾಲೆ ಅದರ ಸಲುವಾಗಿ ಇಷ್ಟ 


೪೮೮ ಗ್ರಾಮಾಯಣ 


ಹಟಾ ಹಿಡೀಬಾರದು ಅಂತ ನನಗನಸ್ತದ” ಎಂದು ಹೇಳಿ ಆಚಾರ್ಯರು 
ಸುಮ್ಮನಾದರು. ಶೇಷಪ್ಪ ಹಾಗೂ ಪಾರ್ವತೆವ್ವನಿಗೆ ಆಚಾರ್ಯರ ಮಾತೇ 
ವಲಕ್ಷಣವೆನಿಸಿದವು. ಇವರ ತಲೆ ಕೆಟ್ಟಿರಬಹುದೇ ಎಂಬ ಸಂಶಯವೂ ಬಂತು. 
ಪಾರ್ವತೆವ್ವನಿಗೆ, ಎಲ್ಲಿ ಇವರು ಲಿಂಗಪ್ಪನ ಪಕ್ಷಕ್ಕೆ ಸೇರಿದ್ದಾರೋ ಎಂದು 
ಹೆದರಿಕೆಯಾಯಿತು. ಆದರೆ ಆಚಾರ್ಯರ ಮಾತಿನಲ್ಲಿಯ ಕಳಕಳಿ ಅಂತಃಕರಣದ 
ಎಳೆತ ಅನ್ಯಾದೃಶವಾಗಿದ್ದವು. ಅವರ ಕಣ್ಣುಗಳಲ್ಲಿ ಕಪಟಭಾವ ಸಲವೂ ಇರಲಿಲ್ಲ. 

ಪಾರ್ವತೆವ್ವ ಅವರ ಮಾತನ್ನು ಒಪ್ಪುವಂಥ ಸ್ಥಿತಿಯಲ್ಲಿರಲಿಲ್ಲ. ಒಂದರ 
ಮೇಲೊಂದು ನಡೆದ ಈ ಘಟನೆಗಳು ಅವಳ ಅಭಿಮಾನವನ್ನು ಮತ್ತೆ ಕೆಣಕಿದ್ದವು. 
ತನ್ನ ಹಗೆ ಲೂಟಿ ಮಾಡಿಸಿ, ಭೂಮಿಯನ್ನು ವಶಪಡಿಸಿಕೊಳ್ಳಲೆಂದು ಬಂದವರ 
ಮೇಲೆ ಸೇಡು ತೀರಿಸಿಕೊಳ್ಳದೆ ಅವಳಿಗೆ ಸಮಾಧಾನವಿರಲಿಲ್ಲ. ಗೌಡರ ಮನೆತನ 
ಎಂದೋ ಈ ಕ್ಷಾತ್ರಕ್ಕೆ ಹೆಸರಾಗಿತ್ತು. ಸುಮ್ಮನೆ ಮೈಮೇಲೆ ಬಂದವರಿಗೆಲ್ಲ 
ಮಣಿಯುತ್ತ ಹೋಗಿ, ಇದ್ದುಬಿದ್ದದ್ದನ್ನೆಲ್ಲ ಅವರ ಪಾದಗಳಿಗೆ ಸಮರ್ಪಿಸಿಬಿಟ್ಟರೆ 
ಸ್ಪರ್ಗದಲ್ಲಿದ್ದ ಶಂಕರಪ್ಪಗೌಡರೇನೆಂದಾರು? 

“ಅದು ಸಾಧ್ಯ ಇಲ್ಲ ಆಚಾರೆಪ್ಪ ನನ್ನ ಮನಸ್ಸು ಕುದ್ದೈತಿ. ಗೌಡಿತಿ 
ಸಿಟ್ಟಿಗೆದ್ದರ ಏನಾದೀತು ಅ೦ತ ಅವರಿಗೆಲ್ಲಾ ತೋರಿಸಿಕೊಡಬೇಕಾಗೇತಿ. 
ಕುಲಕಣ್ಯಾರು ಹೇಳಿದ್ದಾಂಗ ಸರಕಾರಕ್ಕ ನಾ ಅರ್ಜಿ ಕೊಟ್ಟರ ನನ್ನ ಮ್ಯಾಗ 
ನೀವು ಸಿಟ್ಟಿಗೇಳೂದುಲ್ಲ ಹೌದಲ್ಲೊ?” ಪಾರ್ವತೆವ್ವನ ದನಿಯಲ್ಲಿ ಕೇವಲ 
ಆವೇಶವಿಷ್ಟೇ ಇರಲಿಲ್ಲ, ತೀವ್ರವಾದ ಕಳಕಳಿಯಿತ್ತು. 

ಆಚಾರ್ಯರು ನಸುನಕ್ಕರು. ಆದರೂ ಕಣ್ಣ ಕೊನೆಗೆ ಎರಡು ಹನಿ 
ಉದುರಿದವು. ಅವನ್ನು ಬೆರಳಿ೦ದ ಮಿಡಿದು, “ನನಗ್ಯಾಕ ಸಿಟ್ಟು ಪಾರ್ವತೆವ್ವ? 
ನಿನ್ನ ದಾರೀ ನೀ ಹಿಡೀಲಿಕ್ಕೆ ನೀ ಸ್ಪತಂತ್ರ ಇದ್ದೀದಿ. ಅದರಿಂದ ಒಳ್ಳೇದಾಗೂದುಲ್ಲ 
ಅಂತ ಹೇಳೋದು ನನ್ನ ಕರ್ತವ್ಯ. ನಾ ಹೇಳಿದೆ. ಆದರ ಒಂದು ಮಾತು 
ಇನ್ನೂ ಹೇಳತೀನಿ. ಊರ ಪರಿಸ್ಥಿತಿ ತೀರಾ ಕೆಟ್ಟದು ಊರೊಳಗ ದೆವ್ವ ಹೊಕ್ಕಾಂಗ 
ಆಗೇದ. ನಾಳೆ ಏನಾದೀತು ಹೇಳಲಿಕ್ಕೆ ಬರೂದುಲ್ಲ. ಅದಕ ನೀನು ಅನಕಾ 
ಕೆಲವು ದಿವಸ ಊರು ಬಿಟ್ಟು ಹೋಗಬೇಕು. ಮಕ್ಕಳು ಇನ್ನೂ ಸಣ್ಣವು. ನೀ 
ಒಬ್ಬಾಕೀನೆ ಇಲ್ಲಿ ಇರೂದು ಸುರಕ್ಷಿತ ಅಗಲಿಕ್ಕಿಲ್ಲ” ಆಚಾರ್ಯರು ಕಣಿ ಹೇಳುವಂತೆ 
ನುಡಿದರು. ನಿಟ್ಟುಸಿರಿನ ಭಾರದಿಂದ ಮಾತುಗಳೂ ಇನ್ನೂ ಭಾರವಾಗಿ 
ಹೊರಬಂದವು. 

ಪಾರ್ವತೆವ್ವ ಆಚಾರ್ಯರ ಮೊಗ ನೋಡಿದಳು. ಅಲ್ಲಿ ಭಯದ 


ಗ್ರಾಮಾಯಣ ೪೮೯ 


ಸಂಜ್ಞೆಯೊಂದನ್ನು ಬಿಟ್ಟರೆ ಬೇರೇನೂ ಕಾಣಲಿಲ್ಲ. ಶೇಷಪುನ ಮುಖ ನೋಡಿದಳು. 
ಅವನೂ ಗರಹೊಡೆದಂತಿದ್ದ. ತನಗೆ ಬಂದಿರುವದಾದರು ಏನು? ಸಂಕಟ 
ಉಕ್ಕಿ ಬಂದಿತು. ಕಣ್ಣೀರು ತುಳುಕಿದವು. ಸೆರಗು ಮುಖಿಕ್ಕೆ ಹಾಕಿಕೊಂಡು 
ಬಿಕ್ಕಿದಳು. ಆ ಸಂಕಟ ಸಮಯದಲ್ಲಿ ಶೇಷಪ್ಪ ಹಾಗ ಆಚಾರ್ಕರೂ ಕೂಡ ತನ್ನ 
ದುರ್ದೈವದ ಮೂರ್ತಿಗಳಂತೆಯೇ ಕಂಡರು. ವಾತಾವರಣ ನಿಜವಾಗಿಯೂ 
ಭೀಕರವಾಗಿದೆಯೇ? ಹಾಗಿದ್ದರೂ ಧೈರ್ಯ ಹೇಳುವ ರೀತಿಯೇ ಇದು? 
ಗೌಡರ ಮನೆತನದ ಮರ್ಯಾದೆಯನ್ನು ಅಂಗೈಯಲ್ಲಿಟ್ಟು ಸಂರಕ್ಷಿಸುತ್ತೇವೆಂದು 
ಶಂಕರಪ್ಪಗೌಡರಿಗೆ ಮರಣಕಾಲದಲ್ಲಿ ವಚನವಿತ್ತ ವೀರರೇ ಇವರು? ತಾನೆಂದರೆ 
ಕೇವಲ ಅನಾಥಳಾದ ಹೆಣ್ಣೆಂದು ಮಾತ್ರ ಇವರ ತಿಳುವಳಿಕೆಯೇ? ತಾನು 
ಕೇಳಿದ್ದು, ತನ್ನ ರಕ್ಷಣೆಯಲ್ಲ, ಮನೆತನದ ಮಾನರಕ್ಷಣೆ. ಅದು ಊರಿನ 
ಹೊಣೆಯೆಂದೇ ತಾನು ಇವರನ್ನೆಲ್ಲ ಕೇಳಿಕೊಳ್ಳುವದು. ವೈಯಕ್ತಿಕವಾಗಿ ತನ್ನನ್ನು 
ತಾನು ರಕ್ಷಿಸಿಕೊಳ್ಳಲು ಪಾರ್ವತೆವ್ವ ನಿರ್ಬಲಳಾಗಿಲ್ಲ ಎಂದು ಇವರಿಗೂ 
ತೋರಿಸಿಕೊಡಬೇಕು. 

“ಲಗ್ನ ಆಗಿ ಮನಿಗೆ ಕಾಲ ಹಾಕಿದಾಕಿ ತಿರುಗಿ ತವರುಮನಿಗೆ ಕೂಡಾ 
ಕಾಲ ಹಾಕಿಲ್ಲ ಆಚಾರೆಪ್ಪ ನನ್ನ ಗಂಡ ಇದನ್ನೆಲ್ಲಾ ಒಪ್ಪಿಸಿ ಹೋಗ್ಯಾನು. ನಾ 
ಬಿಟ್ಟು ಹೋದರ ವಾಡೇದಾಗ ನಾಯಿ ಅಡ್ಡ್ಯಾಡ್ಕಾವು. ಇದ ಊರಾಗ ಇನ್ನೊಬ್ಬರ 
ಮೆಟ್ಟಿಗಟ್ಟೀ ಮುಟ್ಟಲ್ಲ, ಇನ್ನ ಊರಿಗೆ ಹೋಗಬೇಕಇ ಇನ್ನೇನು ಮಕ್ಕಳ್ನ ಕಳಸೂ 
ಅಂದರ ಬೇಕಾರ ಕಳಸತೀನಿ” ಗೌಡಿತಿ ಅಚಲ ನಿರ್ಧಾರದಿಂದ ಹೇಳಿದಳು. 

“ಹಂಗ ಆಗಲಿ, ಅದನ್ನಾರ ಮಾಡು. ನಾಳಿಂದ ನಾಳೇ ಹುಡುಗರನ್ನ 
ಊರಿಗೆ ಕಳಿಸಿಬಿಡು. ತಡಾ ಮಾಡಬ್ಯಾಡ. ಇದೊಂದು ಮಾತು ನಡಸು.” 

“ನಡಸತೀನಿ ಆಚಾರೆಪ್ಪ ನಡಸತೀನಿ. ಅದು ನನ್ನ ಧರ್ಮ ಐತಿ. ಆದರ 
ಊರ ಬಿಟ್ಟು ಹೋಗೂ ಅನ್ನೂ ಮಾತ ಆಡಬ್ಯಾಡಿ. ಹುಡುಗರನ್ನ ನಾಳೇ 
ಅವರ ಸ್ವಾದರಮಾವನ ಹಂತ್ಯಾಕ ಕಳಿಸಿಬಿಡತೀನಿ. ನಾನ ಮನೀ ಕಾವಲಿಗೆ 
ನಿಲ್ಲತೀನಿ. ನನ್ನ ಎಲುಬು ಗ್ವಾಡ್ಯಾಗ ಹುಗದರು ಮನೀ ಬಿಟ್ಟು ಹೋಗಾಕಿಲ್ಲ. 
ಸಿಟ್ಟಿಗೇಳಬಾರದು ಆಚಾರೆಪ್ಪ ಮನೆತನದ ಮಾನಾ ಕಾಯೂದು ನಂದೂ 
ಹೊಣಿ, ನಿಮ್ಮದೂ ಹೊಣಿ. ಕುಲಕಣ್ಕಾರ, ಅರ್ಜಿ ಬರೀರಿ. ಲೂಟಿ ಮಾಡಿಸಿದವರ 
ಕೈಗೆ ಸಾಲಬೇಡಿ ಹಾಕಿದ್ದನ್ನ ಈ ಕಣ್ಣು ಕಾಣಬೇಕಾಗೇತಿ. ಗೌಡರ ಮನೀ 
ಗೊಡವಿಗೆ ಬಂದರ ಏನಾದೀತು. ಒಮ್ಮೆ ಅವರಿಗೆ ತಿಳೀಲಿ” ಎಂದು ಗೌಡಿತಿ 
ಅದೇ ಆವೇಶದಿಂದಲೇ ಹೇಳಿದಳು. ಏನು ಹೇಳಿದರೂ ಅವಳ ಅಭಿಮಾನ 


೪೯೦ ಗ್ರಾಮಾಯಣ 


ಕರಗುವಂತಿರಲಿಲ್ಲ. ಸಾರಾಸಾರ ವಿವೇಕವನ್ನೂ ಮೀರಿದ ಉತ್ಕಟ ಆವೇಶ 
ಅದು. ಎಲ್ಲಿಲ್ಲದ ಧೈರ್ಯವನ್ನೂ ಅದು ತಂದುಕೊಟ್ಟಿತ್ತು ತಾನು ಮಾತಾಡಿದ್ದೆಲ್ಲ 
ನಿರ್ಣಾಯಕವಾದದ್ದೇ ಎಂಬ ಠೀವಿಯಲ್ಲಿ ಹೇಳಿದಳು. ಅವಳ ಬಾಳಿನ ಸತ್ತ್ವವೆಲ್ಲ 
ಒಟ್ಟುಗೂಡಿ ಬ೦ದು ಈ ಮಾತುಗಳನ್ನಾಡಿಸಿತ್ತು. ಮೊದಲಿನ ಪಾರ್ವತೆವ್ವ ಈಗ 
ಇರಲಿಲ್ಲ. ಈ ಹೆಣ್ಣಿನ ದೈನ್ಯ, ಹೆದರಿಕೆ ಮಾಯವಾಗಿದ್ದವು. ಅವಳ ದನಿಗೆ 
ವಜಲೇಪವಾದಂತಿತ್ತು. ಅದು ಗೌಡರ ಮನೆತನದ ವೈಶಿಷ್ಟ್ಯವೋ ಏನೋ, 
ಶಂಕರಪ್ಪ ಗೌಡರೂ ಸಾಯುವ ಪೂರ್ವದಲ್ಲಿ ಹೀಗೆಯೇ ಮಾತಾಡಿರಲಿಲ್ಲವೇ? 
ಅಚಾರ್ಕರಿಗೆ ಆ ಸಂಗತಿಯೆಲ್ಲ, ಅದೇ ವಿವರಗಳನ್ನೊಳಗೊಂಡು ಕಣ್ಣ ಮುಂದೆ 
ಕಟ್ಟದಂತಾಯಿತು. 

ಯಾರೂ ಏನೂ ಹೇಳುವಂತಿರಲಿಲ್ಲ. ಪಾರ್ವತೆವ್ವ ಸುಮ್ಮನಾದಳು. 
ಆಚಾರ್ಯರೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಶೇಷಪ್ಪನಿಗೇನೋ ತನ್ನ ವಾದ 
ಗೆದ್ದಂತಾಗಿ ಸಂತೋಷವೇ ಆಗಿತ್ತು ಆದರೆ ಇಂಥ ಸಂತೋಷ? ಪಾರ್ವತೆವ್ವನ 
ಈ ರಭಸವನ್ನು ನೋಡಿದಾಗ ಅವನಿಗೂ ಒಳಗಿಂದೊಳಗೇ ಹೆದರಿಕೆಯಾಗಿತ್ತು 
ಸುಮ್ಮನೆ ಆಚಾರ್ಯರ ಮಾತಿನಂತೆಯೇ ಏಕೆ ನಡೆದು ಕೊಳ್ಳಲಿಲ್ಲವೊ ಎಂದೆನಿಸಿತು. 
ಇಡೀ ಊರನ್ನೇ ಆಹ್ವಾನಿಸುವ ಅವಳ ಧೈರ್ಯ ಅಸಾಮಾನ್ಯವಾಗಿತ್ತಾದರೂ, 
ಅದು ಅಪಾಯವನ್ನು ಕೈಮಾಡಿ ಕರೆಯುವಂತಿತ್ತು. ಜನರ ಕೀಳುತನ ಅವಳ 
ಸಹನೆಯನ್ನೇ ಪರೀಕ್ಷಿಸಿತ್ತು ಅವಳ ಸತ್ತ್ವವನ್ನೇ ಒರೆಗೆ ಹಚ್ಚಿತ್ತು. ಹೆಣ್ಣಿನ ಅಪಮಾನ 
ಇದಕ್ಕೂ ಹೆಚ್ಚು ಇನ್ನೇನಾಗಬೇಕು? 

ಸರಿರಾತ್ರಿಯಾಗಿತ್ತು. ಶೇಷಪ್ಪ ಆಚಾರ್ಯರಿಬ್ಬರೂ ಅಲ್ಲಿಂದೆದ್ದು ಹೊರಟರು. 
ಓಣಿಗಳೆಲ್ಲ ನಿರ್ಜನವಾಗಿದ್ದುವು. ಆದರೆ ಏನು ಹುಚ್ಚು ತುಂಬಿತ್ತೋ ಊರ 
ನಾಯಿಗಳೆಲ್ಲ ಸ್ಪರ್ಧೆ ಹೂಡಿದವರಂತೆ ಅಖಂಡವಾಗಿ ಬೊಗಳುತ್ತಿದ್ದವು. ಶೇಷಪ್ಪ 
ಆಚಾರ್ಯರಿಗೆ ಹೇಳುತ್ತ ನಡೆದಿದ್ದ. 

“ಮಹಾ ಅಭಿಮಾನಿ ಹೆಣಮಗಳು? ನಿಮ್ಮ ಮಾತಿಗೆ ಆಕಿ ಒಪ್ಪಲಿಕ್ಕಿಲ್ಲ 
ಅಂತ ಹೇಳಿದ್ದಾಂಗ ಆತು ನೋಡ್ರಿ ಆಚಾರ! ಏನ ಆಗಲಿ ಅರ್ಜಿ ಕೊಡ೦ತ 
ಹೇಳ್ಕಾಳ, ಅಷ್ಟು ಕೊಡತೀನಿ. ಈ ಲಿಂಗಪ್ಪ ಪಡದಪ್ಪ ಇವರೆಲ್ಲಾ ಜೈಲ 
ಕಾಣೂಹಾ೦ಗ ಮಾಡತೀನಿ. ಕುಲಕರ್ಣಿಕಿ ದಪ್ತರ ಹೋದರೆನಾತು ಆಚಾರ? 
ಅದಿಲ್ಲದಿದ್ದರೂ ಶೇಷಪ್ಪ ಏನ ಮಾಡಬಲ್ಲ ತೋರಸತೀನಿ.' 

ಆಚಾರ್ಯರು ಈ ಒಟಗುಟ್ಟುವದನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ. ಅವರ 
ಲಕ್ಷ್ಯವೆಲ್ಲ ಭವಿಷ್ಯದ ಮುಸಕನ್ನು ಓಸರಿಸಿ ನೋಡುವದರಲ್ಲಿ ತೊಡಗಿತ್ತು. 


ಗ್ರಾಮಾಯಣ ೪೯೧ 


೪೪ 

ಲಿಂಗಪ್ಪಗೌಡ ತಾಲೂಕಿನಿಂದ ಮರಳಿಬಂದಾಗ ವಾಲೀಕಾರ ಮಲ್ಲ 
ಊರಲ್ಲಿ ಇರಲಿಲ್ಲ. ಗೌಡಿತಿ ಬರೆಸಿಕೊಟ್ಟ ಅರ್ಜಿಯನ್ನು ಫೌಜದಾರರಿಗೆ ಮುಟ್ಟಿಸಲು 
ಅವನು ಹೊರಟುಹೋಗಿದ್ದ. ಈ ಸುದ್ದಿಯನ್ನು ಕೇಳಿ ಲಿಂಗಪ್ಪಗೌಡನಿಗೆ ಸಿಟ್ಟು 
ಬಂತು. ಭೂಮಿಯ ಕಬಜಾ ತಾನು ಪಡೆಯದಂತೆ ಗೌಡಿತಿ ಈ ಆಟವನ್ನು 
ಹೂಡಿರಬೇಕೆಂದು ಅವನ ತರ್ಕ. ಪಡದಯ್ಯನವರಿಗೆ ಈ ಸುದ್ದಿಯನ್ನು ಹೇಳಿದಾಗ 
ಅವರು, “ಇದಕ್ಕಾಕ ಚಿಂತಿ ಮಾಡತೀರಿ? ಫೌಜದಾರ ಅರ್ಜಿ ಮುಟ್ಟಿದ ಕೂಡಲೇ 
ಬಂದರೂ ನಾಳೆ ಬರತಾನು, ಇಂದ ರಾತ್ರಿನ ಗೌಡರ ಬಿತ್ತಿದ ಭೂಮಿ 
ಹರಗಿಸಿಬಿಡೂಣು. ಫೌಜದಾರ ಬಂದು ಭೂಮಿಗೆ ಕೂರಿಗಿ ಕಳಸಬ್ಯಾಡ್ರಿ ಅಂದರ, 
ಬೀಜಗಾಣದೆ ಪಡಬಿಳತೈತಿ ಅಂತ ಹೇಳಿ ಅವನಿಂದ ಬಿತ್ತಾಕ ಪರವಾನಿಗಿ 
ತೊಗೊಳ್ಳುಣು. ರಾತ್ರಿ ಹೊತ್ತು ಮುರುದು ಬಿತ್ತೂದೂ ಪಾಡ ಆಗಾಣಿಲ್ಲ. ಇಂತ 
ಈಗಿಂದ ಈಗ ಹರಗಿಬಿಡೂಣು” ಎ೦ದು ಸಮಾಧಾನ ಹೇಳಿದರು. 

ರೈತರೆಲ್ಲ ಲಿಂಗಪ್ಪಗೌಡನೊಡನೆ ಅದೇ ಬಂದಿದ್ದರು. ತಗಾಯಿ ಸಾಲದ 
ರೂಪಾಯಿಗಳ ಹಮ್ಮಿಣಿಯನ್ನು ಟೊಂಕದಿಂದ ಬಿಚ್ಚುವ ಮೊದಲೇ, ರಾತ್ರಿ 
ಕುಂಟಿ-ದಿಂಡು, ಎತ್ತುಗಳನ್ನು ತೆಗೆದುಕೊಂಡು ಹೊಲಕ್ಕೆ ಬರಬೇಕೆಂದು 
ಪಡದಪ್ಪನವರಿಂದ ಕರೆ ಬಂದಿತು. ಹಮ್ಮಿಣ್ಣಿ ಬಿಚ್ಚಿಟ್ಟು ಊಟ ಮಾಡಿದ ಕೂಡಲೇ 
ಪಡದಯ್ಯನವರ ಆಜ್ಞಾನುಸಾರವಾಗಿ ಹೊರಡಲೇಬೇಕಾಗಿತ್ತು. 

ಇನ್ನೇನು, ದೀಪವಾರಿಸಿ ಊರೆಲ್ಲ ಮಲಗುವ ಹೊತ್ತಾಗಿತ್ತು ಲಿಂಗಪ್ಪನೂ 
ಊಟ ಮಾಡಿ ಸಜ್ಜಾಗಿದ್ದ. ಅವನ ಧುರೀಣತ್ಸದಲ್ಲಿ ನಾಲ್ವತ್ತು ಜತೆ ಎತ್ತುಗಳು, 
ಗೌಡರ ಮಸಾರಿ ಭೂಮಿಯಲ್ಲಿ ಬಿತ್ತಿದ್ದನ್ನು ಹರಗಿ ಸ್ವಚ್ಛಮಾಡಲು ಹೊರಟಿದ್ದವು. 
ಹೊಲೆಯನೊಬ್ಬ ಹಿಡಿದ ಹಿಲಾಲಿನ ಬೆಳಕಿನಲ್ಲಿ ಲಿ೦ಂಗಪ್ಪನ ಮುಖ ಕ್ರೂರವಾಗಿ 
ಕಾಣುತ್ತಿತ್ತು ಗೌಡರ ವಾಡೆಯನ್ನು ವಶಪಡಿಸಿ ಕೊಳ್ಳಬೇಕಾದಾಗ ತೋರಿಸಿದ 
ಹೇಡಿತನವನ್ನು ಇನ್ನು ಮುಂದೆ ತೋರಿಸಲಾಗದೆಂದು ಅವನು 
ನಿಶ್ಚಯಿಸಿಕೊ೦ಡಂತಿತ್ತು ತಾನೂ ಆಸಿವಂತನಾಗಿ ಮೆರೆಯಬೇಕೆಂಬ ಹಂಬಲ 
ದೆವ್ವವಾಗಿ ಕಾಡುತ್ತಿತ್ತು ಅಧಿಕಾರದಿಂದ ಮೊದಲುಗೊಂಡು ಎಲ್ಲವನ್ನೂ ಗೆದ್ದೇ 
ಪಡೆಯಬೇಕಾಗಿತ್ತು ಸತತ ಪ್ರಯತ್ನದಲ್ಲಿ ಗೆಲುವಿನ ಬೀಜ ಇದ್ದೇ ಇದೆ ಎಂಬುದು 
ಇತ್ತೀಚೆಗೆ ಅವನು ಅನುಭವಿಸಿದ ಸತ್ಯವಾಗಿತ್ತು. 

ಅವನ ಜೊತೆಗೆ ರೈತರೂ ಹೊರಟರು. ಯಾರಿಗೂ ಉತ್ಸಾಹವಿರಲಿಲ್ಲ. 
ಏನೋ ಮಾಡಬಾರದ ಕೆಲಸವೊಂದನ್ನು ಮಾಡುತ್ತಿದ್ದೇವೆಂಬ ಪ್ರಜ್ಞೆ ಎಲ್ಲರಿಗೂ 


೪೯೨ ಗ್ರಾಮಾಯಣ 


ಇತ್ತು. ಆದರೆ ಗೌಡರು ಕೊಡಿಸಿದ ಹಣ ವಾದದ ಬಾಯಿಯನ್ನು ಮುಚ್ಚಿತ್ತು. 
ಇರುಳಿನ ಕತ್ತಲಲ್ಲಿ ಪಾಪಪ್ರಜ್ಞೆಯನ್ನು ಮುಚ್ಚಿಡಬಹುದಾಗಿತ್ತು. ತಮ್ಮ ಜೊತೆಗೆ 
ಬಂದವರ ಸಹವಾಸದಲ್ಲಿ ಅದನ್ನು ಸಹಜವಾಗಿ ಮರೆಯಬಹುದಾಗಿತ್ತು. 
ಸಹವಾಸದ ಬಲ ಪಾಪಕ್ಕೆ ಅವಶ್ಯವಾಗಿರುವಂತೆ ಪುಣ್ಯಕ್ಕಿರುವುದಿಲ್ಲ. ಪುಣ್ಯ ಆತ್ಮ 
ಸತ್ವದ ಮೇಲೆಯೇ ಕಾಲೂರಿ ಬೆಳೆಯಬಲ್ಲದು. ಪಾಪಿಗೆ ಇನ್ನೊಬ್ಬ ಪಾಪಿಯ 
ಅವಶ್ಯಕತೆ ಇದ್ದೇ ಇದೆ. 

ಪಡದಪ್ಪನವರು ಮಾತ್ರ ಇವರ ಜೊತೆಗೆ ಹೋಗಲಿಲ್ಲ. ಈ ಸುದ್ದಿ ಹತ್ತಿ 
ಯಾರಾದರೂ ಹರಗುವವರನ್ನು ತಡೆಯಲು ಹೋಗುತ್ತಿದ್ದರೆ, ಅವರನ್ನು 
ತಡೆಯಲು ಇರಲಿ ಎಂದು, ಆ ಕೆಲಸವನ್ನು ನಿರ್ವಹಿಸಲು ಹೊಲೆಯರ ಹಾಗೂ 
ಕೂಲಿಕಾರರ ಕಾದಿಟ್ಟ ಸೈನ್ಯದೊಡನೆ ಅವರು ಮಠದಲ್ಲಿಯೇ ಇದ್ದರು. ಹರಗಲು 
ಹೋಗುವವರನ್ನು ಧರ್ಮಪೀಠದಿಂದ ಆಶೀರ್ವದಿಸಿ ಕಳಿಸಲು ಅವರು 
ಮರೆತಿರಲಿಲ್ಲ. 

ಮಠದಲ್ಲಿಯೂ ಸಾಕಷ್ಟು ಜನರಿದ್ದರು. ಅದರಲ್ಲಿಯೂ ಪಡದಯ್ಯನವರ 
ನಚ್ಚಿನ ಶಿಷ್ಯರೇ ಇದ್ದರು. "ತೀರ್ಥ'ದ ಕಾಯಿಗಳು ಒಂದರ ಮೇಲೊಂದರಂತೆ 
ಸುತ್ತಾಡಿದವು. ಅದರ ಜೊತೆಗೆ ಹಗುರ ಮಾತುಗಳಿಗೂ, ಕುಚೇಷ್ಟೆಗಳಿಗೂ 
ಕಡಿಮೆಯಿರಲಿಲ್ಲ. ತೀರ್ಥ ಕುಡಿದಾಗ, ಅದೂ ನಿಶೆಯೇರಿದಾಗ ಅಪ್ಪನವರ 
ಬಾಯಿಂದ ಹೊರಡುವ ವಾಕ್ಯಗಳನ್ನು ಕೇಳಲು ಶಿಷ್ಕಗಣವೆಲ್ಲ ಆತುರವಾಗಿ 
ಕುಳಿತಿತ್ತು. 

ಶಿಷ್ಯೋತ್ತಮನಾದ ಕಮತಿಗರ ಕರಿಯನಿಗೆ, ಮನೆಯಲ್ಲಿ ಹೆಂಡತಿ ಹೇಳಿದ 
ಒಂದು ಮಾತಿನಿಂದ ಒಂದು ವಿಚಾರ ಹೊಳೆದಿತ್ತು ಈ ಬಗ್ಗೆ ಅಪ್ಪನವರ ವಾಕ್ಯ 
ಏನು ಹೊರಡುತ್ತದೆಂಬುದನ್ನು ಕೇಳುವುದು ಅವಶ್ಯವಾಗಿತ್ತು. ಪರಟಿಯಲ್ಲಿ 
ತೀರ್ಥವನ್ನು ಸುರುವಿಕೊಟ್ಟೇ ಕೊಟ್ಟ ಆಮೇಲೆ ವಿನಮಭಾವದಿಂದ ಅಡ್ಡಬಿದ್ದು, 
“ಯಪ್ಪಾ, ಗೌಡರ ಭೂಮಿ ಕಬಜಾ ಬರಾಣಾ, ವಾಡೇದ ಕಮತಿಗ್ಯಾರನೆಲ್ಲಾ 
ನೇಮಿಸಿಕೊಂಡು ಗೌಡರು ಕಮತಾ ಇಡತಾರು ಅಂತ ಹೇಳಿದ್ದಿರಿ. ಮತ್ತ ಈಗ 
ಹರಗಾಕ ಬರೇ ರೈತರನ ಕಳಿಸಿದಿರಿ. ನಾಳೆ ಅವರೆಲ್ಲಾ ತಮಗ ಭೂಮಿ 
ಕೋರಲೆ ಕೊಡಬೇಕೂ ಅಂದರ, ಇಲ್ಲಾ ಅನಲಾಕ ಬಂದೀತರೇ? ನಮಗ 
ಮುಂದಿನ ಹಾದಿ ಏನರೀಯಪ್ಪಾ?” ಎಂದು ಬಿನ್ನವಿಸಿಕೊಂಡ. 

ಪಡದಯ್ಯನವರು ಇಂದು ಬೇಕೆಂದೇ ಹೆಚ್ಚು ತೀರ್ಥವನ್ನು ಸೇವಿಸಿರಲಿಲ್ಲ. 
ಆದ್ದರಿಂದ ಅವರಿಗೆ ನಿಶೆಯೂ ಆಗುವಂತಿರಲಿಲ್ಲ. ಶಿಷ್ಯೋತ್ತಮನ 


ಗ್ರಾಮಾಯಣ ೪೯೩ 


ನುಡಿಗಳನ್ನಾಲಿಸಿದರು. ಆದರೆ ಆಲಿಸದಂತೆ ಆಲಿಸಿದರು. ಅವನು ಮಾತಾಡಿದ್ದೆಲ್ಲ 
ಅವರಿಗೆ. ಅರ್ಥಮೂ ಆಗಿತ್ತು. ನೇರವಾಗಿ ಹೇಳಿದರೆ 
ಪ್ರಯೋಜನವಿಲ್ಲವೆಂದೆನಿಸದ್ದರಿಂದ ಈಗ ಅವತಾರ ಪ್ರಕಟವಾಗಬೇಕಾಗಿತ್ತು. 
ಕಣ್ಣು ಅರೆತೆರೆದು ಮುಚ್ಚಿದವು; ಅಧರಗಳು ನಿಯಮಿತವಾಗಿ ಕಂಪಿಸಹತ್ತಿದವು; 
ಭೂಲತೆಗಲು ಆಕುಂಚಿತವಾದವು. ಮೊದಲು ಕೇವಲ "ಹಾಂ' ಎ೦ಬ ಗುಡುಗು 
ಮಾತ್ರ ಕೇಳಬಂತು. ಶಿಷ್ಕರೆಲ್ಲರೂ ಸಾವಧಾನರಾಗಲು ಕೊಟ್ಟ ಸೂಚನೆಯಿದು. 
ಮರುಕ್ಷಣದಲ್ಲಿ ಕಣ್ಣು ತೆರೆದವು. ಕರಿಯನೆಡೆಗೆ ಕಟಾಕ್ಷವಿಕ್ಷೇಪವಾಯಿತು. ಅವನು 
ಭಕ್ತಿಭಾವದಿಂದ ಕೈಜೋಡಿಸಿದ. 

“ಮಗನೇ ಕೇಳು, ನಿನ್ನ ಭೂಮಿ ನಿನ್ನ ಪದರಾಗ ಐತಿ. ಜ್ವಾಳದ ನಿಟ್ಟಹಚ್ಚೈತಿ” 
ಎಂದು ಗರ್ಜಿಸಿದರು. ಅದನ್ನು ಲಕ್ಷ್ಯಗೊಟ್ಟು ಕೇಳಿದ ಕರಿಯನಿಗೂ ಏನೂ 
ತಿಳಿಯಲಿಲ್ಲ. “ಭೂಮಿ ಲಾವಣಿಗೆ ಹಿಡಿದ ರೈತರು ಕುಂಟಿ ಹೂಡಿ ಹರಗಿ 
ಇಟ್ಟಾರಯಪ್ಪಾ. ಭೂಮಿನ ಇಲ್ಲದಾಗ ಜ್ವಾಳದ ನಿಟ್ಟ ಹಚ್ಚೈತಿ ಅಂತೀದಿ. ಒಡಪಕ್ಷಿ 
ಮಾಡಿ ಹೇಳಯಪ್ಪಾ” ಎಂದು ಅರ್ಥಕ್ಕಾಗಿ ಅಂಗಲಾಚಿದ. 

“ಬಿತ್ತಿದಷ್ಟು ಬೆಳೆ ತಿನ್ನಾಕಿಲ್ಲ. ಹಮ್ಮಿಣಿ ಮನ್ಮಾಗ ಇಟ್ಟಾವಗ ಅದು ಕಾಣಾಕಿಲ್ಲ. 
ರಾಶೀ ಮಾಡಿದವನ ಬಾಯಾಗ ಮಣ್ಣು; ನಿನ್ನ ಮನ್ಯಾಗ ಬಂದ ಬೀಳತೈತಿ 
ಹೊನ್ನು” ಮತ್ತೊಮ್ಮೆ ದೈವವಾಕ್ಯದ ಆರ್ಭಟ ಕೇಳಿಬಂತು. 

ಇದರಿಂದ ಕರಿಯ ಮತ್ತುಷ್ಟು ಗೊ೦ದಲದಲ್ಲಿ ಬಿದ್ದ. ಅಪ್ಪನವರ 
ಮಹಿಮೆಯೇ ಆಗಮ್ಯವಾದದ್ದು ಅವರು ಹೇಳಿದ್ದನ್ನು ಮನಸ್ಸಿನಲ್ಲಿಯೇ ನುರಿಸಿ 
ನುರಿಸಿ ಅರ್ಥ ಹೀರಬೇಕು. ಈಗಲೇ ತಿಳಿದುಬಿಟ್ಟರೆ ಅದೇಂಥ ವಾಕ್ಯ? ಅದನ್ನು 
ನೆನಪಿನಲ್ಲಿಟ್ಟುಕೂ೦ಡು ಯಾರಾದರೂ ಬುದ್ಧಿವಂತರಿಗೆ ಕೇಳಿ ಅರ್ಥ 
ತಿಳಿದುಕೊಳ್ಳಬೇಕು. ಗೂಢಾರ್ಥವಿಲ್ಲದೆ ವಾಕ್ಕ ಹೇಳಲು ಅಪ್ಪನವರೇನು ಬಿಡಾಡಿ 
ಸಾಧುವೇ? ಕರಿಯ ಆ ವಾಕ್ಯವನ್ನೇ ಬಾಯಿಪಾಠ ಮಾಡಹತ್ತಿದ. 

ಮುಂದೆ ಸ್ವಲ್ಪ ಹೊತ್ತು ವತಾವರಣವೆಲ್ಲ ಸ್ವಬ್ಧವಾಗಿತ್ತು. ಆಮೇಲೆ 
ಹೊಲೆಯರ ರುದ್ರ ಕೈ ಜೋಡಿಸಿದ. “ಯಪ್ಪಾ, ನಿನ್ನೆ ಕಾಳ ಕೊಡಿಸಿದಿ, ಹಬ್ಬಾ 
ಮಾಡಿಸಿದಿ. ಆದರ ಆಗದ ಜನಾ ಅಂತೈತಿ “ಅ ಗೌಡಿತಿ ಹಗೇ ನೀವೆಲ್ಲಾ ಲೂಟಿ 
ಮಡಿದಿರಿ; ಅದಕ ಗೌಡಿತಿ ಅರ್ಜಿ ಮಾಡ್ಕಾಳು' ಅಂತ. ಅದರಾಗಿ೦ದ ಪಾರಗೂದಕ 
ಏನ ಹಾದಿ ತಗೀತಿಯಪ್ಪಾ?” ಎಂದು ಪ್ರಶ್ನೆ ಹಾಕಿದ. 

ಈ ಮಾತು ಸಮಾಧಿಯ ಮುಸುಕಿನಲ್ಲಿಯೂ ಎಚ್ಚತ್ತಿದ್ದ ಕಿವಿಗಳಿಗೆ ಕೇಳಿಸಿತು. 
ಸಮಾಧಿಯನ್ನು ಇಳಿಸಬೇಕೆಂದರೆ ಅಪ್ಪನವರಿಗೆ ತೊಂದರೆಯಾಯಿತು. 


೪೯೪ ಗ್ರಾಮಾಯಣ 


ಇದ್ದದ್ದರಲ್ಲಿಯೇ ಸಾವರಿಸಿಕೊಂಡು ಎಚ್ಚರದ ಸ್ಥಿತಿಗೆ ಮರಳಿದರು. “ಯಾಕಲೇ 
ರುದ್ರ್ಯಾ, ಏನಂತೀ ಏನು? ಗೌಡಿತಿ ಅರ್ಜೀ ಮಾಡ್ಕಾಳಂತ ಹೆದರಿಕೊಂಡೀ 
ಏನ ಮಗನ?” ಎಂದು ಕೇಳಿದರು. ದನಿಯಲ್ಲಿ ದೈವದ ಆವೇಶವಿರಲಿಲ್ಲ. 
ಗೊಗ್ಗರ ದನಿಯೇ ಇತ್ತು. 

“ಯಪ್ಪಾ, ನೀ ಇರೂ ಮಟಾ ನಾ ಯಾಕ ಹೆದರಲಿ? ಆದರ ಅರ್ಜಿ 
ಮಾಡಿದ್ದು ಕರೇವು ಅಂತ ಅನಸತೈತೇನು ತಂದೇ?” ಎಂದು ರುದ್ರ ಕೇಳಿದ. 

ಪಡದಯ್ಯನವರಿಗೆ ನಿಜವಾಗಿಯೂ ಈ ಸುದ್ದಿ ಗೊತ್ತಿರಲಿಲ್ಲ. 
ಭೂಮಿಯ ಕಬಜಾ ಪಡೆಯಲು ಬಂದವರನ್ನು ತಡೆಯಲು ಸರಕಾರದಿಂದ 
ಸಹಾಯ ಕೇಳಿರಬೇಕೆಂದು ಅವರೇ ಭಾವಿಸಿದ್ದರು. ಆದರೆ ರುದ್ರ ಹೇಳಿದ ಕತೆ 
ಬೇರೆಯಾಗಿತ್ತು. ಅರ್ಜಿ ಕೊಟ್ಟರೂ ಪಾರಾಗುವಂತೆ, ಬೇಕೆಂದೇ, ಮೂರು 
ಹಗೆಗಳಲ್ಲಿ ಲಿಂಗಪ್ಪನ ಪಾಲಿನದೆಂದು ಒಂದೇ ಹಗೆಯನ್ನು ತೆಗೆಸಿ ಕಾಳು 
ಹಂಚಿದ್ದರು. ಆದರೂ ನಾಳೆ ಫೌಜದಾರ ಬಂದು, ಕೈಗೆ ಸಿಕ್ಕ ಜನರನ್ನು ಹಿಡಿದು 
ಪೀಡಿಸಿದಾಗ ಅವರು ಕೊಡುವ ಹೇಳಿಕೆಯಿಂದ ತಾವೇ ಲೂಟಿಯ 
ಪ್ರೇರಕರಾಗಬಹುದೆ೦ಂಬ ವಿಚಾರ ಈಗ ಹೊಳೆಯಿತು. ಹಾಗೆ ಸಿದ್ಧವಾದರೆ 
ಮುಂದೆ ಗತಿ ಏನು? 

ಮಧ್ಯದ ಅಮಲಿನಲ್ಲಿ ಪಡದಪ್ಪನವರ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತಿತ್ತು. 
ಈ ಮೊದಲೇ ಹಾಕಿ ಹೊಂಚೊಂದು ಅವರ ಮನಸಿನಲ್ಲಿ ಮೂರ್ತ ಸ್ವರೂಪವನ್ನು 
ತಾಳ ತೊಡಗಿತು. ಅನಾಯಾಸ ಊರು ಬರಿದಾಗಿತ್ತು. ತಮ್ಮ ಮಠದಲ್ಲಿ ನೆಚ್ಚಿನ 
ಸೇವಕರಿದ್ದರು. ಮನೆ ಮನೆಗಳಲ್ಲಿ ಹಣ ತುಂಬಿದ ಹಮ್ಮಿಣಿಗಳಿದ್ದವು. 
ಈ ಜನರನ್ನು ಕಳಿಸಿ ಅವನ್ನು ತರಿಸಿಬಿಡಬಹುದಲ್ಲ? ನಾಳೆ ಗೌಡಿತಿಯೇ ಲಿಂಗಪ್ಪ 
ಹಾಗೂ ಅವನ ರೈತರ ಮೇಲೆ ಸೇಡು ತೀರಿಸಲು ಈ ಕೆಲಸ ಮಾಡಿಸಿದಳೆಂದು 
ಅವಳ ಮೇಲೆಯೇ ದೂರು ಹೊರೆಸಬಹುದಲ್ಲ! ಈಗ ಸಿಕ್ಕ ಅವಕಾಶ ಇನ್ನೊಮ್ಮೆ 
ದೊರೆಯಲಿಕ್ಕಿಲ್ಲ. ಈ ವಿಚಾರವನ್ನೇ ಗಟ್ಟಿಗೊಳಿಸಲು ಇನ್ನೊಂದು ಪರಟೆಯಷ್ಟು 
ಮದ್ಯವನ್ನು ಹೀರಿದರು. 

“ರುದ್ರಾ, ಗೌಡಿತಿ ಅರ್ಜಿ ಕೊಡಲಿ ಬಿಡಲಿ ತಾ ಕೊಟ್ಟ ಅರ್ಜಿ ಹಿಂದಕ 
ತೊಗೊಂಡು ನಿಮ್ಮೆಲ್ಲಾರ ಕಾಲಬಿದ್ದಿರಬೇಕು ನೋಡು, ಅಂತಾ ಕೆಲಸಾ ಮಾಡಾಕ 
ತಯಾ ಅದೀರ್ಕಾ?” ಎಂದು ಕೇಳಿದರು. 

ಶಿಷ್ಯರೆಲ್ಲ ಜಾಗೃತರಾಗಿ ಏಕಾಗ್ರತೆಯಿಂದ ಪಡದಯ್ಯನವರ ಮುಖವನ್ನೇ 
ನಿರೀಕ್ಷಿಸತೊಡಗಿದರು. ಏನುಉಪಾಯ ಹೇಳಬಹುದೋ ಯಾರಿಗೆ ಗೊತ್ತು? 


ಗ್ರಾಮಾಯಣ ೪೯೫ 


“ಇಗಾ ಅರುವತ್ತು ರೈತರು ಮನ್ಯಾಗ ಹಮ್ಮಿಣಿ ಇಟ್ಟು ಹೊಲಕ್ಕ 
ಹೋಗ್ಯಾರಲ್ಲ? ಆ ಎಲ್ಲಾರ ಮನಿಬಾಗಲಾ ಮುರದು ಹಮ್ಮಿಣಿ ತಂದು ಇಲ್ಲಿಡರಿ. 
ರೈತರಿಗೆ ಅವನ್ನ ನಾ ಮುಟ್ಟಿಸತೀನು. ಗೌಡತೀನ ತಮ್ಮ ಮನಿ ಲೂಟಿ ಮಾಡಿಸ್ಕಾಳು 
ಅಂತ ಅವರ ಕಡಿಂದ ಅರ್ಜಿ ಕೊಡಿಸಿಬಿಟ್ಟರ ಹ್ಯಾಗ ಆದೀತಂತೀರಿ?” ಎಂದು 
ನಕ್ಕು ಕೇಳಿದರು. 

ಕೆಲಸವಿಲ್ಲದೆ ಸುಮ್ಮನೆ ಬಿದ್ದುಕೊಂಡಿದ್ದ ಜನರಿಗೆ ಸ್ಪೂರ್ತಿ ಬಂದಂತಾಯಿತು. 
ಅತ್ತ ರೈತರೆಲ್ಲ ಸಾಹಸದ ಕೆಲಸವೊಂದಕ್ಕೆ ಹೋದಾಗ ತಾವು ಸುಮ್ಮನೆ ಕೂತಿರುವದು 
ಅವರ ಮನಸ್ಸಿಗೇ ಬಂದಿರಲಿಲ್ಲ. ಈಗ ಪಡದಯ್ಯನವರು ಅವರ ಒಳಗಿನ 
ಆಸೆಗೆ ಪುಟವಿಟ್ಟರು. ಕೂಡಿದ ಜನರು ಬಂದ ಸ್ಫೂರ್ತಿಯನ್ನು ಮದ್ಯದ 
ಅಮಲಿನಿಂದ ಇಮ್ಮಡಿಯಾಗಿಸಿದರು. ಹೊರಗೆ ರಾತ್ರಿ ಕೇಳುವವರಿಲ್ಲದೆ ಬಿದ್ದಿತ್ತು. 
ಇಂಘ ಸದವಕಾಶವನ್ನು ಸುಮ್ಮನೆ ಹೋಗಗೊಡಬೇಕೇ? ಹರಗಲು ಹೋಗಿದ್ದ 
ರೈತರು ಮರಳುವದಕ್ಕೆ ಇನ್ನೂ ಎಷ್ಟು ಹೊತ್ತುಬೇಕಾದೀತೋ ಏನೋ! 
ತಲೆಗೊಬ್ಬರಂತೆ ರೈತರ ಮನೆಗಳಿಗೆ ಹೋಗಿ ಹಮ್ಮಿಣಿಗಳನ್ನು ಕದ್ದು ತರಬೇಕೆಂದು 
ಗೊತ್ತಾಯಿತು. ಮನೆಯವರು ಪ್ರತಿಭಟಿಸಿದರೆ ಅವರನ್ನು ಹೆದರಿಸಿ ತರುವದೆಂದು 
ಗೊತ್ತಾಯಿತು. ಆದರೂ ಆದಷ್ಟು ಸದ್ದಾಗದಂತೆ ಬೊಬ್ಬಾಟವಾಗದಂತೆ ಕೆಲಸ 
ನಡೆಯಬೇಕು. ಇಷ್ಟು ನಿರ್ಣಯವಾಗಿ ಪಡದಯ್ಯನ ಶಿಷ್ಯಗಣವೆಲ್ಲ ಒಬ್ಬೊಬ್ಬರಾಗಿ 
ಎದ್ದು ಸಾಹಸಕಾರ್ಯವನ್ನು ಮಾಡಲು ನಡೆಯಿತು. 

ದರೋಡೆಯನ್ನು ಮಾಡಲು ಅವರಿಗೇನೂ ಕಲಿಸಬೇಕಿರಲಿಲ್ಲ. 
ಆ ಯೋಜನೆಯ ರೂಪರೇಷಗಳೆಲ್ಲ ಅವರಿಗೆ ಪರಿಚಿತವಾಗಿದ್ದವು. ನಡುರಾತ್ರಿಯ 
ಕತ್ತಲೆ ಮೋಡಗಳಿಂದಾಗಿ ಇನ್ನೂ ಆಳವಾಗಿತ್ತು ಒಬ್ಬರ ಮುಖ ಒಬ್ಬರಿಗೆ 
ಕಾಣುತ್ತಿರಲಿಲ್ಲ. ನಾಯಿಗಳನ್ನೆಲ್ಲ ಎಲ್ಲಿ ಕಳಿಸಿದ್ದರೋ, ಒಂದೂ ಬೊಗಳುತ್ತಿರಲಿಲ್ಲ. 
ಒಂದು ತಾಸಿನಲ್ಲಿಯೇ ಪಾದಳ್ಳಿಯ ಓಣಿಗಳಲ್ಲಿಯ ಮನೆಗಳಿಗೆಲ್ಲ ಹೊರ ಚಿಲಕ 
ಬಿದ್ದವು. ರೈತರ ಮನೆಗಳ ಬಾಗಿಲಿನ ತಿರುಗಣಿ ತಪ್ಪಿಸಿ, ಬಾಗಿಲುಗಳನ್ನೆತ್ತಿ, 
ಸದ್ದುಮಾಡದೆ ಹಮ್ಮಿಣಿಗಳನ್ನು ಕದ್ದು ತಂದರು. ತಾಸೆರಡು ತಾಸಿನಲ್ಲಿಯೇ 
ಅವರು ತಂದಿಟ್ಟ ಹಮ್ಮಿಣಿಗಳನ್ನು ಪಡದಯ್ಯನವರು ಮಠದ ಸಂದುಕಕ್ಕೆ ಸಾಗಿಸಿದರು. 
ಹಮ್ಮಿಣಿಗಳ ಜೊತೆಗೇ ದೋಚಿಕೊಂಡಿದ್ದ ಒಡವೆಗಳನ್ನು ಮಾತ್ರ ತಪ್ಪದೆ ತಂತಮ್ಮ 
ಮನೆಗಳಿಗೊಯ್ದರು. 

ಸದ್ದಿಲ್ಲದೇ ನಸುಕು ತನ್ನ ಬೆಳಕನ್ನು ಚಲ್ಲಿತು. ರಾತ್ರಿಯೆಲ್ಲ ಹರಗಿದ್ದ 
ಕುಂಟಿ ಸಾಲುಗಳು ಅಸ್ಪಷ್ಟವಾಗಿ ಗೋಚರಿಸತೊಡಗಿದ್ದವು. ಗೌಡರ ಬಿತ್ತಿದ 


೪೯೬ ಗ್ರಾಮಾಯಣ 


ಭೂಮಿ ಬರಿದಾಗಿತ್ತು. ನೆಲದ ಬಸಿರು ಕದಡಿದಂತಾಗಿತ್ತು. ಹೆ೦ಟೆಗಳೊಡನೆ 
ಹೊರಬಿದ್ದ ಎಳೆ-ಸಸಿಗಳು ಎತ್ತುಗಳ ಕಾಲ ತುಳಿತಕ್ಕೆ ಸಿಕ್ಕು ಮಣ್ಣಾಗಿದ್ದವು. 
ಮಾಸದ ಮುಸುಕು ಹರಿದ ಸಾವಿರಾರು ಭ್ರೂಣಗಳಂತೆ ಕಂಡವು. ನೆಲದ 
ನೋಟ ಹೃದಯವಿದ್ರಾವಕವಾಗಿತ್ತು. ಕಳ್ಳ-ಬಸಿರು ಹೊರಬಿದ್ದು ಪಾಪದ ರಹಸ್ಕವೆಲ್ಲ 
ಬಯಲಾಗಿ, ಹೊಲೆಯುಳಿದು ತನ್ನನ್ನು ತಾನೇ ಕೊಂದುಕೊಂಡ ಹೆಣ್ಣಿನ ದೇಹದಂತೆ 
ನೆಲವೆಲ್ಲ ಅಸ್ತವ್ಯಸ್ತವಾಗಿತ್ತು. 

ಬೆಳಗುಮುಂಜಾನೆ ಈ ಸಾಹಸವನ್ನು ಮುಗಿಸಿ ರೈತರು ಮನೆಗೆ 
ಮರಳಿದಾಗ ಅಲ್ಲಿ ಕಂಡದ್ದೇನು? ತಗಾಯಿಸಾಲದ ಹಮ್ಮಿಣಿಗಳೆಲ್ಲ 
ಮಾಯವಾಗಿದ್ದವು. ಮನೆಯವರು ಹೇಳಿದ ಸುದ್ದಿಗಳಿಂದ ಅವರಿನ್ನೂ 
ಕಂಗಾಲಾದರು. ಬಿತ್ತಿದ ನೆಲವನ್ನು ಹರಗಿದ್ದಕ್ಕೆ ಇದು ಶಿಕ್ಷೆ ಎಂದು ಹೆಣ್ಣುಮಕ್ಕಳು 
ಗೋಳಿಟ್ಟು ಅತ್ತಾಗ ಅವರಿಗೆ ಅದೂ ನಿಜವೆಂದೆನಿಸಿತು. 

ಲಿಂಗಪ್ಪ ನಸುಕಿನಲ್ಲಿಯೇ ಮಠಕ್ಕೆ ಬಂದಾಗ ಪಡದಯ್ಯನವರು ಅವರಿಗೆ 
ಈ ಸುದ್ದಿಯನ್ನೇನೂ ಹೇಳಲಿಲ್ಲ. ಅವನಿಂದಲೇ ಸುದ್ದಿಯನ್ನು ಸಂಗಹಿಸಿಕೊಂಡರು. 
ಈಗ ಮಾತ್ರ ನಿಜವಾದ ಗೌಡಿಕೆ ಬಂದಂತಾಯಿತೆಂದು ಅವನನ್ನು ಅಭಿನಂದಿಸಿದರು. 
ಹರ್ಷದಿಂದಲೋ, ಅಥವಾ ಬೆಳತನಕ ನಿದ್ದೆಯಿಲ್ಲದೆ ಚಳಿಯಲ್ಲಿ 
ತಿರುಗಾಡಿದ್ದರಿಂದಲೋ ಲಿಂಗಪ್ಪ ದಣಿದು ಹೋಗಿದ್ದ. ಆ ಅಭಿನಂದನೆಯನ್ನು 
ಸ್ವೀಕರಿಸಿ ಬಾಯಿತು೦ಬ ಮಾತಾಡುವ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ. 

ಬೆಳಗಾಗಿತ್ತು. ಗುಂಪುಗುಂಪಾಗಿ ರೈತರೆಲ್ಲ ಮಠಕ್ಕೆ ಬರಹತ್ತಿದರು. ತಗಾಯಿ 
ಸಾಲದ ಹಮ್ಮಿಣಿ, ಹಾಗೂ ಉಳಿದ ಒಡವೆಗಳೂ ಕಳವಾಗಿರುವುದನ್ನು 
ಪಡದಯ್ಯನವರೆದುರಿಗೆ ಹೇಳಿಕೊಂಡು ಗೋಳಿಟ್ಟು ಅತ್ತರು. ಪಡದಯ್ಯನವರು 
ಆಶ್ಚರ್ಯಗೊಂಡವರಂತೆ ಸೋಗು ಹಾಕಿ, ಅತ್ಯಂತ ಸಹಾನುಭೂತಿಯಿಂದ 
ಅವರನ್ನು ಕೇಳಿಕೊಂಡರು. ತಮಗೂ ದುಃಖವಾದಂತೆ ನಟಿಸಿದರು. ಆದರೆ 
ರೈತರೇನೂ ಸ್ಥಳ ಬಿಟ್ಟು ಕದಲುವ ಲಕ್ಷಣ ಕಾಣಲಿಲ್ಲ. 

“ಈ ಊರ ನೆಲದ ಗುಣಾನ ಅಂತಾದ್ವೈತಿ. ಹಾದೀ ಬಡದು ದೌಲತ್ತು 
ನಡಸೂ ರಾಜಾನ ಊರು ಇದು. ಇಲ್ಲಿ ಹುಲಿಬ್ಯಾಟಿ ಹಳಬರೂ ಅದನ್ನ 
ಮಾಡಿದವರು. ಈಗ ಜಾಗೀರದಾರರ ಆಸರ ತಪ್ಪಿದಮ್ಯಾಗ ನೆಲಾ ಹಿಡದು 
ಕುಂತಿದ್ದಾರು. ಈಗ ಗೌಡಿತಿ ಅವರಿಗೆ ಸಾಮೀಲ ಆಗ್ಯಾಳು. ನಿಮ್ಮದೇನು ಕಳವು 
ಆಗೇತಿ ಅದೆನೆಲ್ಲಾ ಯಾದೀ ಮಾಡಿಕೋತಾರು ಗೌಡರು. ಅವರಿಗೆಲ್ಲಾ ಹೇಳಿರಿ. 
ನಾಳೆ ರಿಪೋರ್ಟಮಾಡಿ ಫೌಜದಾರರನ್ನ ಕರಸತಾರು. ಆಗ ಆ ಗೌಡಿತಿ ಪುಣ್ಯಾ 


ಗ್ರಾಮಾಯಣ ೪೯೭ 


ತೀರಿತು ಅ೦ತ ತಿಳೀರಿ” ಎ೦ದು ಹೇಳಿದರು. 

“ಗೌಡಿತೀ ಪುಣ್ಯಾ ತೀರವಲ್ಲದ್ಯಾಕ, ಬಿಡವಲ್ಲದ್ಯಾಕ, ನಾವು ಅನ್ನಾನ್ನ ಗತಿ 
ಆಗಿ ಕುಂತಿವಲ್ಲರಿ? ತಗಾಯಿಸಾಲ ತಂದದ್ದು ಕರೇ ಆತು; ತಿನ್ನಾಕ ಹಿಡಿಕೂಳ 
ಇಲ್ಲದಾಂಗ ಆತು. ಏನ ಹೇಳಬೇಕು, ನಮ್ಮ ದೈವಾ?” ಎಂದು ಗೋಳು 
ಇಡುವ ರೈತರಿಗೆ ಸಮಾಧಾನ ಹೇಳುವದು ಲಿಂಗಪ್ಪನಿ೦ದಾಗಲಿಲ್ಲ. ಈ ಸುದ್ದಿಯನ್ನು 
ಕೇಳಿಯೇ ಅವನು ಎದೆ ಒಡೆದುಕೊಂಡಿದ್ದ. ಅವನ ಮುಖವೆಲ್ಲ ವಿವರ್ಣವಾಗಿತ್ತು 
ತಾನು ಮಾಡಿದ್ದು ಅಪರಾಧವಾಯಿತೆಂದೇ ಅವನ ನಂಬಿಕೆಯಾಯಿತು. ಅದೂ 
ಅಲ್ಲದೆ ಈ ರೈತರ ಗೋಳಿನ ಹೊಣೆಯನ್ನೂ ತಾನು ಹೊರಬೇಕಾಗಿತ್ತು 
ಗೌಡನಾದವನಿಗೆ ಈ ಜವಾಬ್ದಾರಿಯೂ ಇರುತ್ತದೆಂದು ಅವನಿಗೆ ಕಲ್ಪನೆಯಿರಲಿಲ್ಲ. 
ಈಗ ಅದರ ವಾಸ್ತವಿಕ ಅನುಭವ ಅವನಿಗೆ ತಲೆಭಾರವಾಗಿತ್ತು. 

ಪಡದಯ್ಯನವರ ಲಕ್ಷದಲ್ಲಿ ಇದು ಬಂದಿತೇನೋ! “ಇಗಾ ನಿಮ್ಮ ಮನೀಗೆ 
ಕಳ್ಳರು ನುಗ್ಗಿದ್ದು ಕೇಳಿ ಅವರಿಗೆ ನೋವಾಗೇತಿ. ನಿಮಗಾದ ಲುಕ್ಸಾನ ತಮ್ಮದ 
ಅಂತ ತಿಳಕೊ೦ಡು ಮಂಕಹಿಡಿದು ಕುಂತುಬಿಟಟಾರು. ಅವರು ಏನರ ಮಾಡಿ, 
ಕಳ್ಳರ ಪತ್ತೆ ಹಚ್ಚಿ ಈಗಾದ ಲುಕ್ಸಾನದಾಗ ಸ್ವಲ್ಪ ಆದರೂ ತುಂಬಿಬರೂ ಹಾಗ 
ಮಾಡತಾರು. ಗೌಡರ, ಬೆಳತನಾ ನಿಮಗ ನಿದ್ದಿ ಆಗಿಲ್ಲ. ಈಗ ಜಳಕಾ ಮಾಡಿ, 
ಊಟ ಮಾಡಿ ಮಲಗಿರಿ. ಮು೦ದ ನೋಡಕ ಬಂದೀತು” ಎಂದು ಹೇಳಿ 
ಲಿ೦ಗಪ್ಪನನ್ನು ಕಳಿಸಿದರು. ಸಾಧ್ಯವಿದ್ದ ಮಟ್ಟಿಗೆ ಪರಿಸ್ಥಿತಿಯನ್ನು ತಣ್ಣಗೆ ಮಾಡಲು 
ಪ್ರಯತ್ನಿಸಿದರು. ತಮ್ಮ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವರಿಗೆಲ್ಲ ಸಮಾಧಾನ 
ಹೇಳಿದರು. ಆದರೂ ರೈತರೆಲ್ಲ ಇನ್ನೂ ಗೊಣಗುತ್ತಲೇ ಮನೆ ಸೇರಿದರು. 

ಆ ದಿನವೆಲ್ಲ ಪಾದಳ್ಳಿಯಲ್ಲಿ ಒಬ್ಬರ ಮುಖದ ಮೇಲೂ ಕಳೆಯಿರಲಿಲ್ಲ. 
ಜನರೆಲ್ಲ ಅಡ್ಡಾಡುವ ಪ್ರೇತಗಳಂತೆ ಕಾಣುತ್ತಿದ್ದರು. ಮನಸ್ಸಿಲ್ಲದ ಮನಸ್ಸಿನಿಂದ 
ಕೆಲಸ ನಡೆದಿತ್ತು ಹೊತ್ತು ಹೋಗುವುದೇ ಭಾರವಾಗತೊಡಗಿತ್ತು ಬಿತ್ತಿದ ಹೊಲ 
ಬರಿದಾಗಿ ಬತ್ತಲೆಯಾಗಿ ಬಿದ್ದುಕೊಂಡಿತ್ತು ತುಂಬಿದ ಮನೆಗಳೆಲ್ಲ ಬರಿದಾಗಿದ್ದವು. 
ಮನಸ್ಸೂ ಬರಿದಾಗಿದ್ದವು. ಅಖಂಡವಾಗಿ ಸಂಚಿತವಾದದ್ದೆಲ್ಲ 
ಬೆಳಗಾಗುವದರಲ್ಲಿಯೇ ಮಾಯವಾಗಿಬಿಟ್ಟರೆ ಯಾರಿಗೆ ದುಃಖವಾಗಲಿಕ್ಕಿಲ್ಲ? 
ಕ್ರಮ ತಪ್ಪಿದಂತಾಗಿತ್ತು ಮನೆಯ ನೆರಳು, ನೆಲದ ಆಸರೆಯಿದ್ದರೂ ಬಟ್ಟಬಯಲಿನಲ್ಲಿ 
ದಿಕ್ಕು ತಪ್ಪಿಕುಳಿತಂತೆ ಸ್ಥಿತಿಯಾಗಿತ್ತು. ಪಾದಳ್ಳಿ ಎದ್ದೋಡಿಸುವಂತಾಗಿತ್ತು. 

ಅಖಂಡ ನಾಲ್ವತ್ತು ವರ್ಷಗಳವರೆಗೆ, ತಪ್ಪದೆ, ಬೆಳಕು ಹರಿಯುವ ಮೊದಲೇ 
ಕೃಷ್ಣಾ ಸ್ನಾನ ಮಾಡುತ್ತ ಬಂದಿದ್ದ ಆಚಾರ್ಯರ ವ್ರತ ಇಂದು ತಪ್ಪಿಹೋಗಿತ್ತು 


೪೯೮ ಗ್ರಾಮಾಯಣ 


ಮನೆ ಬಾಗಿಲಿಗೆ ಹೊರಚಿಲಕ ಹಾಕಿದ್ದರಿಂದ, ನದಿಗೆ ಹೊರಡುವದಾಗಲಿಲ್ಲ. 
ಬೀದಿಯಲ್ಲಿ ಜನರು ಅಡ್ಡಾಡುವವರೆಗೆ ಅವರು ಕಾಯಬೇಕಾಯಿತು. ಶೇಷಪುನೂ 
ಈ ಸುದ್ದಿಯನ್ನು ಬೆಳಗ್ಗೆ ಎದ್ದ ಮೇಲೆ ಕೇಳಿ ಗಾಬರಿಯಾಗಿದ್ದ. ಊರಲ್ಲಿಯ 
ರೈತರ ಮನೆಗಳಿಗೆ ಕಳ್ಳರು ನುಗ್ಗಿದ್ದನ್ನು ಕೇಳಿ ಪಾರ್ವತೆವ್ವನೂ 
ಎದೆಯೊಡೆದುಕೊಂಡಿದ್ದಳು. ಅದಕ್ಕೂ ತಾನೇ ಪ್ರೇರಕಳೆಂದು ಸುದ್ದಿ ದಟ್ಟವಾಗಿ 
ಹರಡಿದ್ದು ಅವಳ ಕಿವಿಗೂ ಬೀಳಲು ತಡವಾಗಲಿಲ್ಲ. ಯಾವ ದುಃಖವನ್ನು 
ತಡೆದುಕೊಳ್ಳಬೇಕೋ ತಿಳಿಯದಾಗಿತ್ತು. ರಾತ್ರಿಯೆಲ್ಲ ತನ್ನೆದೆಯ ಮೇಲೆಯೇ 
ನೇಗಿಲಾಡಿದಂತೆ ಬಿತ್ತಿದ ಮಸಾರಿ ಭೂಮಿಯನ್ನು ಹರಗಿದ್ದರು. ಬೆಳಗಾಗುವದರಲ್ಲೆ 
ತನ್ನ ಮೇಲೆ ಕಳವು ಮಾಡಿಸಿದ ಆರೋಪವೂ ಬಂದು ಕುಳಿತಿತ್ತು. ಮನೆತನದ 
ಸತ್ವವನ್ನೇ ಆಹ್ವಾನಿಸಲು ದೈವ ಹೊಸ್ತಿಲಿಗೇ ಕುಳಿತು ಕೇಳುವಂತಿತ್ತು ಮತ್ತೆ 
ಆಚಾರ್ಯರಿಗೆ ಹೇಳಿ ಕಳಿಸಿದ್ದಳು. ಅವರನ್ನು ಕರೆಯಲು ಹೋದ ಆಳುಮಗ 
ತಂದ ಸಂದೇಶವನ್ನು ಕೇಳಿ ಅವಳ ಅಂಗಾಂಗವೆಲ್ಲ ನಡುಗಿತು. “ಇನ್ನಮ್ಯಾಲೆ 
ಪಾದಳ್ಳಿಯ ಪುಣ್ಯಾ ತೀರಿತು!” ಎಂದು ಅವರು ಹೇಳಿ ಕಳಿಸಿದ್ದರು. ಏನು 
ಹಾಗೆಂದರೆ? ಊರಲ್ಲಿ ರಕ್ಷಕರೇ ಇಲ್ಲವಾಯಿತೇ? ಬೆಳಗಾದ ಒಂದೊಂದು 
ದಿನವೂ ಪರಿಸ್ಥಿತಿಯ ಭೀಕರತೆಯನ್ನು ಹೆಚ್ಚಿಸುತ್ತಲೇ ನಡೆದಿವೆ. ರಾತ್ರಿ ಮಾಡಿದ 
ಪಾಪವೆಲ್ಲ ಹಗಲ ಬೆಳಕಿನಲ್ಲಿ ಭೀಕರವಾಗಿ ಬಿದ್ದುಕೊಂಡಿದೆ. ಹಿಂದಕ್ಕೆ ಮನೆತನಕ 
ಬಂದು ಯೋಗಕ್ಷೇಮವನ್ನು ಕೇಳಿಕೊಂಡು ಹೋಗುವ ಜನರೇ ಇಂದು ಈ 
ಹೊಲೆಗೆಲಸದಲ್ಲಿ ತೊಡಗಿದ್ದಾರೆ. ಹಾಗಾದರೆ ಸ್ವಭಾವವೆಂದರೆ ಕೇವಲ ನಮ್ಮ 
ದೈವ ನಮಗೆ ಹಚ್ಚುವ ಬಣ್ಣವೇ? 

ಪಾದಳ್ಳಿಯ ಪುಣ್ಯ ತೀರಿಹೋಯಿತೇ? ಹೇಗೆ ನಂಬಬೇಕು? ತಮ್ಮ 
ಮನೆತನದ ಪೂರ್ವಜರು ಮೈಯ ರಕ್ತ ಸುರಿಸಿ ಕಾಯ್ದರು. ಅದು ದಂತಕತೆಯಲ್ಲ. 
ಶಂಕರಪ್ಪ ಗೌಡರೇ ಹಾಗಿದ್ದರಲ್ಲ! ಅವರನ್ನು ನೋಡಿದರೆ ಸಾಕು, ಕೀಳುತನ 
ಕಾಲಲ್ಲಿ ಕ್ರಿಮಿಯಾಗಿ ಹೊರಳಾಡುತ್ತಿತ್ತು ಬೇಕೆಂದರೆ ಜೀವ ಕೊಟ್ಟು ಪಾದಳ್ಳಿಯನ್ನು 
ಅವರು ಬದುಕಿಸಬಲ್ಲವರಾಗಿದ್ದರು. ಅಂಥವರ ಪುಣ್ಯ ಊರನ್ನು ಕಾಯದೆ 
ಹೋದೀತೇ? ಬಾಳಾಚಾರ್ಕರೇ ಇದ್ದಾರಲ್ಲ! ಅವರ ಪುಣ್ಯವೇನು ಸಾಮಾನ್ಯವೇ? 
ಕಾಃಲಾರಾ ಪಿಡುಗಿನಲ್ಲಿ ಸತ್ತವರ ಮನೆಗಳಿಗೆಲ್ಲ ಹೋಗಿ ಔಷಧಕೊಟ್ಟು 
ಬದುಕಿಸಿದ್ದರು; ಸಂಕಟಸಮಯಗಳಲ್ಲಿ ಸಮಾಧಾನ ಹೇಳಿ ಬದುಕಿಸಿದ್ದರು. 
ಊರಲ್ಲಿ ಅವರನ್ನು ಕೇಳದಿದ್ದವನೇ ಪಾಪಿ! ಅಂಥವರು ಜೀವ ಜ್ಯೋತಿಯಂತೆ 
ಇನ್ನೂ ಪಾದಳ್ಳಿಯಲ್ಲಿರುವಾಗ ಪುಣ್ಯ ತೀರಿತೆಂದರೇನು? 


ಗ್ರಾಮಾಯಣ ೪೯೯ 


ಹಗೆಗಳು ಲೂಟಿಯಾದ ಬಗ್ಗೆ ಗೌಡಿತಿ ಕೊಟ್ಟ ಅರ್ಜಿಯನ್ನು ಫೌಜದಾರರಿಗೆ, 
ಮುಟ್ಟಸಿ ಬರಲು ಹೋಗಿದ್ದ ವಾಲೀಕಾರ ಮಲ್ಲ ತಿರುಗಿ ಬಂದ ಮೇಲೆ 
ಅವನಿಗೆ ಈ ಸುದ್ದಿ ಗೊತ್ತಾಯಿತು. ತಾನೂ ಊರಲ್ಲಿಲ್ಲದಿದ್ದಾಗ ಒಂದೇ 
ಒಂದು ರಾತ್ರಿಯಲ್ಲಿ ಎಂಥ ಅನಾಹುತವಾಯಿತಲ್ಲ ಎಂದು ಹಣೆಹಣೆ ಗಟ್ಟಿಸಿಕೊಂಡ. 
ವಾಲೀಕಾರ ಮಲ್ಲನಿಗೆ ವೈಯಕ್ತಿಕ ಜೀವನವೇ ಇರಲಿಲ್ಲವೆನ್ನಬಹುದು. 
ಮೊದಲಿನಿಂದಲೂ ಶಂಕರಪ್ಪಗೌಡರ ಸಮೀಪದ ಸೇವಕನಾಗಿ ಬೆಳೆದುಬಂದಿದ್ದ. 
ಅವನಿಗೆ ಗೌಡರ ಮೇಲೆ ವಿಶೇಷ ಭಕ್ತಿಯಿತ್ತು ಬಿತ್ತಿದ ಹೊಲವನ್ನು ಹರಗಿದ್ದನ್ನು 
ಕೇಳಿ ಅವನಿಗೆ ಸಂಕಟವಾಯಿತು. ಪಾರ್ವತೆವ್ವನ ದುಃಖತಪ್ಪವಾದ ಮುಖವನ್ನು 
ನೋಡಲಾರದೆ ಚಾವಡಿಯ ಕಟ್ಟೆಗೆ ಬಂದು ಮಂಕುಬಡಿದು ಕುಳಿತುಬಿಟ್ಟ. 

ಶ್ರಾವಣದ ಆಕಾಶ ಮೋಡಗವಿದು ದುರುಗಟ್ಟಿ ನೋಡುತ್ತಿರುವಂತಿತ್ತು. 
ಬೆಳಗಿನ ನಾಲ್ಕು ತಾಸು ಹೊತ್ತಾಗಿದ್ದರೂ ಗ್ರಹಣ ಹಿಡಿದಂತೆ ಎಲ್ಲ ಕಡೆಗೂ 
ಕತ್ತಲೆಯಾಗಿತ್ತು ಶೂನ್ಯದೃಷ್ಟಿಯಿ೦ದ ನೋಡುತ್ತ ವಾಲೀಕಾರ ಮಲ್ಲಪ್ಪ ಕುಳಿತ 
ಎಡೆಯಿ೦ದ ಕದಲಲಿಲ್ಲ. “ಗೌಡಿತಿ ನಮ್ಮ ಮನಿ ಲೂಟಿ ಮಾಡಿಸಿದಳು. ಆಕಿ 
ಮಕ್ಕಳಿಗೆ ನಮ್ಮ ಮರಗು ಹತ್ತದ ಬಿಟ್ಟೀತ?” ಎಂದು ಜನರು ಆಡಿಕೊಳ್ಳುತ್ತಾ 
ಅಡ್ಡಾಡುತ್ತಿದ್ದರು. ಒಮ್ಮೊಮ್ಮೆ ಮಲ್ಲಪ್ಪನ ಕಿವಿಗೆ ಈ ಮಾತು ಬಿದ್ದಾಗ ಅವನು 
ಚಮಕಿತನಾಗುತ್ತಿದ್ದ. “ನಮ್ಮ ಗೌಡಿತಿ ಇಂತಾ ಕೆಲಸಾ ಮಾಡೂದುಂಟ!” ಎಂದು 
ತನಗೆ ತಾನೇ ಆಶ್ಚರ್ಯಪಡುತ್ತಿದ್ದ. ಇ೦ದು ಅವನಿಗೆ ಬುದ್ಧಿಭ್ರಮಣೆಯಾಗಿತ್ತು. 
ಹಿಂದೆ ಇಂಥ ಎಷ್ಟೋ ಸಂಗತಿಗಳಾಗಿದ್ದವು. ಶಂಕರಪ್ಪಗೌಡ ಆಪ್ತಸಚಿವನಾಗಿದ್ದ 
ಮಲ್ಲಪ್ಪನಿಗೆ ಕೆಲವು ಪ್ರಕರಣಗಳ ರಹಸ್ಕವೂ ಗೊತ್ತಾಗುತ್ತಿತ್ತು. ಆದರೆ ಎಂದೂ 
ಮನುಷ್ಯ ಇಷ್ಟು ಹೇಯಸ್ಥಿತಿಗೆ ಇಳಿದಿರಲಿಲ್ಲ. ಪಾರ್ವತೆವ್ವನಿಗೂ ಇದಕ್ಕೂ ಏನು 
ಸಂಬಂಧ?) 

ಕಮತಿಗರ ಕರಿಯಪ್ಪ ಆಗ ಚಾವಡಿಯ ಮುಂದೆ ಹಾಯ್ದು ಹೋಗುತ್ತಿದ್ದ 
ಮಲ್ಲಪ್ಪನನ್ನು ಕಂಡು ಬೇಕೆಂದೇ ತಡೆದ. “ಯಾಕಪಾ ಮಲ್ಲಪ್ಪ ಘೌಜದಾರನ 
ತಂದು ನಮಗೆಲ್ಲಾ ಸಾಲಬೇಡಿ ಹಾಕಿಸಲಾಕ ಅಂತಾದ್ದೇನ ನಾವು 
ಮಾಡಿದ್ದೇವಪಾ?” ಎಂದು ಅವನಿಗೆ ತಿವಿದ. ಮಲ್ಲಪ್ಪನಿಗೆ ಅದು ಕೇಳಿಸಿರಲಿಲ್ಲ. 
ಅರಿಯದವನಂತೆ ತಲೆಯೆತ್ತಿ ನೋಡಿದ. ಕರಿಯಪ್ಪ ಮತ್ತೆ ಅದೇ ಮಾತನ್ನೇ 
ಕೇಳಿದ. “ಹಗೇ ಲೂಟಿ ಮಾಡಿದವರ ಮ್ಯಾಗ ಗೌಡಿತಿ ಅರ್ಜಿ ಕೊಟ್ಟಿದ್ದರು, 
ಫೌಜದಾರನಿಗೆ ಮುಟ್ಟಿಸಬರಾಕ. ಅದನ್ನು ಮಾಡೂದು ವಾಲೀಕಾರನ ದಗದ. 
ನಮಗ ಬಿಟ್ಟದ್ದಲ್ಲ, ಕರಿಯಪ್ಪ ಮಾವಾ, ನಿಮಗೆಲ್ಲಾ ಸಾಲಬೇಡಿ ಹಾಕೂದು 


೫೦೦ ಗ್ರಾಮಾಯಣ 


ಫೌಜದಾರನ ಮರ್ಜಿ. ಯಾಕ. ಬಾಳ ಅಂಜಿಕೆ ಬಂದೈತೇನ ಕಾಕಾ?” ಎಂದು 
ಮಲ್ಲಪ್ಪ ಅರ್ಧ ಉದಾಸೀನತೆಯಿ೦ದ, ಅರ್ಧ ಕೊಂಕು ಬೆರೆಸಿ ಕೇಳಿದ. 

ಕರಿಯಪ್ಪನೂ ಮತ್ತೆ ಅದೇ ಮಾತಾಡಿದ. ಗೌಡಿತಿಯೇ ತಮ್ಮ ಮೇಲಿನ 
ಸಿಟ್ಟನಿಂದ ತಮ್ಮ ಮನೆಗಳನ್ನೆಲ್ಲ ಲೂಟಿ ಮಾಡಿದಳೆಂದು ಅವನಿಗೂ 
ನಂಬಿಕೆಯಾಗಿತ್ತು ಮಲ್ಲಪ್ಪ ಎಷ್ಟು ವಾದಿಸಿದರೂ ನಡೆಯಲಿಲ್ಲ. ಅವನಿಗೂ 
ಬೇಸರವಾಯಿತು. “ಹೋಗಲಿ ಬಿಡು ಕಾಕಾ ಮತ್ತ ಮತ್ತ ಅದನ್ನ ಮಾತಾಡಿದರ 
ಏನ ಬಂದಹಾಂಗಾತು?” ಎಂದ. ಸುಮ್ಮನಾದ, ಕರಿಯಪ್ಪನೂ ಇನ್ನು 
ಮಾತಾಡುವದರಲ್ಲಿ ಅರ್ಥವಿಲ್ಲವೆಂದು ಮನೆಯ ಹಾದಿ ಹಿಡಿದ. 

ಹೊತ್ತು ಮುಳುಗುವವರೆಗೂ ಮಲ್ಲಪ್ಪ ಚಾವಡಿಯ ಕಟ್ಟೆಗೇ ಕುಳಿತಿದ್ದ. 
ಮನೆಗೆ ಊಟಕ್ಕೆ ಸಹ ಹೋಗಿರಲಿಲ್ಲ. ಖಾಲಿಯಾದ ಮನೆಯಲ್ಲಿ ಅಲ್ಲಿಯ 
ಬೆಕ್ಕೊಂದೇ ಸುಳಿದಾಡುವಂತೆ ಅವನ ಮನಸ್ಸು ಮತ್ತೆ ಮತ್ತೆ ನಿನ್ನಿನ ಘಟನೆಯ 
ಸುತ್ತ ತಿರುಗಾಡುತ್ತಿತ್ತು. ಕತ್ತಲಾಗುತ್ತಲೇ ಅಲ್ಲಿಂದೆದ್ದು ಗೌಡರ ವಾಡೆಗೆ ನಡೆದ. 
ಅಲ್ಲಿ ಬಿರಾದಾರಾ ನಿ೦ಗವ್ವನ ಮಗನೊಬ್ಬನನ್ನು ಬಿಟ್ಟು, ಉಳಿದೆಲ್ಲ ಬಿರಾದಾರ 
ಗೌಡರು ಕೂಡಿದ್ದರು. ಜೈನರ ಜಿನ್ನಪ್ಪ ತನ್ನ ಓಣಿಯ ಕೆಲಜನರೊಂದಿಗೆ ಅಲ್ಲಿ 
ಬಂದು ಕುಳಿತಿದ್ದ. ಎಲ್ಲರ ಮುಖಗಳೂ ಗಂಭೀರವಾಗಿದ್ದವು. 

ವಾಲೀಕಾರ ಮಲ್ಲಪ್ಪ ಬ೦ದು ಮುಜುರೆ ಮಾಡಿದಾಗ ಜೈನರ ಜಿನ್ನಪ್ಪ, 
“ಬಾ ಮಲ್ಲಪ್ಪ ಬಾ. ಫೌಜದಾರರು ಏನು ಹೇಳಿದರು?” ಎಂದು ಕೇಳಿದ. 
“ಹಾಳೂರಾಗ ಇಲಿ ಬೀಳಾಕ ಹತ್ಯಾವ೦ತರಿ. ಅಲ್ಲೆ ಹೋಗಿ ಊರು ಖಾಲಿ 
ಮಾಡಿಸಿ, ನಮ್ಮ ಊರಿಗೆ ಬರತಾರಂತರಿ” ಎಂದು ಹೇಳಿದ. 

ಇಲಿಗಳು ಬೀಳುತ್ತಿದ್ದರೆ ಫೌಜದಾರ ಅಲ್ಲಿಗೇಕೆ ಹೋಗಬೇಕೆಂಬುದು 
ಅವರಿಗೆಲ್ಲ ತಿಳಿಯದಾಯಿತು. ಆ ಪ್ರಶ್ನೆಯನ್ನು ಮಲ್ಲಪ್ಪನಿಗೇ ಕೇಳಿದರು. ಅದಕ್ಕೆ 
ಅವನು ಉತ್ತರ ಹೇಳಿದ: “ಇಲಿ ಬಿದ್ದ ಮನಶ್ಯಾರು ಸಾಯಾಕ ಹತಾರಂತಾರಿ. 
ಅದೇನೋ ಬ್ಯಾನಿ ಬರತೈತ೦ತರಿ. ಅದಕ ಹೋಗಬೇಕಂತರಿ” ಎಂದು ವಿವರಣೆಯಿತ್ತ 

“ಐ ಶಿವನ! ಇಲಿ ಬಿದ್ದರ ಮನಶಾರು ಸಾಯತಾರು? ನಮ್ಮ ಅಡಕಲ 
ಕ್ವಾಣ್ಯಾಗ ಏಸೊಂದು ಬಿದ್ದಾವು! ಇಲಿ ಬಿದ್ದಿದ್ದಕ್ಕ ಅಂವಾ ಬರತಿದ್ದರ ನಾನೂ 
ಹೇಳಿಕಳಸತಿದ್ದೆಲ್ಲಾ!” ಎಂದು ಪಾರ್ವತೆವ್ವ ನುಡಿದಳು. ಇಲಿ ಬಿದ್ದು ಮನುಷ್ಯನಿಗೆ 
ಬೇನೆ ಬರುವುದು ಅವರಿಗೆಲ್ಲ ಮೋಜಿನ ಮಾತಾಗಿತ್ತು. 

ಕೊನೆಗೆ ಅದೇ ಕಾರಣವನ್ನು ಮುಂದೊಡ್ಡಿ ಮಲ್ಲನನ್ನು ಇನ್ನೊಮ್ಮೆ 
ಕಳಿಸಿ ಫೌಜದಾರನನ್ನು ಕರೆಸಬೇಕೆಂದು ನಿರ್ಣಯವಾಯಿತು. ಮಲ್ಲಪ್ಪ ಆಗಲೆಂದು 


ಗ್ರಾಮಾಯಣ ೫೦೧ 


ಮುಜುರೆಮಾಡಿ ಹೊರಟುಹೋದ. ಗೌಡಿತಿಯ ಮೇಲೆ ಊರ ಜನರೆಲ್ಲ ಕೆಂಡ 
ಕಾರತೊಡಗಿದ್ದನ್ನೂ, ಅವರೆಲ್ಲ ಕೂಡಿ ವಾಡೆಯ ಕಬಜಾ ಲಿಂಗಪ್ಪ ತೆಗೆದುಕೊಳ್ಳಲು 
ಸಹಾಯ ನೀಡುವರೆಂದೂ ಜಿನ್ನಪ್ಪ ಹೇಳಿದ. ಫೌಜದಾರನನ್ನು ಕರೆಸಿ ಈ 
ಸಂಗತಿಗಳನ್ನೆಲ್ಲ ತಿಳಿಸಿ ಇನ್ನು ಮುಂದೆ ದಾರಿ ಸುರಕ್ಷಿತವಾಗುವಂತೆ ಮಾಡಬೇಕೆಂದು 
ನಿರ್ಣಯವಾಗಿ ಎಲ್ಲರೂ ಮನೆಗೆ ಹೋಗಲು ಎದ್ದರು. ಬಾಗಿಲು ತೆರೆದಾಗ 
ಹೊರಗಿನ ಕತ್ತಲೆ ಚಳಿಗಾಳಿಯೊಡನೆ ನುಂಗಿತು. ಒಂದೇ ಸವನೆ ಜಡಿಮಳ 
ಸುರಿಯುತ್ತಿತ್ತು ಗೌಡರ ಹಿತ್ತಲದಿ೦ದ ಕಪ್ಪೆಗಳ ಅಖಂಡ ಒದರುವಿಕೆ ಕೇಳಬರುತ್ತಿತ್ತು 
ರಾತ್ರಿ ಅಪಶಕುನದಿಂದ ತುಂಬಿದಂತೆ ಭೀಕರವಾಗಿತ್ತು. 


೪೫ 

ಇಲಿಗಳು ಬೀಳುವದು ಪ್ರಾರಂಭವಾಗಿದ್ದರಿಂದ ಜನರನ್ನು ಮನೆಯಿಂದ 
ಹೊರದೂಡಿ, ಊರ ಹೊರಗೆ ಗುಡಿಸಲು ಹಾಕಿಕೊಂಡು ಇರುವಂತೆ ಡಂಗುರ 
ಹೊಡೆಸಲು ಲಿಂಗಪ್ಪಗೌಡನಿಗೆ ತಾಲೂಕ-ಕಚೇರಿಯಿಂದ ಅವಸರದ ಹುಕುಮು 
ಬಂದಿತ್ತು ಎಲ್ಲರಂತೆಯೇ ಅವನೂ ಅದು ಬಹಳ ಅಪಾಯಕರವೆಂದು ತಿಳಿದಿರಲೇ 
ಇಲ್ಲ. ಆದರೆ ಹುಕುಮಿನ ಅಮಲಬಜಾವಣೆಯನ್ನು ಮಾಡಿಸಬೇಕೆಂದಾಗ ಒಂದು 
ವಿಚಾರ ಹೊಳೆದಿತ್ತು. ಇದೇ ನೆವವನ್ನು ಮುಂದೆ ಮಾಡಿ ಗೌಡಿತಿಯನ್ನು 
ಮನೆಯಿಂದ ಹೊರದೂಡಿ ತಾನೇಕೆ ವಾಡೆಯ ಕಬಜಾ ಪಡೆಯಬಾರದು? 
ಹೊಲ ಸಿಕ್ಕಿದೆ, ಇನ್ನು ಮನೆಯೊಂದು ದೊರೆತರೆ ತನ್ನನ್ನು ಹಿಡಿಯುವವರಾರು. 

ಬರಬರುತ್ತ ಎಲ್ಲವೂ ತನಗೆ ಅನುಕೂಲವಾಗಿರುವದನ್ನು ನೋಡಿ ಅವನಿಗೆ 
ಆಶ್ಚರ್ಯವಾಗಿತ್ತು. ಹೊಲ, ಮನೆ, ಹೊನ್ನು, ಹೆಣ್ಣು ಸಾಲಾಗಿ ಬಂದು ಅವನ 
ಪಾದದಲ್ಲಿ ಬೀಳುತ್ತಿದ್ದವು. ಇಲಿ ಬೀಳುತ್ತಿದ್ದುದೇ ನೆವವಾಗಿ ಎಲ್ಲರನ್ನೂ ಮನೆಯಿಂದ 
ಹೊರದೂಡಲು ಅಧಿಕಾರ ಬೇರೆ ದೊರೆತಂತಾಗಿತ್ತು. ಇನ್ನು ಚಿಮಣಾ 
ತನಗೊಲಿದರೆ ತನ್ನ ಎಲ್ಲ ಇಷ್ಟಾರ್ಥಗಳೂ ಕೈಗೂಡಿದಂತಾಗುವುವು. ಲಿ೦ಗಪ್ಪನ 
ಕಾಮುಕತೆ ಅನೇಕ ಊಹಾ ಚಿತ್ರಗಳನ್ನು ಕಲ್ಪಿಸಿಕೊಂಡಿತ್ತು. ಈಗ ಇಲಿಗಳು 
ಬೀಳುತ್ತಿರುವದರಿ೦ದ ಮಠದಲ್ಲಿಯೂ ಅವು ಬೀಳಬಾರದೆಂದಿಲ್ಲ. ಅದೇ ನೆವವನ್ನು 
ಮುಂದೆ ಮಾಡಿ ಚಿಮಣಾಳನ್ನು ಮಠದಿಂದ ಬೇರ್ಪಡಿಸಿದರೆ? ತಾನಂತೂ 
ಬಿರಾದಾರ ನಿ೦ಗವ್ವನ ಮನೆಯಲ್ಲಿರುವವ. ಇಲಿಗಳೇಕೆ, ಹೆಣಬಿದ್ದರೂ ಗೌಡನಾದ 
ತಾನು ಊರು ಬಿಡುವಂತಿರಲಿಲ್ಲ. ಇಲಿಗಳಿಗಂಜಿ ಪಡದಪ್ಪ ಊರು ಬಿಡಬಹುದು. 
ಅಥವಾ ತಾನೇ ಅಂಜಿಕೆ ತೋರಿಸಿ ಊರು ಬಿಡಿಸಬೇಕು. ಆಮೇಲೆ ಚಿಮಣಾ 


೫೦೨ ಗ್ರಾಮಾಯಣ 


ಎಲ್ಲಿರಬೇಕೆಂಬ ಪಕ್ನೆ ಬಂದೇ ಬರುತ್ತದೆ. ಪಡದಯ್ಯನವರು ಅವಳನ್ನು ತಮ್ಮೊಡನೆ 
ಕರೆದುಕೊಂಡು ಹೋಗುವದಂತೂ ಸಾಧ್ಯವಿಲ್ಲ. ಅಂದಮೇಲೆ ತನ್ನೊಡನೆಯೇ 
ಇರಲಿ ಎಂದು ಹೇಳಿದರೆ? ಅಥವಾ ತಾನೇ ಅವರನ್ನು ಹಾಗೆ ಕೇಳಿದರೆ? ಏನು 
ತಪ್ಪು? ಊರ ದೈವದವರ ಸಮಕ್ಷಮ ತನಗೆ ಚಿಮಣಾಳನ್ನು ಅವರು 
ಒಪ್ಪಿಸಿರಲಿಲ್ಲವೇ? ಲಿಂಗಪ್ಪ ಗೌಡನ ಜಡಮನಸ್ಸು ಕಾಮತಪ್ಪವಾಗಿದ್ದರಿಂದ 
ಚುರುಕಾಗಿತ್ತು. 

ಅಂದು ರಾತ್ರಿ ಪ್ರಾರಂಭವಾದ ಮಳೆ ಅಖಂಡವಾಗಿ ಸುರಿಯುತ್ತಲೇ 
ಇತ್ತು. ಅದಕ್ಕೂ ಮೊದಲು ಎರಡು ದಿನ ಸುಮ್ಮನೆ ಬಿಟ್ಟು ಮೋಡಗಳು ಕಾಲು 
ಚಾಚಿಕೊಂಡು ಮುಗಿಲಲ್ಲಿ ಮಲಗಿದ್ದವು. ಈಗಲೋ ಆಗಲೋ 
ಮಳೆಯಾಗಬಹುದೆಂಬ ನಿರೀಕ್ಷೆ ಇದ್ದೇ ಇತ್ತು ಗುರುವಾರ ರಾತ್ರಿ ದೊಡ್ಡದೊಂದು 
ಗಾಳಿ ಬೀಸಿದ್ದೇ ನೆವವಾಗಿ ಮಳೆ ಬಂದೇಬಿಟ್ಟಿತು. ಹೊರಗೆ ಅದು ನಡೆಸಿದ್ದ 
ತಾಂಡವ ಒಳಗೆ ಬೆಚ್ಚಗೆ ಮಲಗಿದವರಿಗೆ ಗೊತ್ತಾಗುವಂತಿರಲಿಲ್ಲ. ಮೊದಲೇ 
ಕಾದ ನೆಲವನ್ನು ಇನ್ನಷ್ಟು ಕಾಯಿಸಿದೆನಲ್ಲ ಎಂಬ ಸಂಕಟ ಹೆಚ್ಚಾಗಿತ್ತೋ ಏನೋ, 
ರಾತ್ರಿಯ ಏಕಾಂತದಲ್ಲಿ ಮುಗಿಲು ನೆಲವನ್ನಪ್ಪಿಕೊ೦ಡು ಒಂದೇ ಸವನೆ ಕಣ್ಣೀರು 
ಸುರಿಸಿತ್ತು. ವರ್ಷದುದ್ದದ ವಿರಹದುಃಖವೆಲ್ಲ ಕಣ್ಣೀರಾಗಿ ನೆಲವನ್ನಪ್ಪಿಕೊಂಡು 
ಒ೦ದೇ ಸವನೆ ಕಣ್ಣೀರು ಸುರಿಸಿತ್ತು. ವರ್ಷದುದ್ದದ ವಿರಹದುಃಖವೆಲ್ಲ ಕಣ್ಣೀರಾಗಿ 
ಹರಿಯಬೇಕಾಗಿತ್ತು ಅಲ್ಲ. ಜನ್ಮಾವಧಿಯೂ ತಾವು ಅನುಭವಿಸಲೇ ಬೇಕಾಗಿರುವ 
ವಿರಹವ್ಯಥೆಯನ್ನು ತೋಡಿಕೊಳ್ಳಬೇಕಾಗಿತ್ತು. ಮುಗಿಲಿನ ಆವೇಗ ಕಡಿಮೆ 
ಯಾಗುವಂತೆಯೇ ಇರಲಿಲ್ಲ. ಇಂಥ ಉತ್ಕಟ ಭಾವಪಲ್ಲಟದಲ್ಲಿಯೂ ನೆಲ 
ನೀರಿವವಾಗಿಯೇ ಇತ್ತು. ಮೌನವಾಗಿಯೇ ಮುಗಿಲಿನ ಕಣ್ಣೀರನ್ನು ನುಂಗಿತು. 
ಕ್ಷಿತಿಜದ ಹತ್ತಿರದ ಗಾಢವಾದ ಅಪ್ಪುಗೆಯಲ್ಲಿ ಮೈಮರೆತಾಗ ನೆಲದ ಒಳಗಿನ 
ಜೀವಕ್ಕೂ ಕಪ್ಪು ಸೋಕಿತ್ತು. ಮುಗಿಲಿಗೂ ಹರ್ಷವಾಗಿರಬೇಕು. ಮಿಂಚಿತು. 
ಗುಡುಗಿತು. ವರ್ಷಧಾರೆಯ ವಿಪುಲಬಾಹುಗಳನ್ನು ಚಾಚಿ ಒಂದೇ ತಕ್ಕೆಯಲ್ಲಿ 
ನೆಲವನ್ನು ಅಪ್ಪಿಕೊಳ್ಳಲು ಹವಣಿಸಿತು. ಈ ಹರ್ಷದಲ್ಲಿಯೂ ದುಃಖ ಬಿಟ್ಟಿರಲಿಲ್ಲ. 
ನೆಲದ ಪಾಡನ್ನು ನೋಡಿ ಮುಗಿಲಿಗೆ ಕರುಳು ಹಿಚುಕಿದಂತಾಗಿರಬೇಕು. ಒಡಲ 
ದುಃಖ ಕಣ್ಣೀರಾಗಿ ಒ೦ದೇ ಸವನೆ ಸುರಿದೇ ಸುರಿಯಿತು. 

ನೆಲದ ಅಂತಃಕರಣದ ಪ್ರವಾಹ ಸೊಕ್ಕಿ ಹರಿದಂತೆ ಹೊಳೆಯುಬ್ಬಿತು, 
ಹೊಳೆ-ನೀರಿಗೆ ಮಳೆ-ನೀರಿನೊಡನೆ ಆಟ ಹಿತಕರವಾಗಿತ್ತು. ಎರಡೂ ದಡ 
ತುಂಬಿ ಹರಿಯಿತು. ಹೊಳೆ ಬರುಬರುತ್ತ ಅದರ ಪಾತ್ರ ದೊಡ್ಡದಾಯಿತು. 


ಗ್ರಾಮಾಯಣ ೫೦೩ 


ಅದರ ಮೈ ಉಬ್ಬಿತು. ತೆರೆಗಳು ದಂಡೆಗೆ ಬ೦ದು ಅಪ್ಪಳಿಸಿದವು. ದಂಡೆಯ 
ಮಣ್ಣು ಸಡಿಲಾಗಿ ಕರಗಹತ್ತಿತ್ತು. ಬಿಸಿಲ ಬೇಗೆಗೆ ನೊಂದು ಹುರಪಳಿಸಿ, 
ಪಾತಾಳಲೋಕವನ್ನು ಸೇರಲು ಪ್ರಯತ್ನಿಸುವ ಮಹಾಸರ್ಪವೊಂದರಂತೆ ಹೊಳೆ 
ನೆಲದೊಡಲನ್ನೇ ಸೀಳಹತ್ತಿತ್ತು. 

ಬೆಳಗಾದರೂ ಮಳೆ ನಿಂತಿರಲಿಲ್ಲ. ಮಳೆಯ ಜಾಳಿಗೆಯೊಳಗಿಂದಲೇ 
ನಸುಕನ್ನು ಕಾಣಬೇಕಾಗಿತ್ತು. ಕಣ್ಣೀರಿಗೆ ತೊಳೆದಿಳಿಯುವ ಕಣ್ಣ ಕಾಡಿಗೆಯಂತೆ 
ಮೋಡಗಳು ಕರಗಿ ಇಳಿಯುತ್ತಿದ್ದವು. ಮಳೆ ನಿಲ್ಲಬಹುದಾದ ಲಕ್ಷಣವೇ ಇರಲಿಲ್ಲ. 
ರಾತ್ರಿ ಅಖಂಡವಾಗಿ ಮಳೆ ಸುರಿದದ್ದರ ಪರಿಣಾಮವಾಗಿ ಮನೆಮನೆಗಳೆಲ್ಲ 
ಜಂಪಲಿಕ್ಕಿದವು. ಮಣ್ಣು-ಮಾಳಿಗೆಗಳೆಲ್ಲ ನೆನೆದು ನೀರು-ಹನಿಗಳು ತಟಕಿಕ್ಕಿದವು. 
ಮೋಡ ಮುಸುಕಿ ಕತ್ತಲಾಗಿತ್ತು. ಏಕ ಪ್ರಕಾರವಾಗಿ ಸುರಿಯುವ ಮಳೆಯ 
ಸಲುವಾಗಿ ನದಿಗೆ ನೀರು ತರಲು ಹೋಗುವುದೂ ದುಸ್ತರವೆನಿಸಿತು. ಮನೆಯಲ್ಲಿ 
ಸುಮ್ಮನೆ ಕೂಡುವಂತೆಯೂ ಇರಲಿಲ್ಲ. ಜಂಪಲಿಕ್ಕುತ್ತಿದ್ದುದರಿಂದ ಕಂಬಳಿ ಕಟ್ಟಿ 
ತಟಕಿಕ್ಕುವ ನೀರು ಒಂದೇ ಕಡೆಗೆ ಬೀಳುವಂತೆ ವ್ಯವಸ್ಥೆಮಾಡಬೇಕಾಗಿತ್ತು. 

ಶನಿವಾರ ರಾತ್ರಿ ಮಳೆಯಲ್ಲಿ ನೆನೆದ ಗೋಡೆಗಳು ಬೀಳುವ ಹೊಸ 
ತೊಂದರೆಯನ್ನು ಜನರು ಅನುಭವಿಸಬೇಕಾಗಿ ಬಂದಿತು. ನೀರಿಳಿದು, ಮಣ್ಣು 
ಸಡಿಲಾಗಿ, ಯಾವುದೋ ಅನಿರೀಕ್ಷಿತ ಕ್ಷಣದಲ್ಲಿ ಇಡೀ ಗೋಡೆಯೇ 
ಕುಪ್ಪರಿಸಿಕೊ೦ಡು ಧಡಧಡವೆಂದು ಬೀಳುವಾಗ ಆ ಗಳಿಗೆಗೇ ಉತ್ಪಾತವಾಯಿತೋ 
ಏನೋ ಎನ್ನುವಂತೆ ಜನದ ಎದೆ ಥರಗುಟ್ಟಿ ನಡುಗುತ್ತಿದ್ದವು. ಮನೆ ಸೋರಿ 
ಮಲಗಲು ಸ್ಥಳವಿಲ್ಲದವರು ಗುಡಿಗು೦ಡಾರಗಳಲ್ಲಿ ಮಲಗಿರುತ್ತಿದ್ದರು. ಈ ಸಪ್ಪಳ 
ಕೇಳಿ ಎಲ್ಲಿ ತಮ್ಮ ಮನೆಯೇ ಬಿದ್ದಿತೋ, ಎಂದು ಗಾಬರಿಗೊಂಡು, ಕೋರಿ 
ಹೊತ್ತುಕೊಂಡು ಮಳೆಯಲ್ಲಿಯೇ ನೆನೆದು ಹೋಗಿ, ತಮ್ಮ ಮನೆಯ ಒಂದು 
ನಿಟ್ಟಿನ ಅರ್ಥಗೋಡೆ ಬಿದ್ದದ್ದನ್ನು ಕ೦ಡು ಅಳುತ್ತ ಮರಳಬೇಕಾಯಿತು. 

ಮನುಷ್ಯರ ಜೀವನವೇ ಹೀಗೆ ಕೂಳು-ಕೊಬ್ಬರಿಯಾಗಿ ಹೇಗೋ 
ಸಾಗಿರುವಾಗ ದನಕರುಗಳ ಗೋಳನ್ನಂತೂ ದೇವರೇ ಬಲ್ಲ. ಬಣಿವೆಯಲ್ಲಿದ್ದ 
ಮೇವನ್ನು ಇಂಥ ಮಳೆಯಲ್ಲಿ ತಂದು ಹಾಕುವದೂ ದುಸ್ತರವಾಗಿತ್ತು ಉಳ್ಳವರು 
ಮನೆಯಲ್ಲಿದ್ದ ಕಾಳನ್ನು ದನಕ್ಕೆ ಇಟ್ಟು ಸಾಕುತ್ತಿದ್ದರು. ಉಳಿದವರ ಮನೆಗಳಲ್ಲಿ 
ಅವುಗಳಿಗೆ ಉಪವಾಸವೇ ಗತಿಯಾಗಿತ್ತು ಉಪವಾಸದ ಜೊತೆಗೆ ಅಖಂಡವಾಗಿ 
ತಟಕಿಕ್ಕುವ ನೀರಲ್ಲಿ ಅವುಗಳ ಬೆನ್ನು ನೆನೆದುಹೋಗಿದ್ದವು, ತೂತು ತೂತಾಗಿದ್ದವು. 
ಕಾಲಿಟ್ಟಲ್ಲೆಲ್ಲ ಕೆಸರಾಗಿತ್ತು. ಎತ್ತ ಸರಿದರೂ ಒಂದಂಗುಲ ಒಣ ನೆಲ 


೫೦೪ ಗ್ರಾಮಾಯಣ 


ದೊರಕುವಂತಿರಲಿಲ್ಲ. ಮೂಕಪ್ರಾಣಿಗಳು ಮೂಕವಾಗಿಯೇ ಆ ನೋವನ್ನು 
ಅನುಭವಿಸಬೇಕಾಗಿತ್ತು 

ಶನಿವಾರ ರಾತ್ರಿ ಮಳೆ ನಿಂತಂತಾಗಿತ್ತು. ಆದರೆ ಅದರ ಬದಲಾಗಿ ಗಿಡ 
ಬೇರು ಸಹಿತ ಕಿತ್ತಿಬೀಳುವಂತೆ ಬಿರುಗಾಳಿ ಬೀಸಲಾರಂಭಿಸಿತು. ಅದೃಶ್ಯವಾಗಿರುವ 
ಗಾಳಿ ದೃಶ್ಯವಾಗುವಂತಾಯಿತು. ಮಳೆಯೊಡನೆ ಸ್ಪರ್ಧೆ ಕಟ್ಟಿದವರಂತೆ ಪಶ್ಚಿಮ 
ದಿಕ್ಕಿನಿಂದ ಅವ್ಯಾಹತವಾಗಿ ಬೀಸುತ್ತಲೇ ಇತ್ತು ಗಿಡಗಳೆಲ್ಲ ಈ ಅಬ್ಬರಕ್ಕೆ ಗದಗುಟ್ಟ 
ನಡುಗಿದವು. 

ಈ ಮಳೆಗಾಳಿಯ ಭೀಕರ ತಾಂಡವ ತೊಡಗಿದ್ದಾಗ ಬಾಳಾಚಾರ್ಯರ 
ಮನೆ ಬಿಟ್ಟು ಹೊರಗೆ ಬಿದ್ದಿರಲೇ ಇಲ್ಲ. ಅವರ ಮನೆಯ ಪಡಸಾಲೆ, ನಡುಮನೆ, 
ಅಡಿಗೆ ಮನೆ ಎಲ್ಲ ಕಡೆಗೂ ಜಂಪಲಿಕ್ಯುತ್ತಿತ್ತು. ಜಂತೆಗಳಿಂದ ನಿಧಾನವಾಗಿ 
ಹರಿದುಬರುವ ನೀರನ್ನು ನಿಟ್ಟಿಸುತ್ತ ಕೂಡುವದೇ ಆಚಾರ್ಕರಿಗೆ ಕೆಲಸವಾಗಿತ್ತು 
ಅಡಿಗೆ ಮನೆಯಲ್ಲಿ ಒಲೆ ಹೊತ್ತಿಸಲೂ ಸ್ಥಳವಿರಲಿಲ್ಲ. ದೇವರಮನೆಯೊಂದು 
ಮಾತ್ರ ಬೆಚ್ಚಗುಳಿದಿತ್ತು. ಅಲ್ಲಿ ಮಾತ್ರ ಜಂತೆ ಸೋರುತ್ತಿರಲಿಲ್ಲ. 

ಶನಿವಾರ ರಾತ್ರಿ ನಾಲ್ಕು ಗಂಟೆಯಾಗಿರಬಹುದು. ಅವರ ಮನೆಯ 
ಪಶ್ಚಿಮ ದಿಕ್ಕಿಗಿದ್ದ ಗೋಡೆ ಮಳೆಯ ಹೊಡೆತಕ್ಕೆ ಮೊದಲೇ ನೆನೆದದ್ದು, ಈಗ 
ಗಾಳಿಯ ಹೊಡೆತದಿಂದ ಧಡಧಡವೆಂದು ನೆಲಕ್ಕುರುಳಿತು. ಗೋಪಾಲಕೃಷ್ಣನ 
ಗುಡಿಯಲ್ಲಿ ಆಸರೆ ಪಡೆದಿದ್ದ ಕೆಲವರು ಈ ಸಪ್ಪಳ ಕೇಳಿದವರೇ ಅಲ್ಲಿಗೆ ಧಾವಿಸಿ 
ಬಂದರು. ಗೌಡರ ವಾಡೆಯಲ್ಲಿಯೂ ಕೆಲ ಜನರು ಆಶ್ರಯ ಪಡೆದಿದ್ದರು. 
ಅವರಿಗೂ ಈ ಸಪ್ಪಳ ಕೇಳಿಸಿರಬೇಕು. ಅವರೂ ಆ ಸ್ಥಳಕ್ಕೆ ಓಡಿಬ೦ದರು. 

ಜನರು ಅಚಾರ್ಕರ ಮನೆಯಲ್ಲಿ ಒಳಹೊಕ್ಕು ನೋಡಿದರು. ಪಡಸಾಲೆ, 
ನಡುಮನೆಯೆಲ್ಲ ಜಲಮಯವಾಗಿದ್ದವು. ಇದ್ದ ಒಂದೇ ಒಂದು ಗುಡಾರ ಮಳೆ 
ನೀರನ್ನು ತಡೆಗಟ್ಟಲು ವ್ಯರ್ಥ ಸಾಹಸಮಾಡಿ ಒದ್ದೆಮುದ್ದೆಯಾಗಿ ಬಿದ್ದಿತ್ತು ಆಚಾರ್ಯರು 
ಮನೆಯಲ್ಲಿರಲೇ ಇಲ್ಲ. ಆ ಹೊತ್ತಿನಲ್ಲಿ ಹೋಗಿದ್ದರೋ ದೇವರಿಗೇ ಗೊತ್ತು 
ಜನರು ದೇವರಮನೆಯಲ್ಲಿ ಹಣಿಕಿಕ್ಕಿದರು. ದೇವರೆದುರು ಹಚ್ಚಿಟ್ಟಿದ್ದ ನಂದಾದೀಪ, 
ಪಶ್ಚಿಮಗಾಳಿಯ ಅಬ್ಬರದಲ್ಲಿ ಒದ್ದಾಡಿ ಶಾ೦ತವಾಗಿತ್ತು ಆಚಾರ್ಯರ ಪತ್ನಿ ಅಲ್ಲಿಯೇ 
ಮಲಗಿದ್ದರು. ಮಗ್ಗುಲಿಗೇ ಕೃಷ್ಣಾಜಿನವೊ೦ದು ಹಾಸಿತ್ತು. ಆಚಾರ್ಯರ ಜಪಮಣಿ, 
ಪಾರಾಯಣಕ್ಕೆಂದು ತೆಗೆದಿಟ್ಟ ಗೀತೆಯ ಗ್ರಂಥ ಅದರ ಮೇಲೆಯೇ ಇದ್ದವು. 
ಗೋಡೆ ಬಿದ್ದದ್ದರಿ೦ದ ಪಶ್ಚಿಮದ ಕಡೆಗೆಲ್ಲ ಬಯಲಾಗಿತ್ತು ಅಂಥ ಬಿರುಗಾಳಿಯಲ್ಲೂ 
ಆಚಾರ್ಯರ ಪತ್ನಿ ಸುಖವಾಗಿ ಮಲಗಿದ್ದರು. ಜನರಿಗೆಲ್ಲ ಅಶ್ಚರ್ಯವಾಯಿತು. 


ಗ್ರಾಮಾಯಣ ೫೦೫ 


ಆಚಾರ್ಕರೆಲ್ಲಿ ಎಂದು ಕೂಗಿದರು ಉತ್ತರ ಬರಲಿಲ್ಲ. ಕಳೆದ ಮೂರು ದಿನಗಳಿಂದ 
ಮಳೆಯ ಮೂಲಕ ನಿದ್ದೆಯಾಗಿರಲಿಕ್ಕಿಲ್ಲವೆಂದೆಣಿಸಿದರು. ಹಾಗೆಯೇ ಹೊರಗೆ 
ಬ೦ದು ಆಚಾರ್ಯರನ್ನು ಹುಡುಕಲು ಹೊರಟರು. 

ನದಿಯ ದಿಕ್ಕಿನಿಂದಲೇ ಆಚಾರ್ಯರು ಬರುತ್ತಿದ್ದರು. ಅದೇ ನಸುಕಾಗಿತ್ತೆಂದು 
ಜನರಿಗೆ ಅಗ ಗೊತ್ತಾಯಿತು. ಮೋಡಗಳು ದಟ್ಟವಾಗಿ ಕವಿದಿದ್ದರಿಂದ ಹೊತ್ತು 
ತಿಳಿಯುವಂತೆಯೇ ಇರಲಿಲ್ಲ. ಸ್ನಾನಮಾಡಿದ್ದರಿಂದ ಆಚಾರ್ಯರ ಮೈಯೆಲ್ಲ 
ಒದ್ದೆಯಾಗಿತ್ತು. ಬಾಯಿಂದ ಗೀತೆಯ ಶ್ಲೋಕವೊಂದನ್ನು ಮರಮರಳಿ 
ಹೇಳುತ್ತಿದ್ದರು. “ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ” 
ಉಳಿದವರಿಗೂ ಕೇಳುವಷ್ಟು ಗಟ್ಟಿಯಾಗಿ ಆಚಾರ್ಯರು ಅದರ ಪಾರಾಯಣವನ್ನು 
ನಡೆಸಿದ್ದರು. 

ಅವರನ್ನು ಕಂಡವರಲ್ಲೊಬ್ಬ “ಆಚಾರೆಪ್ಪ, ನಿಮ್ಮ ಮನೀ ಪಡುವ ದಿಕ್ಕಿನ 
ಗ್ಹಾಡಿ ಬಿತ್ತಲ್ಲರಿ!” ಎ೦ದು ನಿಜವಾದ ಸಂಕಟದಿಂದಲೇ ಕೂಗಿ ಹೇಳಿದ. ಅದನ್ನು 
ಕೇಳಿದ ಆಚಾರ್ಯರು ನಕ್ಕು “ಹೀಂಗ ಬೀಳಲಿಕ್ಕೇ ಆಗಿತ್ತಪಾ ಆ ಗ್ಹಾಡಿ. ಕಡೀಕೊಮ್ಮೆ 
ಬಿದ್ದಿತ? ನಾ ಇದ್ದಾಗ ಬೀಳಲಿಲ್ಲಲ್ಲ?” ಎಂದು ಏನೇನೋ ಮಾತಾಡಿದರು. 
ಮರುಕ್ಷಣದಲ್ಲಿಯೇ ಗೀತೆಯ ನೆನಪಾಗಿ “ನ ಚೈನಂ ಕ್ಷೇದಯಂತ್ಯಾಪೋ ನ 
ಶೋಷಯತಿ ಮಾರುತಃ” ಎಂದು ಉಳಿದ ಶ್ಲೋಕಾರ್ಥವನ್ನು ಪಠಿಸಿದರು. 
ಮಳೆ ಬೀಳುತ್ತಿತ್ತು; ಗಾಳಿ ಮಗ್ಗುಲೆಲುಬನ್ನು ಕೊರೆಯುವಂತೆ ಬೀಸುತ್ತಿತ್ತು. 

ಆಚಾರ್ಯರ ಹಿಂದಿನಿಂದಲೇ ಜನರು ಅವರ ಮನೆಯ ಬಾಗಿಲಿಗೆ ಬಂದರು. 
ಇನ್ನೂ ಕತ್ತಲಿದ್ದೇ ಇತ್ತು. ವಾಲೀಕಾರ ಮಲ್ಲಪ್ಪ, “ಚಕಮಕಿ ಕಡದು ಉರಿ 
ಮಾಡಲೇನ ಆಚಾರೆಪ್ಪ? ದೇವರ ಮುಂದಿನ ದೀಪಾನ ಆರಿಹೋಗೇತಿ” ಎಂದು 
ಕೇಳಿದ. “ನೋಡೋಣಂತೇಳು” ಎಂದು ಹೇಳುತ್ತ ಆಚಾರ್ಯರು ಮನೆಯಲ್ಲಿ 
ಕಾಲಿಟ್ಟರು. 

ಪತ್ನಿಯ ದೇಹ ತಣ್ಣಗಾಗಿತ್ತು ಉಸಿರು ನಿಂತುಹೋಗಿತ್ತು. ಆಚಾರ್ಕರು 
ಅಲ್ಲಿಯೇ ಕೆಲಹೊತ್ತು ಮೌನವಾಗಿ ಕುಳಿತುಬಿಟ್ಟರು. ಒಮ್ಮೆ ಸುತ್ತಲೂ ನೋಡಿದರು. 
“ನ ಚೈನಂ ಕ್ಷೇದಯಂತ್ಯಾಪೋ ನ ಶೋಷಯತಿ ಮಾರುತಃ” ಇಲ್ಲಿ 
ದೇವರಮನೆಯಲ್ಲಿ ಜಂಪಲಿಕ್ಕುತ್ತಿರಲಿಲ್ಲ ಮಳೆಯ ಒಂದು ಹನಿಯೂ ಇಲ್ಲಿ 
ಬಿದ್ದಿರಲಿಲ್ಲ. ಕಿಡಿಕಿಗಳೇ ಇಲ್ಲದ್ದರಿಂದ ಗಾಳಿಯೂ ಬೀಸುತ್ತಿರಲಿಲ್ಲ. 
ಜೀವವಿರುವವರೆಗೆ ಮಳೆಗಾಳಿಗಳಿಂದ ರಕ್ಷಣೆ ಬೇಕಾಗಿತ್ತು. ಈಗ? ಗೋಡೆ 
ಬಿದ್ದು ಗಾಳಿ ಬೀಸಿದರೂ ಅಷ್ಟೇ. ಮಳೆ ನಿರಂತರವಾಗಿ ಸುರಿದರೂ ಅಷ್ಟೇ. 


೫೦೬ ಗ್ರಾಮಾಯಣ 


ಆಚಾರ್ಯರರ ಪತ್ನಿ ಸಮಾಧಾನದಿಂದ ಮಲಗಿದ್ದರು. 

ಆಚಾರ್ಯರು ಮಲ್ಲನನ್ನು ಕೂಗಿದರು, “ಮಲ್ಲಾ, ಮನಿ ಅರ್ಧಾ ಗ್ವಾಡಿ 
ಬಿದ್ದಾಂಗ ಆತಲ್ಲಪಾ? ಹೋಗು, ಶೇಷಪ್ಪಗ, ನಮ್ಮ ನಾರಾಯಣಗ, 
ಹಣಮೂಕಾಕಾನ ಮಗ ಶೀನಪ್ಪಗ ಹೇಳಿ ಬಾ, ಅವರು ಬಂದ ಮ್ಯಾಲ 
ಮುಂದಿನ ಕೆಲಸ” ಎಂದು ಹೇಳಿದರು. ಆಚಾರ್ಯರ ಮುಖಭಾವ, ಮಾತು, ದನಿ 
ಹೆದರಿಕೆಯನ್ನು ಹುಟ್ಟಿಸುತ್ತಿದ್ದವು. ಮಲ್ಲನಿಗೆ ಗಾಬರಿ ಎನಿಸಿತು. ಏನೋ 
ಹೇಳಬೇಕೆಂದಿದ್ದ. ಕೈಲಾದಷ್ಟು ಆಚಾರ್ಯರಿಗೆ ಸಹಾಯ ನೀಡಬೇಕೆಂದಿದ್ದ. ಆದರೆ 
ಆಚಾರ್ಯರ ನಿಲುವನ್ನು ನೋಡಿಯೇ ಅವನ ಎಲೆಯೊಳಗೆ ಏನೋ ಮುರಿದು 
ಬಿದ್ದಂತಾಗಿತ್ತು. ಅವನಿಗೆ ಏನೂ ಮಾತಾಡಲೂ ತಿಳಿಯದೆ “ಹೂಂರಿಯಪ್ಪಾ” 
ಎಂದವನೇ ಹೊರಗೆ ನಡೆದ. 

ವಾಲೀಕಾರ ಮಲ್ಲಪ್ಪ ಲಗುಬಗೆಯಿಂದ ಆಚಾರ್ಯರು ಹೇಳಿದೆಡೆಗಳಲ್ಲಿ 
ತಿರುಗಿದ. ಕುಲಕರ್ಣಿ ಶೇಷಪ್ಪ ಊರಲ್ಲಿರಲಿಲ್ಲ. ಪಾರ್ವತೆವ್ವನ ಗೌಡಿಕಿ ಪ್ರಕರಣದ 
ಬಗ್ಗೆ ಕಮೀಷನರರಲ್ಲಿ ಅಪೀಲು ಮಾಡುವದರ ಬಗ್ಗೆ ವಿಚಾರಿಸಲು ಬೆಳಗಾವಿಗೆ 
ಹೊರಟುಹೋಗಿದ್ದ. ಶೇಷಪ್ಪನ ಹೆಂಡತಿ ತುಳಸಕ್ಕನಿಗೆ ಮಾತ್ರ ಈ ಸುದ್ದಿ ಕೇಳಿ 
ತಡೆಯುವದಾಗಲಿಲ್ಲ. ಓಡುತ್ತೋಡುತ್ತ ಆಚಾರ್ಯರ ಮನೆಗೆ ಹೋದಳು. 
ವಾಲೀಕಾರ ಮಲ್ಲಪ್ಪನ ರಾವು-ಮುಖ ನಾರಾಯಣಾಚಾರಿಯನ್ನೂ ಹೊಡೆದೆಬ್ಬಿಸಿತು. 

ಮನೆಗೆ ಬಂದವರನ್ನು ಆಚಾರ್ಯರು ಸ್ವಾಗತಿಸಿದರು. “ಅಂತೂ ಬಂದಿರ್ಯಾ 
ನೆಟ್ಟಗಾತು” ಎಂದರು. ಬಾಳಾಚಾರ್ಯ್ಕರ ಅಣ್ಣನ ಮಗ ನಾರಾಯಣಾಚಾರಿಯೇ 
ಮೊದಲು ಮಾತು ತೆಗೆದ. ಅವನ ಮುಖ ಹೆದರಿಕೆಯಿಂದ ನಿರ್ವಿಣ್ಣವಾಗಿತ್ತು. 

“ಆದದ್ದರ ಏನು ಕಾಕಾ? ಹೀ೦ಗ್ಯಾಕ ಕೂತೀದಿ? ಒದ್ದೀ 
ಹಚಿಗೊಂಡೀಯಲ್ಲ?” ಎಂದು ಅಸ೦ಬದ್ಧವಾಗಿಯೇ ಕೇಳಿದ. 

“ಮೊದಲ ನದೀಗೆ ಹೊರಡೋ ವ್ಯವಸ್ಥಾ ಮಾಡಿರಿ. ನಮ್ಮಾಕಿ ಈಗ 
ಮುಕ್ತ ಆದಳು. ಅಂತ್ಯದ ಸಂಸ್ಕಾರದ ವ್ಯವಸ್ಥಾ ಸಾಧ್ಯ ಆದಷ್ಟು ಲಗೂನೆ 
ಎಲ್ಲಾರೂ ಕೂಡಿ ಮಾಡಿಬಿಡಿರಿ” ಎಂದು ಆಚಾರ್ಯರು ದುಃಖಿಸಬಾರದೆಂದು 
ನಿರ್ಧಾರದಿಂದಲೇ ನುಡಿದರು. 

ನಾರಾಯಣಾಚಾರಿಗೆ ದುಃಖ ಉಕ್ಕಿ ಬಂದಿತು. ಧೋತರವನ್ನು ಮುಖಕ್ಕೆ 
ಹಾಕಿಕೊಂಡು ಸಣ್ಣ ಕೂಸಿನಂತೆ ದನಿ ತೆಗೆದು ಅಳಲಾರಂಭಿಸಿದ. ಕಟ್ಟೆ 
ಒಡೆಯಿತೆನೋ, “ಕಾಕಾ!” ಎಂದು ಚೀರುತ್ತಲೇ ಆಚಾರ್ಯರನ್ನು ತಬ್ಬಿಕೊಂಡು 
ಅಳಹತ್ತಿದ. ಅಳಬಾರದೆಂದಿದ್ದ ಆಚಾರ್ಯರ ಕಣ್ಣಿನಲ್ಲೂ ನೀರು ಧಾರೆಗಟ್ಟಿತು. 


ಗ್ರಾಮಾಯಣ ೫೦೭ 


ಇತ್ತೀಚೆಗೆ ಗೀತೆ ಅವರ ಎದೆಯುಸಿರಾಗಿತ್ತು ವಿಚಾರದ ಎಳೆಗಳಲ್ಲಿಯೂ 
ಗೀತಾರ್ಥವನ್ನು ನೇಯ್ದು ಎದೆಯನ್ನು ಕಲ್ಲಾಗಿಸಿದ್ದರು. ಆದರೆ ಮಗನ ಶೋಕವನ್ನು 
ಕಂಡು ಹೃದಯವನ್ನೇ ತೋಡಿದಂತಾಯಿತು. ಅದನ್ನು ನೋಡಿ, ಇಷ್ಟೊತ್ತಿನವರೆಗೆ 
ಹೆದರಿಕೆಯಿಂದ ಸುಮ್ಮನೆ ಇದ್ದ ಉಳಿದವರೂ ಅಳಹತ್ತಿದರು. ಉತ್ತರೆಯ 
ಮಳೆಯಂತೆ ಕಣ್ಣೀರು ಸುರಿಯಲಾರಂಭಿಸಿತು. 

ಆಚಾರ್ಯರಿಗೆ ಎಚ್ಚರ ಬ೦ತು. ನಾರಾಯಣಾಚಾರಿಯ ಕಣ್ಣನ್ನೊರೆಸುತ್ತ 
“ನಾನೀ, ನೀ ಕಣ್ಣೀರ ಹಾಕಬಾರದಪಾ! ಆಕೀ ಕೆಲಸ ಮುಗೀತು, ಮುಕ್ತ 
ಆದಳು. ನಿಮ್ಮ ಕಕ್ಕಿ ಪುಣ್ಯಾ ಬೇಡಿ ಬಂದಾಕಿ ನಾನಿ. "ಮುಪ್ಪಿನ ಕಾಲ ಬಂತು. 
ಇನ್ನರ ಧರ್ಮಾ-ಕರ್ಮಾ ಮಾಡು' ಅಂತ ನಾ ಹೇಳಿದರೆ, "ಅದೆಲ್ಲಾ ನಿಮಗ 
ಇರಲಿ. ನಿಮ್ಮ ಸೇವಾ ಮಾಡಿದ್ದೆಲ್ಲಾ ಅಷ್ಟ ಸಾಕು' ಅಂತಿದ್ದಳು. ಕಡಿತನಕಾ 
ಅದನ್ನ ಮಾಡೇ ಸತ್ತಳು. ಯಾರ ಕಡಿಂದನೂ ಮಾಡಿಸಿಕೊಳ್ಳಲಿಲ್ಲಾ. ಅಂಥಾ 
ಪುಣ್ಯಾ ನನಗ, ನಿನಗ ಬರೂದುಲ್ಲಾ” ಎ೦ದು ಮಗನನ್ನು ಸಾಂತ್ಸನಗೊಳಿಸಿದರು. 

ನಾರಾಯಣಾಚಾರಿಗೆ ಈ ಮಾತುಗಳಿಂದ ಸಮಾಧಾನವೇನೂ ಆಗಲಿಲ್ಲ. 
ಮನೆ ಪಾಲಾದ ಮೇಲೆ ಕಕ್ಕನ ಮನೆಯಲ್ಲಿ ಕಾಲಿಟ್ಟದ್ದು ಇದೇ ಮೊದಲು. ಅಷ್ಟು 
ಕಕ್ಕನ ಜೊತೆಗೆ ಅವನ ದ್ವೇಷ. ಅವರೊಡನೆ ತಂಟೆ ಹೂಡಿದ್ದ. ಅವರನ್ನು 
ಕೋರ್ಟಿಗೂ ಎಳೆದಿದ್ದ. ಅವರ ವಿರುದ್ಧ ಅಪಪ್ರಚಾರವನ್ನೂ ಮಾಡಿದ್ದ. ಮೊನ್ನೆ 
ಮೊನ್ನೆ ಕನ್ಯಾಗತದ ಹೊತ್ತಿನಲ್ಲಿ ಬೇಕೆಂದೇ ಕಾಲು ಕೆದರಿ, ಜಗಳ ತೆಗೆದು, 
ಅವರನ್ನು ಅಪಮಾನಗೊಳಿಸಲು ಹಿಂದು ಮುಂದೆ ನೋಡಿರಲಿಲ್ಲ. ಈ ಕಕ್ಕನೇ 
ತಮ್ಮ ಆಸ್ತಿಯನ್ನೆಲ್ಲ ನುಂಗಿ ನೀರು ಕುಡಿದನೆಂಬ ನಂಬಿಕೆಯೇ ಅದಕ್ಕೆ 
ಕಾರಣವಾಗಿತ್ತು. ಆಚಾರ್ಯರಿಲ್ಲದಿದ್ದಾಗ “ಮುದುಕ' ಎಂದೇ ಅವರನ್ನು 
ಸಂಬೋಧಿಸುತ್ತಿದ್ದ, ಆದರೆ ಈ ಎಲ್ಲ ಅವಿವೇಕದ ಹಿಂದೆಯೂ ಒಂದು ಅಂತಃಕರಣ 
ಮಿಡಿಯುತ್ತಿತ್ತು ಅದರ ಅರಿವು ನಾರಯಣಾಚಾರಿಗೇ ಇರಲಿಲ್ಲ. ಅವಿವೇಕ 
ಅದಕ್ಕೆ ಮುಸುಕು ಹಾಕಿತ್ತು. ಅಭಿಮಾನ ಅದನ್ನು ಹತ್ತಿರ ಹಾಯಗೊಟ್ಟಿರಲಿಲ್ಲ. 
ತಾನು ಅನುಭವಿಸುತ್ತಿದ್ದ ಬಡತನದ ನೂರೆಂಟು ತಾಪತ್ರಯಗಳು ಆ ಅರಿವನ್ನು 
ತುಳಿಯುತ್ತಿದ್ದವು. 

ಆದರೆ ಆ ಅರಿವು ಕಕ್ಕಿಯ ನೆವದಲ್ಲಿ ಮತ್ತೆ ಮತ್ತೆ ಬದುಕಿ ಬರುತ್ತಿತ್ತು. 
ಕಕ್ಕನ ಜೊತೆಗೆ ಎಷ್ಟು ತೀವ್ರ ದ್ವೇಷವೋ, ಅಷ್ಟು ಕಕ್ಕಿಯ ಬಗ್ಗೆ ಅಮಿತ ಪ್ರೀತಿ, 
ವಿಶ್ವಾಸ. ಸಣ್ಣವನಿದ್ದಾಗ ತಾಯಿ ಸತ್ತು ಪರದೇಶಿಯಾಗಿದ್ದ ನಾರಾಯಣಚಾರಿಯನ್ನು 
ಕಕ್ಕಿ ಕೈತುತ್ತು ಮಾಡಿ ಸಲಹಿದ್ದಳು. ಇಷ್ಟಾದರೂ ತಾನು ಬದುಕುತ್ತಿರುವದು 


೫೦೮ ಗ್ರಾಮಾಯಣ 


ಅವಳ ಪುಣ್ಯದಿ೦ದಲೇ ಎಂದು ಅವನಿಗೆ ಗೊತ್ತಿತ್ತು ಮನೆ ಪಾಲಾಗಿ ಕಕ್ಕನೊಡನೆ 
ಜಗಳ ಹೂಡಿದ ಮೇಲೆ, ಕಕ್ಕನ ಮನೆಗೆ ಕಾಲಿಟ್ಟಿದ್ದಿಲ್ಲ. ಒಮ್ಮೆ ಮುಚ್ಚಂಜೆಯ 
ಮಬ್ಬಿನಲ್ಲಿ ಗೋಪಾಲಕೃಷ್ಣನ ಗುಡಿಯ ಹತ್ತಿರ ಕಕ್ಕಿ ಬೆಟ್ಟಿಯಾಗಿದ್ದಳು. ಇತ್ತೀಚೆಗೆ 
ಅವಳಿಗೆ ಕಣ್ಣು ಸರಿಯಾಗಿ ಕಾಣುತ್ತಿರಲಿಲ್ಲ. ಅದೇ ಲಾಭ ತೆಗೆದುಕೊಂಡು 
ನಾರಾಯಣಾಚಾರಿ ತಪ್ಪಿಸಿ ಹೋಗಬೇಕೆಂದಿದ್ದ. ಆದರೆ ಅಂಥ ಮಬ್ಬಿನಲ್ಲಿಯೂ 
ಅವನನ್ನು ಗುರುತಿಸಿದ್ದಳು. ಕರೆದು, ಮನೆಗೇಕೆ ಬರುವದಿಲ್ಲವೆಂದು ಸಿಟ್ಟಿಗೆದ್ದು 
ಕೇಳಿದ್ದಳು. ನಾರಾಯಣಾಚಾರಿ ನಾಚಿಕೆಯಿ೦ದ ಮುಖ ಕೆಳಗೆ ಹಾಕಿ ಕಣ್ಣೀರು 
ಸುರಿಸುತ್ತಿದ್ದ. “ಹುಚ್ಚು ಖೋಡಿ, ಅಳಲಿಕ್ಕೇನಾತೋ? ಸಂಜೆಹೊತ್ತು ಅಳಬಾರದು 
ಸುಮ್ಮನಿರು. ಬಡಿದಾಡಿದರೂ ನಿಮ್ಮ ಕಕ್ಕ ಸುಳ್ಳೇನಪಾ ಅವರು) ಇನ್ನೊಬ್ಬರಿಗೆ 
ಕಕ್ಕ ಅಂತ ಅನಲಿಕ್ಕೆ ಸಾಧ್ಯ ಅದ ಏನು?” ಅಂತಃಕರಣದ ಒಳಹೊಕ್ಕು ಮಾತಾಡಿ 
ನೀರಿಳಿಸಿದ್ದಳು. ಅಂದು ಅವಳ ಕೈಯಿಂದ ಪಾರಾಗಬೇಕಾದರೆ ಸಾಕಾಗಿ 
ಹೋಯಿತು. 

ಅಂಥ ಕಕ್ಕಿ ಈಗ ಇಲ್ಲವಾಗಿದ್ದಳೆಂದರೆ ನಂಬುವದಾದರೂ ಹೇಗೆ? ಅ 
ವಿಚಾರವೇ ಅಸಹನೀಯವೆನಿಸಿತು. “ಕಾಕಾ, ಕಾಕಾ, ತಾಯಿನ್ನ ನುಂಗಿ ಕೂತ 
ನನಗ ತಾಯಾಗಿದ್ದಳು ಕಕ್ಕಿ ಆ ಕಕ್ಕೀನೂ ಹೋದಳ?9 ಇನ್ನೇನು ಮಾಡಲಿ 
ಕಾಕಾ?” ಎಂದು ಮತ್ತೆ ಭೋರಿಟ್ಟು ಅಳಹತ್ತಿದ. ಮೈಮೇಲಿನ ಪರಿವೆಯಿಲ್ಲದೆ 
ನೆಲದ ಮೇಲೆ ಹೊರಳಾಡಹತ್ತಿದ. ಕ೦ಡವರಿಗೆಲ್ಲ ಸೆಡವಿನಿ೦ದ ಉತ್ತರವಿತ್ತು 
ಸಾಗುತ್ತಿದ್ದ ನಾರಾಯಣಾಚಾರಿ ಈಗ ಎಳಕೂಸಿನಂತೆ ಒದ್ದಾಡಿದ. 

ಬಾಳಾಚಾರ್ಯರು ಪುನಃ ಅವನನ್ನು ಸಾಂತ್ಸನಪಡಿಸಲು ಯತ್ನಿಸಲಿಲ್ಲ. 
ಅತ್ತತ್ತೇ ಅವನ ದುಃಖ ಕಡಿಮೆಯಾಗಲಿ ಎಂದು ಸುಮ್ಮನಾದರು. 
ನಾರಾಯಣಾಚಾರಿ ಅಳುವದನ್ನು ಸ್ವಲ್ಪ ಕಡಿಮೆಮಾಡಿ, “ಕಾಕಾ, ಕಕ್ಕಿಗೆ ಸಾಯೂ 
ಮುಂದ ಒಂದು ಗುಟುಕು ನೀರು ಹಾಕೋ ಪುಣ್ಯಾನೂ ನನಗಿಲ್ಲ. ಏನಾಗಿತ್ತು 
ಕಾಕಾ? ನನಗ ಹೇಳಿಕಳಿಸಲಿಲ್ಲ ಯಾಕ? ಅಂತ್ಯ ಕಾಲಕ್ಕಾದರೂ ಆಕೀ ಸೇವಾಮಾಡಿ 
ಆಕೀ ಯಣಾ ಗುಂಜಿಯಷ್ಟಾದರೂ ಮುಟ್ಟಸತಿದ್ದೆ. ಯಾಕ ಹೇಳಿಕಳಿಸಲಿಲ್ಲ 
ಕಾಕಾ?” ಎಂದು ಮತ್ತೆ ಗೋಳಿಟ್ಟ. 

ಆಚಾರ್ಯರು ಅದಕ್ಕೇನು ಹೇಳಬೇಕು? ಇಬ್ಬರೂ ಗಂಡ ಹೆಂಡತಿ, ಈ 
ಮೂರು ನಾಲ್ಕು ದಿವಸಗಳ ಅವಧಿಯಲ್ಲಿ ಪ್ರಯಾಣದ ಸಿದ್ಧತೆಯನ್ನೇ ಮಾಡಿದಂತೆ 
ಇತ್ತು ಆಚಾರ್ಯರಿಗಂತೂ ಇನ್ನು ಇರುವದು ಬೇಕಾಗಿರಲಿಲ್ಲ. ತಮ್ಮ ಅವಶ್ಯಕತೆ 
ಜಗತ್ತಿಗಿಲ್ಲವೆ೦ದು ಅವರಿಗೆ ಗೊತ್ತಾಗಿತ್ತು ಜಗತ್ತು ಶೀಘ್ರವಾಗಿ ಬದಲಾಗತೊಡಗಿತ್ತು 


ಗ್ರಾಮಾಯಣ ೫೦೯ 


ಹೊಸಪ್ರವಾಹದಲ್ಲಿ ಹಳೆಯ ಕಸಕಡ್ಡಿಗಳೆಲ್ಲ ತೇಲಿ ಹೋಗಬೇಕಾಗಿತ್ತು. ಇದ್ದು 
ಜೀವನಕ್ಕೆ ತಲೆಭಾರವಾಗುವದಕ್ಕಿಂತ, ಮರ್ಯಾದೆಯಿಂದ ಹೊರಟು ಹೋಗುವದೇ 
ಒಳ್ಳೆಯದೆಂದೆನಿಸಿತ್ತು. ಅದಕ್ಕಾಗಿಯೇ ಸಿದ್ಧತೆ ನಡೆಸಿದ್ದರು. ಗೀತೆಯ ಪಾರಾಯಣ 
ನಡೆಸಿದ್ದೂ ಅದಕ್ಕಾಗಿಯೇ. ಸಾವಿಗೆ ಹೆದರಬಾರದೆಂದೇ ಈ ಎಲ್ಲ ಧೈರ್ಯವನ್ನು 
ತು೦ಬಿಕೊ೦ಡದ್ದು. ಇದು ಆಚಾರ್ಯರ ಪತ್ನಿಗೆ ಹೇಗೊ ಸೂಕ್ಷ್ಮವಾಗಿ ಗೊತ್ತಾಗಿತ್ತು. 
ಆಚಾರ್ಯರೇ ಹೊರಟು ಹೋಗುತ್ತಿರುವಾಗ ತಾನಾದರೂ ಇದ್ದೇನು ಮಾಡಬೇಕು? 
ಮೊದಲಿನಿಂದ ಗಂಡನ ಛಾಯಾನುವರ್ತಿನಿಯಾಗಿ ಬೆಳೆದು ಬಂದಿದ್ದರೂ, ಈ 
ಒಂದು ವಿಷಯದಲ್ಲಿ ಅವರ ಮಾತನ್ನು ಕೇಳುವಂತಿರಲಿಲ್ಲವೇನೋ! 

“ನಾನೀ, ಆಕಿ ಪುಣ್ಯವಂತಿ ಅಂತ ನಾ ಹೇಳಲಿಲ್ಲ? ಯಾರ ಸೇವಾನೂ 
ಆಕಿಗೆ ಬೇಕಾಗಿರಲಿಲ್ಲ. ಏನೋ ಸ್ವಲ್ಪ ಜ್ವರಾ ಬ೦ದಿದ್ದವು. ದೇವರ ಮನ್ಯಾಗ 
ಮಲಗಸರಿ ಅಂತ ಹೇಳಿದಳು. ಮಲಗಲಿಕ್ಕೆ ಬ್ಯಾರೇ ಕಡೆ ಜಾಗಾನೂ ಇರಲಿಲ್ಲ. 
ಆಗಲಿ ಅಂದೆ. ಅಲ್ಲೇ ಮಲಗಿದ್ದಳು. ಮೈಮುಟ್ಟಿದರ ಕೆಂಡದಂಥ ಜ್ವರ. ನಿದ್ದಿ 
ಹತ್ತಿದವರ್ದಂಗ ಮಲಗಿಬಿಟ್ಟಳು. ನೀರು ಹಾಕಿದರೂ ಬ್ಯಾಡಾ ಅಂದಳು. ನಿನ್ನೆ 
ರಾತ್ರೀನ ಇಲ್ಲೆ ತಂದು ಹಾಕಿದ್ದೆ. ಬೆಳತನಕಾ ಹತೀಲೇನ ಕೂತಿದ್ದೆ. ಮಳಿ 
ಹತ್ತಿದ್ದರಿಂದ ಥಂಡಿ ಆಗಿ ಜ್ವರಾ ಬಂದಿರಬೇಕೂ ಅಂತ ತಿಳಕೊಂಡಿದ್ದೆ. 
ಕಡಿಮ್ಯಾಗತದ ಅ೦ತ ತಿಳಕೊಂಡು ನಾನು ಗೀತಾ ಓದಿಕೋತ ಕೂತೆ. ನಸಕಿನ್ಯಾಗ 
ದಿನದ್ದಾಂಗ ಸ್ನಾನಕ್ಕೆ ಹೋದೆ. ಬರೂದರಾಗ ದೇವರಪಾದ ಸೇರಿಬಿಟ್ಟಿದ್ದಳು. 
ಈಗ ಅನಸತದ, ಅವು ಥಂಡಿ ಜ್ವರಾ ಆಗಿರಲಿಕ್ಕಿಲ್ಲ ಅಂತ.” ಆಚಾರ್ಯರು 
ಸಂಕ್ಷಿಪುವಾಗಿಯೇ ತಮ್ಮ ಪತ್ನಿಯ ಮರಣದ ಕತೆಯನ್ನು ಹೇಳಿದರು. 

ನೆರೆದವರೆಲ್ಲ ಸಹಾನುಭೂತಿಯಿಂದ ಕೇಳಿದರು. ಆಚಾರ್ಯರ ಪತ್ನಿಯ 
ಮರಣ ಅವರಲ್ಲಿ ಹೆದರಿಕೆಯನ್ನೆ ಹುಟ್ಟಿಸಿತ್ತು. ಮರಣವೆಂದರೆ ಇಷ್ಟು 
ಅಕಸ್ಸಿಕವಾಗಿರುತ್ತದೆಯೇ? ಮಳೆ ಬಂತು, ಗಾಳಿ ಬೀಸಿತು. ಎಲ್ಲರ ಮನೆಗಳಂತೆಯೇ 
ಆಚಾರ್ಯರ ಮನೆಯ ಗೋಡೆಯೂ ಬಿದ್ದಿತು. ಅವುಗಳಂತೆಯೇ ಆಚಾರ್ಯರ 
ಪತ್ನಿಯೂ ಸೀತೆ ನೆಲದೊಡಲಿನಲ್ಲಿ ಮರೆಯಾದಂತೆ, ಯಾರಿಗೂ ಹೇಳದೆ 
ಕೇಳದೆ ಹೋಗಿಬಿಟ್ಟರೇ? ಬದುಕು ಸಾವುಗಳೆಲ್ಲ ಆಟವಾಗಿ ಹೋದವೇ? 

ಅಂತ್ಯಸಂಸ್ಕಾರವನ್ನು ತೀವ್ರವಾಗಿ ಮಾಡಬೇಕೆಂದು ಆಚಾರ್ಯರು ಹೇಳಿದ್ದರೂ 
ಅವರಾರಿಗೂ ಅದಕ್ಕೆ ಮನಸ್ಸಾದಂತೆಯೇ ತೋರಲಿಲ್ಲ. ಆಚಾರ್ಯರೇ ಮತ್ತೊಮ್ಮೆ 
ಎಚ್ಚರಿಸಬೇಕಾಯಿತು. ವಾಲೀಕಾರ ಮಲ್ಲ ಬಿದಿರುಗಳನ್ನೂ ಉಳಿದ 
ಸಾಮಾನುಗಳನ್ನೂ ತಂದು ಹಾಕಿದ. ಆಗಲೇ ಸುದ್ದಿ ಊರಲ್ಲೆಲ್ಲ ಹರಡಿದ್ದು. 


೫೧೦ ಗ್ರಾಮಾಯಣ 


ಯಾರ್ಯಾರೋ ಆಚಾರ್ಯರನ್ನು ಕಾಣಲು ಬಂದರು. ಬಂದ ಜನರಿಗೆ ಮನೆ 
ಹಿಡಿಸದಾಯಿತು. ಬಂದವರು ಮಳೆಯಲ್ಲೇ ನಿಂತರು. ಯಾರಿಗೂ ಯಾತರ 
ಪರಿವೆಯೂ ಇದ್ದಂತೆ ಕಾಣಲಿಲ್ಲ. ಹೊಸ ಸೀರೆ, ದಂಡೆ, ಕುಂಕುಮ ಏನೇನೋ 
ಬಂದವು. 

ಊರ ಹೆಣ್ಣುಮಕ್ಕಳೆಲ್ಲ ಅಲ್ಲಿ ಕೂಡಿದ್ದರು. ಒಬ್ಬೊಬ್ಬರಾಗಿ ಜಾತಿಭೇದ 
ಕೂಡ ಇಲ್ಲದೆ ಒಳಗೆ ಹೋಗಿ ಆಚಾರ್ಯರ ಪತ್ನಿಯ ಅ೦ತ್ಯದರ್ಶನವನ್ನು ಪಡೆದರು. 
ಕಣ್ಣೀರಿಟ್ಟು ಹೊರಗೆ ಬರುತ್ತಿದ್ದರು. 

ಹಣೆತು೦ಬ ಕುಂಕುಮ, ಹೂಮಾಲೆ, ಕಾಡಿಗೆ, ಕಾಲುಂಗರ ಪಿಲ್ಲೆಗಳಿಂದ 
ಅಲಂಕೃತಳಾಗಿ, ಸಕಲಸೌಭಾಗ್ಯಗಳಿಂದೊಡಗೂಡಿ, ಕಂಕಣಕೈಯನ್ನು ಮೇಲೆ 
ಮಾಡಿಕೊಂಡು ಆಚಾರ್ಯರ ಪತ್ನಿ ಕೊನೆಯ ಯಾತ್ರೆಗೆ ಸಿದ್ಧಳಾಗಿದ್ದಳು. ಊರಿಗೆ 
ಊರೇ ಸ್ಮಶಾನಯಾತ್ರೆಯಲ್ಲಿ ಭಾಗವಹಿಸಲು ಬಂದಿತ್ತು. ಸೂರ್ಯೋದಯಕ್ಕೆ 
ಸರಿಯಾಗಿ ಯಾತ್ರೆ ಹೊರಟಿತು. 

ಈ ಮರಣವಾರ್ತೆಯನ್ನು ಕೇಳಿ ಆಚಾರ್ಯರನ್ನು ಸಾಂತ್ಸನಗೊಳಿಸಲೆಂದು 
ಲಿಂಗಪ್ಪ ಹಾಗೂ ಪಡದಯ್ಯನವರಿಬ್ಬರೂ ಬಂದಿದ್ದರು. ಲೋಕೋಪಚರಕ್ಕಾಗಿ 
ನಾಲ್ಕು ಸಮಾಧಾನದ ಮಾತುಗಳನ್ನಾಡಿ ಎದ್ದರು. ಸಶಾನಯಾತ್ರೆಯೊಡನೆ ತಾನು 
ಹೋಗಬೇಕೆಂದು ಲಿಂಗಪ್ಪನಿಗೆ ಮನಸ್ಸಾಯಿತು. ಪಡದಯ್ಯನವರು ಮಾತ್ರ 
ಇದನ್ನರಿತು ಮಠಕ್ಕೆ ನಡೆದೇಬಿಟ್ಟರು. ಲಿ೦ಗಪ್ಪಗೌಡ ನೀರಗಸೆಯವರೆಗೆ ಯಾತ್ರೆಯ 
ಜೊತೆಗೆ ನಡೆದ. ಆದರೆ ಅವನನ್ನು ಮಾತಾಡಿಸುವವರು ಯಾರೂ ಇರಲಿಲ್ಲ. 
ಎಲ್ಲರ ಮನಸ್ಸೂ ದುಃಖದಲ್ಲಿ ಮುಳುಗೇಳುತ್ತಿದ್ದವು. ಯಾರ ಬಾಯಲ್ಲೂ ಆಚಾರ್ಯರ 
ಪತ್ನಿಯ ಹೊಗಳಿಕೆಯ ಮಾತುಗಳಲ್ಲದೆ ಬೇರೇನೂ ಕೇಳುತ್ತಿರಲಿಲ್ಲ. ಆಚಾರ್ಯರ 
ಪತ್ನಿಯ ಜೀವನಚಿತ್ರವೇ ಅವರ ಕಣ್ಣೆದುರಿಗೆ ಬ೦ದಂತಾಗಿತ್ತು ಈ ಕ್ಷಣದಲ್ಲಂತೂ 
ಅವಳನ್ನು ಮರೆಯುವದು ಸಾಧ್ಯವೇ ಇರಲಿಲ್ಲ. ಇಷ್ಟು ದಿನ ಮರೆಯಲ್ಲಿ, 
ಮೋಡಗಳ ಹಿಂದಿನ ಬೆಳಕಿನಂತೆ ಅವಳು ಬಾಳಿದ್ದಳು. ಒಂದು ದಿನವು ಒಬ್ಬರಿಗೂ 
ಬಿರುಸುಮಾತಾಡಿ ನೋಯಿಸಿರಲಿಲ್ಲ. ನೆನೆಸಿದ ಕತೆಯನ್ನೇ ಮತ್ತೆ ನೆನೆಸಬೇಕಾಗಿತ್ತು 
ಇದೊಂದು ತುಂಬಿ ಬರಲಾರದ ಹಾನಿಯೆಂದು ಎಲ್ಲರಿಗೂ ಅನಿಸಿತ್ತು “ಮುದುಕನ 
ಬಾಳ್ವೆ ಇನ್ನ ಕಠಿಣಾತು!” ಎಂದು ಆಚಾರ್ಯರಿಗೆ ಕೆಲವರು ಮರುಗಿದರು. 

ಆಚಾರ್ಯರು ಮಾತ್ರ ವಿಚಲಿತರಾಗದೆ ಸ್ಥಶಾನಯಾತೆಯ ಜೊತೆಗೆ ನಡೆದಿದ್ದರು. 
ಅವರ ಬಾಯಿ ಸುಮ್ಮನಿದ್ದರೂ ಹೃದಯ ಗೀತೆಯ ಶ್ಲೋಕಗಳನ್ನು ನುಡಿಯುತ್ತಿತ್ತು. 
“ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ ನ ಚೈನಂ ಕ್ಷೇದಯಂತ್ಯಾಪೋ 


ಗ್ರಾಮಾಯಣ ೫೧೧ 


ನ ಶೋಷಯತಿ ಮಾರುತಃ” ಆತ್ಮದ ಸ್ವರೂಪ ಇದೇ ಎಂದು ಈ ನಶ್ಚರ 
ಜಗತ್ತಿನಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿತ್ತು ಮಳೆ ಸುರಿಯುತ್ತಿತ್ತು. ಗಾಳಿ ಬೀಸುತ್ತಿತ್ತು 
ದೂರದಲ್ಲಿ ನದಿಯ ತೀರದಲ್ಲಿ ಹೊತ್ತಿಸಿದ ಬೆಂಕಿ ಕಾಯುತ್ತಿತ್ತು. ಆತ್ಮ ಅವುಗಳನ್ನೆಲ್ಲ 
ಮೀರಿ ಅಮರವಾಗಿರುತ್ತದಂತೆ. ಅದರ ಸ್ವರೂಪ ಕಣ್ಣಿಗೆ ಕಟ್ಟುವಷ್ಟು 
ನಿಚ್ಚಳವಾಗಬೇಕು. ಹೇಗೆ? ಆಚಾರ್ಯರು ದೇವರಿಗೆ ಮೊರೆಯಿಟ್ಟರು. “ದಿವ್ಯಂ 
ದದಾಮಿ ತೇ ಚಕ್ಷುಃ” ಈ ವರವನ್ನು ಯಾರು ಕೊಡಬಹುದು? ಆಚಾರ್ಯರ 
ಮನಸ್ಸು ಒಂದೇ ಸವನೆ ಧೇನಿಸುತ್ತಿತ್ತು. 


೪೬ 

ಆಚಾರ್ಯರ ಪತ್ನಿಯ ಶವವನ್ನು ಲಿಂಗಪ್ಪ ನೀರಗಸೆಯವರೆಗೆ ಕಳಿಸಲಿಕ್ಕೆ 
ಹೋದದ್ದೇ ಸಾಕಾಗಿತ್ತು. ಮಳೆ, ಕಾಲಲ್ಲಿ ಕೆಸರು, ಚಳಿ-ಗಾಳಿ ಇವುಗಳನ್ನು 
ನೋಡಿ ಲಿಂಗಪ್ಪನಿಗೆ ಮುಂದುವರಿಯುವ ಮನಸ್ಸಾಗಲಿಲ್ಲ. ಹಾಗೆಯೇ ಮಠಕ್ಕೆ 
ತಿರುಗಿಬಂದ. ಪಡದಯ್ಯನವರು ಅವನನ್ನು ಚೇಷ್ಟೆ ಮಾಡುವದಕ್ಕೂ 
ಹಿಂಜರಿಯಲಿಲ್ಲ. ಆಚಾರ್ಕರ ಪತ್ನಿ ತೀರಿಕೊ೦ಡದ್ದಕ್ಕೆ ಪಡದಯ್ಯನವರಿಗೇನೂ 
ದುಃಖವಾಗುವ ಕಾರಣವಿರಲಿಲ್ಲ. ಒಂದು ದೃಷ್ಟಿಯಿಂದ ಅವರದು ವಜ್ರಸಮ 
ವ್ಯಕ್ತಿತ್ವವೇ. ಈ ಅಳುಬುರುಕತನ ಅವರಲ್ಲಿ ಎಂದೂ ಇರಲಿಲ್ಲ. ಊರ 
ಗೌಡನಾದ್ದರಿಂದ ತಾನು ನಾಲ್ಕು ಜನರ ಸಲುವಾಗಿ ಸಶಾನಯಾತ್ರೆಯಲ್ಲಿ 
ಭಾಗವಹಿಸಲೇಬೇಕಾಯಿತು ಎಂದು ಲಿಂಗಪ್ಪ ಸಮರ್ಥನೆ ಮಾಡಿಕೊಂಡ. 

ಆಡುತ್ತಾಡುತ್ತ ಮಾತು ಎಲ್ಲಿಂದಲೋ ಚಿಮಣಾಳ ವಿಷಯಕ್ಕೆ ತಿರುಗಿತು. 
ಲಿಂಗಪ್ಪ ಸುತ್ತುಸುತ್ತಾಡಿ ಮಾತಾಡತೊಡಗಿದ. ಪಡದಪ್ಪನವರಿಗೂ ಅಷ್ಟೇ 
ಬೇಕಾಗಿತ್ತೇನೋ! ಲಿಂಗಪ್ಪಗೌಡನೇ ಚಿಮಣಾಳ ಶಾಶ್ವತ ಪ್ರಿಯಕರನೆಂದಾಗಿ 
ಬಿಟ್ಟರೆ ಅವರ ಮೇಲಿನ ಹೊಣೆ ಅರ್ಧ ಹಗುರವಾಗುತ್ತಿತ್ತು. ಚಿಮಣಾ ಅವರ 
ಪಾದಕ್ಕಂಟಿಕೊಂಡು, ಈಗ ಪಾಪಕ್ಕೂ ಅಂಟಿಕೊಂಡಿದ್ದಳು. ಯಾವುದೋ 
ತಲೆತಿರುಕತನದಿಂದ, ರಾತ್ರಿಯೆಲ್ಲ ನಿದ್ದೆಗೆಟ್ಟು ಅವಳನ್ನು ಹುಡುಕಿ ಕರೆದುಕೊಂಡು 
ಬಂದಿದ್ದರು. ಆದರೆ ಅವಳನ್ನು ಸಾಕುವದೆಂದರೆ ಒಂದು ಮುಳ್ಳಿನಂತೆ ಚುಚ್ಚುವ 
ಎಚ್ಚರವನ್ನೇ ಸಾಕಿಕೊಂಡಂತಿತ್ತು. ಅಂತರಂಗವನ್ನು ಮರೆಯುವದರಲ್ಲಿಯೇ 
ಪಡದಯ್ಯನವರಿಗೆ ಸುಖವಿತ್ತು. ಇಡೀ ಜೀವನವನ್ನೇ ಮರೆಯುವದರಲ್ಲಿ 
ತೊಡಗಿದ್ದರು. ನೂರೆಂಟು ಸಾರ್ವಜನಿಕ ಕಾರಭಾರಗಳಲ್ಲಿ ಅವರು ಆಸಕ್ತಿ 
ವಹಿಸುತ್ತಿದ್ದಕ್ಕೆ ಇದೇ ಕಾರಣ. ಸ್ವಭಾವತಃ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. 


೫೧೨ ಗ್ರಾಮಾಯಣ 


ವೈರಾಗ್ಯ ಅವರ ಪಾಲಿಗೆ ಕಹಿ ಕೂಳಾಗಿತ್ತು ಆದರೆ ಸನ್ಯಾಸದ ಹೊಣೆಗೇಡಿತನ 
ಸುಖಕರವಾಗಿತ್ತು ಆದ್ದರಿ೦ದ ಮಠವನ್ನು ಬಿಡುವದು ಸಾಧ್ಯವಿರಲಿಲ್ಲ. 

“ಬಿಲ್ಲು ಬೆಳವಲಕಾಂರು ಹಿಡಿಬಾರದಯ್ಯ” ನಿಜ. ಆದರೆ 
ಬುದ್ದಿಶಕ್ತಿಯೊಂದಿದ್ದರೆ ಎಂಥ ಪಾಪದ ಮೇಲೂ ಮುಸುಕು ಹಾಕಿ ವೈರಾಗ್ಯ- 
ಸ೦ಸಾರಗಳ ಸಮನ್ಹಯವನ್ನು ಸಾಧಿಸಬಹುದಲ್ಲ! ಪಡದಯ್ಯನವರು ಸಾಧಿಸಿದ್ದರು. 
ಇನ್ನೊಬ್ಬರ ಸಣ್ಣತನವನ್ನು ಬಯಲಿಗೆಳೆಯುವದರಲ್ಲಿ ಅವರು ನಿಷ್ಣಾತರಾಗಿದ್ದರು. 
ಬುದ್ಧಿಶಕ್ತಿಯ ಬಲವಾದ ಸೂತ್ರವೊಂದರಿಂದಲೇ ತಮ್ಮ ತೀರ ವಿಮುಖವಾಗಿದ್ದ 
ಇಬ್ಬಗೆಯ ಬಾಳುವೆಯನ್ನು ಬಿಗಿದಿದ್ದರು. ವಿರಕ್ತಿಯ ವೇಷದಲ್ಲಿ ಆಸಕ್ತಿಯ 
ಅಕ್ಷಯಪಾತ್ರೆಯನ್ನು ಭದ್ರವಾಗಿರುವಂತೆ ನೋಡಿಕೊಂಡಿದ್ದರು. 

ಆದರೆ ಪಾಪ ಆ ಬುದ್ಧಿಶಕ್ತಿಯನ್ನೇ ಹಣ್ಣುಗೊಳಿಸುತ್ತಿತ್ತು ಚಿಮಣಾ ತಮ್ಮ 
ಸೆರೆಯಲ್ಲಿದ್ದರೂ ಅವಳ ಇರವು ಅಸಹನೀಯವಾಗಿತ್ತು ಇದೊಂದು ಆಟದಲ್ಲಿ 
ಪಡದಯ್ಯನವರು ಒಳಗಿಂದೊಳಗೇ ಸೋತುಹೋಗಿದ್ದರು. ಚಿಮಣಾ 
ಬೇಕಾಗಿದ್ದಳು, ಬೇಡವಾಗಿದ್ದಳು. ಇವೆರಡೂ ನಿಜವಿದ್ದಾಗ ಬುದ್ಧಿ-ಹೃದಯಗಳ 
ಒಳತೋಟಿ ಮಸಗುತ್ತಿತ್ತು. ತಿರಸ್ಕಾರ ಮೋಹಗಳೆರಡೂ ಗುದುಮುರಿಗೆ ಹಾಕಿ 
ಮನಸ್ಸನ್ನು ಗಾಸಿಗೊಳಿಸಿದ್ದವು. 

ಇಂಥ ಹೊತ್ತಿನಲ್ಲಿಯೇ ಲಿಂಗಪ್ಪ ಅವರ ಕಣ್ಣಿಗೆ ಬಿದ್ದಿದ್ದ. ಅವನ 
ಮೋಹವನ್ನು ಅವರು ಸೂಕ್ಷ್ಮವಾಗಿಯೇ ಗುರುತಿಸಿದ್ದರು. ಹುಂಬತನದಿಂದಾಗಿ 
ಲಿಂಗಪ್ಪ ಅನೇಕವೇಳೆ, ಚಿಮಣಾಳ ಬಗ್ಗೆ ತನ್ನ ಆಸಕ್ತಿಯನ್ನು ಪ್ರಕಟಿಸಿದ್ದ. ಅದನ್ನು 
ಗುರುತಿಸಿದ್ದರಿಂದಲೇ ಪಡದಯ್ಯನವರು ಸುಲಭವಾಗಿ ತಮ್ಮ ಪಾಪದ ಹೊಣೆಯನ್ನು 
ಸಾರ್ವಜನಿಕವಾಗಿ ಅವನ ತಲೆಯ ಮೇಲೆ ಹೊರಿಸಿದ್ದರು. ಅವನು ಹೆದರಿದ್ದ, 
ಆದರೆ ಅದನ್ನು ನಿರಾಕರಿಸುವ ಧೈರ್ಯ ಅವನಿಗಿರಲಿಲ್ಲ. ಅಂದಿನಿಂದ 
ಪಡದಯ್ಯನವರು ಈ ಹೊರ ಆಟದ ಚಿಂತೆಯಲ್ಲೇ ತೊಡಗಿದ್ದರು. ಈಗಲೂ 
ಅದೇ ವಿಚಾರವನ್ನೆತ್ತಿದರು. 

ಲಿಂಗಪ್ಪ ಚಿಮಣಾಳ ಬಗ್ಗೆ ತನಗಿರುವ ಮೋಹವನ್ನು ಒಪ್ಪಿಕೊ೦ಡ. 
ಆ ಆಸೆ ಹೇಗೆ ಮಾಡಿದರೆ ತೃಪ್ತಿಯಾದೀತೆಂದು ಅವನ ಚಿಂತೆ. “ಅಂತೂ 
ಗೌಡಿಗೆ ಒಂದು ಜೋಡು ಬೇಕಾಗೇತಿ ಅನ್ನರಿ. ಬಾಳೇವು ಒಂದು ಮೆಟ್ಟಿಗೆ 
ಹತ್ತಿದ ಮ್ಯಾಗ ಬೇಕ ಬೇಕಲ್ಲಾ?” ಪಡದಯ್ಯನವರು ಅಂತರದಲ್ಲಿ ತೂಗುತ್ತಿದ್ದ 
ಆ ಆಸೆಗೆ ಒಂದುಆಧಾರವನ್ನೂ ಕಲ್ಪಿಸಿಕೊಟ್ಟರು. “ಅದೇಟೊತ್ತಿನ ಮಾತರಿ. 
ನೀವು ಮನಸ್ಸುಮಾಡರಿ, ಚಿಮಣಾನ್ನ ನಿಮಗೊಪ್ಪಿಸೋದು ನನಗ ಕೂಡಿತು” 
ಎಂದು ಅಪೂರ್ವವಾದ ಸಹಾಯ ನೀಡುವ ಮಾತನ್ನೂ ಆಡಿದರು. 


ಗ್ರಾಮಾಯಣ ೫೧೩ 


ಲಿಂಗಪ್ಪನಿಗೆ ಅಪೂರ್ವ ಹರ್ಷವಾಯಿತು. ತನ್ನ ದೈವದ ಬಗ್ಗೆ ವಿಶ್ವಾಸ 
ಇನ್ನೂ ಹೆಚ್ಚಾಯಿತು. ಪಡದಪ್ಪನ ಹೆಡೆಯಲ್ಲಿ ಹುದುಗಿದ್ದ ಈ ರತ್ನ ಇಷ್ಟು 
ಸುಲಭವಾಗಿ ತನ್ನ ಕೈಗೆ ಬೀಳುವದೆಂದೆಣಿಸಿರಲಿಲ್ಲ. ಆದರೆ ಸರ್ಪಕ್ಕೆ ಅದೇ 
ತಲೆಭಾರವಾಗಿತ್ತೆಂದು ಅವನಿಗೆ ಗೊತ್ತಾಗಲಿಲ್ಲ. ಆ ರತ್ನವನ್ನು ಇನ್ನೊಬ್ಬ ಕೈಗಿತ್ತು 
ಸರ್ಪ ಬಿಡುಗಡೆಯನ್ನು ಪಡೆಯಬೇಕಾಗಿತ್ತು. ಒಂದೇ ಕಡೆಗೆ ಈ ನಿಧಿಯನ್ನು 
ಕಾಯುತ್ತ ಕೂಡುವದು ಅದರ ಸ್ವಭಾವವೂ ಅಲ್ಲ. ಆಸೆಯೂ ಇರಲಿಲ್ಲ 
ಪಡದಯ್ಯನವರ ಪಾಲಿಗೆ ಇದೂ ಒಂದು ಸೋಲಾಗಿತ್ತು ಸ್ವಭಾವದ ಎರುದ್ಧವಾಗಿ 
ಗೆಲವನ್ನು ಪಡೆಯುವದರಲ್ಲಿ ಏನು ಪ್ರಯೋಜನ? ಲೂಟಿ, ಕಳವು, ಕಾರಸ್ಥಾನಗಳೆಲ್ಲ 
ಪಾಪಗಳೇ ಆಗಿದ್ದವು. ಆದರೆ ಅವು ದೆವ್ವವಾಗಿ ಕಾಡುತ್ತಿರಲಿಲ್ಲ. ಚಿಮಣಾಳನ್ನು 
ಕರೆದುಕೊಂಡು ಬಂದಿದ್ದೇ ತಪ್ಪಾಗಿತ್ತು. ದೂರವಿರುವದೂ ಸಾಧ್ಯವಿರಲಿಲ್ಲವೆಂದೇ 
ಕರೆದುಕೊಂಡು ಬಂದಿದ್ದರು. ಭೋಗದ ರೀತಿಯೇ ಹಾಗೆ. ಕೊಲೆ ಮಾಡಿದವನನ್ನೇ 
ಇನ್ನೊಮ್ಮೆ ಕೊಲೆ ಮಾಡಲು ಸಾಧ್ಯವಿಲ್ಲ. ಅಥವಾ ವಿಮುಖರಾಗಿರಬಹುದು. 
ಆದರೆ ಭೋಗವನ್ನು ಒಮ್ಮೆ ಬೆನ್ನು ಹತ್ತಿದರೆ ಸಾಕು; ಜೀವನದುದ್ದ ಅದೇ ನಮ್ಮ 
ಬೆನ್ನು ಹತ್ತಿ ಬರುತ್ತದೆ. ಚಿಮಣಾ ಒಳಗಿನ ಕೋಣೆಯಲ್ಲಿಯೇ ಸೆರೆಯಾಗಿದ್ದಳು. 
ಒಂದು ಮಾತನ್ನೂ ಆಡುತ್ತಿರಲಿಲ್ಲ. ಬೇಡವೆನಿಸಿದರೆ ಅವಳ ಮುಖವನ್ನು 
ನೋಡದೆಯೂ ಇರಬಹುದಾಗಿತ್ತು ಆದರೂ ಅವಳ ನೆನಪು ಪಡದಯ್ಯನವರ 
ಸುತ್ತು ಓಡಾಡುತ್ತಲೇ ಇತ್ತು. ಅಕಸ್ಮಾತ್ತಾಗಿ ಕಂಡ ಅವಳ ಬೊಗಸೆಗಣ್ಣುಗಳು 
ಆಸಕ್ತಿಯನ್ನು ಕೆರಳಿಸುತ್ತಿದ್ದವು. ಅವಳ ದಿನನಿತ್ಯದ ಸಾಮಾನ್ಯವಾದ ಕೆಲಸಗಳೂ, 
ಯಾವುದೋ ದೃಷ್ಟಿಕೋನದಿಂದ ನೋಡಿದಾಗ ಅಲೌಕಿಕವಾಗಿ ಕಾಣುತ್ತಿದ್ದವು. 
ಆದರೆ ಅದರ ಹೊಣೆಗಾರಿಕೆ ಅಷ್ಟೇ ಅಸಹನೀಯವಾಗಿತ್ತು. ಅಂತೆಯೇ ಈಗ 
ಲಿ೦ಗಪ್ಪನ ಕೊರಳಿಗೆ ಅದನ್ನು ಕಟ್ಟ ತಾವು ಬಿಡುಗಡೆ ಪಡೆಯಬೇಕಾಗಿತ್ತು. 

ಈ ಸಂಗತಿಯೇ ದುಃಖಕರವಾಗಿತ್ತು. ತಮ್ಮ ಕ್ಷುದತನ ತಮಗೆ ಭೂತವಾಗಿ 
ಕಂಡಿತ್ತು. ಎಷ್ಟು ಮುಸುಕುಗಳನ್ನು ಮಾಡಿಕೊಂಡರೂ ವ್ಯರ್ಥವಾಗಿತ್ತು ನಮ್ಮನ್ನು 
ನಾವೇ ಮರೆಯುವುದು ಹೇಗೆ ಸಾಧ್ಯ? ಜೀವನವೇನು ದೀರ್ಫವಾದ ಒಂದು 
ನಿದ್ರೆಯೇ? ಪಾಪದ ಎಚ್ಚರವಿದ್ದರೆ ನಿದ್ದೆ ಕೂಡ ಹತ್ತಲಾರದು. ಪಡದಯ್ಯನವರೂ 
ಕೊನೆಗೂ ಈ ಜಿದ್ದಿನಲ್ಲಿ ಸೋತಿದ್ದರು; ಮರ್ಮಾಹತರಾಗಿದ್ದರು. 

ಏನೇ ಆಗಲಿ, ಲಿ೦ಗಪ್ಪನೊಬ್ಬ ಈಗ ಕೈಗೆ ಸಿಕ್ಕಿದ್ದ. ಅನಾಯಾಸವಾಗಿ 
ಇನ್ನೊಂದು ಯಜ್ಞಪಶು ಕೈಗೆ ಬಂದು ಬಿದ್ದಂತಾಗಿತ್ತು. ಅವನ ಕೈಗೇ ಈ 
ಬಂಧನವನ್ನು ತೊಡಿಸಿ ಪಾರಾಗಬಹುದಿತ್ತು ಲಿಂಗಪ್ಪ ಉಬ್ಬಹೋಗಿದ್ದ. ಅವರು 


೫೧೪ ಗ್ರಾಮಾಯಣ 


ಹೇಳಿದ ಮಾತಿಗೆ ಒಪ್ಪುವದಲ್ಲದೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ. 
ತಾನು ಚಿಮಣಾಳನ್ನು ಮದುವೆಯಾಗಲು ಸಿದ್ಧನಿರುವೆನೆಂದು ಹೇಳಿಬಿಟ್ಟ 
ಪಡದಯ್ಯನವರು ಈ ಮಾತಿಗೆ ಒಪ್ಪಲಿಲ್ಲ. ಮತ್ತೊಮ್ಮೆ ಅವರ ಕ್ಷುದ್ರತನ 
ಹೆಡೆಯೆತ್ತಿತು. ಅವರು ಬಯಸಿದ್ದು ತಮ್ಮ ಬಿಡಗಡೆಯೇ ಹೊರತು, ಚಿಮಣಾಳ 
ಉದ್ದಾರವನ್ನಲ್ಲ! ಲಿ೦ಗಪ್ಪನ ಹುಚ್ಚುತನವನ್ನು ನೋಡಿ ಅವರಿಗೆ ನಗೆ ಬಂತು. 
“ಏನ ಮಾತಾಡತೀರಿ ಗೌಡರ? ನಾಳೆ ನಾಕು ಮಂದಿ ಏನಂದಾರು9 ಜನರು 
ಹೌದು ಅನ್ನೂಹಾಗ ಬಾಳೇ ಮಾಡಬೇಕು. ಚಿಮಣಾನಂತರಾ ಹೆಣ್ಣಿನ ಗೂಡ 
ಬಾಳೇ ಮಾಡೂದು ತಮ್ಮಂತಾ ವತನದಾರರಿಗೆ ಭೂಷಣ ಅಲ್ಲ. ಚಿಮಣಾನ 
ಗೂಡ ಸಂಬಂಧ ಇರಲಿ, ಆದರ ಮದವೀ ಮಾತ ಆಡಬ್ಯಾಡಿ” ಎಂದು ನೀಚ 
ಸಲಹೆಯೊಂದನ್ನಿತ್ತರು. 

ಲಿಂಗಪ್ಪನಿಗೆ ಆಶ್ಚರ್ಯವಾಯಿತು. ಪಡದಪ್ಪನ ಮಾತಿನ ಅರ್ಥ ಅವನಿಗೆ 
ತಿಳಿದಿತ್ತು. ಆದರೆ ಅದರ ರಹಸ್ಯ ತಿಳಿಯಲಿಲ್ಲ. ಚಿಮಣಾ ಹಾಗೂ ತಾನು, 
ಇಬ್ಬರೂ ಮದುವೆಯಾಗಲು ಒಪ್ಪಿಕೊಂಡರೆ ಇವರೇಕೆ ಅಕ್ಷೇಪಿಸಬೇಕು? ಅದು 
ತಮ್ಮ ವೈಯಕ್ತಿಕ ವಿಷಯವಲ್ಲವೇ? ಲಿಂಗಪ್ಪ ಏನೂ ತಿಳಿಯದವನಂತೆ ಮಿಕಿಮಿಕಿ 
ನೋಡಪತ್ತಿದ. 

“ನಾ ಹೇಳೂದ ತಿಳೀಲಿಲ್ಲ ಹೌದಲ್ಲೊ ಗೌಡರ? ಇಂತಾ ಹೆಣ್ಣಿನ ಗೂಡ 
ಮದಿವ್ಯಾಗಬಾರದು ಅಂತ ನಾ ಹೇಳೂದು. ಅದರಿಂದ ನಿಮ್ಮ ಮರ್ಯಾದಿ 
ಉಳ್ಳಾಣಿಲ್ಲ. ಮದಿವ್ಯಾಗಬಾರದಂತಲ್ಲ. ಅದಕ್ಕೂ ನಾ ಹಂಚಿಕೆ ತಗದೀನಿ. 
ಸಾತೇನಹಳ್ಳಿ ಗೌಡರಿಗೆ ಒಬ್ಬ ಮಗಳದಾಳ. ಗೌಡರೂ ಗಟ್ಟುಳ್ಳವರು. ಮನ್ಯಾಗ 
ಹದಿನಾರೆತ್ತಿನ ಕಮತ ಐತಿ. ಅ೦ತವರ ಬೀಗತನಾ ನಿಮಗ ಮುಂದೆ ಆಸರಾದೀತು. 
ನಾ ಹೋಗಿ ಗೊತ್ತುಮಾಡಿಕೊಂಡು ಬರತೀನಿ. ನಿಮಗ ಈ ಊರ ಗೌಡಿಕಿ, 
ವತನಾ, ಭೂಮಿ ಸೀಮಿ ಕಾಯಂ ದಕ್ಕಬೇಕಾಗಿದ್ದರ ರುದ್ರಪ್ಪಗೌಡರ 
ಅಳಿಯಂದಿರಾಗಬೇಕು. ಇನ್ನ ಚಿಮಣಾಳ ಮ್ಯಾಗ ಮನಸ್ಸಾಗಿದ್ದರ ಹೇಳಿ, ಆಕಿನ್ನೂ 
ತಂದು ನಿಮಗ ಕೊಡತೇನು. ನೀವು ನಮಗ ಬೇಕಾದವರು. ನಿಮ್ಮ ಹಿತಾ 
ಅಂದರ ನನ್ನ ಹಿತಾ” ಪಡದಯ್ಯನವರು ರಸವತ್ತಾಗಿ ಲಿ೦ಂಗಪ್ಪನ ಭವಿಷ್ಯದ 
ವಿಶ್ವಕರ್ಮರೇ ತಾವೆನ್ನುವಂತೆ ಹೇಳಿದರು. ಲಿಂಗಪ್ಪನಿಗೆ ಆ ಕ್ಷಣದಲ್ಲಿ ಅವರು 
ಹಾಗೆ ಕಂಡದ್ದೂ ನಿಜ. ಇಲ್ಲದಿದ್ದರೆ ಅಜರಾಣಿಯ ಕುರುಬಗೇರಿಯಲ್ಲಿ ಏನೂ 
ಬೆಲೆಯಿಲ್ಲದೆ ಬಿದ್ದುಕೊಂಡಿದ್ದ ತನ್ನನ್ನು ಮೇಲೆತ್ತಿ ತನ್ನ ಉದ್ದಾರವನ್ನೇಕೆ 
ಮಾಡುತ್ತಿದ್ದರು? ಅವರಿದ್ದರೆಂದೇ ಪಾದಳ್ಳಿಯ ಇಂಥ ವಿಷಮ ವಾತಾವರಣದಲ್ಲೂ 


ಗ್ರಾಮಾಯಣ ೫೧೫ 


ತನಗೆ ಇಷ್ಟೆಲ್ಲ ವೈಭವ ಪ್ರಾಪ್ತವಾಯಿತಲ್ಲವೇ? ಮಠದ ಆಶ್ರಯವಿರದಿದ್ದರೆ ತನ್ನನ್ನು 
ಬೀದಿ ನಾಯಿ ಕೂಡ ಕಡೆಗಣಿಸಬಹುದಿತ್ತು. 

“ನಿಮ್ಮ ಮಾತೂ ತಗದು ಹಾಕಾಕ ಬರಾಣಿಲ್ಲಾ. ನಿಮಗ ಆ ಹುಡಿಗಿ 
ಪಸಂತ ಬಿದ್ದಿದ್ದರ ಹೋಗಿಬರ್ರಿ ನಾ ಬರಾಕ ಆಗಾಣಿಲ್ಲಾ. ಊರಾಗ ಕಳವಿನಿಂದ 
ಜನಾ ಗಾಬರಿ ಆಗ್ಯಾರು. ಮ್ಯಾಗ ಮಳೀ ಹತ್ತಿ ಮನಿ ಬಿದ್ದು ಬಾಳಗೇಡ್ಕಾರು 
ಅವರಿಗೆಲ್ಲಾ ಧೈರ್ಯೇ ಹೇಳಾಕ ನಾ ಇಲ್ಲೇ ಇರಬೇಕಾಗತ್ತೈರಿ. ಮತ್ತ ಇಲಿ 
ಬಿದ್ದ ಮನಿ ಯಾದಿ ಮಾಡಿ ಫೌಜದಾರರಿಗೆ ಕಳಸಬೇಕು. ಊರ ಶಾಂತ ಆದ 
ಮ್ಯಾಗ ಲಗ್ನದ ವಿಚಾರ. ಮತ್ತ ಇನ್ನೊಂದು ಮಾತು. ಈಗ ಚಿಮಣಾನ್ನ ನಾನೇ 
ತಂದು ಮಠದಾಗ ಇಟ್ಟೀನಿ ಅ೦ತ ಸುದ್ದಿ ಹಬ್ಬಸೀರಿ. ಈ ಮಾತು ಸಾತೇನಹಳ್ಳಿ 
ಗೌಡರಿಗೆ ತಿಳಿದರ ಏನಾದೀತು?” ಲಿಂಗಪ್ಪ ತನ್ನ ಮನಸ್ಸಿನಲ್ಲಿಯ ಒಂದು 
ಸಂಶಯವನ್ನು ಆಡಿತೋರಿಸಿದ. 

“ಅದಕೇನಾಗತೇತಿ? ತಮ್ಮ ಅಳಿಯಾ ಖಂಬೀರ ಅದಾನ ಅಂತ 
ತಿಳಕೊಂತಾರು. ರುದಪ್ಪಗೌಡರಿಗೆ ಇಬ್ಬರು ಹೆಂಡರು. ಮತ್ತ ಮ್ಯಾಗ 
ಇಟಗೊಂಡವರೇಸೋ ಮಂದಿ ವತನದಾರರಿಗೆ ಇವು ಇರಾಕುಬೇಕು, ನೀವೇನೂ 
ಹಚಿಗೋಬ್ಯಾಡ್ರಿ” ಎಂದು ಪಡದಯ್ಯನವರು ಧೈರ್ಯ ಹೇಳಿದರು. 

ಲಿ೦ಗಪ್ಪ ಸುಮ್ಮನಾದ. ಎಲ್ಲವೂ ತನ್ನ ಮನಸ್ಸಿನಂತೆಯೇ ನಡೆಯಬೇಕೆಂದು 
ದೈವ ಸ೦ಕಲ್ಪವಿತ್ತು. ಅದಕ್ಕೆ ಪಡದಯ್ಯನವರು ಕಾರಣಪುರುಷರಾಗಿದ್ದರು. ತನ್ನ 
ಜೀವನದ ಹೊಣೆಯನ್ನೇ ಅವರ ಮೇಲೆ ಹೊರಿಸಿ ನಿಶ್ಚಿಂತನಾಗಿಬಿಟ್ಟರಾಯಿತು. 
ಚಿಮಣಾಳಿಗೂ ಈ ಮಾತನ್ನು ತಿಳಿಸುವದಾಗಿ ಅವರು ಹೇಳಿಬಿಟ್ಟಿದ್ದರು. ಅಂತೂ 
ಪಾದಳ್ಳಿಯಲ್ಲಿ ತನ್ನ ಮುಂದಿನ ಜೀವನ ನಿರಾತಂಕವಾಯಿತೆಂದು ಲಿಂಗಪ್ಪನಿಗೆ 
ಹರ್ಷವಾಯಿತು. 

ಪಡದಯ್ಯನವರು ಈ ಹಂಚಿಕೆ ಹೂಡಿರಲು ಇನ್ನೊಂದು ಕಾರಣವೂ 
ಇತ್ತು ಕಳವು ಮಾಡಿ ತಂದಿದ್ದ ಹಮ್ಮಿಣಿಗಳೆಲ್ಲ ಅವರ ಸಂದುಕುದಲ್ಲಿಯೇ 
ಇದ್ದವು. ಅವು ದಕ್ಕುವ ತನಕ ಅವುಗಳನ್ನು ಕಾಯುವದೇ ದೊಡ್ಡ ತೊಂದರೆಯಾಗಿತ್ತು. 
ನಾಳೆಯಾಗಲಿ, ನಾಡದಾಗಲಿ ಫೌಜದಾರ ಬರುವವನಿದ್ದ. ಪಾರ್ವತೆವೃನ ತಕರಾರು, 
ಊರವರ ದೂರುಗಳ ವಿಚಾರಣೆ ನಡೆದೀತು. ಆಗ ಮಠದಲ್ಲಿ ಮುದ್ದೇಮಾಲು 
ಸಿಕ್ಕು ಗೊ೦ದಲವಾದೀತು. ಇದನ್ನೆಲ್ಲ ಯೋಚಿಸಿದಾಗ ಕೆಲದಿನಗಳವರೆಗೆ ಊರು 
ಬಿಡುವದೇ ಒಳ್ಳೆಯದೆಂದು ಕಂಡಿತ್ತು ಅದೇ ರಾತ್ರಿ ಲಿಂಗಪ್ಪನಿಗೆ ಹಮ್ಮಿಣಿಗಳನ್ನೆಲ್ಲ 
ಕೊಟ್ಟುಬಿಟ್ಟರು. 


೫೧೬ ಗ್ರಾಮಾಯಣ 


ಲಿ೦ಂಗಪ್ಪನೂ ಮಲಗಲಿಕ್ಕೆ ಹೋದ. ಪಡದಯ್ಯನವರು ಹಾಸಿಗೆಯ 
ಮೇಲೆಯೇ ಕುಳಿತಿದ್ದವರು ಅಲ್ಲಿಯೇ ಅಡ್ಡಾದರು. ಊರು ಬಿಡುವದರ ಬಗ್ಗೆ 
ಅವರು ಕೃತನಿಶ್ಚಯರಾಗಿದ್ದರು. ಯಾಕೋ ಪಾದಳ್ಳಿ ಅವರಿಗೀಗ ಬೇಸರಾಗಿತ್ತು. 
ಉರವರೆಲ್ಲ ಹೊರದೂಡಿದ್ದರೂ ಮತ್ತೆ ತಾವು ಈ ಮಠಕ್ಕೆ ಬಂದದ್ದೇಕೆ? 
ಯಾವ ಮನೋಭೀಷ್ಟವನ್ನು ಪೂರ್ತಿಗೊಳಿಸಿದಂತಾಯಿತು? ಊರೂರು 
ಅಲೆದಾಡಿ ಚಿಮಣಾಳನ್ನು ಹುಡುಕಿ ತಂದಿದ್ದರು. ಇಲ್ಲಿ ಬಂದ ಮೇಲೆ ತಮ್ಮ 
ಕಾಯಕ ಮತ್ತೆ ಪ್ರಾರಂಭವಾಗಿತ್ತು ಹೊಲ ಹರಗಿಸಿದ್ದಾಯಿತು; ವಾಡೆಯ ಕಬಜಾ 
ತೆಗೆದುಕೊಳ್ಳಲು ಪ್ರಯತ್ನಪಟ್ಟದ್ದಾಯಿತು; ಊರನ್ನು ಲೂಟ ಮಾಡಿಸಿದ್ದಾಯಿತು; 
ಲಿಂಗಪ್ಪಗೌಡನನ್ನು ಗೌಡಿಕಿಯ ಪೀಠದಲ್ಲಿ ಸ್ಥಾಪಿಸಿದ್ದಾಯಿತು. ಅದರಿಂದ ತಮಗೆ 
ಏನು ತೃಪ್ತಿ? ಪಡದಯ್ಯನವರ ಒಳಜೀವ ತೃಪ್ತಿಯನ್ನೇ ಕಂಡಿರಲಿಲ್ಲ. ಈಗ 
ಬೇಸರವೇ ಒಟ್ಟಿ ನಿಂತಿತ್ತು. ಈಗ ಬೇಕಾಗಿದ್ದು ಬಿಡುಗಡೆ. ಅದಕ್ಕಾಗಿಯೇ ಈ 
ಹೊಂಚನ್ನು ಹಾಕಿದ್ದರು. ಇನ್ನು ಚಿಮಣಾ? ಅವಳೇನು, ತಮ್ಮನ್ನು 
ನಂಬಿಕೊಂಡಿರಲಿಲ್ಲ. ತಮಗ೦ತೂ ಅವಳು ಜೀವನಕ್ಕೆ ಅವಶ್ಯವೆಂದೆನಿಸಿರಲಿಲ್ಲ. 

ಪಡದಪ್ಪನವರಿಗೆ ಅದೇ ಜೊಂಪು ಹತ್ತಿತ್ತು ಅರೆ ಎಚ್ಚರ, ಅರೆ ನಿದ್ರೆಯ 
ಮಬ್ಬಿನಲ್ಲಿದ್ದರು. ಅದರಲ್ಲಿಯೇ ಒಂದು ಕನಸು. ಪಡದಯ್ಯನವರು ಕುದುರೆಯನ್ನೇರಿ 
ಹೊರಟದ್ದಾರೆ. ನೋಡಿದತ್ತ ಬಯಲೇ ಬಯಲು. ವಿಸ್ತಾರವಾಗಿ ಮೈಲುದ್ದ 
ಚಾಚಿದೆ. ಬಿಸಿಲು ಜೋರಾಗಿ ಸುಡುತ್ತಿದೆ. ಗಿಡ-ಗ೦ಟಿಗಳೆಲ್ಲ ಎಲ್ಲಿ ಹಾಳಾಗಿ 
ಹೋಗಿದ್ದವೋ ಒಂದೂ ಇಲ್ಲ. ಪಡದಯ್ಯನವರು ನೀರಡಿಸಿದ್ದರು. ಆದರೆ 
ಎಲ್ಲಿಯೂ ನೀರು ದೊರೆಯುವಂತಿರಲಿಲ್ಲ. ಅಕಸ್ಮಾತ್ತಾಗಿ ಹಿಂದಿರುಗಿ ನೋಡಿದರು. 
ಸರ್ಪವೊಂದು ತಮ್ಮ ಬೆನ್ನು ಹಿಂದೆಯೇ ಬರುತ್ತಿದೆ. ಕುದುರೆಯ ಹೆಜ್ಜೆಯನ್ನು 
ಹಿಡಿದೇ ಬರುತ್ತಿದೆ. ಬಿಸಿಲಿನಲ್ಲಿ ಅದರ ಗೋದಿಬಣ್ಣದ ಮೈ ಮಿರಮಿರನೆ 
ಮಿಂಚುತ್ತಿದೆ. ಮುಚ್ಚಿದ ಹೆಡೆಯನ್ನೊಮ್ಮೆ ಅರಳಿಸಿ ಅದು ಮೇಲೆತ್ತಿದಾಗ ಹೆಣ್ಣಿನ 
ಕಣ್ಣೊಂದು ತೆರೆದಂತೆ ಭಾಸವಾಗುತ್ತಿದೆ. ಆದರೆ ಅದು ಸರ್ಪವೆಂದು ತಿಳಿದಾಗ 
ಮಾತ್ರ ಹೆದರಿಕೆಯಾಯಿತು. ಕುದುರೆಯನ್ನು ಓಡಿಸಬೇಕೆಂದರು. ಅದು ದಣಿದಿದೆ. 
ಬಿಸಿಲು ತಲೆಯ ಮೇಲೆ ಅಪ್ಪಳಿಸುತ್ತಿದೆ. ಕುದುರೆಯಿ೦ದಿಳಿದು ಓಡಿಹೋಗುವ 
ತ್ರಾಣವೂ ಉಳಿದಿಲ್ಲ. ಆದರೆ ಸರ್ಪ ಮಾತ್ರ ಅಪೂರ್ವ ಉತ್ಸಾಹದಿಂದ 
ಓಡಿಬರುತ್ತಿದೆ. ತಪ್ಪಿಸುವದಾದರೂ ಹೇಗೆ? ತಪ್ಪಿಸಲು ಸ್ಥಳವಾದರೂ ಎಲ್ಲಿದೆ? 
ಪಡದಯ್ಯನವರು ಚೀರಬೇಕೆಂದರು. ಸಾಧ್ಯವಾಗಲಿಲ್ಲ. ಹೆದರಿಕೆ ಮೈಯನ್ನೆಲ್ಲ 
ಹಿಂಡಿಬಿಟ್ಟಿತು. 


ಗ್ರಾಮಾಯಣ ೫೧೭ 


ಹೌದು, ಮೈಯನ್ನೆಲ್ಲ ಹಿಂಡಿದಂತೆ ಬೆವರು ಸುರಿದಿತ್ತು. ಗಡಬಡಿಸಿ ಕಣ್ಣು 
ತೆರೆದಾಗ ತಾವು ಮಠದಲ್ಲಿದ್ದದ್ದು ಗೊತ್ತಾಗಿ ಪಡದಯ್ಯನವರಿಗೆ ಧೈರ್ಯ ಬಂದಿತು. 
ಆಮೇಲೆ ನಿದ್ದೆ ಹತ್ತುವಂತೆಯೂ ಇರಲಿಲ್ಲ. ಮತ್ತೆ ಯೋಚನೆಗೆ ಮೊದಲಾಯಿತು. 
ಗಟ್ಟಿಮನಸ್ಸು ಮಾಡಿ ನಿದ್ದೆ ಮಾಡಬೇಕೆಂದರು. ಆದರೆ ಬೆಳಿಗ್ಗೇ ಹೋಗಬೇಕಾಗಿತ್ತು 
ಎಚ್ಚರವಾಗಿದಿದ್ದರೆ ಹೇಗೆಂದು ಮತ್ತೆ ಕಣ್ಣು ತೆರೆದರು. ಹಾಸಿಗೆಯ ಮೇಲೆ 
ಎದ್ದು ಕುಳಿತರು. ಅದೂ ಬೇಸರ ಬಂದಂತಾಗಿ ಮತ್ತೆ ಅಡ್ಡಾದರು. ಅಲ್ಲಿಯೇ 
ಒಂದು ಮಗ್ಗುಲಿನಿಂದ ಇನ್ನೊಂದು ಮಗ್ಗುಲಿಗೆ ಹೊರಳಾಡಿ ಉಳಿದ ರಾತ್ರಿಯನ್ನೆಲ್ಲ 
ಅಳೆದರು. 

ಮೊದಲೇ ಗೊತ್ತಾಗಿದ್ದಂತೆ ಮುಂಜಾನೆ ಪಡದಯ್ಯನವರು ಕುದುರೆ 
ಏರಿ ಸಾತೇನ ಹಳ್ಳಿಗೆ ಪ್ರಯಾಣ ಬೆಳೆಸಿದರು. ಅವರ ಜೊತೆಗೆ ಕಮತಿಗರ 
ಕರಿಯಪ್ಪನೂ ಹೊರಟು ಹೋದ. ಲಿಂಗಪ್ಪ ಒಬ್ಬನೇ ಮಠದಲ್ಲಿ ಉಳಿದ. ಮತ್ತೆ 
ಚಿಮಣಾಳ ಆಸಕ್ತಿ ಮನದಲ್ಲಿ ಮೂಡಿತು. ಸಾವಕಾಶವಾಗಿ ಅವನ ಹೃದಯವನ್ನೇ 
ಮೇಯಪತ್ತಿತು. ಹುದುಲಲ್ಲಿ ಕಾಲಿಟ್ಟಂತಾಗಿತ್ತು ಒಂದು ಕಾಲನ್ನೆತ್ತಿದರೆ ಇನ್ನೊಂದು 
ಕಾಲು ಹೆಚ್ಚು ಆಳವಾಗಿ ಒಳಸೇರುತ್ತಿತ್ತು ಈ ಎದೆಗುದಿಯಿಂದ ಪಾರಾಗಲು 
ಲಿಂಗಪ್ಪ ಊರೊಳಗೆ ಹೊರಟ. 

ಆಚಾರ್ಯರ ಪತ್ನಿಯ ಆಕಸ್ಮಿಕ ಮರಣ ಜನರಲ್ಲಿ ಕೋಲಾಹಲವನ್ನೆಬ್ಬಿಸಿತ್ತು. 
ಒಂದೇ ದಿನ ಜ್ವರ ಬಂದು ಸಾಯವುದುಂಟೇ? ಹೀಗಾಗಿ ಜ್ವರ ಬಂದವರಿಗೆಲ್ಲ 
ತಮ್ಮ ಆಯುಷ್ಯ ಕೊನೆಗೊಂಡಂತೆಯೇ ಎಂದು ಭೀತಿಯುಂಟಾಗಿತ್ತು. ಕಳೆದ 
ಮೂರು ದಿನಗಳಿಂದ ಹತ್ತಿದ ಮಳೆಯ ಪರಿಣಾಮವಾಗಿಯೋ ಏನೋ 
ಮನೆಮನೆಗೆ ಜನರು ಹಾಸಿಗೆ ಹಿಡಿದಿದ್ದರು. ಸಾಲದ್ದಕ್ಕೆ ಹಿಡಿದ ಜ್ವರ ವಿಪರೀತವಾಗಿ 
ಏರುತ್ತಿತ್ತು. ಮೈ ಮುಟ್ಟಿದರೆ ಕಾದ ಹಂಚಿನ ಮೇಲೆ ಕೈ ಇಟ್ಟಂತಾಗುತ್ತಿತ್ತು. 
ಗೆಜ್ಜೆಯಲ್ಲಿಯೋ, ಬಗಲಲ್ಲಿಂತೋ ಬಾತುಕೊಂಡು ಪ್ರಾಣಾಂತಿಕ 
ವೇದನೆಯಾಗುತ್ತಿತ್ತು ಕಣ್ಣುಗುಲಗ೦ಜಿಯಂತೆ ಕೆಂಪಾಗಿದ್ದವು. ಹೆಚ್ಚು ಕಡೆಮೆ 
ಎಲ್ಲರ ಸ್ಥಿತಿಯೂ ಒಂದೇ ತೆರನಾಗಿತ್ತು. 

ಮಳೆ ಪೂರ್ಣವಾಗಿ ನಿಂತಿರಲಿಲ್ಲ. ಈಗ ಮೊದಲಿನಂತೆ ಎಡೆಬಿಡದೆ 
ಸುರಿಯುತ್ತಿರದಿದ್ದರೂ ನಿಂತು ನಿಂತು ಸುರಿಯುತ್ತಿತ್ತು ಮಳೆ ಬೀಳದಿದ್ದರೂ 
ಸೂರ್ಯನ ಬೆಳಕೇನೂ ಬಿದ್ದಿರಲಿಲ್ಲ. ಮನೆಗಳು ಜಂಪಲಿಕ್ಕಿದ್ದರಿಂದ ನೆಲವೆಲ್ಲ 
ತೇವುಹಿಡಿದು ಹಸಿಯಾಗಿತ್ತು. ಜ್ವರ ಬಂದವರನ್ನು ಚಾಪೆ ಹಾಸಿ ಅಲ್ಲೇ 
ಮಲಗಿಸಬೇಕಾಗುತ್ತಿತ್ತು. ನಾಲ್ಕೈದು ದಿನಗಳಲ್ಲಿಯೇ ಬದುಕು ವಿಸ್ಟಲಿತವಾಗಿತ್ತು 


೫೧೮ ಗ್ರಾಮಾಯಣ 


ಬೇನೆ ಬಿದ್ದವರಿಗೂ, ಬೀಳದಿದ್ದವರಿಗೂ ಕೂಡಿಯೇ ಜ್ವರವೇರಿದಂತಾಗಿತ್ತು. 
ಯಾರ ಮುಖದ ಮೇಲೂ ಉತ್ಪಾಹವಿರಲಿಲ್ಲ. ಕೂಡಿದ ಬೇನೆ ಬೇಸರಿಕೆಯ 
ಮಾತೇ ಕೇಳುತ್ತಿದ್ದವು. ಬಿದ್ದ ಮನೆಗಳನ್ನು ಸರಿಪಡಿಸುವದಕ್ಕೂ ವೇಳೆಯಿರಲಿಲ್ಲ. 
ದನಕರುಗಳನ್ನು ನೋಡಿಕೊಳ್ಳುವುದಕ್ಕೂ ವೇಳೆಯಿರಲಿಲ್ಲ. ಬಾಗಿಲಿಗೆ ಬಂದು 
ನಿಂತ ಪಿಡುಗನ್ನು ಮೊದಲು ಸ್ವಾಗತಿಸಬೇಕಾಗಿತ್ತು. 

ಮಳೆ, ಗಾಳಿ, ಪಿಡುಗು ಇವುಗಳಿಂದ ಪಾದಳ್ಳಿಯ ಜೀವನವನ್ನೇ 
ಹಿಂಡಿದಂತಾಗಿತ್ತು. ದೈವೀಪ್ರಕೋಪವಿರಬೇಕೆಂದು ಜನರು ನಿಶ್ಚಯಿಸಿದರು. 
ಹಿಂದಕ್ಕೊಮ್ಮೆ ಕಾಲರಾ ಬಂದು ಕಾಳ್ಗಿಚ್ಚಿನಂತೆ ಊರನ್ನು ಹುರಿದಿತ್ತು. ಈಗ 
ಇನ್ನೊಂದು ರೀತಿಯ ಪಿಡುಗು ಸುತ್ತಲಿನ ಗ್ರಾಮದೇವತೆಗಳೆಲ್ಲ ಕೆರಳಿರಬೇಕು. 
ಅವರನ್ನು ತಣಿಸುವದೇ ಮೊದಲ ಕರ್ತವ್ಯ ಪೂಜೆ, ನೈವೇದ್ಯಗಳನ್ನು ನಡೆಸಬೇಕು. 
ನಾಲ್ಕು ಜನರು ಕೂಡಿದಲ್ಲಿ ನಡೆದ ಮಾತು ಊರಿನದೇ ಯೋಜನೆಯಾಗಿ 
ಪರಿಣಮಿಸಿತು. 

ಅಂದು ಶ್ರಾವಣ ಶುದ್ಧ ಏಕಾದಶಿ. ಅಂದೇ ರಾತ್ರಿ ಜಾಗರಣೆ ಮಾಡಿ 
ಭಜನೆ ಮಾಡಬೇಕೆಂದು ಗೊತ್ತಾಗಿತ್ತು. ತೀವ್ರವಾಗಿ ಹಬ್ಬುತ್ತಿದ್ದ ಹೊಸ ಪಿಡುಗಿಗೆ 
ಗಾಬರಿಗೊಂಡ ಜನರೆಲ್ಲ ಅದಕ್ಕೆ ಒಪ್ಪಿದರು. ಗೋಪಾಲಕೃಷ್ಣನ ಗುಡಿಯಲ್ಲಿ 
ಭಜನೆ ನಡೆಯುವದಿತ್ತು. ನಾರಾಯಣಾಚಾರಿ ಭಜನೆಯಲ್ಲಿ ಗಟ್ಟಿಗ, ಅವನೇ 
ಇಂಥ ಭಜನೆಗಳಲ್ಲಿ ಮುಂದಳುವಾಗುತ್ತಿದ್ದ. ಬೆಳತನಕ ತಾಳ ಕಟ್ಟಿದರೂ ಅವನಿಗೆ 
ಬೇಸರ ಬರುತ್ತಿರಲಿಲ್ಲ. ಇನ್ನು ಗೋಪಾಲಕೃಷ್ಣನ ಗುಡಿಯಲ್ಲಿಯ ಭಜನೆಯ 
ಸುದ್ದಿಯನ್ನು ಕೇಳಿ, ಮಠದಲ್ಲಿಯೂ ಭಜನೆ ಮಾಡಲು ಜನರು ಹುರಿಯಾದರು. 
ಮನೆಗಳೆಲ್ಲ ಜಂಪಲಿಕ್ಕಿ ಸೋರಿದ್ದರಿ೦ದ, ಜನರು ಎಲ್ಲೆಲ್ಲಿ ಮಲಗುತ್ತಿದ್ದರೋ 
ಅಲ್ಲಲ್ಲಿ ಭಜನೆಯ ಮೇಳಗಳು ಕೂಡಿಕೊ೦ಡವು. ಭಜನೆಗೆ ಮನಸ್ಸಿಲ್ಲದವರೂ, 
ಮಲಗಲು ಸ್ಥಳವಿಲ್ಲದ್ದರಿಂದ ಒಪ್ಪಿಕೊಳ್ಳಬೇಕಾಯಿತು. ಚಾವಡಿಯಲ್ಲಿ 
ಮಾರುತಿದೇವರ ಗುಡಿಯಲ್ಲಿ ಹೀಗೆ ಪಾದಳ್ಳಿಯಲ್ಲಿ ಹತ್ತೆಂಟು ಕಡೆಗೆ, ರಾತ್ರಿ 
ಮಲಗಲು ಮೂರು ದಿನಗಳಿಂದ ಜನರು ಸೇರುತ್ತಿದ್ದೆಡೆಗಳಲ್ಲಿ ಭಜನೆಯ 
ಸಾಂಕ್ರಾಮಿಕ ರೋಗ ಹರಡಿದಂತಾಗಿತ್ತು 

ಮಠದಲ್ಲಿ ಪಡದಪ್ಪನವರಿದಿದ್ದದ್ದರೆ ಅಲ್ಲಿಯ ಭಜನೆಯ ಕಾರ್ಯಕ್ರಮ 
ರಂಗಿಗೇರಬಹುದೆಂದು ಕೆಲವರಿಗನಿಸಿತು. ಗಾಂಜಿ ಹಾಗೂ ತೀರ್ಥಪ್ರಾಶನವಿದ್ದರೆ 
ಆ ಭಜನೆಯ ಸೊಗಸೇ ಬೇರೆ. ಆ ಉನ್ಮಾದ, ಅ ಏಕಾಗ್ರತೆ, ಆ ಭಕ್ತಿಯ 
ಉತ್ಕಟತೆಯಿ೦ದ ಆಗಿ೦ದಾಗ ಪರಮಾತ್ಮನನ್ನು ಒಲಿಸಬಹುದು. ಮನೆ, ಹಾಗೂ 


ಗ್ರಾಮಾಯಣ ೫೧೯ 


ಸಂಸಾರದ ಕಡೆಗೇ ಲಕ್ಷ್ಯವಿಟ್ಟರೆ ಅದೆಂಥ ಭಜನೆ? ಲಕ್ಷ್ಯ ಭಜನೆಯ ಕಡೆಗೆ 
ಕೇಂದೀಕೃತವಾಗಬೇಕಾಗಿದ್ದರೆ ಗಾ೦ಜಿಯ ಅಮಲು ಅಗತ್ಯವಾಗಿದೆ. ಆದರೆ 
ಈಗ ಅದು ದೊರೆಯುವಂತಿರಲಿಲ್ಲ. ಕೂಡಿದ ಜನರಿಗೆ ನೀರಸವೆನಿಸಿದರೂ 
ಒಂದು ಮಾತು ಅನಿವಾರ್ಯವಿತ್ತು. ಕೆಲವರು ಗಾ೦ಜಾ ಹಾಗೂ ತೀರ್ಥ 
ಸೇವನೆಯಿಲ್ಲದ್ದಕ್ಕೇ ಭಜನೆಯ ಅಗತ್ಯವಿದೆಯೆಂದರು. ಇಲ್ಲದಿದ್ದರೆ ಸುಮ್ಮನೆ 
ಮಠದಲ್ಲಿ ಬಿದ್ದುಕೊಳ್ಳುವುದರಲ್ಲಿ ಏನು ಪ್ರಯೋಜನ? 

ಅ೦ತೂ ಮಲಗಲು ಮನೆಯಿಲ್ಲದ್ದಕ್ಕೋ, ಮಾಡಲು ಬೇರೆ ಕೆಲಸವಿಲ್ಲದಕ್ಕೋ 
ಅಥವಾ ಏರಿಬುರುತ್ತಿದ್ದ ಪಿಡುಗಿಗೆ ಹೆದರಿಯೋ ಭಜನೆಯ ಕಾರ್ಯಕ್ರಮ 
ನಿಶ್ಚಿತವಾಯಿತು. ಮಣ್ಣು ತಿನ್ನುತ್ತ ಬಿದ್ದಿದ್ದ ತಾಳಗಳೆಲ್ಲ ಹೊರಗೆ ಬ೦ದವು. 
ಏಕತಾರಿಗಳನ್ನು ಶ್ರುತಿಗೊಳಿಸಲಾಯಿತು. ಕೆಲವರು ತಮ್ಮ ಕಂಠಗಳನ್ನೂ 
ಸರಿಪಡಿಸಿಕೊಂಡರು. ಊರಲ್ಲಿ ಇಂಥ ಸಾಮೂಹಿಕ ಕಾರ್ಯಕ್ರಮಗಳು ಇತ್ತೀಚೆಗೆ 
ನಡೆದಿರಲೇ ಇಲ್ಲ. ಜನರು ಹುರುಪಿನಲ್ಲಿದ್ದರು. 

ಸಂಜೆಯಾಯಿತು, ಬೆಳಕಾರಿತು, ಕತ್ತಲೆ ಮೆಲ್ಲಡಿಯನ್ನಿಡುತ್ತ ಹೆಜ್ಜೆಯಿಟ್ಟ 
ಕಡೆಗೆಲ್ಲ ತನ್ನ ಕಪ್ಪು ನೆರಳನ್ನು ನೆಲೆಗೊಳಿಸುತ್ತ ಸಾಗಿಬ೦ತು. ಪಡುವಣ ದಿಕ್ಕಿನಿಂದ 
ಗಾಳಿ ತಣ್ಣಗೆ ಬೀಸಲಾರಂಭಿಸಿತು. ಊರಿನ ಗದ್ದಲ ಕಡಿಮೆಯಾಗುತ್ತಿದ್ದಂತೆಯೇ 
ನದಿಯ ದಿಕ್ಕಿನಿಂದ ಭೋರ್ಗರೆಯುವ ತೆರೆಗಳ ಸಪ್ಪಳ ಕೇಳತೊಡಗಿತು. ಸಾವಿರಾರು 
ಜೀರುಂಡೆಗಳು ಸಂಜೆಯ ಗಾನದಲ್ಲಿ ತೊಡಗಿದ್ದವು. ಮೋಡಗಳ ಬಿರುಕಿನೊಳಗಿಂದ 
ಏಕಾದಶಿಯ ಚಂದ್ರ ತನ್ನ ಕ್ಷೀಣ ಪ್ರಕಾಶವನ್ನು ಹರಡಿದ. ಆಕಾಶದ ಹೃದಯದಲ್ಲಿ 
ಏನೋ ಗೊಂದಲ ನಡೆದಿರಬೇಕು. ಇಲ್ಲದಿದ್ದರೆ ಇಂಥ ಬದಲಾವಣೆಯೇ? 
ಈಗ ಗಟ್ಟಿಯಾಗಿ ತೇಲಿಬಂದ ಮೋಡವೊಂದು ಸ್ವಲ್ಪ ಹೊತ್ತಿನಲ್ಲಿಯೇ 
ಹಿ೦ಜಿದಂತಾಗಿ ತೆಳ್ಳಗೆ ವ್ಯಾಪಿಸುತ್ತಿತ್ತು. ಮುಂದೆ ಸ್ವಲ್ಪ ಹೊತ್ತಿನಲ್ಲಿಯೇ 
ಇನ್ನೊಂದುಮೋಡದ ಪುಂಜ ಕಾಣಿಸುತ್ತಿತ್ತು ಈಗ ಕ೦ಬನಿ ಉದುರಿಸಿದಂತೆ 
ನಾಲ್ಕು ಹನಿ ಮಳೆ ಸುರಿದು, ಗಾಳಿಯ ಹೊಡೆತಕ್ಕೋ ಏನೋ ಬಯಲಾಗುತ್ತಿತ್ತು. 
ಕೈಸೋತು ದಣಿದ ಮೋಡಗಳೇ ಎಲ್ಲ ಕಡೆಗೂ ತುಂಬಿದದವು. ಚ೦ದ್ರ ಮನಸ್ಸಿಲ್ಲದೆ 
ಬೆಳಗುತ್ತಿದ್ದ. ಅವನ ಸುತ್ತ ಮಂಜಿನ ತೆರೆ ಹರಡಿಕೊಂಡಿತ್ತು ಲೋಭಾನದ 
ಹೊಗೆಯೊಳಗಿಂದ ದೀಪದ ಬೆಳಕನ್ನು ನೋಡಿದಂತಾಗುತ್ತಿತ್ತು ಒಮ್ಮೆ ಚ೦ದ್ರನ 
ಸುತ್ತಲೂ ದೊಡ್ಡದಾಗಿ ಕೆರೆ ಕಟ್ಟಿತ್ತು ಮಾಯಾವಿ ರಾಕ್ಷನೊಬ್ಬ ಅವನನ್ನು 
ಸೆರೆಹಿಡಿಯಲು ಮಂತ್ರದ ಗೆರೆ ಹಾಕಿದಂತಿತ್ತು ಚ೦ದ್ರ ಅತ್ತಿತ್ತ ನೋಡುವಂತಿರಲಿಲ್ಲ 
ಚಿಕ್ಕೆಗಳಂತೂ ಅರ್ಧ ಬೆಳಕಿನಲ್ಲಿ ಅರ್ಧ ಮೋಡಗಳ ಹಿಂದೆ ಮರೆಯಾಗಿದ್ದವು. 


೫೨೦ ಗ್ರಾಮಾಯಣ 


ರಾತ್ರಿ ಹತ್ತುಗಂಟೆಯ ಮೇಲೆ ಭಜನೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. 
ಗೋಪಲಕೃಷ್ಣನ ಗುಡಿಯಿಂದ “ಹಾರೇ ಕೃಷ್ಣಾ, ಹಾರೇ ರಾಮ' ಎಂದು ಭಜನೆ 
ಕೇಳಬರುತ್ತಿತ್ತು. ಆಗಾಗ ದನಿಗಳು ಬದಲಾಗುತ್ತಿದ್ದರೂ ಅದೇ ಪಲ್ಲವಿ ಮತ್ತೆ 
ಮತ್ತೆ ಕೀಸರಿಡುವಂತೆ ಕಪ್ಪಲಿಯ ದನಿಯಂತೆ ಕೇಳುತ್ತಿತ್ತು ಚಾವಡಿಯಿ೦ದಲೂ, 
ಹನುಮಂತ ದೇವರ ಗುಡಿಯಿ೦ದಲೂ ಅಂಥದೆ ನಾಕಾರು ದನಿಗಳು ಕೇಳುತ್ತಿದ್ದವು. 
ಯಾರಿಗೂ ನಿದ್ದೆಯ ಅವಸರವಿರಲಿಲ್ಲ. ಇಂದು ಜಾಗರಣೆ, ಸಂಪೂರ್ಣ ಎಚ್ಚರ 
ಅವಶ್ಯವಾಗಿತ್ತು. ದೇವರಿಗೇ ಮೊರೆಯಿಟ್ಟು ಬಂದ ಪಿಡುಗನ್ನು ಓಡಿಸಬೇಕಾಗಿತ್ತು 

ಮಠದಲ್ಲಿಯಂತೂ ಭಜನೆಯ ರೂಪ ತೀರ ಅಸ್ತವ್ಯಸ್ತವಾಗಿತ್ತು. "ಗುರುವಿನ 
ಬಜಣೀ ಮಾಡೋ ಮನುಜಾ' ಎಂದು ಅಪದ್ದವಾಗಿಯಾದರೂ ಉತ್ಸಾಹದಿಂದಲೇ 
ಭಜನೆ ಪ್ರಾರಂಭವಾಯಿತು. ಕ೦ಚಿನ ತಾಳಗಳ ದನಿ ಅವ್ಯಾಹತವಾಗಿ ಮೌನವನ್ನು 
ಕುಟ್ಟುತ್ತಿದ್ದವು. ನಂಟು ಹರಿಯುವಂತೆ ಭಕ್ತರು ಆವೇಶದಿಂದ ಕೂಗುತ್ತಿದ್ದರು. 
ಕೂಗಿ ಕೂಗಿ ಕೆಲವರ ರುಮಾಲಗಳೂ ನೆಲದ ಮೇಲೆ ಹಾಸಿದ್ದವು. ಹಾಡುವವರು 
ಹಾಡುತ್ತಿದ್ದರು. ಉಳಿದ ಜನರೆಲ್ಲ ಸುಮ್ಮನೆ "ಶಿವಾಯ ನಮ ಓಂ' ಎಂದು 
ಅಂದದ್ದನ್ನೇ ನೂರನೆಯ ಸಾರೆ ಅಂದು ಚಪ್ಪಾಳೆ ಹೊಡೆಯುತ್ತಿದ್ದರು. ಆದರೆ 
ಅದೊಂದೇ "ಶಿವಾಯ ನಮ ಓಂ'ದಲ್ಲಿ ಅದೆಷ್ಟು ಭಾವಗಳು ಏರಿ ಇಳಿಯುತ್ತಿದ್ದವು! 
ಒಮ್ಮೆ ಉತ್ಸಾಹ, ಒಮ್ಮೆ ಭಕ್ತಿ, ಮತ್ತೊಮ್ಮೆ ಬೇಸರ, ಮಗುದೊಮ್ಮೆ ತೂಕಡಿಕೆ, 
ಹೀಗೆ ವಿಲಕ್ಷಣವಾಗಿ ಭಕ್ತರ ಅಂತರಂಗ ಅವರ ಭಜನೆಯಲ್ಲಿ ಪ್ರತಿಧ್ವನಿತವಾಗುತ್ತಿತ್ತು. 

ಲಿಂಗಪ್ಪಗೌಡ ಅಂದು ಮಠದಲ್ಲಿ ಒಬ್ಬನೇ ಗೌಡನಾದ್ದರಿಂದ ಅವನೂ 
ಈ ಭಜನೆಯಲ್ಲಿ ಭಾಗವಹಿಸಲೇಬೇಕಾಗಿತ್ತು. ಅವನಿಗೇನೂ ಮನಸ್ಸಿರಲಿಲ್ಲ. 
ಆದರೂ ತನ್ನ ಕರ್ತವ್ಯವನ್ನು ಮರೆಯುವಂತಿರಲಿಲ್ಲ. ಒಮ್ಮೊಮ್ಮೆ ಏನೇನೋ 
ಕೆಲಸದ ನೆವ ಹುಡುಕಿ ಒಳಹೊರಗೆ ಓಡಾಡುತ್ತಿದ್ದ. ಯಾರನ್ನೋ ಕರೆಯುವ 
ನೆವಮಾಡಿಕೊ೦ಡು ಮಠದ ಹೊರಗೂ ಸುತ್ತಾಡಿ ಬರುತ್ತಿದ್ದ. ಭಕ್ತವೃಂದ ನೆಲಕ್ಕೆ 
ಬೇರಿಳಿದಂತೆ ನಿಶ್ಚಲವಾಗಿತ್ತು ಭಜನೆಯಲ್ಲಿ ಗರ್ಕಾಗಿತ್ತು. ಮೂಡಗಾಳಿ ಬೀಸಿದಾಗ 
ಹೊಲದೊಳಗಿನ ಬೆಳೆಗೆ ಬೆಳೆಯೇ ಹೊಯ್ದಾಡುವಂತೆ ಭಜಕರು ಹಾಡಿನ 
ಲಯಕ್ಕೆ ತೂಗುತ್ತಿದ್ದರು. ಲಿಂಗಪ್ಪನಿಗೆ ಅದನ್ನೆಲ್ಲ ನೋಡಿ ಬೇಸರವೇ ಹೆಚ್ಚಿತು. 

ಅವನ ಲಕ್ಷ್ಯವೆಲ್ಲ ಬೇರೆ ಕಡೆಗಿತ್ತು ಅಂದು ಚಿಮಣಾ ಕೊಟ್ಟ ಅವಧಿ 
ಮುಗಿಯುತ್ತಿತ್ತು ಪಡದಯ್ಯನವರೂ ಊರಲ್ಲಿರಲಿಲ್ಲ. ಮಠದ ಒಳಗಿನ ಕೋಣೆಯಲ್ಲಿ 
ಚಿಮಣಾ ಸೆರೆಯಾಗಿದ್ದಳು. ಪಡದಯ್ಯನವರು ಹೇಗೂ ಅವಳನ್ನು ತನಗೆ 
ಒಪ್ಪಿಸಿಕೊಟ್ಟಿದ್ದಾರೆ. ಕಾಲ ತನಗೆ ಅನುಕೂಲವಾಗಿಯೇ ಇದೆ. ಕೈಹಿಡಿದ ಮಣ್ಣೂ 


ಗ್ರಾಮಾಯಣ ೫೨೧ 


ಹೊನ್ನಾಗುವ ಕಾಲ ಇದು. ಲಿಂಗಪ್ಪಗೌಡನ ಸುತ್ತಲೂ ಬಯಸಿದ್ದೆಲ್ಲ ಕಾಲಕಸವಾಗಿ 
ಬಿದ್ದಿತ್ತು ಇಂದು ತನ್ನ ಬಯಕೆಯನ್ನೂ ಹೇಗಾದರೂ ಪೂರೈಸಲೇಬೇಕೆಂದು 
ಲಿಂಗಪ್ಪಗೌಡನಿಗೆ ಹಟ ಹೊಕ್ಕಿತು. ಮನಸ್ಸಿನ ಅಡ್ಡಿಯೊಂದನ್ನು ಬಿಟ್ಟರೆ ಬೇರೆ 
ಯಾವ ಅಡ್ಡಿಯೂ ಇರಲಿಲ್ಲ. ಸಂಕಲ್ಪವೊ೦ದನ್ನು ಗಟ್ಟಮಾಡಿದರೆ ತೀರಿತು. 
ಹೊರಗೆ ಭಜನೆ ನಡೆದೇ ಇತ್ತು ತಾಳ ಕಟೆದು "ಓಂ ನಮಃ ಶಿವಾಯ' ಒಂದೇ 
ಸವನೆ ಕೇಳುತ್ತಿತ್ತು. ಕೇಳಿ ಕೇಳಿ ಬೇಸರ ಬಂತು ಲಿಂಗಪ್ಪನಿಗೆ ಒಂದೇ ಗತ್ತು, 
ಒಂದೇ ಹಾಡು. ಅದೇ ಕಂಚಿನ ತಾಳಗಳ ದನಿ-ಕಿವಿ ಕಿವುಡಾಗುವಂತಿತ್ತು. 
ಲಿಂಗಪ್ಪನ ಲಕ್ಷ್ಯ ಮತ್ತೆ ಚಿಮಣಾಳ ಕಡೆಗೆ ಹಾರಿತು. ಇಂದು ಅವಳನ್ನು ಕೇಳಿಯೇ 
ಬಿಡಬೇಕು. ಅವಳನ್ನು ಮೊವೊಲಿಸಿಯೇ ತೀರಬೇಕು. ಮಠದ ಸೆರೆಮನೆಯಲ್ಲಿ 
ಇನ್ನೆಷ್ಟು ದಿನ ಅವಳಿರಬೇಕು? ವಾಡೆಯ ಕಬಜಾ ತೆಗೆದುಕೊಂಡು ಅಲ್ಲಿ 
ಅವಳೊಡನೆ ಸುಖವಾಗಿರಬೇಕು. ಸಾತೇನಹಳ್ಳಿಯ ಗೌಡರ ಮಗಳನ್ನು 
ಪಡದಪ್ಪನವರೇನು ಗೊತ್ತು ಮಾಡುತಾರೋ ಇಲ್ಲವೋ? ಆಗದ ಮಾತನ್ನು 
ಕಟ್ಟಕೊ೦ಡೇನು ಫಲ? ಚಿಮಣಾ ಇಲ್ಲಿಯೇ ಕೈಯಳತೆಯಲ್ಲೇ ಇದ್ದಾಳೆ. ಅವಳು 
ಮನಸ್ಸು ಮಾಡುವದೊಂದೇ ಉಳಿದದ್ದು. 

ಲಿಂಗಪ್ಪಗೌಡನ ಆತುರ ಹೆಚ್ಚಿತು. ಎದೆ ಬಡಿದುಕೊಳ್ಳಲಾರಂಭಿಸಿತು. 
ಚಿಮಣಾಳ ರೂಪ ಕಣ್ಣಿಗೆ ಕಟ್ಟಿದಂತಾಯಿತು. ಕುಳಿತಲ್ಲಿಂದಲೇ ಹೆದರಿದ ಇಲಿಯಂತೆ 
ಪಿಳಿಪಿಳಿ ಕಣ್ಣುಬಿಟ್ಟ ಇನ್ನು ಎಷ್ಟೊತ್ತು ದಾರಿಕಾಯಬೇಕು? ತಾನೇಕೆ 
ದಾರಿಕಾಯಬೇಕು? ಊರ ಗೌಡನಾಗಿ, ತನ್ನ ಸುಖ ಇನ್ನೊಬ್ಬರ ಮರ್ಜಿಯ 
ಮೇಲೆ ಅವಲಂಬಿಸಬೇಕೆ? ಚಿಮಣಾಳಿಗೆ ಮನಸ್ಸಿಲ್ಲದಿದ್ದರೆ ಅವಳಿಗೆ ಒತ್ತಾಯ 
ತರಲೇಬೇಕು. ಹೌದು, ಕೆಲವಿಷಯಗಳಲ್ಲಿ ತಿಳಿಹೇಳುವದು ಅಸಾಧ್ಯ. 

ಭಜನೆ ರಂಗಿಗೇರಿತ್ತು. ತಾಳ ಕಟೆಯುವ ಲಯ ಕ್ರಮವಾಗಿ ದ್ರುತಕ್ಕೆ 
ಏರಿತು. ಕಾದ ಹಂಚಿದ ಮೇಲೆ ನಿಂತವರಂತೆ ಭಜಕರು ಚಡಪಡಿಸುತ್ತಿದ್ದರು. 
ಸುತ್ತಲಿನ ವಾತಾವರಣವೇ ತಲೆತಿರುಗಿದವರಂತೆ ಆ ಲಯದ ಸುತ್ತಲೂ 
ತಿರುಗುವಂತಿತ್ತು. ಗತ್ತು ಮುಕ್ತಾಯಕ್ಕೇ ಬಂದಿತ್ತು 

ಲಿಂಪ್ಪನ ಕಿವಿಗೆ ಇದೆಲ್ಲ ಅಸಹ್ಯವಾಯಿತೇನೋ! ಭಜನೆಯ ದನಿ ಧುಮಿಕ್ಕುವ 
ಜಲಪಾತದಂತೆ ಕಿವಿಗಳನ್ನು ತುಂಬಿತು. ಕೂಡಲೇ ಭಜನೆ ಮಾಡುತ್ತಿದ್ದವರ 
ಕಡೆಗೆ ತಿರುಗಿದ. ಭಜನೆಯ ದನಿಯನ್ನೂ ಮೀರಿಸುವ ದನಿಯಲ್ಲಿ “ರಾತ್ರಿ ಭಾಳ 
ಆಗೇತಿ, ಸಾಕ್ಕಾಡ್ರಿ ಭಜನಿ” ಎಂದು ಕೂಗಿಕೊಂಡ. ಭಜನೆಯಲ್ಲಿಯೇ ದಂಗಾಗಿದ್ದ 
ಅವರಾರಿಗೂ ಕೇಳಿಸಿದಂತಿರಲಿಲ್ಲ. ಲಿಂಗಪ್ಪ ಸಿಟ್ಟಿಗೆದ್ದ. ಮತ್ತೊಮ್ಮೆ ಅದೇ 
ಮಾತುಗಳನ್ನೇ ಇನ್ನೂ ಹೆಚ್ಚು ಎತ್ತರದ ದನಿಯಲ್ಲಿ ಕೂಗಿದ. 


೫೨೨ ಗ್ರಾಮಾಯಣ 


೪೭ 


ಲಿ೦ಗಪ್ಪನ ಮಾತು ಕೇಳಿ ಭಜನೆ ಮಾಡುತ್ತಿದ್ದವರಿಗೆಲ್ಲ ಆಶ್ಚರ್ಯವಾಯಿತು. 
ತಲೆಯೆತ್ತಿ ಅವನ ಕಡೆಗೆ ನೋಡಿದರು. “ಚೇ, ಚೇ, ಊರಾಗ ಜನಾ ಉರಿ 
ಬಂದು ಹುರದು ಹೋಗಾಕ ಹತ್ತ್ಯಾರು. ಅದಕ ದೇವರ ಭಜನಿ ನಡದೈತಿ. 
ಇದೊಂದು ರಾತ್ರೀನಾರ ಮಾಡಬೇಕರಿ” ಎಂದು ಬಿಳಿಮೀಸೆಯ ಮುದಕನೊಬ್ಬ 
ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ, ಕೂಡಿದ ಜನರೂ ಅದನ್ನು ಒಪ್ಪಿದರು. 

ಲಿಂಗಪ್ಪ ಹುಬ್ಬುಗಂಟಿಕ್ಕಿದ. “ನನಗ ಈ ಭಜನೀ ಕೇಳೇ ತಲಿಶೂಲಿ 
ಎದ್ದೈತಿ. ಕೇಳಾಕ ಆಗಾಣಿಲ್ಲ” ಎಂದು ನುಡಿದವನೇ ಮಲಗಲು ಹೊರಟ. 

ಹಿರೇಕುರುಬ ಮಲ್ಲ ಎದ್ದು ಬಂದು ಗೌಡರ ಕೈಹಿಡಿದು ನೋಡಿ 
ಗಾಬರಿಯಾಗಿ, “ಮೈ ಕಾವೇರೇತಲ್ರಿ? ಗೌಡರಿಗೂ ಉರಿ ಬಂದಾವು ಕಾಣತೈತಿ” 
ಎಂದು ಹೇಳಿದ. ಆ ಒಂದು ಮಾತು ಕುಳಿತವರೆಲ್ಲರಲ್ಲಿಯೂ ನಡುಗು ಹುಟ್ಟಿಸಿತು. 
ಲಿಂಗಪ್ಪನೂ ನಡುಗಿದ. ಅವನ ಮೈ ಬೆವರಿತು. ಆದರೆ ಅದನ್ನು ಒಪ್ಪುವ 
ಮನಃಸ್ಥಿತಿಯಲ್ಲಿ ಅವನಿರಲಿಲ್ಲ. ಪಿಡುಗು ತನ್ನ ಹತ್ತಿರ ಕೂಡ ಹಾಯಲಾರದೆಂದು 
ಅವನಿಗೆ ಹೇಗೋ ಮನವರಿಕೆಯಾಗಿಬಿಟ್ಟತ್ತು. “ಮಳ್ಳ ನನಮಗನ, ಕಂಬಳಿ 
ಹೊತಗೊಂಡು ಬೆಚ್ಚಗ ಕುಂತಿದ್ದಿ ಮೈ ಬಿಸಿ ಐತಿ ನೀರ ಹಾಕಿ ಈಟೊತ್ತನಾ 
ಗಾ೦ಜೀ ಮಿದ್ದಿದಿ. ಅದಕ ನಿನ್ನ ಕೈ ತಣ್ಣಗಾಗ್ಯವು. ಆ ಕೈಲೇ ಮುಟ್ಟಿದರ ಮೈ 
ಬೆಚ್ಚಗ ಹತ್ತದ ಏನ ಮಾಡೀತು?” ಎಂದು ಕಾರಣವೊಂದನ್ನು ಹುಡುಕಿ ತೆಗೆದು 
ಹೇಳಿದ. ಅಲ್ಲಿ ನಿಲ್ಲುವದೂ ಅವನಿಂದಾಗಲಿಲ್ಲ. ಮಲಗುವ ನೆವಮಾಡಿಕೊಂಡು 
ಒಳಗ ಹೊರಟುಹೋದ. 

ಲಿಂಗಪ್ಪನ ಮೈ ನಿಜವಾಗಿಯೂ ಕಾವೇರಿತ್ತು ಇಡೀ ಮಧ್ಯಾಹ್ನವೆಲ್ಲ 
ಚಿಮಣಾಳ ಬಗ್ಗೆ ವಿಚಾರ ಮಾಡಿ ಮಾಡಿ ತಲೆ ಕಾಯ್ದಿತ್ತು ಪರಿತಾಪ ಮೈಯಲ್ಲೂ 
ಹರಡಿತ್ತು. ಇಂದು ಬಯಕೆಯನ್ನು ಈಡೇರಿಸಬೇಕಾದ್ದರಿಂದ ಮನಸ್ಸಿನ ಆತುರ 
ಜ್ವರದಷ್ಟು ತೀವ್ರವಾಗಿತ್ತು. ಭಜನೆಗೆ ಕುಳಿತಿದ್ದ ಕೆಲವು ಕಿಡಿಗೇಡಿಗಳಿಗೆ ಈ ಅರ್ಥ 
ಹೊಳೆಯಿತೇನೋ! ಲಿಂಗಪ್ಪನ ಬೆನ್ನುಹಿಂದೆಯೇ ತಂತಮ್ಮ ಕಣ್ಣುಗಳಲ್ಲಿ 
ಮಾತಾಡಿಕೊಂಡರು. ಗೌಡರು ಒಳಗೆ ಚಿಮಣಾಳನ್ನು ಕಾಣಲೆಂದೇ ಹೋದರೆಂದು 
ತರ್ಕಿಸಿ, “ಇನ್ನಮ್ಯಾಗ ಗೌಡರ ಉರೀ ಇಳಿತಾವಲೇ!” ಎಂದು ಹೇಳಿ ಒಬ್ಬ 
ಖಕ್ಕೆಂದು ನಕ್ಕ. 

“ಹಾಗಾರ ಹರೇದವರಿಗೆ ಬರೂ ಉರಿ ಬಂದಿದ್ದವನಬಾರದ!” ಎಂದು 


ಗ್ರಾಮಾಯಣ ೫೨೩ 


ಇನ್ನೊಬ್ಬ ನಿರ್ಲಕ್ಷ್ಯದಿಂದೆಂಬಂತೆ ರಾಗವೆಳೆದು, ನಗೆ ತಡೆಯಲಾರದೆ ಕಿಸಿಕಿಸಿ 
ನಗುತ್ತ ಬಾಯ ಮೇಲೆ ಕೈಯಿಟ್ಟುಕೊಂಡ. 

ಭಕ್ತಿಯಿಂದ ಕಣ್ಣು ಮುಚ್ಚಿ ಭಜನೆ ಮಾಡುತ್ತಿದ್ದ ಕೆಲವರಿಗೆ ಇವರ ಮಾತು 
ಕೇಳಿ ಸಿಟ್ಟುಬಂತು. “ಸಾಕುಮಾಡ್ರೆಲೇ ಆ ಹೊಲಸ ಮಾತು ಆಡೂದು. ಅದನ್ನ 
ಆಡೂದ ಬೇಕಾಗಿದ್ದರ, ಹೊಲಗೇರಿಗೆ ಇಲ್ಲಾ ಮಾದಗ್ಗೇರಿಗೆ ನಡೀರಿ” ಎಂದು 
ಗರ್ಜಿಸಿದರು. ಆದರೆ ಅವರು ಇನ್ನೂ ಮಾತಾಡುವದಿತ್ತು ಇಬ್ಬರೂ ತಮ್ಮ 
ತಮ್ಮಲ್ಲಿಯೇ ಪಿಸುಗುಟ್ಟಿದರು. ಅದರಲ್ಲಿ ಒಬ್ಬ “ಕಾಕಾ, ಮಾದರ ಮಲ್ಲಿ ಹಡದು, 
ಕೂಸು ಹೋಗಿ ಅಳಕೊಂಡ ಕುಂತಾಳು. ಇಲದಿರಕ ಈ ಗೌಡರು ಆಕೀ 
ಮನೀಗೆ ಹೋಗದ ಮಠದಾಗ ಕುಂತಾರ?” ಎಂದು ಗೌಡರ ಚರಿತ್ರೆಯನ್ನು 
ಸಂಕ್ಷೇಪವಾಗಿ ಗುಸುಗುಟ್ಟಿದ. ಎಷ್ಟು ಮೆಲ್ಲಗೆ ನುಡಿದರೂ ಆ ಮಾತು ಕೆಲವರಿಗೆ 
ಕೇಳಿಸಿತು. 

“ಲೇ, ದೇವರ ಭಜನಿ ನಡದಾಗ ಎ೦ತಾ ಮಾತಾಡತೀರಲೇ? ಮನಸ್ಸಿಟ್ಟು 
ಭಜನಿ ಮಾಡಬಾರದ? ದೇವರು ಕೆಡಗಾಲ ದೂರ ಮಾಡ್ಯಾನು!” ಬಿಳಿಮೀಸೆಯ 
ಮುದುಕ ತಡೆಯಲಾರದೆ ಗುಡುಗಿದ. ಕೂಡಲೆ ಎಲ್ಲರೂ ಸುಮ್ಮಗಾದರು. 

“ಕಾಕಾ, ಕುರುಬರ ಮಾಯಪ್ಪ ಬಂದ ಪದಾ ಹೇಳತಾನಂತ ಕೇಳಿರಿ. ಆ 
ಪದಾಮುಗದ ಮ್ಯಾಗ ಮತ್ತ ಒಂದು ಗತ್ತು "ಓಂ ನಮ ಶಿವಾಯ ಆಗಲಿ” 
ಎ೦ದು ಒಬ್ಬ ಎದ್ದು ನಿಂತು ಹೇಳಿದ. 

“ಆಗಲೆಪಾ ಮಾಯಾ, ದೇವರ ಮ್ಯಾಗಿನ ಪದಾ ಹೇಳ ಮಗನ” ಎಂದು 
ಬಿಳಿಮೀಸೆಯ ಮುದಕ ಬೆನ್ನು ಚಪ್ಪರಿಸುವಂತೆ ಹೇಳಿದ. 

ಮಾಯಪ್ಪ ಕೆಮ್ಮಿ ಗಂಟಲು ಸಾಫಾಮಾಡಿಕೊಂಡು ಏಕತಾರಿಯನ್ನು 
ಮಿಡಿದ. “ಈ ಮಾತು ಕೇಳರಿ ಬಲು ಮಾಯಾ” ಎಂಬ ಹಾಡನ್ನು ಪ್ರಾರಂಭಿಸಿದ. 
ಎಲ್ಲರೂ ಆ ಹಾಡಿನ ಗುಂಗಿನಲ್ಲಿಯೇ ತಲ್ಲೀನರಾದರು. ಮಾಯಪ್ಪನದು ಕಂಚಿನಂಥ 
ಕ೦ಠ. ಮಧ್ಯರಾತ್ರಿಯ ನೀರವತೆಯಲ್ಲಿ ಹಾಡು ಎಲ್ಲ ಕಡೆಗೂ ವ್ಯಾಪಿಸಿತು. 
ಲಿಂಗಪ್ಪಗೌಡ ಒಳಗೆ ದೀಪ ಹಚ್ಚಿದ. ಹಾಸಿಗೆಯ ಮೇಲಿ ಕುಳಿತು ಒಮ್ಮೆ 
ಕೆಮ್ಮಿದ. ತಾನು ಬ೦ದಿರುವದನ್ನು ಗಮನಿಸಿ ಚಿಮಣಾ ತಾನಾಗಿಯೇ ತನ್ನೆಡೆಗೆ 
ಬರಬಹುದೆಂದು ಅವನ ವಿಚಾರ. ಆದರೆ ಎಷ್ಟು ನಿರೀಕ್ಷಿಸಿದರೂ ಚಿಮಣಾ 
ಬರಲಿಲ್ಲ. ಲಿಂಗಪ್ಪಗೌಡನಿಗೆ ಬೇಸರವೆನಿಸಿತು. ಅದನ್ನು ಕಳೆದುಕೊಳ್ಳಲು ಭಜನೆಯ 
ಕಡೆಗೆ ಲಕ್ಷ್ಯ ಹಾಕಿದ. ಮಾಯಪ್ಪನ ಹಾಡು ನಡೆದೇ ಇತ್ತು. ಅಂದ ಸಾಲನ್ನೇ 
ತಿರುತಿರುಗಿ ಹಾಡುತ್ತಿದ್ದ. 


೫೨೪ ಗ್ರಾಮಾಯಣ 


“ಜೀವಕ್ಕ ಹೇಳತೈತೊ ದೇಹಾ 
ಬಿಟ್ಟು ಹೋಗಬ್ಯಾಡೊ ಮಹರಾಯಾ' 
ಲಿಂಗಪ್ಪನಿಗೆ ಅರ್ಥವಾಗಲಿಲ್ಲ. ಮತ್ತೆ ಚಿಮಣಾಳ ಕಡೆಗೆ ಲಕ್ಷ್ಯ ಹರಿಯಿತು. 
ಏನು ಮಾಡಿದರೆ ಚಿಮಣಾ ಬರಬಹುದು? ತಾನೇ ಹೋದರಾಯಿತೆಂದು 
ಅಲ್ಲಿಂದ ಎದ್ದ. ಒಮ್ಮೆಲೆ ಹೋಗಲು ಧೈರ್ಯವಾಗಲಿಲ್ಲ. ಅಲ್ಲಿಯೇ ಶತಪಥ 
ಹಾಕಹತ್ತಿದ. ಅದೂ ಬೇಸರ ಬಂತು. ಚಿಮಣಾಳ ಕೋಣೆಯ ಕಡೆಗೆ ನಡೆದ. 
ಬಾಗಿಲು ಹಾಕಿತ್ತು. ಹಳೆಯ ಕಾಲದ ಬಾಗಿಲವಾದ್ದರಿ೦ದ ಅದು ಬಿರುಕು 
ಬಿಟ್ಟಿತ್ತು. ಲಿಂಗಪ್ಪ ಬಿರುಕಿನೊಳಗಿಂದ ನೋಡತೊಡಗಿದ. ಹೊರಗೆ ಮಾಯಪ್ಪನ 
ಹಾಡು ಕೇಳುತ್ತಲೇ ಇತ್ತು 
“ನಮ್ಮ ವಾರಿಗೆ ಗೆಳತನ ಲಕ್ಕ 
ನಾವಿಬ್ಬರು ಮುತ್ತು ಮಾಣಿಕ್ಕ' 
ಲಿಂಪ್ಲನ ಕಿವಿಯಷ್ಟೇ ಆ ಹಾಡನ್ನು ಕೇಳುತ್ತಿದ್ದವು. ಲಕ್ಷ್ಯವೆಲ್ಲ 
ಬಿರುಕಿನೊಳಗಿ೦ದ ಕಾಣುವ ದೃಶ್ಯದ ಕಡೆಗೇ ಇತ್ತು ಚಿಮಣಾ ಮಲಗಿರಲಿಲ್ಲ. 
ಕೂಸನ್ನು ತೊಡೆಯ ಮೇಲೆ ಹಾಕಿಕೊಂಡು ತಪ್ಪಡಿಸುತ್ತ ಕುಳಿತಿದ್ದಳು. ಮುಖ 
ಕೂಸಿನೆಡೆಗೆ ಬಾಗಿತ್ತು. ಕೈ ಕೂಸಿನ ತಲೆಯನ್ನು ನೇವರಿಸುತ್ತಿತ್ತು ಮುಖದ 
ಮೇಲೆ ಬಿದ್ದ ದೀಪದ ಬೆಳಕಿನೊಡನೆ ವಿಷಾದದ ಛಾಯೆಯೊಂದು ಪಸರಿಸಿತ್ತು 
ಲಿಂಗಪ್ಪ ಸ್ಟಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ನೋಡಿದ. ಅವನ ಆತುರ ಹೆಚ್ಚಿತು. 
ಬಾಗಿಲ ಚಿಲಕವನ್ನು ಸಪ್ಪಳ ಮಾಡಿ ತಾನು ಬಂದಿರುವದನ್ನು ಸೂಚಿಸಿದ. 
ಮಾಯಪ್ಪ ಹಾಡುತ್ತಿದ್ದ. 
“ನಮನಿಮಗ ಇಲ್ಲೋ ಕೆಡುಕ 
ಮೂತಿ ಕುತಿಗಿ ಕೊಯುದಕ' 
ಚಿಲಕದ ಸಪ್ಪಳವನ್ನು ಕೇಳಿ ಚಿಮಣಾ ಚಟ್ಟನೇ ಎದ್ದಳು. ಕೂಸನ್ನು 
ಜೋಳಿಗೆಯಲ್ಲಿ ಮಲಗಿಸಿ ಬಾಗಿಲೆಡೆಗೆ ಬಂದು ನಿಂತಳು. ಲಿಂಗಪ್ಪನ ಎದೆ 
ಧಡ ಧಡ ಬಡಿದುಕೊಂಡಿತು. ಚಿಮಣಾ ಒಳಚಿಲಕ ಹಾಕಿದ್ದನ್ನು ಖಾತ್ರಿ 
ಮಾಡಿಕೊಂಡು, ಇನ್ನೊಂದು ಬೆಣೆ ಹಾಕಿ, ತಿರುಗಿ ತನ್ನ ಹಾಸಿಗೆಯ ಮೇಲೆ 
ಹೋಗಿ ಕುಳಿತಳು. 
ಕೂಸಿಗೆ ಇನ್ನೂ ನಿದ್ದೆ ಹತ್ತಿರಲಿಲ್ಲವೇನೋ, ತಾಯ ಮಡಿಲು ತಷ್ಪಿದ್ದಕ್ಕೆ 
ಅಳ ಹತ್ತಿತು. ಚಿಮಣಾ ಅಂತಃಕರಣ ಉಕ್ಕಿಬಂದು ಮತ್ತೆ ಅದನ್ನೇ ತೊಡೆಯ 
ಮೇಲೆ ಹಾಕಿಕೊಂಡು ತಪ್ಪಡಿಸಿದಳು. ಬೇಗ ಮಲಗಲೆಂದು ಮೊಲೆಯೂಡಹತ್ತಿದಳು. 


ಗ್ರಾಮಾಯಣ ೫೨೫ 


ಲಿಂಗಪ್ಪನ ತಾಳೆ ತೀರಿತು. ಅವನು ಈ ನೋಟಕ್ಕೆ ಹಚ್ಚನಂತಾಗಿದ್ದ. 
ಬಾಗಿಲ ಧಡದಢನೆ ಬಡಿದ. “ಚಿಮಣಾ' ಎಂದು ಕೂಗಿದ, “ಯಾರವರು?” 
ಚಿಮಣಾ ಗಾಬರಿಯಿಂದಲೇ ಕೇಳಿದಳು. “ನಾ ಚಿಮಣಾ, ನಾನು, ಬಾಗಿಲಾ 
ತೆರಿ” ಲಿಂಗಪ್ಪ ಅಂಗಲಾಚಿದ. ಅವನ ದನಿಯನ್ನು ಕೇಳಿ ಚಿಮಣಾ ಕಲ್ಲಾದಳು. 
ಮುಖದಲ್ಲಿ ನಿಷ್ಠುರತೆ ಮೂಡಿತು. ಕೂಸನ್ನು ಮತ್ತೆ ಜೋಳಿಗೆಯಲ್ಲಿ ಮಲಗಿಸಿದಳು. 
ದೃಢ ನಿರ್ಧಾರದಿಂದ ಹಾಸಿಗೆಯ ಮೇಲೆ ಕುಳಿತಳು. ಲಿಂಗಪ್ಪ ಮತ್ತೆ ಬಾಗಿಲು 
ನೂಕಿದ. ಚಿಮಣಾಳಿ೦ದ ಉತ್ತರವೇ ಬರಲಿಲ್ಲ. 

ಚಿಮಣಾ ಬೇಸರಗೊಂಡಿದ್ದಳು. ಒಂದಿಲ್ಲೊಂದು ದಿನ ಈ ಪರೀಕ್ಷೆ 
ತನಗೆ ಕಾದಿಟ್ಟದ್ದೇ ಎಂದು ಅವಳಿಗೆ ಮುನವರಿಕೆಂರರಾಗಿತ್ತು. 
ಯಶವಂತರಾಯರಲ್ಲಿಯೇ ತಾನೇಕೆ ಇರಲಿಲ್ಲವೆಂದು ಮನಸ್ಸು ಮಿಡುಕಿತು. 
ಒಮ್ಮೆ ಹದಗೆಟ್ಟ ಬಾಳು ಹೇಗಿದ್ದರೇನು, ಎ೦ಬ ಬೇಸರದಲ್ಲಿ ಪಡದಯ್ಯನವರ 
ನೆರಳಾಗಿ ಬ೦ದುಬಿಟ್ಟಿದ್ದಳು. ಇಲ್ಲಿ ದಿನ ನಿತ್ಯವೂ ಹರಿದು ತಿನ್ನುವ ಬೇಸರದೊಡನೆ 
ಅವಳು ಆಡವಾಡಬೇಕಾಗಿತ್ತು ವೈಯಕ್ತಿಕ ಜೀವನದ ಸುಖದುಃಖಗಳನ್ನೂ 
ಕಳೆದುಕೊಂಡಿದ್ದಳು. ಯಾವಾಗಾದರೊಮ್ಮೆ ದಾದಾನ ನೆನಪು ಬಂದು ಬದುಕಿನಲ್ಲಿ 
ಆಸೆಯನ್ನು ಹುಟ್ಟಿಸುತ್ತಿತ್ತು ಮಿಂಚಿನಂತೆ ಬಂದು ಮಾಯವಾಗುವ ಆಸೆ ಅದು. 
ಮತ್ತೆ ಉಳಿಯುವದು ಕತ್ತಲೆಯೇ! ಆದರೆ-ಇತ್ತಿತ್ತಲಾಗಿ ಆ ಬೇಸರವೂ 
ರೂಢಿಯಾಗಿತ್ತು. ತನ್ನ ಗತಿ ಇದೇ ಎಂದು ಮನಗಂಡಾಗ ಒಂದು ನೀರಸ 
ಸಮಾಧಾನ ಅವಳನ್ನು ಆವರಿಸಿಕೊಂಡಿತ್ತು. ಅದೂ ಬಹಳ ದಿನ ಉಳಿಯಲಿಲ್ಲ. 
ಅಂದು ರಾತ್ರಿ ಪಡದಯ್ಯನವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ತನ್ನನ್ನು 
ನಾಲ್ಕು ಜನರೆದುರಿಗೆ ಲಿಂಗಪ್ಪನಿಗೆ ಒಪ್ಪಿಸಿದಾಗ ಅವಳ ಮನಸ್ಸಿಗೆ ಮತ್ತೊಂದು 
ಬಲವಾದ ಆಘಾತವಾಗಿತ್ತು ಒಮ್ಮೆ ಶೀಲವನ್ನು ಕಳೆದುಕೊಂಡ ಅವಳಿಗೆ 
ಪ್ರತಿಭಟಿಸಲೂ ಕೂಡ ಸ್ವಾತಂತ್ರ್ಯವಿರಲಿಲ್ಲ. ಅಂದಿನಿಂದ ಲಿಂಗಪ್ಪನ ಆಸೆಗಣ್ಣು 
ಗಿಡಗನಂತೆ ಅವಳ ಸುತ್ತ ಹಾರಾಡುತ್ತಿತ್ತು ಹೊಸದೊಂದು ಭಯ ಮೂಡಿತ್ತು. 

ಮೋಡಿಯಾಟವನ್ನಾಡಿ ಹೊರಟುಹೋಗುವ ಸುಡುಗಾಡಸಿದ್ದನಂತೆ 
ಪಡದಯ್ಯನವರು ಮಠ ಬಿಟ್ಟು ಹೊರಟ ಮೇಲಂತೂ ಈ ಭಯ ಇನ್ನೂ 
ಸ್ಥಿರವಾಯಿತು. ತಾನೂ ಲಿಂಗಪ್ಪನಿಗೆ ಏಳು ದಿನಗಳ ಅವಧಿಯನ್ನು ಕೊಟಿದ್ದೇನೋ 
ನಿಜ. ಅದರಲ್ಲಿ ಯಾವ ಬಲವೂ ಇರಲಿಲ್ಲ. ಇಂದಿನ ಸಾವನ್ನು ನಾಳೆಗೆ 
ದೂಡಿದಂತಾಗಿತ್ತು ಆದರೆ ಸಾವನ್ನು ಕೊನೆಯವರೆಗೆ ಹೊರದೂಡುವದಾದರೂ 
ಹೇಗೆ? ದೂಡಿ ಮಾಡುವದಾದರೂ ಏನು? ಅದಕ್ಕಿಂತ ಬಿಡುಗಡೆಯೇ ಸಾವಿರ 


೫೨೬ ಗ್ರಾಮಾಯಣ 


ಪಾಲು ಸುಖವಾಗಿ ಕಂಡಿತು. ಲಿಂಗಪ್ಪನಿಗೆ ದುಡ್ಡಿನ ಬಲ, ಅಧಿಕಾರ, ಜನರ 
ಬೆಂಬಲ ಎಲ್ಲ ಇದ್ದವು. ತಾನು ಪ್ರತಿಭಟಿಸಿದರೆ ಕೇಳುವವರಾರೂ ಇಲ್ಲ. ಈ 
ವಿಚಾರದಿಂದಲೇ ಚಿಮಣಾಳ ಕಣ್ಣೀರು ತುಳುಕಿದವು. 

ಬಾಗಿಲು ಮತ್ತೊಮ್ಮೆ ಧಡಧಡ ಸಪ್ಪಳ ಮಾಡಿತು. ಪ್ರತಿಭಟಿಸುವದು 
ಸಾಧ್ಯವೇ ಇಲ್ಲ. ಆದರೆ ಲಿಂಗಪ್ಪನಿಗೆ ಒಪ್ಪುವದೂ ಸಾಧ್ಯವಿಲ್ಲ. ಏನು ಮಾಡಿದರೂ 
ಅವನೇನು ಬಾಗಿಲು ಬಡಿಯುವುದನ್ನು ಬಿಡಲಾರ. ಹೊರಗೆ ಭಜನೆ ನಡಿದಿದೆ. 
ಎಷ್ಟೋ ಜನರು ಸೇರಿದ್ದಾರೆ. ಅವನಿಗೆ ಅವರ ಭಯವೂ ಇಲ್ಲ, ನಾಚಿಕೆಯೂ 
ಲ್ಪ. ಪಾಪ ಬೀದಿಗೆ ಬಂದರೂ ಕೇಳುವವರಿಲ್ಲವಾಗಿತ್ತು ಆದರೂ ಕೊನೆಯ 
ಪ್ರಯತ್ನವನ್ನು ಮಾಡಿ ನೋಡೋಣವೆಂದಳು. ಲಿಂಗಪ್ಪ ಜೋರಾಗಿ ಬಾಗಿಲು 
ಬಡಿದು “ಚಿಮಣಾ, ಬಾಗಲಾ ತೆರೀತಿಯೋ ಇಲ್ವೋ?” ಎಂದು ಅವಡುಗಚ್ಚಿ 
ಕೇಳಿದ. “ತಗಿಯೂದಿಲ್ಲ” ಎ೦ದು ಚೀರಿ ಹೇಳಿದಳು ಚಿಮಣಾ. “ಹಾಗಾರ 
ಬಾಗಲಾ ಮುರಿದು ಒಳಗ ಬರತೇನ ನೋಡ” ಲಿಂಗಪ್ಪ ಹುಚ್ಚುಚ್ಚಾಗಿ ಹೇಳಿದ. 

ಅವನ ಕೈಯಲ್ಲಿ ಬಾಗಿಲು ಒದ್ದಾಡಿತು, ನರಳಿತು. ಅವನ ತ್ರಾಣವೆಷ್ಟು 
ಎಂಬುದು ಚಿಮಣಾಳಿಗೆ ಗೊತ್ತಿತ್ತು. ಇನ್ನು ಪ್ರತಿಭಟಿಸುವದರಲ್ಲಿ 
ಅರ್ಥವಿಲ್ಲವೆಂದೆನಿಸಿತು. ಹೊರಗೆ ಭಜನೆಯಲ್ಲಿ ನಿರತರಾದ ಜನರೂ ತನ್ನ 
ಸಹಾಯಕ್ಕೆ ಬರಲಾರರೆಂದು ಗೊತ್ತಿತ್ತು. ಹೊರಗೆ ಎಲ್ಲಿಯಾದರೂ ಓಡಿ ಹೋಗಿ 
ಆಶ್ರಯವನ್ನೂ ಪಡೆಯುವಂತಿರಲಿಲ್ಲ. ಈ ಸಮಯದಲ್ಲಿ ದಾದಾ ಇದ್ದಿದ್ದರೆ, 
ಎ೦ದು ಒಂದು ಕ್ಷಣ ಆಸೆ ಮಿಂಚಿತು. ಮರುಕ್ಷಣವೇ ನಿರಾಶೆಯಾಯಿತು. ಇಟ್ಟ 
ಒಂದೇ ಒಂದು ತಪ್ಪ ಹೆಜ್ಜೆ ಸಂಪೂರ್ಣವಾಗಿ ತಪ್ಪದಾರಿಗೆಳೆದಿತ್ತು ಹಿಂದಿರುಗುವದು 
ಸಾಧ್ಯವಿರಲಿಲ್ಲ. ಹಿಂದಿರುಗಿದರೂ ಸರಿಯಾದ ದಾರಿ ಸಿಗುವಂತಿರಲಿಲ್ಲ. 
ಯಶವಂತರಾಯರ ಮನೆಯಲ್ಲಿರಬಹುದಾಗಿತ್ತು. ಆದರೆ ಅದು ದಾರಿಯೇ 
ಅಲ್ಲ. ನಿಂತಲ್ಲಿಯೇ ನಿಂತರೆ, ದಾರಿಯೇ ನಮ್ಮ ಕಡೆಗೆ ಬರುವದುಂಟೇ? 

ದುರ್ದೈವ ಬೇಕೆಂದೇ ಹಟ ಹೂಡಿತ್ತು. ಬೇಕೆಂದೇ ಎಲ್ಲ ದಾರಿಗಳನ್ನೂ 
ಕಟ್ಟಿತ್ತು ಈಗ ಉಳಿದಿರುವ ದಾರಿಯೊಂದೇ. ಅದನ್ನು ತಪ್ಪಿಸಲೆಂದೇ ಚಿಮಣಾ 
ಈ ಸೆರೆಮನೆಯಿಂದ ಹೊರಗೇ ಬಂದಿರಲಿಲ್ಲ. ಅಲ್ಲಿಗೆ ಅವಳ ಜೀವನ ಪ್ರಯಾಣ 
ನಿಂತುಬಿಟ್ಟಿತ್ತು. ಒಂದು ಹೆಜ್ಜೆಯನ್ನು ಮುಂದಿಟ್ಟರೂ ಸಾಕು, ಸಾವು 
ಬರಸೆಳೆದುಕೊಳ್ಳಲು ಆತುರವಾಗಿ ನಿಂತಿತ್ತು ಆದ್ದರಿಂದಲೇ ಮುಂದೆ ಹೋಗಿರಲಿಲ್ಲ. 
ಯಾರ ಸಹಾಯವನ್ನೂ ಅಪೇಕ್ಷಿಸಿರಲಿಲ್ಲ. ಈಗ ದುರ್ದೈವ ಬಾಗಿಲನ್ನು ನೂಕ 
ಹತ್ತಿತು. ಹೊರಗೆ ಬರಲು ಒತ್ತಾಯಪಡಿಸುತ್ತಿತ್ತು ಒಲ್ಲೆನೆನ್ನಲು ಬಲ ಉಳಿದಿರಲಿಲ್ಲ. 


ಗ್ರಾಮಾಯಣ ೫೨೭ 


ಚಿಮಣಾಳ ನಿರ್ಧಾರ ಬಲವಾಯಿತು. “ಈಗ ತೆರೀತೆನ ತಡಿ” ಎಂದು 
ಕೂಗಿ ಹೇಳಿದಳು. ಲಿಂಗಪ್ಪ ಆ ಹೊತ್ತಿಗಂತೂ ಸುಮ್ಮನಾದ. ಹೊರಗಿನಿಂದ 
ಭಜನೆ ಕೇಳಿಬಂತು. ಮಾಯಪ್ಪ ಇನ್ನೂ ಅದೇ ಹಾಡನ್ನೇ ಹಾಡುತ್ತಿದ್ದ. 
“ಇಲ್ಲ್ಯಾರ ಮುಂದ ಹೇಳತಿ ಅಳದಕ್ಕಿ 
ನಿನ್ನ ಮನೀ ಮಾಡಿಕೋ ಜ್ಞಾಕಿ 
ನಮನಿಮಗ ಇಲ್ಲೋ ಬಾಕಿ 
ನಾ ಹೋಗತೇನಿ ಮನಸೋಕಿ' 
ತಿರುತಿರುಗಿ ಅದೇ ಸಾಲುಗಳು ಕಿವಿಯ ಮೇಲೆ ಅಪ್ಪಳಿಸುತ್ತಿದ್ದವು. ಚಿಮಣಾ 
ಸುತ್ತಲೂ ನೋಡಿದಳು. ಪಡದಪ್ಪನವರು ತಮಗಾಗಿ ಕಾಯ್ದಿಟ್ಟ ಸೆರೆಯ 
ಬಾಟಿಲಗಳಿದ್ದವು. ಇನ್ನೊಂದು ಕಡೆಗೆ ಲಿಂಗಪ್ಪಗೌಡ ತನಗೆ ಕೊಟ್ಟು ಹೋಗಿದ್ದ 
ಹೊಸ ಸೀರೆ ಇತ್ತು. ಚಿಮಣಾಳಿಗೆ ಏನು ಹೊಳೆಯಿತೋ, ಹೊಸ 
ಸೀರೆಯನ್ನುಟ್ಟುಕೊ೦ಡಳು. ಕೋಣೆಯ ಒಂದು ಬದಿಗೆ ಸರಿದು ಬಾಟಲಿಯಲ್ಲಿದ್ದ 
ಸೆರೆಯನ್ನೆಲ್ಲ ಮೈಮೇಲೆ ಸುರಿದುಕೊಂಡಳು. ಸೆರೆಯ ವಾಸನೆ ಹೊರಗಿದ್ದ 
ಲಿಂಗಪುಗೌಡನ ಮೂಗಿಗೂ ತಾಕಿತು. ಮತ್ತೆ ಬಾಗಿಲ ಬಿರುಕಿನಲ್ಲಿ ಕಣ್ಣಿಟ್ಟು 
ನೋಡಿದ. ರಸಿಕತೆಯ ಉನ್ಮಾದವೇರಿತು. “ಹಾಂ, ನೀನೂ ತೀರ್ತಾ ಕುಡೀತಿರತೀ 
ಏನು?” ಎಂದು ಕೇಳಿದ ಉತ್ತರವೇನೂ ಬರಲಿಲ್ಲ. ಲಿಂಗಪ್ಪ ಕಣ್ಣಿಟ್ಟು ನೋಡುತ್ತಿದ್ದ. 
ಹೊಸ ಸೀರೆಯನ್ನುಟ್ಟ ಚಿಮಣಾ ಈಗ ದೀಪದ ಹತ್ತಿರ ಬಂದಿದ್ದಳು. ಔಡಲ 
ಎಣ್ಣೆಯ ದೀಪ ನಿಧಾನವಾಗಿ ಉರಿಯುತ್ತಿತ್ತು. ಮೆಲ್ಲಗೆ ಅದನ್ನೆತ್ತಿ ಬಾಗಿಲವರೆಗೆ 
ನಡೆಯುತ್ತ ಬಂದಳು. ವರ್ಷವರ್ಷವೂ ನಿದ್ದೆಯಿಲ್ಲದ ಭೂತದಂತೆ ಕಂಡಳು. 
ದೀಪದ ಕುಡಿ ಕುಣಿಯುತ್ತಿತ್ತು. ಹೊಸ ಸೀರೆ ಸರಸರ ಸಪ್ಪಳ ಮಾಡುತ್ತಿತ್ತು. 
ಲಿ೦ಗಪ್ಪನ ಎದೆ ನಡುಗಿತು. 
“ಆತ್ಮರಾಜನಾದ ಬಲು ಸಿಟ್ಟಾ 
ಮೂರು ದಾರಿಗೇ ಕೊಟ್ಟಿ ಕೊಟ್ಟಾ' 
ಮಾಯಪ್ಪ ಅದೇ ಹಾಡಿನ ಮುಂದಿನ ಪದ್ಯವನ್ನೆತ್ತಿಕೊ೦ಡು ಹಾಡುತ್ತಿದ್ದ. 
ಕೂಗಿ ಕೂಗಿ ಅವನ ದನಿ ಒಡೆದಿತ್ತು ಆದರೂ ಹಾಡುತ್ತಿದ್ದ. 
ಚಿಮಣಾ ತೀರ ಬಾಗಿಲ ಹತ್ತಿರವೇ ಬ೦ದಳು. ಲಿಂಗಪ್ಪ “ಕೈಯಾಗ 
ದೀಪಾ ಯಾಕ ತೊಗೊಂಡೀ?” ಎಂದು ಚೀರಿದ. ಚಿಮಣಾ ಉತ್ತರವನ್ನೇ 
ಕೊಡಲಿಲ್ಲ. ಒಳಚಿಲಕ ಸದ್ದು ಮಾಡಿತು. ಲಿಂಗಪುನ ಎದೆ ಆತುರದಿಂದ ತೆರೆದ 
ಬಾಗಿಲಾಗಿತ್ತು ಹೊರಗೆ ಮಾಯಪ್ಪನ ಹಾಡು ಒಂದೇ ಸವನೆ ಕೇಳುತ್ತಲೇ 
ಇತ್ತು 


೫೨೮ ಗ್ರಾಮಾಯಣ 


ತೆರೆದ ಬಾಗಿಲಿನಿ೦ದಲೇ ಉರಿ, ಚಿಮಣಾಳ ಚೀರುವಿಕೆಯೊಡನೆ ಹೊರ 
ನುಗ್ಗಿತು. ಚಿಮಣಾಳ ಹೊಸ ಸೀರೆಯನು ದೀಪ ತನ್ನ ನಾಲಿಗೆಯನ್ನು ಚಾಚಿ 
ಕಬಳಿಸುತ್ತಿತ್ತು. ಲಿಂಗಪ್ಪ ಭಯದಿಂದ ತೆರೆದ ಬಾಯಿಯನ್ನು ಮುಚ್ಚಲೇ ಇಲ್ಲ. 
ಕಾಲು ಥರಥರ ನಡುಗುತ್ತಿದ್ದವು. ಕಾಲುಗಳಿಗೆ ನಿಲ್ಲಲೂ ತ್ರಾಣವಿರಲಿಲ್ಲ. 
ಓಡಿಹೋಗಲೂ ತ್ರಾಣವಿರಲಿಲ್ಲ. ಉರಿಯ ವೇಗಕ್ಕೋ. ಅಥವಾ ಮರಣದ 
ಭೀತಿಗೋ ಚಿಮಣಾ ಹೊರಗೇ ಬಂದಳು. ಉರಿಯ ಸೆರಗು ತೀರ ತನ್ನ 
ಸಮೀಪಕ್ಕೆ ಬಂದದ್ದನ್ನು ನೋಡಿ ಲಿಂಗಪ್ಪಗೌಡ ಒಮ್ಮಲೇ ಹೌಹಾರಿದ. ಚಿಟ್ಟನೇ 
ಚೀರಿ ಹೊರಗೆ ಓಡಿದ ಕಟುಕನ ಕೈಯಲ್ಲಿ ಸಿಕ್ಕ ದನ ಚೀರಿದಂತೆ ಅವನ 
ಆಕ್ರ೦ದನ ಕೇಳಿತು. ಚಿಮಣಾ ಅಗ್ನಿಜ್ವಾಲೆಯ ಮೂರ್ತಿಯಾಗಿಯೇ ಅವನನ್ನು 
ಬೆನ್ನಟ್ಟಿದ್ದಳು. 

ಹೊರಗೆ ಮಾಯಪ್ಪನ ಹಾಡು ಗಕ್ಕನೆ ನಿಂತಿತು. ಭಜನೆಗೆ ಕುಳಿತವರೆಲ್ಲ 
ಒಳಗೆ ಓಡಿ ಬಂದರು. ನಾಲ್ಕು ಜನರು ಬಗಲಲ್ಲಿ ಕೈಹಾಕಿ ಹಿಡಿದಿದ್ದರೂ 
ಲಿಂಗಪ್ಪಗೌಡ ಚಳಿಬ೦ದವನಂತೆ ನಡುಗುತ್ತಲೇ ಇದ್ದ. ಇನ್ನು ಕೆಲವರು ಚಿಮಣಾಳ 
ಸೀರೆಗೆ ಹತ್ತಿದ ಉರಿಯನ್ನು ನಂದಿಸಬೇಕೆಂದು ಅವಳತ್ತ ಓಡಿದರು. ಆದರೆ 
ಜ್ವಾಲೆ ಅವರನ್ನೇ ನುಂಗುವಂತಿದ್ದದ್ದರಿಂದ ಹೆದರಿ ಹಿಂದೆ ಸರಿದರು. 
ಮರುಗಳಿಗೆಯಲ್ಲೇ ಚಿಮಣಾ ಸಿಡಿಲು ನುಂಗಿದ ಗಿಡ ನೆಲಕ್ಕುರುಳುವಂತೆ 
ಉರಿಯಾಗಿ ನೆಲಕ್ಕೆ ಬಿದ್ದಳು. 

ನೆಲಕ್ಕೆ ಬಿದ್ದಿದ್ದರೂ ಸೆರೆಯಲ್ಲಿ ತೊಯ್ದ ಸೀರೆ ದಣದಣ ಉರಿಯುತ್ತಿತ್ತು. 
ಮಾಳಿಗೆಯನ್ನೇ ಮುಟ್ಟಲು ಹಾತೊರೆಯುತ್ತಿದ್ದ ಆ ಉರಿಯ ಬೆಳಕಿನಲ್ಲಿ ಅಲ್ಲಿ 
ನಿಂತ ಜನರ ಕಷ್ಟ ದುಃಖಗಳು ಕರಾಳವಾಗಿ ಕಾಣುತ್ತಿದ್ದವು. ಮಠದಲ್ಲಿ ಭಜನೆಗೆಂದು 
ಸೇರಿದ್ದ ಜನ ಈ ದೃಶ್ಯವನ್ನು ಕಂಡು ಹೆದರಿಕೆಯಿಂದ ದಂಗುಬಡಿದಿದ್ದರು. 
ಈ ಘಟನೆಯ ಕಾರಣವನ್ನು ಕೇಳುವಷ್ಟು ಅರಿವು ಒಬ್ಬರಲ್ಲಿಯೂ ಉಳಿದಿರಲಿಲ್ಲ. 
ಕೇವಲ ಬೆಂಕಿಯ ಆಟವನ್ನು ನೋಡುವುದೊಂದೇ ಅವರಿಗೆ ಕೆಲಸವಾಯಿತು. 
ಕೆಲವರಂತು ಅಲ್ಲಿ ನಿಲ್ಲಲೂ ಆಗದೆ "ಬೆಂಕಿ! “ಬೆಂಕಿ!” ಎನ್ನುತ್ತ ಚೀರುತ್ತ ಹೊರಗೆ 
ಓಡಿದರು. 

ಗೋಪಾಲಕೃಷ್ಣನ ಗುಡಿಯಲ್ಲಿಯ ಭಜನೆ ಒಳ್ಳೇ ರಂಗಿಗೇರಿತ್ತು. 
ತಂಬೂರಿಯೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ನಾರಾಯಣಾಚಾರಿ ಹಾಡುತ್ತಿದ್ದ. 
ಉಳಿದವರು ತಾಳ ಕಟೆಯುತ್ತಿದ್ದರು. ಯಾರಿಗೂ ಎಚ್ಚರ ಉಳಿದಿರಲಿಲ್ಲ. 
ಬಾಳಾಚಾರ್ಯರು ಮಾತ್ರ ಭಜನೆಯಲ್ಲಿ ಸೇರದೆ ಗುಡಿಯ ಹೊರಭಾಗದ ಕಟ್ಟೆಯ 


ಗ್ರಾಮಾಯಣ ೫೨೯ 


ಮೇಲೆ ಕುಳಿತು ಚಿಂತಿಸುತ್ತಿದ್ದರು. ಗೀತೆಯ ಶ್ಲೋಕಗಳೇ ಮರಮರಳಿ ಅವರ 
ಮನಸ್ಸಿನಲ್ಲಿ ತಿರುಗುತ್ತಿದ್ದವು. ಅವರಿಗಿಂದು ಸಂಪೂರ್ಣ ಜಾಗರಣೆ. “ಯಾ 
ನಿಶಾ ಸರ್ವಭೂತಾನಾಂ ತಸ್ಕಾಂಜಾಗ ರ್ತಿಸಂಯಮೀ.” ಹೊರಗೆ ಇರುಳಾಗಿತ್ತು 
ತಾವು ಜಾಗ್ರತರಾಗಿಯೇ ಕುಳಿತಿದ್ದರು. ಇಷ್ಟಾದರ ಆಯಿತೇ? ಕಣ್ಣಿನಲ್ಲಿ ಎಣ್ಣೆ 
ಹಾಕಿಕೊಂಡು ಎಚ್ಚರಾಗಿದ್ದರೂ ಇರುಳು ಹೋಗಿ ಬೆಳಗಾಗುವಂತಿರಲಿಲ್ಲ. 
ಹಾಗಾದರೆ ಏನು ಮಾಡಿದ ಹಾಗಾಯಿತು? ಆಚಾರ್ಯರ ಮನಸ್ಸು ಈ ತೊಡಕನ್ನು 
ಬಿಡಿಸುವದರಲ್ಲಿಯೇ ಲೀನವಾಗಿತ್ತು. 

ಅಂತೆಯೇ ಕುರುಬರ ಮಾಯಪ್ಪ “ಬೆಂಕಿ! ಬೆಂಕಿ ಎಂದು ಒದರಿಕೊಂಡದ್ದು 
ಅವರಿಗೆ ಕೇಳಿಸಿರಲಿಲ್ಲ. ಅವನು ಮತ್ತೊಮ್ಮೆ ಅವರ ಕಿವಿಯ ಹತ್ತರವೇ ಬಂದು 
ಕೂಗಿದ. ಆಚಾರ್ಯರು ಬೆಚ್ಚಿ ಬಿದ್ದರು. ಏನೂ ತಿಳಿಯದವರಂತೆ ಅವನ ಕಡೆಗೆ 
ತಿರುಗಿ, “ಎಲ್ಲೆ ಹತ್ತೇದ ಬೆಂಕಿ? ಎಲ್ಲೆ?” ಎಂದು ಆರ್ತರಾಗಿ ಕೇಳಿದರು. 
ಭಜನೆಯಲ್ಲಿ ತಲ್ಲೀನರಾದವರೂ ತಿರುಗಿ ನೋಡಿದರು. “ಮಠದಾಗರಿ... ಚಿಮಣಾ... 
ಸೀರಿಗೆ ಹತ್ತೈತಿರಿ” ಕುರುಬರ ಮಾಯಪ್ಪ ತಡವರಿಸುತ್ತಲೇ ಹೇಳಿದ. 

ಬಾಳಾಚಾರ್ಕರು ಎದ್ದರು. ಏನೇನೋ ಒಟಗುಟ್ಟುತ್ತ ಎದ್ದರು. ಅವರ 
ಹೆಜ್ಜೆಗಳನ್ನೇ ಉಳಿದ ಜನರೂ ಹಿಂಬಾಲಿಸಿದರು. “ಹೇಣತಿ ಸತ್ತಾಗಿನ ತೊಟ್ಟು 
ಆಚಾರೆಪ್ಪನ ತಲಿ ತಾಳದಾಗ ಇಲ್ಲ” ಕುರುಬರ ಮಾಯಪ್ಪ ಸಂಕಟದಿಂದಲೇ 
ನುಡಿದು ಗುಂಪಿನೊಡನೆ ಸಾಗಿದ. 

ಸ್ವಲ್ಪ ಹೊತ್ತಿನಲ್ಲಿಯೇ ಮಠದ ತು೦ಬ ಜನರು ಕೋಲಾಹಲ ತುಂಬಿತು. 
ಲಿಂಗಪ್ಪ ಹೌಹಾರಿದವ ಇನ್ನೂ ನಡುಗುತ್ತಿದ್ದ. ಚಿಮಣಾಳ ಬೆಂದ ದೇಹ ನೆಲದ 
ಮೇಲೆ ಹಾಗೆಯೇ ಬಿದ್ದಿತ್ತು. ಒದ್ದಾಡಲಿಲ್ಲ. ಚೀರಾಡಲಿಲ್ಲ. ಒಮ್ಮೆ ದೊಪ್ಪನೆ 
ನೆಲಕ್ಕೆ ಮಾತ್ರ ಬಿದ್ದಳು. ಆಗಲೇ ಜೀವ ಹೋಗಿರಬೇಕು. ನೆರೆದ ಜನರಿಂದ 
ತಿಳಿದ ಸಂಗತಿ ಇದು. 

ಕೋಣೆಯಿಂದ ಒಂದೇ ಸವನೆ ಗಂಟಲು ಹರಿಯುವಂತೆ ಅಳುತ್ತಿದ್ದ 
ಕೂಸಿನ ದನಿ ಕೇಳುತ್ತಿತ್ತು. ಹುಚ್ಚು ಹಿಡಿದವರಂತೆ ಆಚಾರ್ಯರು ಓಡಿ ಹೋಗಿ 
ಕೂಸನ್ನು ಆಡಿಸಹತ್ತಿದರು. ಕೂಡಿದವರಿಗೆಲ್ಲ ಏನು ಮಾಡಬೇಕೆಂಬುದೇ 
ಹೊಳೆಯಲಿಲ್ಲ. “ಪಡದಯ್ಯನೋರು ಎಲ್ಲದಾರ?” ಎಂದು ಯಾರೋ ಕೇಳಿದ್ದಕ್ಕೆ 
ಅವರು ಊರಲಿಲ್ಲವೆಂದು ಉತ್ತರ ಬಂತು.ಲಿಂಗಪ್ಪಗೌಡರಿಗೆ ಹೆಣ್ಣು 
ಗೊತ್ತುಮಾಡಲು ಹೋಗಿರುವದಾಗಿ ಇನ್ನೊಬ್ಬರು ಹೇಳಿದರು. ಆಚಾರ್ಯರು 
ಮಾತ್ರ ಏನೂ ಮಾತಾಡಲಿಲ್ಲ. ಕೈಯಲ್ಲಿ ಕೂಸನ್ನೆತ್ರಿಕೊಂಡು ತಮ್ಮಷ್ಟಕ್ಕೇ ಏನೇನೋ 
ಗೊಣಗುತ್ತಿದ್ದರು. 


೫೩೦ ಗ್ರಾಮಾಯಣ 


ಎಲ್ಲರ ಮುಖಗಳ ಮೇಲೂ ಅಪರಾಧದ ಕಳೆ ಇತ್ತು. ಜೀವಂತ 
ಪ್ರೇತಗಳಂತೆಯೇ ಎಲ್ಲರೂ ಕಾಣುತ್ತಿದ್ದರು. ಜಗತ್ತಿನಲ್ಲಿ ರಹಸ್ಯವಾಗಿ ನಡೆಯುವ 
ಪಾಪದ ಮುಚ್ಚಳವನ್ನೇ ತೆರೆದಂತಾಗಿತ್ತು 

ಆಚಾರ್ಯರು ಹೊರ ಹೊರಟರು. ಯಾರಿಗೂ ಅವರನ್ನು ತಡೆಯುವ 
ಧೈರ್ಯವಾಗಲಿ. ಎಚ್ಚರವಾಗಲಿ ಇರಲಿಲ್ಲ. ಮಠದ ತಲೆಬಾಗಿಲು ದಾಟಿ ಹೊರಗೆ 
ಬಂದರು. ಇರುಳ ತಂಪು ಚಳಿಗಟ್ಟಿಸುವಂತಿತ್ತು. ಆಚಾರ್ಯರ ಮೈಮೇಲೆ 
ಹೊದ್ದುಕೊಳ್ಳುವ ಧೋತರ ಕೂಡ ಇರಲಿಲ್ಲ. ಕೈಯಲ್ಲಿ ಹಿಡಿದಿದ್ದ ಕೂಸೂ 
ಬತ್ತಲೆಯಾಗಿಯೇ ಇತ್ತು. ಆಚಾರ್ಯರಿಗೆ ಯಾವುದರ ಪರಿವೆಯೂ ಇರಲಿಲ್ಲ. 
ಇಂದು ಅವರ ಬುದ್ಧಿ ಸಂಪೂರ್ಣವಾಗಿ ತೂಕ ತಪ್ಪಿತ್ತು ಭಾವನೆಗಳೆಲ್ಲ 
ಕಲಕುಮಲಕಾಗಿದ್ದವು. ಮಾತಾಡುತ್ತಿರುವಾಗಲೇ ನಡುವೆ ನಗುತ್ತಿದ್ದರು, ಮರುಕ್ಷಣವೇ 
ಕಂಬಿನಿ ಧಾರೆಯಾಗಿ ಹರಿಯುತ್ತಿತ್ತು. ನಿದ್ದೆಯಲ್ಲಿ ನಡೆಯುವವರಂತೆ ನಡೆಯುತ್ತ 
ಹೊರಗೆ ಬ೦ದರು. ಹೊರಗೆ ಕೊರೆಯುವ ಚಳಿ ಕೂಡ ಅವರ ನಿದ್ದೆಯನ್ನು 
ಕದಲಿಸುವಂತಿರಲಿಲ್ಲ 

ಮಾದರ ಚನ್ನ ಬಂದು ತನ್ನ ತಂಪು ಕೈಗಳಿಂದ ಅವರ ಕಾಲನ್ನು 
ಮುಟ್ಟಿದಾಗಲೇ ಅವರಿಗೆ ಎಚ್ಚರಾಯಿತು. ಏನೋ ಕಾಲಿಗೆ ತೊಡಕಿದಂತಾಗಿ 
ಬೆಚ್ಚಿದ್ದರು. “ಏನೋ ಚನ್ನಾ. ಯಾಕ ಬಂದೀ? ಏನ ಬೇಕು?” ಎಂದು ಅರ್ಧ 
ಎಚ್ಚರದಲ್ಲಿಯೇ ಕೇಳಿದರು. “ಯಪ್ಪಾ, ಇನ್ನೊಂದು ಉಪಕಾರಾ ಕೇಳಲಾಕ 
ಬಂದೀನ ತಂದೇ” ಎಂದು ಮಾದರ ಚನ್ನಾ ಆರ್ತನಾಗಿಯೇ ಹೇಳಿದ. ಆಚಾರ್ಯರು 
ಸಮಾಚಾರವೇನೆಂದು ಕೇಳಿದರು. 

ಚನ್ನ ಹೇಳಿದ. ಅವನ ತಂಗಿ ಮಲ್ಲಿ ನಿನ್ನೆಯೇ ಹಡೆದಿದ್ದಳು. ಆದರೆ 
ಕೂಸು ಹುಟ್ಟಿದ ಕೂಡಲೇ ಸತ್ತುಹೋಗಿತ್ತು. ಎಷ್ಟು ಸಮಾಧನ ಹೇಳಿದರೂ 
ಮಲ್ಲಿಯ ದುಃಖ ಕಡಿಮೆಯಾಗಿರಲಿಲ್ಲ. “ನನ್ನ ಕೂಸು, ಯಪ್ಪಾ ನನ್ನ 
ಕೂಸು!”ಎಂದು ಹಲಬುತ್ತಲೇ ಇದ್ದಳು. ಏನು ಮಾಡಿದರೆ ಅವಳ ದುಃಖ 
ಕಡಿಮೆಯಾದೀತೆಂದು ಚನ್ನ ಕೇಳಲಿಕ್ಕೆ ಬಂದಿದ್ದ. ಅವನೂ ದುಃಖದಿಂದ ಹಣ್ಣಾಗಿದ್ದ. 

“ಹೌದು ಚನ್ನಾ, ಎಲ್ಲಾ ಜೀನಸು ಸಿಕ್ಕಾವು. ಆದರ ಆಕಿಗೆ ಕೂಸು 
ಎಲ್ಲಿಂದ ಸಿಗಬೇಕು? ಆಕಿಗೆ ಕೂಸು ಬೇಕಾಗಿದ್ದೀತು ಚನ್ನಾ. ಆದರ ಕೂಸಿನ್ನ 
ಕೊಡೋ ಪುಣ್ಯಾತ್ನರು ಎಲ್ಲಿರುತ್ತಾರ? ಉಪಾಯ ಇಲ್ಲ” ಎಂದು ಸುಮ್ಮನಾದರು. 
ಚಳಿಗೆ ಎಚ್ಚರಾಗಿದ್ದರಿಂದ ಕೈಯಲ್ಲಿ ಕೂಸು ಅಳ ತೊಡಗಿತು. ಆಚಾರ್ಯರು 
ಸಮಾಧಾನ ಮಾಡತೊಡಗಿದರು. “ಅಳಬ್ಯಾಡ ಬಾಳಾ, ಅಳಬ್ಯಾಡ! ಮನ್ಯಾಗ 


ಗ್ರಾಮಾಯಣ ೫೩೧ 


ಆಕೀ ಕೈಯಾಗ ನಿನ್ನ ಕೊಡತೀನಿ. ನಿನ್ನಂಥಾ ಎಷ್ಟೋ ಹುಡುಗರನ ಆಕಿ 
ಆಡಿಸ್ಕಾಳ. ನಡೀ ಮನೀಗೆ ಹೋಗೋಣ” ಎನ್ನುತ್ತ ಮುಂದೆ ಹೆಜ್ಜೆ ಹಾಕಿದರು. 

ಚನ್ನನಿಗೆ ಆಚಾರ್ಯರ ಮಾತಿನ ಅರ್ಥವಾಗಲಿಲ್ಲ. ಮನೆಯಲ್ಲಿದ್ದ ಹೆಂಡತಿ 
ಸತ್ತು ಸುಡುಗಾಡು ಕಂಡಿರುವಾಗ ಆಚಾರ್ಯರು ಮಾತಾಡುತ್ತಿರುವದೇನು? 
ಅವನಿಗೆ ಗಾಬರಿಯಾಯಿತು. ತಡೆಯಲಾಗದೆ, “ಯಪ್ಪ ಕರೇ ಹೇಳಿದರೂ 
ಕೇಳತಿ ಸುಳ್ಳ ಹೇಳಿದರೂ ಕೇಳತಿ. ಅವ್ವಾ ಅವರು ಮನ್ಯಾಗ ಇಲ್ಲ ಯಪ್ಪಾ, 
ಅವರು ಇಂದ ಹೊಳಿ ದಂಡ್ಯಾಗ...' ಎಂದು ಹೇಳಿ ಮಾತಾಡುವದಾಗದೆ 
ಬಿಕ್ಕಿದ. 

ಆಚಾರ್ಯರ ಮರಗಟ್ಟಿದ ಹೃದಯ ಈ ನೆನಪಿನಿಂದ ಉರಿದೆದ್ದಿತು. 
“ಹೌದು ಚನ್ನಾ, ಆಕಿ ಮನ್ಯಾಗ ಇಲ್ಲ. ನೆನಪು ಮಾಡಿದ ಉಪಕಾರಾ ಏನು 
ಕೊಟ್ಟು ತೀರಸಲ್ಯೊ?” ಎಂದು ಅಂಗಲಾಚಿದರು. “ಈ ಕೂಸಿನ್ನ ಕೊಟ್ಟರ 
ಉಪಕಾರಾ ತೀರಿಹೋಗತೈತಿರಿ” ಎಂದು ಚನ್ನ ಪ್ರತಿಯಾಗಿ ಅಂಗಲಾಚಿದ. 
“ಯಪ್ಪಾ, ತಾಯಿನ್ನ ಕಳಕೊಂಡ ಕೂಸು, ಮಲ್ಲಿ ಬೆಳಸುತ್ತಾಳ, ಯಪ್ಪಾ! ಆ 
ಕೂಸಿನ್ನ ದೊಡ್ಡದು ಮಾಡೋ ಹೊಣಿ ನಂದು ಯಪ್ಪಾ!” ಎಂದು ವಿವರಿಸಿದ. 

ಆಚಾರ್ಯರು ಗೊಂದಲದಲ್ಲಿ ಬಿದ್ದರು. ಚನ್ನ ಹೇಳಿದ್ದು ನಿಜವಿತ್ತು. 
ಆದರೂ ಕೂಸನ್ನು ಕೊಡುವದಾದರೂ ಹೇಗೆ? ಆಚಾರ್ಯರಿಗೆ ಒಡಲ ಬೇಗೆ 
ಹುಚ್ಚೆದ್ದು ಸುಡುತ್ತಿರುವಾಗ, ಕೈಗೆ ಸಿಕ್ಕ ಕೂಸು ಅವರನ್ನು ಬೆಸೆದುಕೊಂಡಂತೆ 
ಇತ್ತು. ಪೂರ್ವಾಪರ ವಿಚಾರವಿಲ್ಲದೆ ಆ ಕೂಸನ್ನು ಹೊತ್ತುತಂದಿದ್ದರು. ಬೆಳೆಯುವ 
ಜೀವವೊಂದನ್ನು ರಕ್ಷಿಸಲೆಂದು ತಂದಿದ್ದರು. ಸರ್ವನಾಶ ಸನ್ನಿಹಿತವಾದಾಗ 
ಇದೊಂದು ಉಳಿಯಲೆಂದು ಎಣಿಸಿದ್ದರು. ಈಗ ಚನ್ನ ಅದನ್ನು ಕೇಳಿದರೆ 
ಹೇಗೆ ಕೊಡಬೇಕು? 

ಮರುಕ್ಷಣವೇ ಇದೆಂಥ ಮೋಹ ಎಂದೆನಿಸಿತ್ತು ಸಹಧರ್ಮಿಣಿ ತನಗಿಂತ 
ಮೊದಲೇ ಮುಕ್ತಳಾಗಿ ತನಗೂ ಅದೇ ದಾರಿಯನ್ನೇ ತೋರಿಸಿರಲಿಲ್ಲವೇ? 
ಬದುಕಬೇಕೆಂಬ ಆಸೆಯಿಂದಲೇ ಈ ಕೂಸನ್ನು ತೆಗೆದುಕೊ೦ಡಂತಾದೀತು. 
ಎಲ್ಲರನ್ನೂ ಬೆಳೆಸುವ ದೇವರಿರುವಾಗ ತಾವು ಅದನ್ನು ಬೆಳೆಸುತ್ತೇವೆನ್ನುವದು 
ಮೂರ್ಪನವಾದೀತು. ಭಾಗವತದ ಕತೆ ತಮಗೆ ನೆನಪಿರಲಿಲ್ಲವೇ? ಜಡಭರತ 
ಸಾಯುವ ಮುನ್ನ ಚಿಗರೆಯ ಮರಿಯೊಂದನ್ನು ಸಾಕಿದ್ದು ಹೀಗೆಯೇ ಮಳೆ 
ಬರುತ್ತಿದ್ದಾಗ, ಗುಡುಗಿನ ಸಪ್ಪಳಕ್ಕೆ ಗರ್ಭವತಿಯಾದ ಹರಿಣಿಯೊಂದು ಈದಿದ್ದ 
ಮರಿಯೊಂದನ್ನು ಕರುಣೆಯಿ೦ದಲೇ ಸಾಕಿದದ. ಅವನ ಗತಿ ಏನಾಗಿತ್ತೆಂಬುದು 


೫೩೨ ಗ್ರಾಮಾಯಣ 


ತಮಗೆ ಗೊತ್ತಿರಲಿಲ್ಲವೇ? ಹೌದು, ಚನ್ನನಿಗೆ ಕೊಟ್ಟುಬಿಡಬೇಕು. ತನ್ನ ದಾರಿ 
ಈಗ ನಿಶ್ಚಿಂತವಾದಂತಾಯಿತು. 

ಆಚಾರ್ಯರಿಗೆ ಏನೋ ಹೊಳೆದಂತಾಯಿತು. ಒಂದು ಗಳಿಗೆಕಾಲ 
ಜಾಗೃತಾವಸ್ಥಿಗೆ ಅವರು ಬಂದಿದ್ದರು. ಕೈಯಲ್ಲಿ ಹಿಡಿದ ಕೂಸಿನ ಸ್ಪರ್ಶ ಹಿತವಾಗಿತ್ತು. 
ಜೀವಂತವಾಗಿತ್ತು “ಇಕಾ, ಈ ಕೂಸು ಹಿಡೀ ಚನ್ನಾ. ನಿನ್ನ ತಂಗಿಗೆ ಒಯ್ದು 
ಕೊಡು. ಆಕಿಗೆ ಸಮಾಧಾನ ಆಗಲಿ. ಈ ಕೂಸಿನ್ನ ಛಲೋ ಜ್ಞಾಪಾನ ಮಾಡಂತ 
ಹೇಳು. ನಡೀ ಚನ್ನಾ” ಎಂದು ಹೇಳಿದವರೇ ಕೂಸನ್ನು ಅವನ ಕೈಯಲ್ಲಿಟ್ಟು 
ಗಾಳಿ ತುಂಬಿದವರಂತೆ ಬಿರಬಿರನೆ ಹೊರಟು ಹೋದರು. ಏನೂ ತಿಳಿಯದೆ 
ಚನ್ನ ಕೂಸನ್ನೆತ್ತಿಕೊಂಡು ಅವರು ನಡೆದ ದಾರಿಯ ಕಡೆಗೇ ಮಿಕಿಮಿಕಿ ನೋಡುತ್ತ 
ನಿಂತುಬಿಟ್ಟ 

ಆಚಾರ್ಯರು ಗಾಳಿಗಿಂತ ಹಗುರಾಗಿ ದಾರಿ ಸಿಕ್ಕಲ್ಲೆಲ್ಲ ನಡೆದರು. ಅಂದು 
ಅವರಿಗೆ ನಿರಾಹಾರ, ಮೇಲಾಗಿ ನಿದ್ದೆಯಿರಲಿಲ್ಲ. ಮನಸ್ಸಂತೂ ತನ್ನ ಸ್ವಸ್ಥತೆಯನ್ನು 
ಎಂದೋ ಕಳೆದುಕೊಂಡಿತ್ತು ಬೀಳಲಾದ ಮರದಂತೆ ದೇಹ ನಿತ್ರಾಣವಾಗಿತ್ತು 
ಆಚಾರ್ಯರು ಅತ್ತಿತ್ತ ಅಲೆದಾಡಿ ಕೊನೆಗೆ ವಾಡೆಯ ಕಟ್ಟೆಯ ಮೇಲೆ ಬಂದು 
ಕುಳಿತರು. ಪಡುವಣ ದಿಕ್ಕಿನಿಂದ ಗಳಿ ಕ್ರೂರವಾಗಿ ಬೀಸುತ್ತಲೇ ಇತ್ತು. ಅದಕ್ಕೆ 
ಮೈಯೊಡ್ಡಿ ಕುಳಿತ ಆಚಾರ್ಯರಿಗೆ ಮಂಕು ಕವಿದಂತಾಗಿತ್ತು. ಏನೇನೋ ನೆನಪು 
ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಯಾರಾರವೋ ಮುಖಗಳು ಉರಿಯ 
ಪರಿವೇಷದಲ್ಲಿ ಹೊಳೆದಂತಾದವು. ನೀರಲ್ಲಿ ಮುಳುಗಿದವನ ಕಣ್ಣಗೇ, ನೀರೂ 
ಕೂಡ ಮಸುಕಾಗಿ ಕಾಣುವಂತೆ, ಆಚಾರ್ಯರ ಮನಸ್ಸಿಗೆ ಇತ್ತೀಚಿನ ಘಟನೆಗಳು 
ಗೋಚರವಾದವು. ದೊಡ್ಡದೊಂದು ಪ್ರವಾಹ ಪಾದಳ್ಳಿಯ ಜೀವನವನ್ನೇ 
ಉಡುಗಿಕೊ೦ಡು ಹೋದಂತಾಗಿತ್ತು ಅಚಾರ್ಯರಿಗೆ ಪ್ರಳಯದ ಕತೆ ನೆನಪಾಗಿತ್ತು 
ಉಕ್ಕೇರಿದ ಸಮುದದಲ್ಲಿ ಭೂಮಿ, ನದಿಯಲ್ಲಿ ಕೊಡ ಮುಳುಗುವಂತೆ ಮುಳುಗುತ್ತಿತ್ತು 
ಪ್ರಳಯಮಾರುತ ಕಡೆಗೋಲಾಗಿ ಈ ಕಡಲನ್ನು ಕಡೆಯುತ್ತಿದ್ದ ಗುರುತಿಸಲಿಕ್ಕೂ 
ಬಾರದಂತೆ, ಆಕಾಶದ ತುಂಬ ಆವರ್ತಕ ಮೇಘಗಳು ಅಚಲವಾಗಿ ವ್ಯಾಪಿಸಿದ್ದವು. 
ಬೆಳಕಿನ ಒಂದು ಕಿರಣವೂ ಅಲ್ಲಿರಲಿಲ್ಲ. ಆಗ ಉದ್ದಾರ ಮಾಡುವರಾರು? 
ದೇವತೆಗಳೂ ಬೊಬ್ಬೆಯಿಡುತ್ತಿದ್ದ ಕಾಲದಲ್ಲಿ ಬದುಕಿಸುವವರು ಯಾರು? 

ಆದರೆ ಬದುಕು ತನ್ನ ಬೀಜವನ್ನು ಅಂಥ ಪ್ರಳಯದ ಬಸಿರಲ್ಲೂ 
ಕಾಯ್ದಿರಿಸಿತ್ತು ಯಾವುದೋ ಒಂದು ಬೊಗಸೆಯಗಲದ ಮೀನ ತಿಮಿಂಗಿಲವಾಗಿ 
ಕೋಡು ಮೂಡಿಸಿಕೊಂಡಿತ್ತು. ವೈವಸ್ವತ ಮನು ಅದರ ಕೋಡಿಗೇ ಹಗ್ಗಹಾಕಿ 


ಗ್ರಾಮಾಯಣ ೫೩೩ 


ಮೇರು-ಶಿಖರವನ್ನೇರಿದ್ದ. ಉಕ್ಕಿ ಬ೦ದ ಕಡಲು ಕ್ರಮವಾಗಿ ಇಳಿದಂತೆ ಹಗ್ಗದ 
ಗುಂಟ ಅವನು ಇಳಿಯುತ್ತ ಬಂದಿದ್ದ. ಲೋಕ ಮುಂದುವರಿಯಲೆಂದು ಅವನು 
ಬದುಕಿ ಬಂದಿದ್ದ. 

ಆಚಾರ್ಯರಿಗೆ ಅದಕ್ಕಿಂತಲೂ ಹೆಚ್ಚು ನಿರಾಶೆಯಾಗಿತ್ತು. ಮಗುವಿಗೇ ಹುಚ್ಚು 
ಹಿಡಿಸುವಂಥ ಪ್ರಳಯ ಈಗ ಬಂದಿತ್ತು. ಈ ಪ್ರಳಯ ಅವನದೇ? ಈಗ 
ಕಾಯುವವರಾರು? ಆಚಾರ್ಯರ ಮನಸ್ಸು ಸಾಮಾನ್ಯಪಜ್ಞೆಯ ಬೇಲಿಯನ್ನು ದಾಟಿತ್ತು 
ಸೂತ್ರಹರಿದ ಪಟದಂತೆ ದಿಕ್ಕುಪಾಲಾಗಿ ಓಡುತ್ತಿತ್ತು ವಾಡೆಯನ್ನೊಮ್ಮೆ ನೋಡಿದರು. 
ಬಾಗಿಲಿಗೆ ದೊಡ್ಡದೊಂದು ಕೀಲಿ ಬಿದ್ದಿತ್ತು. ಬಾಲ್ಯದಿಂದಲೂ ವಾಡೆಯ 
ಅವಸ್ಥಾಂತರಗಳನ್ನು ಅವರು ನೋಡುತ್ತಲೇ ಬಂದಿದ್ದರು. ಈಗ ಅದರ 
ನಿರ್ಜನತೆಯನ್ನು ನೋಡಲಾರದೆ ಅಲ್ಲಿಂದ ಎದ್ದರು. 

ರಾತ್ರಿ ಆಳವಾಗುತ್ತಲೇ ನಡೆದಿತ್ತು ಏಕಾದಶಿಯ ಚಂದ್ರ ಪಡುವ ದಿಕ್ಕಿನಲ್ಲಿಯೇ 
ಇಳಿದಿದ್ದ. ಆಚಾರ್ಕರು ಕೆಲಹೊತ್ತು ಅದನ್ನೇ ನೋಡುತ್ತ ನಿಂತಿದ್ದರು. ಮನಸ್ಸಿಲ್ಲದ 
ಮನಸ್ಸಿಂದ ಚಂದ ಕ್ಷಿತಿಜದ ಕತ್ತಲೆಯಲ್ಲಿ ಹಾರಿಕೊಳ್ಳಬೇಕಾಗಿತ್ತು. ಕ್ಷಣಕಾಲ 
ಚಂದಬಿಂಬ ಹೊಯ್ದಾ ಡಿತು. ಪಶ್ಚಿಮದ ಕತ್ತಲೆ ಆ ಬಿಂಬವನ್ನು ತನ್ನ ಅಂಗೈಯಲ್ಲಿ 
ಆಟವಾಡಿಸಿ, ತೆರೆದ ಕೈಯನ್ನು ಮುಚ್ಚಿಬಿಟ್ಟಿತು. ಚಂದ್ರ ಮರೆಯಾದ. ಇಷ್ಟೊತ್ತಿನವರೆಗೆ 
ಹರಡಿಕೊಂಡಿದ್ದ ಮಂದವಾದ ಬೆಳಕೂ ಅವನೊಂದಿಗೆ ಅಡಗಿತು. ಇರುಳು 
ಮಂತ್ರ ಹಾಕಿತೆನ್ನುವಂತೆ ಕತ್ತಲೆ ಎಲ್ಲ ಕಡೆಗೂ, ಕುರುಡು ನೊಣಗಳ ಜಾಲದಂತೆ 
ಹರಡಿಕೊಂಡಿತು 

ಆಚಾರ್ಯರು ಕುಳಿತಲ್ಲಿಯೇ ಕುಳಿತಿದ್ದರು. ಅವರ ಜೊತೆಗೆ ಬಂದವರಲ್ಲಿ 
ಕೆಲವರು ತೊಲಗಿದ್ದರು, ಕೆಲವರು ಗುಡಿಯ ಕಟ್ಟೆಯ ಮೇಲೆಯೇ ಮಲಗಿದ್ದರು. 
ಹೊತ್ತು ಸರಿಯುತ್ತಲೇ ಇತ್ತು ಆಚಾರ್ಯರು ಅಷ್ಟೇ ಅಸ್ಪಷ್ಟವಾಗಿ ವಿಚಾರ ನಡೆಸಿದ್ದರು. 
ಒಮ್ಮೆ ಹೆಂಡತಿ, ಒಮ್ಮೆ ಚಿಮಣಾ, ಮತ್ತೊಮ್ಮೆ ಶಂಕರಪ್ಪಗೌಡರು ಯಾರಾರೋ 
ನೆನಪಾಗುತ್ತಿದ್ದರು. ಅಷ್ಟರಲ್ಲಿ ಕೋಳಿ ಕೂಗಿತು; ಮಲಗಿದ್ದ ಕತ್ತಲೆ ಒಡಮುರಿದು 
ಏಳುವಂತೆ ಕೂಗಿತು. ಆಚಾರ್ಯರು ತಟ್ಟನೆ ಎದ್ದರು. ದಿನನಿತ್ಯ ರೂಢಿ ಕೈಹಿಡಿದು 
ಜಗ್ಗಿತು, ಗುಡಿಯಲ್ಲಿ ಹಾಸಿದ್ದ ಕಂಬಳಿಯನ್ನು ಮಡಿಚಿಟ್ಟರು. ಗೋಪಾಲಕೃಷ್ಣನಿಗೆ 
ವಂದನೆಯನ್ನು ಸಲ್ಲಿಸಿದರು. ಪಂಚೆಯನ್ನು ಹೆಗಲಿಗೆ ಹಾಕಿಕೊಂಡು ತಂಬಿಗೆಯನ್ನು 
ಕೈಯಲ್ಲಿ ಹಿಡಿದು ನೆಟ್ಟಗೆ ನದಿಯ ದಾರಿಯನ್ನು ಹಿಡಿದರು. ದಿನನಿತ್ಯದ 
ದಾರಿಯಾದ್ದರಿ೦ದ ಕತ್ತಲೆ ಅಡ್ಡವಾಗಲಿಲ್ಲ. 

ವಿಪರೀತ ಮಳೆ ಬಿದ್ದ ಪರಿಣಾಮವಾಗಿ ಹಿರಿಹೊಳೆಗೆ ಭರದಿ೦ದ ಪೂರ 


೫೩೪ ಗ್ರಾಮಾಯಣ 


ಬರಲಾರಂಭಿಸಿತು ಒಡಲು ಹರಿದು ನದಿಯ ಪ್ರವಾಹ ನೆಲವನ್ನು ಆಕ್ರಮಿಸಿದ್ದು 
ಆ ಕತ್ತಲೆಯಲ್ಲಿ ಗೊತ್ತಾಗುವಂತೆಯೇ ಇರಲಿಲ್ಲ. ಆದರೆ ತೆರೆಗಳು ಕಸುವಿನಿಂದ 
ದಂಡೆಗೆ ಅಪ್ಪಳಿಸುತ್ತಿದ್ದ ಸಪ್ಪಳ ಎದೆಯೊಡೆಯುವಂತಿತ್ತು. ನದಿಗೆ ಕಂಡದ್ದನ್ನೆಲ್ಲ 
ಕಬಳಿಸುವ ರೋಷ ಏರಿದಂತಿತ್ತು ನಿತ್ರಾಣವಾಗಿದ್ದ ನೆಲ, ಈ ಜಲಪ್ರಹಾರಕ್ಕೆ 
ಕುಸಿದು, ಕರಗುತ್ತಿತ್ತು. ಆಚಾರ್ಯರ ಕಣ್ಣಿಗೆ ಇದಾವುದೂ ಬೀಳಲಿಲ್ಲ. ಅವರ ಕಣ್ಣಿಗೆ 
ಬೇರೇನೋ ಕಾಣತ್ತಿರಬೇಕು. ನದಿಯ ದಂಡೆಯನ್ನು ಬಿಟ್ಟು ಎತ್ತರವಾಗಿದ್ದ 
ದಿನ್ನೆಯೊಂದರ ಮೇಲೆ ಆಚಾರ್ಯರ ಪತ್ನಿಯ ಶವಸಂಸ್ಕಾರವಾಗಿತ್ತು. ಆಚಾರ್ಯರು 
ಅದನ್ನೇ ನೆನೆಯುತ್ತಿದ್ದರು. ಈಗ ಚಿತೆ ಆರಿರಬಹುದು. ಚಿಮಣಾಳ ಜೀವಂತ 
ಚಿತೆಯೇ ಆರಿಹೋಗಿತ್ತೆಂದ ಮೇಲೆ ಈ ಚಿತೆಯ ಪಾಡೇನು? ಆ ಸ್ಥಳವನ್ನು 
ನೋಡಿಕೊಂಡೇ ಅಮೇಲೆ ಸ್ನಾನ ಮಾಡಿದರಾಯಿತೆಂದು ಆ ಕಡೆಗೆ ನಡೆದರು. 
ಒಂದೇ ಸವನೆ ನದಿಗೆ ಪೂರ ಬಂದಿದ್ದರಿಂದ ಚಿತೆಯ ಸ್ಥಳವು ಮಧ್ಯ ಪ್ರವಾಹ 
ದಲ್ಲಿದ್ದಂತಾಗಿತ್ತು. ಪತ್ನಿಯ ಚಿತಾಭಸ್ಮ ಸಹ ಸಿಗದೆ ನದಿಯಲ್ಲಿ ತೇಲಿ ಹೋಗಬಿಟ್ಟತೇ? 
ಅವಳ ಅಸ್ಥಿಗಳನ್ನಾದರೂ ನದಿಗೆ ಕಾಣಿಸಬೇಕಾಗಿತ್ತು. ಅದಾಗದೆ ಅವಳ ಯಣ 
ತೀರುವಂತಿರಲಿಲ್ಲ. 
ಅಪಾರವಾದ ಜಲರಾಶಿ ಆಚಾರ್ಯರನ್ನು ತಬ್ಬಿಕೊಂಡಿತು. ಆಚೆಯ 

ದಂಡೆಯಿಂದ ಸಹಧರ್ಮಿಣಿ ಕೈಮಾಡಿ ಕರೆದಂತಾಯಿತು. “ಬಂದೆ ಬಂದೆ” 
ಎನ್ನುತ್ತಲೇ ಆಚಾರ್ರು ಈಸುಬಿದ್ದರು. ಎಣಿಕೆ ಮೀರಿ ನೀರು ಆಳವಾಗಿತ್ತು. 
ಸೊಕ್ಕಿನಿಂದ ಏರಿ ಬರುವ ತೆರೆಗಳ ವಿರುದ್ಧ ಈಸಿ ಹೋಗುವ ತ್ರಾಣ ಅವರಿಗಿರಲಿಲ್ಲ. 
ಈಸುತ್ತಿದ್ದ ಆಚಾರ್ಯರು ನದಿಯ ಸೆಳವಿಗೇ ಸಿಕ್ಕರು. ಅವರ ಹೃದಯದಲ್ಲಿ 
ಗೀತೆಯ ಶ್ಲೋಕ ನಿನದಿಸಿತು. 

'ಅಪೂರ್ಯಮಾಣಂ ಅಚಲಪ್ರತಿಷ್ಠಂ 

ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್‌ 

ತಥಾ ಕಾಮಾ ಯಂ ಪ್ರವಿಶಂತಿ ಸರ್ವೇ 

ಸ ಶಾಂತಿಮಾಪೋತಿ ನ ಕಾಮಕಾಮೀ' 

ಅರುಣೋದಯವಾಯಿತು. ಜನರು ಒಬ್ಬೊಬ್ಬರಾಗಿ ನದಿಗೆ ಬರಹತ್ತಿದರು. 

ದಂಡೆಯ ಮೇಲೆ ಆಚಾರ್ಯರ ತಂಬಿಗೆ ಮಾತ್ರ ಕಾಣಿಸಿತು. ಆದರೆ ಆಚಾರ್ಯರೋ 
ಅಪಾರವಾದ ಜಲರಾಶಿಯಲ್ಲಿ ಕಾಣದಂತಾಗಿದ್ದರು. ತನ್ನ ತೀರದ ಆಚೆಗಿದ್ದ 
ಬಡವರ ಗುಡಿಸಲುಗಳನ್ನೆಲ್ಲ ಒಂದೇ ರಾತ್ರಿಯಲ್ಲಿ ನುಂಗಿ ನೀರು ಹಿಡಿದ 
ಪ್ರವಾಹಕ್ಕೆ ಆಚಾರ್ಯರೇನು ಲೆಕ್ಕವಾಗಬೇಕು? 


ಗ್ರಾಮಾಯಣ ೫೩೫ 


ಬೆಳಗಾಯಿತು. ಪಾದಳ್ಳಿಯ ಜನರೆಲ್ಲ ಗೋಳಿಟ್ಟು ಅಳುವಂತೆ ಬೆಳಗಾಯಿತು. 
ರಾತ್ರಿ ಮುಚ್ಚದ್ದ ತೆರೆಯನ್ನು ಹಗಲು ಸರಿಸಿದಾಗ ಅಲ್ಲಿ ಕಂಡದ್ದೇನು? ಇನ್ನೂ 
ಕತ್ತಲಿರುವಾಗಲೇ ಚಿಮಣಾಳ ಅಗ್ನಿದಿವ್ಯದ ಮರಣದ ಸುದ್ದಿ ಮನೆ ಮನೆಗೂ 
ಮುಟ್ಟ ಭೀತಿಯನ್ನು ಹರಡಿತ್ತು ಬೆಳಗಾದೊಡನೆ ಆಚಾರ್ಯರ ಜಲ ಸಮಾಧಿಯ 
ಸುದ್ದಿಯನ್ನು, ಏರಿ ಬರುತ್ತಿದ್ದ ನದಿಯ ಪ್ರವಾಹವೇ ಊರ ತನಕ ಬಂದು 
ಮುಟ್ಟಿಸಿತು. ಜನರ ಕಣ್ಣೀರು ಪ್ರವಾಹದೊಡನೆ ಬೆರೆತವು. ಹಿಂದಿನ ಸಂಜೆಯೇ 
ಹತ್ತೆಂಟು ಜನರು ಪಿಡುಗಿಗೆ ಆಹುತಿಯಾಗಿದ್ದರು. 

ಮಳೆಯಾಗದಿದ್ದರೂ ನೀರಗಸೆಯಲ್ಲ ಜಲಮಯವಾಗಿತ್ತು. ಮೊಳಕಾಲು 
ಮಟ್ಟ ನೀರಲ್ಲಿ ನಡೆದೇ ಮನೆಮನೆಯ ವಾರ್ತೆಗಳನ್ನು ಸಂಗ್ರಹಿಸಬೇಕಾಗಿತ್ತು. 
ಪ್ರತಿಯೊಂದು ಸ್ಥಳದಲ್ಲಿಯೂ ಹೃದಯವಿದ್ರಾವಕವಾದ ಸುದ್ದಿಯೊಂದು ಕಾದು 
ಕುಳಿತಂತಿತ್ತು. ಗೌಡರ ವಾಡೆಯಲ್ಲಿ ಪಾರ್ವತೆವ್ವ ಜ್ವರದಿಂದ ನಿಶ್ಚೇಷ್ಟಿತಳಾಗಿ 
ಬಿದ್ದಿದ್ದಳು. ಪಿಡುಗು ಊರನ್ನೇ ನುಂಗುವೆನೆನ್ನುವಂತೆ ಗುಡುಗುತ್ತಿತ್ತು. ಜನರೆಲ್ಲ 
ಜ್ವರದಿ೦ದಲೋ, ಭಯದಿಂದಲೋ ಗಡಗಡನೆ ನಡುಗಿದರು. 

ಅಂದು ಸಂಜೆಯೇ ಊರಿಗೆ ಬಂದ ಹವಾಲ್ದಾರ ಅದು ಫ್ಲೇಗಿನ ಜ್ವರವೆ೦ದು 
ಹೇಳಿ ಭಯಕ್ಕೆ ಸಾವಿನ ಬಣ್ಣವನ್ನೇ ಕೊಟ್ಟ ನಿಷ್ಕರುಣೆಯಿಂದ ಜ್ವರ ಬ೦ದವರನ್ನೆಲ್ಲ 
ಮನೆಯಿಂದ ಹೊರದಬ್ಬಿದ. ಯಾರೂ ಏನು ಹೇಳುವಂತಿರಲಿಲ್ಲ. ಭಯ ಅವರ 
ನಾಲಿಗೆಯನ್ನೇ ಕಟ್ಟಿಹಾಕಿತ್ತು. ಇದರಿಂದ ತಮ್ಮ ಆಪ್ಪೇಷ್ನರೆಲ್ಲ ಕಣ್ಣೆದುರಿಗೇ 
ಇಲಿಗಳಂತೆ ಪಟ ಪಟ ಬಿದ್ದು ಸಾಯುವದನ್ನು ಜನರು ನೋಡಬೇಕಾಯಿತು. 
ಅವರಿಗೆ ದಿಕ್ಕೇ ತಪ್ಪಿತು. ಸತ್ತರೂ ಅವರ ಹೆಣಗಳನ್ನು ಇದ್ದವರು ಮುಟ್ಟುವಂತಿರಲಿಲ್ಲ. 
ಒಂದು ಪಿಳ್ಳೆಯೂ ಒಳಗೆ ಉಳಿಯದಂತೆ ಮನೆಗಳೆಲ್ಲ ಖಾಲಿಯಾದವು. 

ಆದರೆ ಪಾರ್ವತೆವ್ವ ಗೌಡಿತಿ ಹೊರಗೆ ಬರಲೊಪ್ಪಲಿಲ್ಲ. ಸಾವಿರ ಹೆದರಿಕೆ 
ಹಾಕಿದರೂ ಒಪ್ಪಲಿಲ್ಲ. ಅವಳಿಗೆ ಯಾವ ಹೆದರಿಕೆಯೂ ಇರಲಿಲ್ಲ. ಮರುದಿನ 
ಅವಳ ಹೆಣ ವಾಡೆಯಲ್ಲಿಯೇ ಬಿದ್ದಿತ್ತು ಅವಳ ಅಂತ್ಯ ಸ೦ಸ್ಕಾರ ಮಾಡಲು 
ಕೂಡ ಯಾರೂ ಬರಲಿಲ್ಲ. ಜನರ ಹಟವನ್ನೂ, ಮೂಢತನವನ್ನೂ ಕಂಡಿದ್ದ 
ಹವಾಲ್ದಾರ ಸಿಟ್ಟಿಗೆದ್ದಿದ್ದ. ಫ್ಲೇಗಿನ ತೊಂದರೆಯನ್ನು ತಪ್ಪಿಸಲು ವಾಡೆಗೇ ಬೆಂಕಿ 
ಹಚ್ಚಲು ಹೇಳಿದ. ಹೊಲೆಯರ ರುದ್ರ ಅಳುತ್ತಲೇ ವಾಡೆಗೆ ಬೆಂಕಿ ಹಚ್ಚಿದ. 
ಪಾರ್ವತೆವ್ವ ಗೌಡಿತಿಯ ಮೃತದೇಹ ಅಲ್ಲಿಯೇ ಉರಿದು ಬೂದಿಯಾಯಿತು. 

ಲಿಂಗಪ್ಪಗೌಡ ಚಿಮಣಾ ಸತ್ತ ಮರುದಿನ ಹುಚ್ಚು ಹಿಡಿದು ಊರಲ್ಲೆಲ್ಲ 
ತಿರುಗಾಡಿದ್ದ. ಫ್ಲೇಗಿನಕ್ಕಿಂತ ಅವನ ಚೇಷ್ಟೆಗಳು ಹೆಚ್ಚು ಭೀಕರವಾಗಿದ್ದವು. ಅದನ್ನು 


೫೩೬ ಗ್ರಾಮಾಯಣ 


ನೋಡಿದ ಹವಾಲ್ದಾರ ಗೌಡರ ಹತ್ತರ ಹಾಯಲಿಲ್ಲ. ಲಿಂಗಪ್ಪ ಇಡೀ ದಿನ 
ಹಾಗೆಯೇ ತಿರುಗಾಡಿದನಂತೆ. ಹೊಟ್ಟೆಯಲ್ಲಿ ಕೂಳಿಲ್ಲದ್ದರಿಂದ ನಿತ್ರಾಣವಾಗಿ 
ಗೌಡರ ವಾಡೆಯ ಹತ್ತರವೇ ಬಂದು ಬಿದ್ದುಕೊಂಡಿದ್ದನಂತೆ. ಹಿಂದಿನ ರಾತ್ರಿ 
ಊರನ್ನೆಲ್ಲ ಖಾಲಿ ಮಾಡಿದ್ದರೂ, ಅವನು ತಪ್ಪಿಸಿ ಗೌಡರ ವಾಡೆಯಲ್ಲಿಯೇ 
ಮಲಗಿಕೊಂಡಿದ್ದನಂತೆ. ಕಬಜಾ ತೆಗೆದುಕೊಳ್ಳುವ ಹುಚ್ಚು ಇನ್ನೂ ಅವನನ್ನು 
ಬಿಟ್ಟಿರಲಿಲ್ಲ. ಹೊಲೆಯರ ರುದ್ರವಾಡೆಗೆ ಬೆಂಕಿಹಚ್ಚಿದಾಗ ಮಾತ್ರ ಸಾಯುವ 
ಸಂಕಟಕ್ಕೆ “ವಾಡೇ ಕಬಜಾ ತೊಗೊಂಡೀನಿ, ಬಾಗಿಲಾ ತಗೀರ್ಯೋ!” ಎಂದು 
ಚೀರಿದ್ದನಂತೆ. ಆದರೆ ಆ ಹೊತ್ತಿಗೆ ಕೈಮೀರಿ ಹೋಗಿತ್ತು. ಅರ್ಧವಾಡೆ ಅಗ್ನಿಗೆ 
ಆಹಂತಿಂತರಾಗಿತ್ತು. ಹೀಗೆಂದು ಹೊಲೆಂಯರ್‌ ರಂದ್ರ, ತನ್ನ 
ಅಪರಾಧವನ್ನೊಪ್ಪಿಕೊಳ್ಳುವಂತೆ ಇದನ್ನು ಕತೆಮಾಡಿ ಹೇಳುತ್ತ ತಿರುಗಾಡುತ್ತಿದ್ದ. 

ಮೂರು ದಿನಗಳಲ್ಲಿ ಊರು ಬರಿದಾಯಿತು. ಅರ್ಧ ಪಿಡುಗು ನುಂಗಿತ್ತು; 
ಕೆಲಭಾಗವನ್ನು ಪಾದಳ್ಳಿಯನ್ನು ಕಾಯುತ್ತ ಬಂದಿದ್ದ ನದಿ ಚಂಡಿಯಾಗಿ ನುಂಗಿತ್ತು. 
ಬೆಂಕಿ ಕೆಲವರನ್ನು ಆಹುತಿಗೊಂಡಿತ್ತು ಯಾರಾರೋ ಹೇಗೆ ಹೇಗೋ ತಮ್ಮ 
ತಮ್ಮ ಕೊನೆಯನ್ನು ಕಂಡಿದ್ದರು. ಆದರೆ ಹವಾಲ್ದಾರನ ಜೊತೆಗೇ ತಿರುಗಾಡುತ್ತಿದ್ದ 
ವಾಲೀಕಾರ ಮಲ್ಲನಿಗೆ ಇದಾವುದರಲ್ಲಿಯೂ ನಂಬಿಕೆ ಇರಲಿಲ್ಲ. “ಚೇ ತಗೀರಿ, 
ಪಿಡುಗು ಏನು ಮಾಡೀತು? ಹಿಂದಕ ಕಾಲರಾ ಬಂದಿದಿಲ್ಲೇನರಿ? ಕರೇ ಹೇಳತೀನಿ 
ತಂದೆ, ಏಟ ಪಾಪ ಮಾಡಿದರ ಭೂಮಿತಾಯಿ ತಡಕೊಂಡಾಳಿ? ಆ ಪಾಪಾನ 
ನುಂಗಿತೋ ಯಪ್ಪಾ!” ಎಂದು ಸಹನೆಯಿಲ್ಲದ ಹವಾಲ್ಲಾರನಿಗೆ ಹೇಳಿದ್ದನ್ನೇ 
ಹತ್ತುಸಾರೆ ಹೇಳುತ್ತಿದ್ದ. ಯಾವುದು ನಿಜವೋ ದೇವರಿಗೇ ಗೊತ್ತು 


೪೮ 


ನಾಗಾರಚೌತಿಯ ಮುನ್ನಾದಿನ ಇಂದುಪುರಕ್ಕೆ ಹೋಗಿದ್ದ ಶ್ಯಾಮರಾಯ 
ಪ೦ಚಮಿ ಮುಗಿಸಿ ಪಾದಳ್ಳಿಗೆ ಕುಟುಂಬಸಮೇತ ಹೊರಡುವವನಿದ್ದ. ಅಷ್ಟರಲ್ಲಿ 
ಏನೋ ಮಹತ್ತ್ವದ ಕೆಲಸವೊಂದು ಗಂಬುಬಿದ್ದದ್ದರಿಂದ ಇನ್ನೂ ನಾಲ್ಕುದಿನ 
ತಡೆಯಬೇಕಾಯಿತು. ಆಮೇಲೆ ಮಳೆ ಹತ್ತಿ ಪ್ರವಾಸವೇ ಅಸಾಧ್ಯವಾಯಿತು. 
ಮಳೆ ನಿಂತಮೇಲೂ ದಾರಿಗಳು ಅನುಕೂಲವಾಗಲು ಇನ್ನೂ ಹದಿನೈದು ದಿನಗಳಷ್ಟು 
ಬೇಕಾಗಿತ್ತು. ಆಮೇಲೆ ಫ್ಲೇಗಿಗೆ ಪಾದಳ್ಳಿ ಅಹುತಿಯಾದ ಸುದ್ದಿಯನ್ನು ಕೇಳಿದಾಗ 
ಅವನು ಇಂದುಪುರದಲ್ಲಿಯೇ ಉಳಿಯಬೇಕಾಯಿತು. 


ಗ್ರಾಮಾಯಣ ೫೩೭ 


ಪಡದಯ್ಯನವರು ಸಾತೇನಹಳ್ಳಿಯಲ್ಲಿದ್ದಾಗಲೇ ಪಾದಳ್ಳಿಯ ಸುದ್ದಿ ಅವರ 
ಕಿವಿ ಮುಟ್ಟಿತ್ತು ಅಲ್ಲಿ ಹೋದರೆ ಪೋಲೀಸರ ಕಾಟ ತಪ್ಪಿದ್ದಲ್ಲವೆ೦ದು ಮನಗಂಡು 
ಅವರು ಅಲ್ಲಿಂದ ನೇರವಾಗಿ ಸೊಲ್ಲಾಪುರಕ್ಕೇ ಪ್ರಯಾಣಮಾಡಿದರಂತೆ. 

ಕಮೀಶನರ ಕಡೆಗೆ ವಾರಸಾಪ್ರಕರಣದ ಅಪೀಲು ಮಾಡಲು ವಕೀಲರನ್ನು 
ಕಾಣಲೆಂದು ಬೆಳಗಾವಿಗೆ ಹೋಗಿದ್ದ ಶೇಷಪ್ಪನಿಗೂ ಈ ಸುದ್ದಿ ಅಲ್ಲಿಯೇ 
ಬಡಿದಿತ್ತು ಯಾರದೋ ಆಪ್ತರ ಬಾದರಾಯಣ ಸಂಬಂಧ ಹಚ್ಚಿಕೊಂಡು 
ಅವನು ಬೆಳಗಾವಿಯಲ್ಲಿಯೇ ಕೆಲದಿನ ನಿಲ್ಲಬೇಕಾಯಿತು. 

ತನ್ನ ಆಪ್ತರನ್ನು ಕಾಣಲೆಂದು ಲಕ್ಷ್ಮಣ ತಾಸಗಾವಿಗೆ ಹೋಗಿದ್ದವನು 
ತಿರುಗಿ ಅಜರಾಣಿಗೆ ಬಂದಾಗ ಅವನಿಗೆ ಈ ಸುದ್ದಿ ತಿಳಿದಿತ್ತು ಅಜರಾಣಿಯಲ್ಲಿಯೂ 
ಫ್ಲೇಗಿನ ಹಾವಳಿ ಇತ್ತು ಆದರೆ ಅಲ್ಲಿ ಸರಕಾರದವರು ಬೇಗ ಕ್ರಮ ಕೈಕೊಂಡಿದ್ದರಿಂದ 
ಪಾದಳ್ಳಿಯಲ್ಲಿಯಂತೆ ಸಾವು ಅಲ್ಲಿ ತಾಂಡವವಾಡಿರಲಿಲ್ಲ. ಲಕ್ಷ್ಮಣ 
ಯಶವಂತರಾಯರ ಮನೆಯಲ್ಲಿಯೇ ನಿಲ್ಲಬೇಕಾಯಿತು. ಅವರ ಕಮತದ 
ಮೇಲ್ವಿಚಾರಣೆ ಅವನ ಪಾಲಿಗೆ ಬಂದಿತ್ತು. 

ಫ್ರೇಗು ಮೊದಲನೆಯ ಸಾರೆ ಬಂದಿತ್ತಾದ್ದರಿಂದ ಅಜ್ಞಾನದಿಂದ ಲೆಕ್ಕವಿಲ್ಲದಷ್ಟು 
ಜನರು ಮರಣಹೊಂದಿದ್ದರು. ಇಂದುಪುರದಲ್ಲಿಯೂ ಫ್ಲೇಗಿನ ಹಾವಳಿ 
ಇಲ್ಲದಿರಲಿಲ್ಲ. ಆದರೆ ದಾದಾನಿಗೆ ಪ ಪಾದಳ್ಳಿಯ ಸುದ್ದಿಯೇ ಇರಲಿಲ್ಲ. ಫ್ಲೇಗಿನಿಂದ 
ಎಷ್ಟೋ ಜನರು ಸತ್ತರೆಂಬ ಸುದ್ದಿಯನ್ನು ಅವರಿವರ ಬಾಯಿಂದ ಕೇಳಿದಾಗ 
ಮಾತ್ರ ಊರಿಗೆ ಹೋಗಬೇಕೆಂದು ಅವನು ಚಪಡಪಿಸಿದ. ಮಹಾರಾಜರೇ 
ಫ್ಲೇಗಿನ ಕಾರಣವನ್ನು ಮುಂದೆ ಮಾಡಿ ಅವನನ್ನು ಹೋಗಗೊಡಲಿಲ್ಲ. ಮುಂದೆ 
ಗಣೇಶಚತುರ್ಥಿಯ ಉತ್ಸವಕ್ಕಾಗಿ ಮಹಾರಾಜರು ಸಾಂಗಲಿಯ ರಾಜೇಸಾಹೇಬರ 
ಆಮಂತ್ರಣವನ್ನು ಸ್ವೀಕರಿಸಿ ಅಲ್ಲಿಗೆ ಹೋದರು. ದಾದಾನಿಗೆ ಒಳ್ಳೆಯ 
ಸಂಧಿಯೊಂದು ದೊರೆತಂತಾಯಿತು. 

ಆಗಲೇ ದಾದಾ ಪಾದಳ್ಳಿಗೆ ಹೊರಟ. ಇಂದುಪುರಕ್ಕೆ ಬಂದಂದಿನಿಂದ 
ಪಾದಳ್ಳಿಯ ಯಣವೇ ಹರಿದಂತಾಗಿತ್ತು. ನಿಜವಾಗಿ ಪಾದಳ್ಳಿ ಅವನಿಗೇನು 
ಸುಖವನ್ನು ಕೊಟ್ಟರಲಿಲ್ಲ. ಇತ್ತೀಚೆಗಿನ ಅಲ್ಲಿನ ಜೀವನವನ್ನು ನೆನೆಸಿದರೆ, ಆ 
ಊರಿನ ನೆನಪು ಕೂಡ ಅವನು ತೆಗೆಯಬಾರದೆಂದು ಅವನ ಕೆಲ ಗೆಳೆಯರು 
ಹೇಳುತ್ತಿದ್ದರು. ಲಕ್ಷ್ಮಣನೊಬ್ಬನನ್ನು ಬಿಟ್ಟರೆ ಅಲ್ಲಿ ತನ್ನವರೆನ್ನುವವರಾರೂ ಇರಲಿಲ್ಲ. 
ಲಕ್ಷ್ಮಣನೂ ಈಗ ಮತ್ತೆಲ್ಲಿಯಾದರೂ ಹೋಗಿರಬೇಕು. ಆದರೂ ಹುಟ್ಟಿ, ಬೆಳೆದು, 
ಆಡಿದ ಪಾದಳ್ಳಿ ದಾದಾನ ಸವಿನೆನಪುಗಳಲ್ಲೊಂದಾಗಿತ್ತು ತೀರ ಬೇಸರ ಬಂದಾಗ 


೫೩೮ ಗ್ರಾಮಾಯಣ 


ಮನಸ್ಸು ಆ ನೆನಪುಗಳಲ್ಲಿಯೇ ರಮಿಸುತ್ತಿತ್ತು ಪಾದಳ್ಳಿಯನ್ನು ಬಿಟ್ಟು ಬಹಳವಾದರೆ 
ಒಂದು ಒಂದೂವರೆ ತಿಂಗಳಾಗಿತ್ತು ಆದರೂ ಎಷ್ಟೋ ವರ್ಷಗಳವರೆಗೆ ಆ 
ಊರನ್ನು ಬಿಟ್ಟು ದೂರ ಹೋದಂತಾಗಿತ್ತು. ಈಗ ಪಾದಳ್ಳಿಯನ್ನು 
ನೋಡಲೇಬೇಕೆಂದು ಆತುರ ಹೆಚ್ಚಿತು. ಅಂತೆಯೇ ಮಹಾರಾಜರು ಊರಲ್ಲಿಲ್ಲದ 
ಹೊತ್ತು ನೋಡಿಕೊಂಡು ದಾದಾ ಹೊಡೆದೆಬ್ಬಿಸಿದವರಂತೆ ಇಂದುಪುರದಿಂದ 
ಪಾದಳ್ಳಿಗೆ ನಡೆದಿದ್ದು. 

ಪಾದಳ್ಳಿಯ ದಾರಿಗುಂಟ ದಾದಾ ವೇಗವಾಗಿಯೇ ಸಾಗಿದ್ದ ಆದರೂ 
ಮನಸ್ಸು ಇನ್ನೂ ವೇಗ ಹೆಚ್ಚಲೆಂದು ಆತುರಪಡುತ್ತಿತ್ತು. ಹೀಗೆಯೇ ನಡೆದರೆ 
ಪಾದಳ್ಳಿಯನ್ನು ಎಂದು ಮುಟ್ಟಬೇಕು ಎ೦ದು ಗೊಣಗುತ್ತಿತ್ತು. ಈ ಮೊದಲೇ 
ತನಗೆ ಪರಿಚಯವಿದ್ದ ಊಹೆಯ ಚಿತ್ರಗಳನ್ನು ಬರೆಬರೆದು ನೋಡುತ್ತಿತ್ತು 
ಜಾಗೀರದಾರರ ವಾಡೆ, ಗೌಡರ ವಾಡೆ, ಬಾಳಾಚಾರ್ಕರ ಮನೆ, ಗರಡಿ ಮನೆ, 
ಚಾವಡಿ ಹೀಗೆ ಒಂದೊಂದಾಗಿ ನೋಟಗಳು ಮೂಡಿ ಮಾಯವಾಗುತ್ತಿದ್ದವು. 

ಪಾದಳ್ಳಿಯ ಮುಂದಿನ ಹೊಳೆಯನ್ನು ಮುಟ್ಟಲು ಇನ್ನೂ ಮೂರು 
ಮೈಲು ನಡೆಯಬೇಕಾಗಿತ್ತಿತ್ತು ಈ ಮೊದಲೇ ಮೊಳಕಾಲು ಮಟ್ಟದ ಹುದುಲು 
ಕಂಡಿತು. ಕೆಸರಲ್ಲಿ ಸಿಕ್ಕ ಒಂದು ಕಾಲನ್ನು ತಪ್ಪಿಸಿಕೊಳ್ಳುವಷ್ಟರಲ್ಲಿ ಇನ್ನೊಂದು 
ಸಿಗುತ್ತಿತ್ತು. ದಾರಿ ನಡೆಯುವದೇ ಅಸಾಧ್ಯವಾಗಿ ಪರಿಣಮಿಸಿತು. ನದಿ ಇನ್ನೂ 
ಮೂರು ಮೈಲು ದೂರ, ಆದರೆ ನದಿ ಮುಳುಗಿದಂತೆ ಭೂಮಿ ಇಷ್ಟೇಕೆ 
ಹುದುಲು ಎಂದು ಸುತ್ತಲೂ ಪರೀಕ್ಷಿಸಲೆಂದೇ ನೋಡಿದ. ಹಿರಿಹೊಳೆ 
ಅಲ್ಲಿಯವರೆಗೆ ಬ೦ದು ಇಳಿದಿರಬೇಕೆಂದು, ಅಲ್ಲಿಯ ಗಿಡಗಂಟೆಗಳಿಗೆ ಹತ್ತಿಕೊಂಡ 
ತೆಪ್ಪಸದಿ೦ದ ತಿಳಿಯುವಂತಿತ್ತು 

ದಾದಾನಿಗೆ ಗಾಬರಿಯಾಯಿತು. ನದಿ ಇಷ್ಟೊಂದು ಏರಿ ಬಂದಿದ್ದರೆ ಗತಿ 
ಏನು? ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಹಾಡು. ಆದರೆ ದೊಡ್ಡ ಮಹಾಪೂರ 
ಬಂದದ್ದು ದಾದಾನಿಗಂತೂ ನೆನಪಿರಲಿಲ್ಲ. ಇದು ನಿಜವೇ ಆಗಿದ್ದರೆ ಪಾದಳ್ಳಿಯ 
ಹೊಲೆಗೇರಿ, ಮಾದರ ಕೇರಿಗಳು ಕೊಚ್ಚಿಕೊಂಡು ಹೋಗಿರಲೇಬೇಕೆಂದು 
ತೋರಿತು. ನೀರಗಸೆಗೂ ನೀರು ಬಡಿದಿರಬಹುದು. ಕುರುಬಗೇರಿಯ 
ಕೊನೆಯಂಚಿನಲ್ಲಿರುವ ಮಲ್ಲಿಯ ಮನೆಯಲ್ಲಿಯೂ ನೀರು ಹೊಕ್ಕಿರಬಹುದು. 
ಗೌಡರ ಮನೆ, ವಾಡೆ, ಮಠ, ಗೋಪಾಕೃಷ್ಣನ ಗುಡಿ, ಬ್ರಾಹ್ಮಣರ ಕೆಲ ಮನೆಗಳು 
ಇವಿಷ್ಟೇ ಎತ್ತರದಲ್ಲಿದ್ದದ್ದರಿ೦ದ ಸುರಕ್ಷಿತವಾಗಿ ಉಳಿದಿರಬೇಕು. ಊರಲ್ಲಿ ಈ 
ಪರಿ ನೀರು ಹೊಕ್ಕಿದ್ದರೆ ಬೀದಿಗಳಲ್ಲಿಯೂ ಹರಗೋಲು ಹಾಕಿ ದಾಟಬೇಕಾದೀತು. 


ಗ್ರಾಮಾಯಣ ೫೩೯ 


ತನಗೆ ತಿಳಿದಂತೆ ದಾದಾ ಮಹಾಪೂರದ ಆ ಚಿತ್ರವನ್ನು ಕಲ್ಪಿಸಿಕೊಂಡ. 
ಊರ ಮಗ್ಗಲಿಗೇ ಹಗಲು ರಾತ್ರಿ ಬೇಸರವಿಲ್ಲದೆ ಹರಿಯುತ್ತ, ಅಲ್ಲಿಯ 
ಹೊಲಗಳಿಗೆಲ್ಲ ಮೊಲೆ ಹಾಲನ್ನು ಉಣ್ಣಿಸಿ ತಾಯಿಯಾಗಿದ್ದ ಈ ನದಿಗೂ 
ಒಮ್ಮೊಮ್ಮೆ ಹುಚ್ಚು ತಲೆಗೇರುತ್ತಿದೆ. ಚಂಡಿಯಾಗಿ ಕಂಡದ್ದನ್ನೆಲ್ಲ ನುಂಗಬೇಕೆಂದು 
ಹಾತೊರೆಯುತ್ತದೆ ಹೊಳೆ. ಅದರ ಪ್ರಚಂಡ ರೋಷದೆದುರು ಮನುಷ್ಯನ 
ಬದುಕು ತರಗೆಲೆಯಷ್ಟು ಕ್ಷುದ್ರವಾಗಿ ಕಾಣುತ್ತದೆ. 

ದಾದಾ ಬಲಶಾಲಿಯೆಂದೇ ಧೈರ್ಯದಿಂದ ಆ ಬೆಂಚಿಯಲ್ಲಿ ಕಾಲಿಟ್ಟ. 
ನಡುಮಟ್ಟದ ಹುದುಲಿನಲ್ಲಿ ಹಾಯುವುದು ಪರಾಕ್ರಮವಾಗಿಯೇ ತೋರುತ್ತಿತ್ತು. 
ನೆನೆದ ಮಣ್ಣು ಮೇಣದಷ್ಟು ಜಿಗುಟಾಗಿತ್ತು. ಅಂತೂ ಅತಿ ಪ್ರಯಾಸದಿಂದ 
ಒಮ್ಮೆ ಅದನ್ನು ದಾಟಿದ. ಬೆಂಚಿಯ ಮುಂದಿನ ದಿನ್ನೆಯು ನದಿಯ ಸೆಳವಿಗೆ 
ಸಿಕ್ಕು ಮಣ್ಣು ತರಿದುಹೋಗಿ ಗಟ್ಟಿಯಾದ, ಬಿರುಸಾದ ನೆಲವಷ್ಟೇ ಉಳಿದಿತ್ತು. 
ರಕ್ತ ಮಾಂಸಗಳೆಲ್ಲ ಒಣಗಿಹೋಗಿ ಅಸ್ಥಿಪ೦ಜರವಷ್ಟೇ ಉಳಿದಂತಾಗಿತ್ತು. ಅದನ್ನು 
ನೋಡಿ ದಾದಾ ಮರುಗಿದ. ಪಾದಳ್ಳಿಯ ರೈತರಿಗೆ ಬಿತ್ತಿಕೊಳ್ಳಲು ಮಣ್ಣನ್ನು 
ಕೂಡ ನದಿ ಉಳಿಸಿರಲಿಲ್ಲ. ಒಕ್ಕಲಿಗನ ಬಾಯಿಗೇ ಮಣ್ಣುಬಿದ್ದಂತಾಗಿತ್ತು. 

ದಾದಾ ಒಮ್ಮೆ ಸುತ್ತಲೂ ಕಣ್ಣು ಹರಿಯಿಸಿದ. ನದಿಯ ಸುತ್ತಮುತ್ತಲಿನ 
ಭೂಮಿಯೆಲ್ಲ ಬಂಜೆಯಾಗಿತ್ತು. ಇನ್ನು ಅಲ್ಲಿ ಹೊಸ ಮಣ್ಣು ಬಂದು 
ಬೀಳಬೇಕಾದರೆ ಇನ್ನೂ ಎಷ್ಟು ಕಾಲ ಬೇಕಾಗಬಹುದೋ! ಗಿಡಗಂಟೆಗಳೆಲ್ಲ 
ತೇಲಿಕೊಂಡು ಹೋಗಿದ್ದವು, ಕೆಲವು ಅಲ್ಲಿಯೇ ಬಾಗಿಕೊಂಡಿದ್ದವು. ಕೆಲವು 
ಕಡೆಗಂತೂ ಹರಳುಗಳನ್ನು ಬಿಟ್ಟರೆ ಬೇರೇನೂ ಉಳಿದಿರಲಿಲ್ಲ. 

ನದಿ ಇನ್ನೂ ಪೂರ್ತಿಯಾಗಿ ಇಳಿದಿರಲಿಲ್ಲ. ನದಿಯ ಒಡಲು ಹೊರಸೂಸಿ 
ಹರಿಯದೆ ಒಳಗೇ ಹರಿಯುತ್ತಿತ್ತು ಇನ್ನೂ ಪ್ರವಾಹ ಕಸುವಾಗಿಯೇ ಇತ್ತು. 
ಸೆಳವಿನ ಎಳೆತನವನ್ನು ಹೊರಗಿನಿಂದಲೇ ಗುರುತಿಸಬಹುದಾಗಿತ್ತು ಅದರ 
ಆಳವನ್ನು ಕಣ್ಣಿನಿಂದಲೇ ಲೆಕ್ಕಹಾಕಿದ. ದಾದಾ ದಂಡೆಯ ಮೇಲೆ ನಿಂತುಕೊಂಡು 
ನಾವೆ ಬರುವದನ್ನು ನಿರೀಕ್ಷಿಸತೊಡಗಿದ. ದಾದಾ ನದಿಯನ್ನು ಮುಟ್ಟಿದಾಗ 
ಬೆಳಗಿನ ಹತ್ತು ಗಂಟೆಯಾಗಿತ್ತು. ಆದರೆ ಮಧ್ಯಾಹ್ನದವರೆಗೆ ದಾರಿಕಾಯ್ದರೂ 
ನಾವೆ ಬರಲಿಲ್ಲ. ಆಚೆಯ ತೀರದಲ್ಲಿ ಒಂದು ಪಿಳ್ಳೆಯೂ ಕಾಣಸಿಗಲಿಲ್ಲ. ದಿನಾಲು 
ನೀರಗಸೆಯಿಂದ ಯಾವಾಗಲೂ ಜನರು ಬರುತ್ತಲೇ ಇರಬೇಕು. ಯಾರಾದರೂ 
ಬಂದರೆ, ಅವರನ್ನು ಕೂಗಿ ನಾವೆಗಾಗಿ ಹೇಳಬಹುದೆಂದು ಆಶಿಸಿದ ದಾದಾನಿಗೆ 
ನಿರಾಶೆಯಾಯಿತು. ಫ್ಲೇಗೆಂದರೆ ಇದೇ ಇರಬೇಕೇನೋ ಎಂದೂ ಅನಿಸಿತು. 


೫೪೦ ಗ್ರಾಮಾಯಣ 


ಸುತ್ತುಮುತ್ತಲಿನ ಹೊಲಗಳಲ್ಲಿಯೂ ಯಾರೂ ಕಾಣಲಿಲ್ಲ. 

ದಾದಾ ಕುಳಿತು ಕುಳಿತು ಬೇಸತ್ತ. ಊರಿಗೆ ಹೋಗಿ ಅಲ್ಲಿಯ 
ಸಮಾಚಾರಗಳನ್ನೆಲ್ಲ ತಿಳಿದುಕೊಳ್ಳಲು ಆತುರನಾಗಿದ್ದ. ನಿರುಪಾಯವಾಗಿ ಚಡ್ಡಿ 
ಧರಿಸಿ ಉಟ್ಟ ಧೋತರವನ್ನು ರುಮಾಲಿನೊಡನೆ ತಲೆಗೆ ಸುತ್ತಿ ನದಿಯಲ್ಲಿ 
ಈಸುಬಿದ್ದ. ಹುರುಪಿನಿಂದ ಈಸುಬಿದ್ದನೇನೋ ಸರಿ, ಬಿದ್ದ ಹೊಡೆತಕ್ಕೆ ತೆರೆಗಳೆಲ್ಲ 
ಚಲ್ಲಾಪಿಲ್ಲಿಯಾದವು. ಆದರೆ ನದಿಯ ಸೆಳೆವು ದಾದಾನ ಆಳವನ್ನು ಮೀರಿತ್ತು. 
ಮಾರುಗೈ ಹಾಕಿ ಈಸಿದಂತೆ ತಾನು ಪಾದಳ್ಳಿಯಿಂದ ದೂರ ದೂರ 
ಹೋಗುತ್ತೇನೆಂದು ದಾದಾನಿಗನಿಸಿತು. ನಡುವಿಗೆ ಹಗ್ಗಹಾಕಿ ಎಳೆದಂತೆ ನದಿ 
ಎತ್ತಕಡೆಗೋ ಎಳೆಯುತ್ತಿತ್ತು. ಧಡಪಡಿಸಿ ಈಸಿ ತನ್ನ ದಂಡೆಯನ್ನು ಮುಟ್ಟುವದಕ್ಕೆ 
ಪ್ರಯತ್ನಿಸಿದ; ಸಾಧ್ಯವಾಗಲಿಲ್ಲ. ಸುಮ್ಮನೆ ಕೈಸೋತು ನೀರಪಾಲಾಗುವದಕ್ಕಿಂತ, 
ನೀರಿನ ಸೆಳವಿಗೆ ಅನುಕೂಲವಾಗಿ ಹೋಗುವದೇ ಒಳ್ಳೆಯದೆನಿಸಿತು. ಪ್ರವಾಹದ 
ಮಲುವನ್ನು ನೋಡಿಕೊಂಡು ಅದರ ಗುಂಟ ತಾಳ್ಮೆಯಿಂದ ಈಸುತ್ತ ಎರಡು 
ಮೈಲುಗಳವರೆಗೆ ಹೋಗಿ ಹಾವನೂರಿನ ದಡಕ್ಕೆ ಹತ್ತಿದ. 

ಹಾವನೂರಿನಿಂದ ತಿರುಗಿ ಪಾದಳ್ಳಿಯನ್ನು ಸೇರಬೇಕಾದರೆ ಎರಡು 

ಮೈಲು ನಡೆಯಬೇಕಾಯಿತು. ದಾದಾ ಪಾದಳ್ಳಿಯನ್ನು ಸೇರಿದಾಗ ಹೊತ್ತು 
ಒಂದು ತಾಸು ಉಳಿದಿತ್ತು ಅಗಸೆಯ ಹತ್ತಿರ ಬಂದಾಗ, ಚಾವಡಿಯಲ್ಲಿ ತಂಬಾಕು 
ಸೇದುತ್ತ ಕುಳಿತ ವಾಲೀಕಾರ ಮಲ್ಲ ತನ್ನನ್ನು ಕಂಡು ಪ್ರೀತಿಯಿಂದ 
ಮಾತಾಡಿಸಬಹುದೆಂದು ಒಂದು ಸವಿಯಾದ ಯೋಚನೆ ದಾದಾನ ಮನಸಿನಲ್ಲಿ 
ಹಾಯ್ದು ಹೋಯಿತು. ಆದರೆ ಚಾವಡಿಯಲ್ಲಿ ಒಬ್ಬರೂ ಇರದ್ದನ್ನು ಕಂಡು 
ನಿರಾಶೆಯಾಯಿತು. ಚಾವಡಿಯ ತುಂಬ ಕಸಕಡ್ಡಿ ಹರವಿತ್ತು. ಪಾವಟಿಗಳ ಮೇಲೆ 
ಅದಪು ಹತ್ತಿದ ನಾಯಿಯೊಂದು ತೂಕಡಿಸುತ್ತ ಮಲಗಿತ್ತು. ಹಳೆಯ ಕಾಲದ 
ತನ್ನ ಕನಸುಗಳಲ್ಲಿ ಮುಳುಗಿದಂತಿತ್ತು ಅದು. ಅಗಸೆಯಲ್ಲಿಯೂ ಯಾರೂ 
ಕಾಣಲಿಲ್ಲ. 

ಊರಲ್ಲಿ ಜನರೇ ಇರಲಿಕ್ಕಿಲ್ಲವೇ ಎಂದು ಗಾಬರಿಯಾದ. ಆದರು 
ನೋಡೋಣವೆಂದು ತನ್ನ ಮನೆಯ ದಾರಿಯನ್ನು ಹಿಡಿದು ಹೋದ. ದಾರಿಯಲ್ಲಿ 
ಒಬ್ಬರೂ ಭೆಟ್ಟಿಯಾಗಲಿಲ್ಲ. ತನ್ನ ಮನೆಗೆ ದೊಡ್ಡದೊಂದು ಕೀಲಿ ಬಿದ್ದಿತ್ತು. ಅತ್ತಿತ್ತ 
ನೆರೆಮನೆಗಳನ್ನು ಪರೀಕ್ಷಿಸಿದಾಗ ಅಲ್ಲಿಯೂ ಅವನ ಕಣ್ಣಿಗೆ ಮನುಷ್ಯರ ಮುಖಗಳ 
ಬದಲಾಗಿ ಕೀಲಿಗಳೇ ಕಂಡವು. ದಾದಾನ ಎದೆಯಲ್ಲಿ ನಿರಾಶೆ 
ತೊಗಲಬಾವಲಿಯಂತೆ ಪಕ್ಕ ಬಡಿಯಶತ್ತಿತು. 


ಗ್ರಾಮಾಯಣ ೫೪೧ 


ಬಾಳಾಚಾರ್ಕರು ಎಂದೂ ಊರು ಬಿಟ್ಟು ಹೋಗುವವರಲ್ಲ. ಅವರ 
ಮನೆಗೆ ಹೋದರೆ ಎಲ್ಲ ಸಮಾಚಾರವೂ ತಿಳಿಯಬಹುದೆಂದೆನಿಸಿತು. ಆ ವಿಚಾರ 
ಮೂಡಿದೊಡನೆಯೇ ಅಲ್ಲಿಗೆ ನಡೆದ. ಬಾಳಾಚಾರ್ಕರ ಮನೆಯ ಬಾಗಿಲು ತೆರೆದಿತ್ತು 
ಪಶ್ಚಿಮ ದಿಕ್ಕಿನ ಗೋಡೆ ಬಿದ್ದದ್ದರಿಂದ ಸಂಜೆ-ಸೂರ್ಯನ ಹೊಂಗಿರಣಗಳು 
ಆಚಾರ್ಯರ ಮನೆಯನ್ನೇ ಬೆಳಗಿದ್ದವು. ಮೊದಲು ದಾದಾನ ಲಕ್ಷ್ಯದಲ್ಲಿ ಈ 
ಸಂಗತಿ ಬರಲಿಲ್ಲ. ಹೊಸ್ಲಿಲಲ್ಲಿಯೇ ನಿಂತುಕೊಂಡು, “ಆಚಾರೆಪ್ಪ ಅಚಾರೆಪ್ಪಾ” 
ಎಂದು ಕೂಗಿದ. ಉತ್ತರ ದೊರೆಯಲಿಲ್ಲ. ಬಾಗಿಲಲ್ಲಿ ಕೆರವನ್ನು ಬಿಟ್ಟು ಒಳಗೆ 
ಕಾಲಿಟ್ಟ ಮನೆ ಬೈಲಾಗಿತ್ತು. 
ತನ್ನ ಪ್ರತಿಧ್ವನಿಗೆ ತಾನೇ ಹೆದರುವ೦ತಾಯಿತು. ಒಳಗೆ ಯಾರೂ ಇರಲಿಲ್ಲ. 
ಪಡಸಾಲೆ, ನಡುಮನೆ, ಅಡಿಗೆಮನೆ, ದೇವರಮನೆ ಎಲ್ಲ ಕಡೆಗೂ ಒಳಹೊಕ್ಕು 
ನೋಡಿದ. ದೇವರಮನೆಯಲ್ಲಿ ಮಾತ್ರ ಆಚಾರ್ಯರು ಉಪಯೋಗಿಸಿದ ವಸ್ತುಗಳೆಲ್ಲ 
ಬಿದ್ದಿದ್ದವು. ಕೃಷ್ಣಾಜಿನ ಒ೦ದು ಕಡೆಗೆ ಹಾಸಿತ್ತು ಅದರ ಮೇಲೆಯೇ ಜಪಮಾಲೆ, 
ಗೀತೆಯ ಅಡ್ಡ ಓಲೆಗಳು ಬಿದ್ದಿದ್ದವು. ಎಲ್ಲದರ ಮೇಲೂ ಗೇಣು ಎತ್ತರದ ಕಸ 
ಬಿದ್ದಿತ್ತು ಸೂರ್ಯನ ಕಿರಣಗಳು ತೀರ ಸಮೀಪದಲ್ಲಿಯೇ ಬಂದಿದ್ದರಿಂದ 
ಎಲ್ಲ ಕಡೆಗೂ ಬೆಳಕು ರುಗರುಗಿಸುತ್ತಿತ್ತು ದೇವರ ಮುಂದಿನ ನಂದಾದೀಪ 
ಮಣ್ಣು ಹಿಡಿದು ಹೋಗಿತ್ತು. ಅದರ ತುಂಬ ತುಂಬಿದ ಎಣ್ಣೆಯಲ್ಲಿಯೂ ಮಣ್ಣು 
ಬಿದ್ದಿತ್ತು 
ದಾದಾ ಅಲ್ಲಿಯೇ ಹಣೆಗೆ ಕೈ ಹಚ್ಚಿಕೊಂಡು ಕುಳಿತುಬಿಟ್ಟ ಪಾದಳ್ಳಿಗೆ 
ಹಾತೊರೆದು ಬಂದರೆ ಅಲ್ಲಿ ಕಂಡದ್ದೇನು? ಬೀದಿ, ಮನೆಗಳೆಲ್ಲ ಶೂನ್ಯವಾಗಿದ್ದವು. 
ಇಲ್ಲಿ ಆಚಾರ್ಯರ ಮನೆಯಂತೂ ಕಳ್ಳ ಹೊಕ್ಕ ಮನೆಯಾಗಿತ್ತು. ದೇವರ ಪೆಟ್ಟಿಗೆ, 
ನಂದಾದೀಪ, ಕೃಷ್ಣಾಜಿನ ಎಲ್ಲ ಇವೆ. ಆದರೆ ಆಚಾರ್ಯರಾಗಲಿ ಅವರ ಪತ್ನಿಯಾಗಲಿ 
ಇಲ್ಲ. ದಾದಾನ ಮನಸ್ಸು ಕಳವಳಕ್ಕೀಡಾಯಿತು. ಊರು ಹಾಳಾಗಿರಬೇಕೇನೋ 
ನಿಜ, ಆದರೆ ಹೇಗೆ, ಯಾವಾಗ ತಿಳಿದುಕೊಳ್ಳಬೇಕಾಗಿತ್ತು. ದಾದಾ ಅಲ್ಲಿಂದೆದ್ದು 
ಗೌಡರ ಮನೆಯ ಕಡೆಗೆ ಹೊರಟ. 
ಆಗ ಸೂರ್ಯ ಮುಳುಗಿದ್ದ. ಮಬ್ಬು ಬೆಳಕು ಎಲ್ಲೆಡೆಗೂ ಹರಡಿತ್ತು. 
ಬೀದಿಯಲ್ಲಿ ಒಬ್ಬರೂ ಇರಲಿಲ್ಲ. ಗೌಡರ ಮನೆಯ ಕಡೆ ನೋಡಿದಾಗ ದಾದಾನಿಗೆ 
ತನ್ನ ಕಣ್ಣುಗಳನ್ನು ತಾನೇ ನಂಬದ೦ತಾಯಿತು. ಗೌಡರ ವಾಡೆ ಸುಟ್ಟು ಹೋಗಿತ್ತು 
ಗೋಡೆಗಳೆಲ್ಲ ನಿತ್ರಾಣವಾಗಿ ಕುಸಿಬಿದ್ದಿದ್ದವು. ಆ ಹಾಳನ್ನು ನೋಡುವದೇ 
ದಾದಾನಿಗೆ ಸಾಧ್ಯವಾಗಲಿಲ್ಲ. ಕಣ್ಣೀರು ಉಕ್ಕಿಬ೦ದವು. ಪಾದಳ್ಳಿಗೆ ಆಗಿರುವದಾದರೂ 


೫೪೨ ಗ್ರಾಮಾಯಣ 


ಏನು, ಎಂದು ಆಶ್ಚರ್ಯಪಡುತ್ತ ಅಲ್ಲಿಂದ ತಿರುಗಿದ. 

ಜಾಗೀರದಾರರ ವಾಡೆಯ ಗತಿ ಏನಾಗಿರುವದೋ ಎಂದು ಗಾಬರಿಯಾಗಿ 
ಅತ್ತ ಕಡೆಗೆ ನಡೆದ. ನಿರ್ಜನವಾಗಿದ್ದ ಗ್ರಾಮದ ಬೀದಿಗಳಲ್ಲಿ ದಾದಾನಿಗೆ ತನ್ನ 
ಹೆಜ್ಜೆಯ ಸಪ್ಪಳ ತನಗೇ ಕೇಳತೊಡಗಿ ಗಾಬರಿಯಾಯಿತು. ಪುಣ್ಯಕ್ಕೆ ಜಾಗೀರದಾರರ 
ವಾಡೆ ಹಾಳಾಗಿರಲಿಲ್ಲ. ಆದರೆ ಅಲ್ಲಿಯೂ ದೊಡ್ಡದೊಂದು ಕೀಲಿಯೇ ಅವನನ್ನು 
ಸ್ವಾಗತಿಸಿತು. ಅಲ್ಲಿಂದ ದಾದಾ ಮಠಕ್ಕೆ ಬಂದ. ಮಠದಲ್ಲಿ ಪಡದಪ್ಪನವರಿದ್ದರೆ, 
ಇದೆಲ್ಲ ಹಾಳಿಗೆ ಅವರೇ ಕಾರಣರಾಗಿರುವರೇನೋ ಕೇಳಬೇಕೆಂಬ ರೌಸಿನಿಂದ 
ದಾದಾ ಮಠದಲ್ಲಿ ಕಾಲಿಟ್ಟ 

ಮಠದಲ್ಲಿಯೂ ಅದೇ ಹಾಡು. ಮಠದ ಬಾಗಿಲುಗಳೆಲ್ಲ ತೆರೆದೇ ಇದ್ದವು. 
ಒಬ್ಬರು ಒಳಗೆ ಇರಲಿಲ್ಲ. ಬೇಸತ್ತು ದಾದಾ ಅಲ್ಲಿಯೇ ಒಂದು ಪಾವಟಿಗೆಯ 
ಮೇಲೆ ಕುಳಿತುಕೊಂಡ. ಫ್ಲೇಗೆ೦ದರೆ ಏನೆಂಬ ಕಲ್ಪನೆ ದಾದಾನಿಗಿರಲಿಲ್ಲ. ಫ್ಲೇಗು 
ಬಂದು ಎಷ್ಟೋ ಜನರು ಸಾಯುತ್ತಿರುವರೆಂದು ಮಾತ್ರ ಅವನು ಕೇಳಿದ್ದ ಈಗ 
ಈ ಪರಿಸ್ಥಿತಿಯನ್ನು ನೋಡಿದಾಗ ಇನ್ನೊಂದು ಕಲ್ಪನೆ ಮೂಡಿತು. ಬಹುಶಃ 
ಜನರು ತನ್ನ ಕಣ್ಣಿಗೆ ಮಾತ್ರ ಕಾಣದಾಗಿರಬೇಕೇ ಎಂದೆನಿಸಿತು. ಯಾರಿಗೆ ಗೊತ್ತು? 
ಅದಕ್ಕೇ ಫ್ಲೇಗು ಎ೦ದು ಹೆಸರಿದ್ದರೆ? ವಿಚಾರಮಾಡಿಯೇ ದಾದಾನ ತಲೆ 
ಕೆಟ್ಟಿತು. 

ಮಳೆಗಾಲದ ಸಂಜೆ ಬಹಳ ಹೊತು ನಿಲ್ಲಲಿಲ್ಲ. ಹೊಂಬಣ್ಣ ಕರಗಿ ಕತ್ತಲೆ 
ಆಳವಾಗುತ್ತ ನಡೆಯಿತು. ಅಲ್ಲಲ್ಲಿ ಕಾಗೆಗಳ ಕೂಗುವಿಕೆಯೇ ಕೇಳಿಬರುತ್ತಿತ್ತು 
ಊರು ಯಥಾಪ್ರಕಾರ ನಿರ್ಜನವಾಗಿತ್ತು ಕತ್ತಲೆ ಊರನ್ನು ತಬ್ಬಿಕೊಂಡಿತು. 

ಚಿಕ್ಕಂದಿನಲ್ಲಿ ಕೇಳಿದ್ದ ಒಂದು ಕತೆ ನೆನಪಾಯಿತು ದಾದಾನಿಗೆ. ಯಾವುದೋ 
ಒಂದು ಊರು. ಆ ಊರ ಅರಸನ ಪಾಪದ ಫಲವಾಗಿ ಊರಿಗೂರೇ 
ಶಾಪಗ್ರಸ್ತವಾಗಿತ್ತಂತೆ. ಒಂದು ದಿನ ಇನ್ನೊಂದು ನಗರದ ರಾಜಕುಮಾರನೊಬ್ಬ 
ಈ ಊರಿಗೆ ಬಂದ. ಆಗ ಹಗಲಾಗಿತ್ತು ಊರಲ್ಲಿ ಪೇಟೆ, ಕೋಟೆ, ತೋಟಗಳು, 
ಬೀದಿಗಳು, ಸೌಧಗಳು ಎಲ್ಲ ಇದ್ದವು. ಆದರೆ ಜನರೇ ಇರಲಿಲ್ಲ. ರಾಜಕುಮಾರ 
ಇಡೀ ದಿನ ತಿರುಗಾಡಿದ. ಒಬ್ಬರೂ ಕಾಣಬರಲಿಲ್ಲ. ಅರಮನೆಯಲ್ಲಿಯೂ 
ಯಾರೂ ಇರಲಿಲ್ಲವಂತೆ. ರಾಜಕುಮಾರ ಇದೆಲ್ಲವನ್ನೂ ನೋಡಿ ಬೇಸತ್ತುಹೋದ. 
ಸಂಜೆಯಾಯಿತು. ಕತ್ತಲೆಯಾಯಿತು. ಊರು ಬಿಟ್ಟು ಹೋಗಬೇಕೆಂದು 
ರಾಜಕುಮಾರ, ಅರಮನೆಯ ಹತ್ತಿರ ನಿಂತಿದ್ದವನು ಮರಳಿದ. ಕತ್ತಲೆಯಾದೊಡನೆ 
ಗುಡಿಗಳಿ೦ದ ಗಂಟೆ ಬಾರಿಸುವುದು ಕೇಳಿಸಿತಂತೆ. ಪೇಟೆಯ ತುಂಬ ದೀಪಗಳು 


ಗ್ರಾಮಾಯಣ ೫೪೩ 


ಬೆಳಗುತ್ತಿದ್ದವು. ಭರದಿಂದ ವ್ಯಾಪಾರ ನಡೆದಿತ್ತು ವೇಷಭೂಷಣಗಳಿಂದ 
ಅಲಂಕೃತರಾದ ಜನರು ಓಣಿಗು೦ಟ ಬರುತ್ತಿದ್ದರು. ಕೋಟೆಯ ದಿಕ್ಕಿನಿಂದ 
ಸನ್ನೆಗಹಳೆಯ ಸಪ್ಪಳ ಕೇಳಬ೦ತು. ಅರಮನೆಯಿಂದ ಸಿಂಗರಿಸಿದ ರಥದಲ್ಲಿ 
ಅರಸ ಬರುತ್ತಿದ್ದ. ಅವನೆದುರು ಸಾಲಾಗಿ ಸೈನಿಕರು ಬರುತ್ತಿದ್ದರು. ರಾಜಕುಮಾರ 
ಆಶ್ಚರ್ಯದಿಂದ ದಂಗುಬಡಿದು ಹೋದ. ಬೀದಿಯಲ್ಲಿ ಒಬ್ಬ ಯುವಕನನ್ನು 
ಕಂಡು “ಇದೆಲ್ಲ ಏನು?” ಎಂದು ಕೇಳಿದ. ಆಗ ಆ ಯುವಕನಿಂದ ತಿಳಿದುಬಂತು. 
ಆ ಊರು ಹಗಲಿನಲ್ಲಿ ಸತ್ತು ಇರುಳಿನಲ್ಲಿ ಬದುಕಿರುತ್ತಿತ್ತು ಅರಸನ ಪಾಪವೇ 
ಅದಕ್ಕೆ ಕಾರಣವಾಗಿತ್ತಂತೆ. ಇರುಳೆಲ್ಲ ಸಂಭ್ರಮ, ಆಟಪಾಟಗಳು ನಡೆದು ಬೆಳಗಿನಲ್ಲಿ 
ಎಲ್ಲವೂ ಮಾಯವಾಗಿರುತ್ತಿತ್ತು. ಇರುಳು ಮುಗಿಯುವದರಲ್ಲೇ ಎಲ್ಲವನ್ನೂ 
ಮುಗಿಸಬೇಕಾಗಿತ್ತು ಆ ಯುವಕನಿಗೆ ವೇಳೆಯಿರಲಿಲ್ಲ. ಬಹಳ ಹೊತ್ತಿನವರೆಗೆ 
ನಿಂತು ಮಾತಾಡಲಿಲ್ಲ ಕೂಡ. ಬೆಳಕಾಗುವದರಲ್ಲೇ ಅವನು ತನ್ನ ನಲ್ಲೆಯನ್ನು 
ಕಂಡು ಬರಬೇಕಾಗಿತ್ತು. ರಾಜಕುಮಾರನಿಗೆ ಹೇಳಿ ಹೊರಟೇ ಹೋದ. 
ರಾಜಕುಮಾರ ಇಡೀ ರಾತ್ರಿ ತಿರುಗಾಡಿದ. ಯುವಕ ಹೇಳಿದಂತೆಯೇ ಎಲ್ಲವೂ 
ನಡೆದಿತ್ತು ಅರುಣೋದಯವಾಗಿ, ಸೂರ್ಯನ ಹೊಂಗಿರಣಗಳು ಭೂಮಿಯನ್ನು 
ಮುಟ್ಟಿದಾಗ ಮಾಟ ಹಾಕಿದಂತಾಯಿತು. ಜನರೆಲ್ಲ ಇದ್ದಕ್ಕಿದ್ದಂತೆ ಅದೃಶ್ಯರಾದರು. 
ಹಗಲ ಬೆಳಕು ಶೂನ್ಯದೊಡನೆ ಊರನ್ನು ಪ್ರವೇಶಿಸಿತ್ತು. 

ದಾದಾನಿಗೆ ಅ ಕತೆಯ ವಿವರಗಳೆಲ್ಲ ಈಗ ನೆನಪಾದವು. ಬಹುಶಃ 
ಪಾದಳ್ಳಿಯೂ ಶಾಪಗ್ರಸ್ತವಾಗಿದೆಯೇನೋ ಎಂದೆನಿಸಿತು. ಪಾದಳ್ಳಿಯಲ್ಲಿ 
ಪಾಪಕ್ಕೇನೂ ಕೊರತೆಯಿಲ್ಲ ಪ್ಲೇಗು ಅದರ ಫಲವೇ ಇರಬೇಕು. ಸಾವಕಾಶವಾಗಿ 
ಕತ್ತಲೆ ವ್ಯಾಪಿಸಿತು. ದಾದಾನಿಗೆ ಮತ್ತೆ ತನ್ನ ಕತೆಯ ನೆನಪಾಯಿತು. ಯಾರಾದರೂ 
ಬರಬಹುದೇನೋ ಎಂದು ಹೆದರಿಕೆಯೂ ಆಯಿತು. ಕುತೂಹಲವೂ ಹುಟ್ಟಿತ್ತು. 
ಅಲ್ಲಿ ಕೂಡಲಾಗದೆ ಮತ್ತೆ ಎದ್ದು ಹೊರಟ. 

ಆದರೆ ಪಾದಳ್ಳಿಯ ಪರಿಸ್ಥಿತಿ ಇನ್ನೂ ಶೋಚನೀಯವಾಗಿತ್ತು. ಕತ್ತಲೆಯ 
ಊರು ರಾತ್ರಿಯಾದರೂ ಬದುಕಿರುತ್ತಿತ್ತು ಇಲ್ಲಿ ಇರುಳು ಕೂಡ ಹಗಲಿನಷ್ಟೇ 
ಶೂನ್ಯವಾಗಿತ್ತು; ಹಗಲಿಗಿಂತ ಹೆಚ್ಚು ಭಯಾನಕವಾಗಿತ್ತು ಕತ್ತಲೆ, ನಿರ್ಜನತೆ, 
ಭಯ ಇವೆಲ್ಲವುಗಳ ಮೂಲಕ ಮಾಟದಲ್ಲಿ ದಾದಾನಿಗೆ ನಂಬಿಕೆ ಮೂಡಿತು. 
ಜನರು ಸತ್ತಿರಲಿಕ್ಕಿಲ್ಲ. ಕೇವಲ ತನ್ನ ಕಣ್ಣಿಗೆ ಕಾಣದಾಗಿರಬೇಕು ಅಷ್ಟೇ ಎಂದುಕೊಂಡ. 
ರಾತ್ರಿ ಇಲ್ಲಿಯೇ ಇದ್ದುಕೊಂಡು ನೋಡೋಣವೆಂದುಕೊಂಡ. 

ಊಟದ ಗೊಡವೆ ಇರಲಿಲ್ಲ. ಅದರ ನೆನವು ಕೂಡ ದಾದಾನಿಗೆ ಅಗಲಿಲ್ಲ. 


೫೪೪ ಗ್ರಾಮಾಯಣ 


ಆದರೆ ನಡೆದು ನಡೆದು ಒಂದೇ ಸವನೆ ದಣಿದಾಗಿದ್ದರಿಂದ ನಿದ್ದೆ ಬೇಕೆನಿಸಿತು. 
ಬಾಳಾಚಾರ್ಕರ ಮನೆಯ ಪಡಸಾಲೆಯಲ್ಲಿಯೇ ತನ್ನ ಕಂಬಳಿಯನ್ನು ಹಾಸಿ 
ದಾದಾ ಮಲಗಿದ. 

ರಾತ್ರಿ ಬಲಿಯುತ್ತ ನಡೆದಂತೆ ಗೂಗೆಗಳ ಕೂಗು ಕೇಳತೊಡಗಿತು. ಆದರೆ 
ನಾಯಿಗಳ ಬೊಗಳುವಿಕೆ ಮಾತ್ರ ಕೇಳುತ್ತಿರಲಿಲ್ಲ. ದಾದಾನಿಗೆ ನಿದ್ದೆ ಹತ್ತಲು 
ತಡವೇನೂ ಆಗಲಿಲ್ಲ. ನಡುರಾತ್ರಿಯಾಗಿರಬೇಕು. ಕತ್ತಲೆ ದಟ್ಟವಾಗಿ ಹಬ್ಬಿತ್ತು 
ದೂರದಿಂದ ಜನರು ಜಗಳಾಡುವ ಸದ್ದು ಕೇಳಿಸಿತು. ಮಾತು ಸ್ಪಷ್ಟವಾಗಿ 
ಕೇಳುತ್ತಿರಲಿಲ್ಲವಾದರೂ, ದನಿ ಏರಿದಂತಿತ್ತು. ಸ್ವಲ್ಪ ಹೊತ್ತಿನ ಮೇಲೆ ವಾಲೀಕರ 
ಮಲ್ಲ ಓಡುತ್ತೋಡುತ್ತ ಬಂದ. “ಗೌಡರ ಹಗೇ ಲಿಂಗಪ್ಪ ಲೂಟಿ ಮಾಡಿಸಿದಾ 
ಏಳ ದಾದಾ ಏಳ!” ಎಂದು ಕೂಗುತ್ತಿದ್ದ. ಗೌಡಿತಿ ಕರೆದಿರುವಳೆಂದೂ ಹೇಳಿದ. 
“ಗೌಡರ ವಾಡೇ ಸುಟ್ಟೈತೆಲ್ಲಲೇ? ಗೌಡಿತಿ ಕರಿಯಾಕ ಎಲ್ಲ್ಯದಾಳ?” ಎಂದ 
ದಾದಾ “ಅಲ್ಲೇ ನೋಡ ಬಾ, ತಿಳೀತೈತಿ ನಿನಗ?” ಎಂದು ವಾಲೀಕಾರ ಮಲ್ಲ 
ಅವನನ್ನು ಅವರಸರಿಸಿದ. 

ದಾದಾ ಅವನ ಹಿಂದಿನಿಂದಲೇ ನಡೆದ. ಗೌಡರ ವಾಡೆ ಮೊದಲಿದ್ದಂತೆಯೇ 
ಇತ್ತು. ಪಾರ್ವತೆವ್ವ ದಾದಾನನ್ನು ಸನ್ನೆಮಾಡಿ ಒಳಗೆ ಕರೆದಳು. ದಾದಾ 
ಪಡಸಾಲೆಯಲ್ಲಿ ಕಾಲಿಟ್ಟ “ಲಿಂಗಪ್ಪ ನನ್ನ ಮನೀ ಹಾಳ ಮಾಡಿದ ದಾದಾ! 
ದೇವರು ನಿನ್ನ ಬೆನ್ನ ಮ್ಯಾಗ ಇದ್ದಾ ಅ೦ತ ನಿನಗ ಏನ ಆಗಿಲ್ಲ. ನನ್ನ ಕರ್ಮಾ, 
ಏನ ಮಾಡೂದೈತಿ?” ಎಂದು ಕಣ್ಣೀರು ತೆಗೆದಳು. “ನಿನ್ನ ಮಗಾ ಇರೂತನಾ 
ಅಳಬ್ಯಾಡ ಯವ್ವಾ ಆ ಲಿಂಗಪ್ಪನ್ನ ಒಂದ ಕೈ ನೋಡೇಬಿಡತೀನಿ” ಎಂದು 
ದಾದಾ ಅವಡುಗಚ್ಚಿ ಮೇಲೇಳಬೇಕೆಂದಿದ್ದ. ಅಷ್ಟರಲ್ಲಿ “ಏನ ನೋಡತಿ? ವಾಡೇದ 
ಕಬಜಾ ತೊಗೊಂಡು ಕುಂತೀನು” ಎಂದು ನಕ್ಕು ಲಿಂಗಪ್ಪ ದಾದಾನ ಮೇಲೇರಿ 
ಬಂದ. ದಾದಾನಿಗೆ ಪ್ರತಿಭಟಿಸಲು ಶಕ್ತಿಯೇ ಉಳಿದಿರಲಿಲ್ಲ. ಕೆಳಗೇ ಬಿದ್ದ. 
ಅಷ್ಟರಲ್ಲಿ ಜೈನರ ಜಿನ್ನಪ್ಪ ಬ೦ದು, “ಏಳು ದಾದಾ, ಮಠದಾಗ ಚಿಮಣಾ 
ಸತ್ತುಬಿದ್ದಾಳ!” ಎಂದು ಕೈಹಿಡಿದು ಎಬ್ಬಿಸಿದ. 

ದಾದಾ ಗಾಬರಿಗೊಂಡು ಎದ್ದು ಕುಳಿತು. ಪಶ್ಚಿಮದಿಕ್ಕಿನಿಂದ ಬೀಸುವ 
ಗಾಳಿಗೆ ಬೆವೆತ ಮೈ ಒಡ್ಡಿದ್ದರಿ೦ದ ಚಳಿಯೆನಿಸಿತು. ಕಣ್ಣೊರೆಸಿಕೊಂಡು ನೋಡಿದಾಗ 
ಕತ್ತಲೆ ರಾವುಬಡಿಯುತ್ತಿತ್ತು ಇದೇನು ಕನಸೋ, ಅಥವಾ ಭೂತಚೇಷ್ಟೆಯೋ 
ಅವನಿಗೆ ತಿಳಿಯದಾಯಿತು. ಗೂಗೆ ಮತ್ತೊಮ್ಮೆ ಕೂಗಿತು. ಅಲ್ಲಿ ಮಲಗಲೂ 
ಧೈರ್ಯವಾಗಲಿಲ್ಲ ದಾದಾನಿಗೆ. ಸರಕಾರೀ ತೋಟಕ್ಕಾದರೂ ಹೋಗೋಣವೆಂದು 


ಗ್ರಾಮಾಯಣ ೫೪೫ 


ಅಲ್ಲಿಂದೆದ್ದು ಹೊರಟ. ತೋಟದಲ್ಲಿ ಯಾರಾದರೂ ಭೆಟ್ಟಿಯಾಗಬಹುದೆಂದು 
ಅವನಿಗೆ ಆಸೆಯಿತ್ತು 

ಇನ್ನೂ ರಾತ್ರಿ ಇತ್ತು ದಾದಾ ತೋಟದಲ್ಲಿಯ ಗುಡಿಸಲಿನ ಹತ್ತರ ಹೋಗಿ 
ಕೂಗಿದ. ಒಳಗಿಂದ "ಯಾರವರು? ಎಂದು ದನಿ ಕೇಳಿಬಂತು. ದಾದಾ ತನ್ನ 
ಹೆಸರು ಹೇಳಿ ಒಳಗೆ ನಡೆದ. ಕಮತಿಗರ ಕರಿಯಪ್ಪ ಅಲ್ಲಿ ಮಲಗಿದ್ದ. ದಾದಾನ 
ಗುರುತು ಹತ್ತಿದೊಡನೆ ಕರಿಯಪ್ಪ ಅವನ ಕುತಿಗೆಗೆ ತೆಕ್ಕೆಬಿದ್ದು ಅಳಹತ್ತಿದ. 
ದುಃಖದ ಆವೇಗ ಕಡಿಮೆಯಾದ ಮೇಲೆ ಇಬ್ಬರೂ ಮಾತಾಡುತ್ತ ಕುಳಿತರು. 
ಕರಿಯಪ್ಪ ಪಾದಳ್ಳಿಯ ಅವಸ್ಥೆಯನ್ನೆಲ್ಲ ವಿವರಿಸಿದ. 

ಭಯದಿಂದ ನಡುಗುತ್ತಲೇ ದಾದಾ ಚಿಮಣಾಳ ವರ್ತಮಾನವನ್ನು ಕೇಳಿದ. 
ಕರಿಯಪ್ಪ ತನಗೆ ಗೊತ್ತಿದಷ್ಟನ್ನು ಹೇಳಿದ. ಅದನ್ನು ಕೇಳಿ ದಾದಾನ ರಕ್ತ ಕುದಿಯಿತು. 
“ಹಾಗಾರ, ಆಕೀ ಕೂಸು ಎಲ್ಲೈತಿ?” ಎಂದು ಆರ್ತನಾಗಿ ಕೇಳಿದ. 

“ಕೂಸು ಮಾದಾರ ಮಲ್ಲೀ ಹಂತ್ಯಾಕ ಇತ್ತು. ಅದರ ಮಾದರಗೇರ್ಯಾಗ 
ಹೊಳೀನೀರು ಹೊಕ್ಕು ಹಾಳ ಮಾಡಿದಾಗ, ನಿಂದರಲಾಕ ಜಾಗಾ ಸಿಗಲಿಲ್ಲ. 
ಆಗ ಮಾದರ ಚನ್ಯಾ ಮಲ್ಲಿನ್ನ ಮತ್ತು ಆ ಕೂಸಿನ್ನ ಕರಕೊಂಡು ಸೊಲ್ಲಾಪುರಕ್ಕೆ 
ಹೋದ. ಅಲ್ಲೇ ಅವನ ಸ್ವಾದರತ್ತಿ ಮಗಳ ಅದಾಳಂತ. ಬದಕಿದ್ದರ ಸೊಲ್ಲಾಪುರದಾಗ 
ಇರಬೇಕು. ಆದರ ಆ ಕೂಸು ದೊಡ್ಡದಾದದ್ದು ಆಚಾರೆಪ್ಪನ ಕಣ್ಣು ಕಾಣಬೇಕಾಗಿತ್ತು” 
ಎ೦ದು ನುಡಿದ. 

ಬಾಳಾಚಾರ್ಕರು ತುಂಬಿದ ಹೊಳೆಯಲ್ಲಿ ತೇಲಿಹೋದ ಕತೆಯನ್ನು ಕರಿಯಪ್ಪ 
ಹೇಳಿದಾಗ ದಾದಾನ ಕಣ್ಣಿಗೆ ಕತ್ತಲುಗವಿಯಿತು. “ಎಂತಾ ಪುಣ್ಯವಂತರು! ಅವರಿಗೂ 
ಈ ಸಾವು ಬಂತ!” ಎಂದು ದಾದಾ ಉದ್ಗರಿಸಿದ. 

“ತಮ್ಮಾ ಈ ಬ್ಯಾನ್ಯಾಗ ಹ್ವಾದವರೆಲ್ಲ ಪುಣ್ಯವ೦ತರ೦ತ ತಿಳಿ. ಈಗ 
ನೋಡಿದಿಲ್ಲೋ? ಭೂಮಿ, ಬೀಜಾ ಕಾಣಸೋವರು ಗತಿ ಇಲ್ಲದ ಬಿದ್ದೈತಿ. 
ಕೆಲಸ ಮಾಡಿಟ್ಟ ಭೂಮಿ, ಮಳೀ ಆಗಿ ಹಸಿ ಆಗೇತಿ. ಬಿತ್ತಲಾಕ ಜನಾನ ಇಲ್ಲ! 
ಈ ಊರಾಗ ಸತ್ತವರ್ಯಾರೋ ಬದುಕಿದವರಾರೋ ಲೆಕ್ಕಾನ ಇಲ್ಲ. ಫ್ಲೇಗ 
ಬಂದೈತಿ ಅಂತ, ಮನ್ಯಾಗ ಇದ್ದವರನ್ನೆಲ್ಲ ಚಂಡಹಿಡಿದು ಹೊರಗ ದಬ್ಬಿದರ೦ತ! 
ಉರಿ ಬ೦ದನಳ್ಳಿಕೋತ ಬಿದ್ದವರನ್ನ ಪೋಲೀಸರು ಎತ್ತಿ ಹೊರಗ ಒಗದರಂತ. 
ಏಸೋ ಜನರು ಹೆದರೇ ಸತ್ತರ೦ತ. ಉಳಿದವರು, ತಮ್ಮ ಹತ್ತಿರದವರು ಇದ್ದಲ್ಲೆ 
ಇರಲಾಕ ಹೋಗ್ಯಾರಂತ. ಬಾಳೇವು ಏನ ಸುಕಾ ಐತಿ, ಹೇಳು ದಾದಾ?” 
ಎಂದು ಕೇಳಿದ. 


೫೪೬ ಗ್ರಾಮಾಯಣ 


ಕರಿಯಪ್ಪ ಹೇಳಿದ ಕತೆ ಹೃದಯವಿದ್ರಾವಕವಾಗಿತ್ತು. ಸತ್ವಪೂರ್ಣವಾಗಿ 
ಸಮೃದ್ಧವಾಗಿ ಬೆಳೆದಿದ್ದ ಬಾಳು, ಕ್ಷಣದಲ್ಲಿ ನಿರ್ನಾಮವಾಗುವದೆಂದರೇನು? 
ಹೊಳೆ, ಫ್ಲೇಗು, ಬೆಂಕಿ, ಸಾವು ನೂರು ರೂಪಗಳಲ್ಲಿ ಪ್ರಕಟವಾಗಿ ಪಾದಳ್ಳಿಯನ್ನು 
ನುಂಗಿತ್ತು. ದಾದಾನಿಗೆ ಏನೇನೋ ಕೇಳಬೇಕೆಂದೆನಿಸಿತ್ತು. ಆದರೂ 
ಕೇಳುವದಾಗಲಿಲ್ಲ. ವಿಚಾರಗಳು ಅಸ್ಪಷ್ಟವಾಗಿದ್ದವು. ತನ್ನ ಊರು ಇಷ್ಟು ಬೇಗ 
ಹೇಗೆ ಹಾಳಾಯಿತೆಂಬುದೇ ಒಡಿಯಲಾಗದ ಒಗಟಾಗಿತ್ತು ದಾದಾ ದಂಗುಬಡಿದು 
ಹೋಗಿದ್ದ. ಆದರೂ ಏನಾದರೂ ಕೇಳುತ್ತಿರಬೇಕೆಂದು ಕೇಳಿದ. “ಮತ್ತ ಇಂತಾ 
ಅನಾಹುತದಾಗ ನೀ ಹ್ಯಾಗ ಉಳಿದೆಪಾ?” ಎಂದು ಕೇಳಿದ. 

ಕರಿಯಪ್ಪ ಕೆಮ್ಮಿದ. ಒಮ್ಮೆ ತಲೆ ಅಲ್ಲಾಡಿಸಿ ಹಿಂದನ ನೆನಪೊಂದನ್ನು 
ಜಗ್ಗುವವರಂತೆ ಕೈಚಾಚಿ ಹೇಳಿದ: “ಏನ ಹೇಳೂದೈತಿ ಬಾರಪಾ! ಪಡದಪ್ಪನವರ 
ಗೂಡು ಸಾತೇನಹಳ್ಳಿಗೆ ಹೋಗಿದ್ದೆ ಅಂತ ಬದಕಿ ಉಳಿದೆ ಅನ್ನು. ಚಿಮಣಾ ಸತ್ತ 
ಸುದ್ದಿ ಬರಾಣ ಪಡದಪ್ಪನೋರು ಸೊಲ್ಲಾಪುರಕ್ಕೆ ಜಿಗಿದರು! ನಾನು ಇತ್ತಾಗ 
ಊರ ಕಡೆ ಬಂದ್ವಿ. ಮಡ್ಡ್ಯಾಗ ಕಾಶೀಮಸಾಬ ತನ್ನ ಮನಿಯವರ ಕಟಿಗೊಂಡು 
ವಿಜಾಪುರಕ್ಕೆ ಹೊಂಟಾವ ಇದರಿಗೆ ಭೆಟ್ಟಿಯಾದ. “ಊರಿಗ್ಯಾಕ ಹೊಂಟೆಲೇ? 
ಜೀವ ಬ್ಯಾಡಾಗೇತಿ ಏನು? ಬೇಕಾರ ತ್ವಾಟದಾಗ ಹೋಗಿ ಇರು' ಅ೦ದ. ನನ್ನ 
ಹೆಂಡ್ರು ಮಕ್ಕಳು ಪಿಡುಗಿನ್ಯಾಗ ಸತ್ತು ಹೋಗಿದ್ದರು ಅಂತ ಅವನ ಹೇಳಿದ. 
ಇಲ್ಲಿಗೆ ಬಂದ ವಸ್ಮೀ ಹಾಕಿದೆ. ದಿನಾನೂ ಊರ ಬಿಟ್ಟು ಜನಾ ಹೋಗೂದು 
ನೋಡಿಕೊಂತ ಇರುತ್ತಿದ್ದೆ. ನಾನು ಹೋಗಬೇಕನ್ನಾವನ! ಆದರ ಧಣಿ ಅನ್ನಾ 
ಉಂಡು ಬೆಳೆದ ದೇಹ, ಧಣಿ ಬೆಳಿ ಕಾಯುಕೊಂತ ಇಲ್ಲೇ ಬೀಳಲಿ ಅಂತ 
ಇದ್ದಬಿಟ್ಟೀನು. ಇಲ್ಲೇ ಮಣ್ಣಾಗೂದು ಒಂದು ದಿವಸ ಐತೆಲ್ಲಾ? ನಂದರ ಏನ 
ಐತಿ? ಹೆ೦ಡರಿಲ್ಲಾ, ಮಕ್ಕಳಿಲ್ಲಾ! ಪಡದಪ್ಪನವರ ಮಠಾ ಏನು, ಧಣೇರ ತ್ವಾಟಿ 
ಏನು, ಎಲ್ಲಾ ಒಂದ ಅಲ್ಲ?” ಎಂದು ಕರಿಯಪ್ಪ ದೀರ್ಥವಾದ ನಿಟ್ಟುಸಿರಿನೊಂದಿಗೆ 
ಹೇಳಿದ. 

ಇಬ್ಬರಿಗೂ ಮಾತು ಮುಗಿಸುವದು ಬೇಕಾಗಿರಲಿಲ್ಲ. ದಾದಾ ಮತ್ತೆ ಮತ್ತೆ 
ಏನಾದರೂ ನೆನಪು ಬಂದು ಕೇಳುತ್ತಿದ್ದ. ಗೌಡರ ವಾಡೆಯಲ್ಲಿ ಪಾರ್ವತೆವ್ವ 
ಜ್ವರದಿಂದ ನರಳುತ್ತ ಬಿದ್ದದ್ದು, ಹೊರಗೆ ಹಾಕಬೇಕೆಂದರೂ ಸಾಧ್ಯವಾಗದೆ 
ಇದ್ದದ್ದು, ಅದೇ ವಾಡೆಗೆ ಬೆಂಕಿ ಹಚ್ಚಿದ್ದು, ಮಠದಲ್ಲಿಯ ಅನಾಹುತಗಳು, 
ಚಿಮಣಾಳ ಆತ್ಮಹತ್ಯೆ, ಬಾಳಾಚಾರ್ಕರು ಹೊಳೆಯಗುಂಟ ತೇಲಿಹೋದದ್ದು, 
ಅವನ ಕಣ್ಣ ಮುಂದೆ ದುಃಖದ ಮೆರವಣಿಗೆ ಒಂದೇ ಸವನೆ ನಡೆದಿತ್ತು. ಸತ್ತು 


ಗ್ರಾಮಾಯಣ ೫೪೭ 


ಹೋದವರೆಲ್ಲರೂ ಆತ್ಮೀಯರಾಗಿದ್ದರು. ಆಡುತ್ತಾಡುತ್ತ ಕತೆ ಹಿಂದಕ್ಕೆ ಹೋಗುತ್ತಿತ್ತು 
ದಾದಾ ತನ್ನ ಪರಾಕ್ರಮವನ್ನೆಲ್ಲ ಒಂದೊಂದಾಗಿ ನೆನೆಯುತ್ತಿದ್ದ. ಗೌಡರ 
ಹೊಲದಲ್ಲಿಯ ಬೆಳೆಯನ್ನು ಕದಿಯಲು ಬಂದಾಗ ತಾನು ಅವರನ್ನು ಓಡಿಸಿದ್ದು, 
ತನ್ನ ಮೇಲೆ ವಾರಂಟು ಇದ್ದಾಗ ಪಾರ್ವತೆವ್ವ ತನ್ನನ್ನು ಉಳಿಸಿಕೊಂಡದ್ದು, 
ಹೋಳಿಹುಣ್ಣಿಮೆಯ ಸಂದರ್ಭದಲ್ಲಿ ಗೌಡರ ಮನೆಯನ್ನು ಕಾದದ್ದು-ಒಂದೇ, 
ಎರಡೇ? ಈ ಎಲ್ಲ ಗೊ೦ದಲಗಳಿಗೂ ಗೌಡರ ಮರಣ, ಅದಕ್ಕೂ ಹಿಂದೆ 
ಹೋದರೆ ತನ್ನ ಕಕ್ಕನ ಮರಣ, ಚಿಮಣಾಳ ಕೌಮಾರ್ಯಭಂಗ ಇವು ಮೂಲವಾಗಿದ್ದವು. 
ದಾದಾ ಎಲ್ಲರ ಬಗ್ಗೆಯೂ ಕೇಳಿಕೊಂಡ, ಬಾಳಾಚಾರ್ಯರಿಂದ ಮೊದಲ್ಗೊಂಡು 
ವಾಲೀಕಾರ ಮಲ್ಲನವರೆಗೂ ಎಲ್ಲರ ಸಮಾಚಾರವೂ ಅವನಿಗೆ ಬೇಕಾಗಿತ್ತು. 

ಮೂಡಣದಲ್ಲಿ ಹೊತ್ತು ಮೂಡುವವರೆಗೂ ಇಬ್ಬರೂ ಮಾತಾಡಿದರು. 
ಕರಿಯಪ್ಪನಿಗಂತೂ ಇತ್ತೀಚೆಗೆ ಒ೦ಟಿಗತನದಲ್ಲಿ ಕಳೆಕಳೆದು ಜನರೆಂದರೆ 
ಬ೦ಗಾರವಾಗಿತ್ತು ದಾದಾ ದೊರೆತದ್ದು ನಿಧಿ ದೊರೆತಂತಾಗಿತ್ತು. ಹೊಟ್ಟೆ ತುಂಬ 
ಇಬ್ಬರೂ ಮಾತಾಡಿಕೊಂಡರು. ಬೆಳಗಾದ ಮೇಲೆ ಮಾತು ಮುಗಿಸುವದು 
ಅನಿವಾರ್ಯವಾಗಿತ್ತು 

ದಾದಾನಿಗೆ ಇನ್ನೊಮ್ಮೆ ಪಾದಳ್ಳಿಯನ್ನು ಕಣ್ಣುಮುಟ್ಟ ನೋಡಬೇಕಾಗಿತ್ತು. 
ತಿರುಗಿ ಇಂದುಪುರಕ್ಕೆ ಹೊರಡುವ ಮುನ್ನ ಪಾದಳ್ಳಿಯನ್ನೊಮ್ಮೆ ನೋಡಿಕೊಂಡು 
ಹೋಗಬೇಕಾಗಿತ್ತು. ಕರಿಯಪ್ಪನನ್ನು ಜೊತೆಮಾಡಿಕೊ೦ಡು ಊರೊಳಗೆ ತಿರುಗಿ 
ಹೊರಟ. ಕರಿಯಪ್ಪ ಇನ್ನೂ ಉಳಿದಿದ್ದ ಮಾತುಗಳನ್ನು ದಾರಿಯಲ್ಲಿಯೇ ಹೇಳಿದ. 

ಮತ್ತೆ ಬರಿದಾಗಿದ್ದ ಪಾದಳ್ಳಿ ಅವನನ್ನು ಸ್ಥಾಗತಿಸಿತು. ಬಿರುಗಾಳಿ ಹಾಗೂ 
ಮಳೆಯ ಹೊಡೆತಕ್ಕೆ ಕೆಲವು ಮನೆಗಳು ಬಿದ್ದಿದ್ದವು. ಉಳಿದ ಮನೆಗಳು ಮಾತ್ರ 
ಇನ್ನೂ ಗಟ್ಟಿಮುಟ್ಟಾಗಿಯೇ ಇದ್ದವು. ಯಾರದೋ ಬರವಿಗಾಗಿ ಕಾಯುವಂತಿದ್ದವು. 
ಎಂದು ತಿರುಗಿ ಪಾದಳ್ಳಿ ತುಂಬಬೇಕೋ ಎಂದು ದಾದಾ ಚಿಂತಿಸತೊಡಗಿದ. 
ವರ್ಷದ ಹಿಂದೆಯೇ ಪಾದಳ್ಳಿ ಬರಿದಾಗತೊಡಗಿತ್ತು ದೇಶಪಾಂಡೆಯವರ 
ವಾಡೆಯ ಬಾಗಿಲಂತೂ ಎಂದೋ ಮುಚ್ಚಿತ್ತು ಪುತಳಬಾಯಿ ಸತ್ತು, ಬಾಪೂಸಾಹೇಬ 
ಕನಕೇರಿಗೆ ಹೋದೊಡನೆ ಜಾಗೀರದಾರರ ದೊಡ್ಡವಾಡೆ ಬರಿದಾಗಿತ್ತು ಗೌಡರು 
ಸತ್ತಕೂಡಲೆ ಅವರ ಮನೆ ಬರಿದಾಗುವ ದಾರಿಯನ್ನೇ ಕಾಯುತ್ತಿತ್ತು. ಈಗ 
ಪಿಡುಗು ಬಂದು, ಹೊಳೆ ತುಂಬಿ ಬಂದು ಉಳಿದವರನ್ನು ಹೊರದೂಡಿದ್ದವು. 
ಪಾದಳ್ಳಿಯ ನೆಲಕ್ಕೆ ಮನುಷ್ಯವಸತಿಯ ಬೇಸರ ಬಂದಿತ್ತೇನೋ! 

ಆ ಹಾಳನ್ನು ಕಣ್ಣಿಂದ ನೋಡಿ ದಾದಾನಿಗೆ ಅಲ್ಲಿ ನಿಲ್ಲುವದಾಗಲಿಲ್ಲ. 


೫೪೮ ಗ್ರಾಮಾಯಣ 


ಹಳೆಯ ನೆನಪುಗಳೆಲ್ಲ ಅಲ್ಲಿ ದೆವ್ವವಾಗಿ ತಿರುಗಾಡುತ್ತಿರುವಂತೆ ಕಂಡಿತು. ಚಾವಡಿಯ 
ಹಿಂದೆಯೇ ದಾದಾ ಕಾರಹುಣ್ಣಿಮೆಯ ದಿನ ಎತ್ತುಗಳನ್ನು ತರುಬಿದ್ದ. ಚಾವಡಿಯಲ್ಲಿ 
ಫಕರುದ್ದೀನ ಫೌಜದಾರನ ಜೊತೆಗೆ ಜಗಳವಾಡಿದ್ದ. ಗೋಪಾಲಕೃಷ್ಣನ ಗುಡಿಯ 
ಕಟ್ಟೆಯ ಮೇಲೆ, ಬ್ರಾಹ್ಮಣರ ಮನೆಗಳಿರುವ ಬೀದಿಯಲ್ಲಿ ಬಾಳಾಚಾರ್ಕರ ಎತ್ತರವಾದ 
ಮೂರ್ತಿ ತಿರುಗಾಡುವದನ್ನು ಹೇಗೆ ಮರೆಯಬೇಕು? ಗರಡಿಮನೆಯ ಗೋಡೆಗಳ 
ಮೇಲೆ ಚಿತ್ರಿಸಿದ್ದ ಹನುಮಂತನ ವಿಕಾರವಾದ ಚಿತ್ರಕ್ಕೂ ಇಂದು ಎಂಥ ಜೀವಕಳೆ 
ಬಂದಿತ್ತು! ಮನುಷ್ಯ ವಸತಿಯ ವಾಸನೆ ಬಡಿದು ಬಡಿದು ಪಾದಳ್ಳಿಯ ನೆಲ 
ಇನ್ನೂ ಸಜೀವವಾಗಿತ್ತು. ಅರ್ಧ ಇಕ್ಕಿದ ಮನೆಬಾಗಿಲುಗಳನ್ನು ನೋಡಿದಾಗ 
ಇನ್ನೂ ಯಾರೋ ಅಲ್ಲಿರುವರೆಂಬ ಸಂಶಯ ಬರುತ್ತಿತ್ತು. ಇಬ್ಬರೂ 
ಮೌನವಾಗಿಯೇ ತಿರುಗಾಡಿದರು. ಕೊನೆಗೆ ನೆನವು ಅಸಹನೀಯವಾಯಿತೇನೋ 
ಹೊಳೆಯ ತೀರದೆಡೆಗೆ ನಡೆದರು. ನೀರಗಸೆಯಿ೦ದ ಮುಂದೆ ಬ೦ದಾಗ ದಾದಾನಿಗೆ 
ಬಾಳಾಚಾರ್ಯರು ನದಿಯಲ್ಲಿ ತೇಲಿ ಹೋದ ಸಂಗತಿ ನೆನಪಾಯಿತು. ಆ ಸ್ಥಳವನ್ನು 
ನೋಡುವ ಕುತೂಹಲವಾಗಿ ಕರಿಯಪ್ಪನನ್ನು ಕೇಳಿದ. ಕರಿಯಪ್ಪ ತೋರಿಸಿದ 
ಹುಣಿಸೆಮರ ಸ್ವಲ್ಪ ಅಂತರದಲ್ಲಿಯೇ ಇತ್ತು 

“ಆಚಾರೆಪ್ಪ ಹೊಳೀ ಬಿದ್ದಾಗ ಇಲ್ಲೀತನಾ ಹೊಳೀ ಬಂದಿತ್ತ?” 

“ಹೌದು, ಅವರು ಜಾಲೀಗಿಡದ ಆಚ್ಯಾಕ ಹೋದಾಗ, ದಂಡೀ ಕಡೆ 
ಕೈಮಾಡಿ ಮುಳುಗಿದರಂತ. ಆಗ ದ೦ಡೀ ಮ್ಯಾಗಿದ್ದ ಒಬ್ಬಿಬ್ಬರು, ನೋಡಿದವರು 
ಹೇಳುತ್ತಿದ್ದರು” ಕರಿಯಪ್ಪ ಹೇಳಿದ. 

ನದಿಯ ಪ್ರವಾಹ ಇನ್ನೂ ಸೊಕ್ಕಿನಿಂದಲೇ ಹರಿಯುತ್ತಿತ್ತು ಪಾದಳ್ಳಿಯನ್ನು 
ನುಂಗಿದ್ದರೂ ಅದಕ್ಕೆ ದುಃಖವಾಗಿರಲಿಲ್ಲವೇನೋ! ತಾನೂ ಏಕೆ ಈ 
ಪ್ರವಾಹದಲ್ಲಿಯೇ ಈಸುಬಿದ್ದು ಮುಳುಗಿಹೋಗಬಾರದು ಎಂದು ದಾದಾನಿಗೆ 
ಎನಿಸಿತು. 

ದಾದಾ ಪ್ರವಾಹವನ್ನೇ ನೋಡುತ್ತ ನಿಂತಿದ್ದ. ತೆರೆಗಳು ಸಾಲುಗಟ್ಟಿ 
ಹರಿಯುತ್ತಿದ್ದವು. ಕಾಲನ ಅನಾಸಕ್ತಿಯಷ್ಟೇ ಹೊಳೆಯ ಅನಾಸಕ್ತಿ 
ಆಶ್ಚರ್ಯಕರವಾಗಿತ್ತು ಅನಂತದ ಸಂಕೇತದಂತೆ ನೆಲವನ್ನು ಕಚ್ಚಿಕೊಂಡೇ 
ಮುಂದೆಮುಂದೆ ಸಾಗಿತ್ತು ದಂಡೆಯ ಮೇಲಿನ ಜೀವನ ಬದಲಾಗುತ್ತ ನಡೆದಿದ್ದರೂ, 
ಅದಕ್ಕಾಗಿ ಯೋಚಿಸುವಷ್ಟು ಅವಕಾಶ ನದಿಗಿರಲಿಲ್ಲ. ಈ ನದಿಯ ಎದುರು 
ಪಾದಳ್ಳಿ ಮೊನ್ನೆ ಮೊನ್ನೆ ಹುಟ್ಟಿ ಕಣ್ಣು ತೆರೆದ ಕೂಸು. ಹುಟ್ಟಿದ್ದು ಆಯುಷ್ಯ 
ಮುಗಿದೊಡನೆಯೇ ಸತ್ತುಹೋಗಿತ್ತು. ತನ್ನ ಕರ್ತವ್ಯವೆಂಬಂತೆ ಪಾದಳ್ಳಿಯ 


ಗ್ರಾಮಾಯಣ ೫೪೯ 


ಶ್ರಾದ್ಧವನ್ನು ಮುಗಿಸಿ ಹೊಳೆ ಮುಂದೆ ಸಾಗಿತ್ತು. ನೆಲ ನೀರುಗಳು ಒಂದನ್ನೊಂದು 
ತಬ್ಬಿಕೊಂಡು ಏನೋ ಕಿವಿಮಾತು ಹೇಳುವಂತಿದ್ದವು. 

ದಾದಾ ನೋಡುತ್ತಲೇ ಇದ್ದ. ತೆರೆಯ ಹಿಂದೆ ತೆರೆಗಳು ಸಾಲುಗಟ್ಟಿ 
ನಡೆದಿದ್ದವು. ಹುಟ್ಟು-ಸಾವುಗಳಿಲ್ಲದ ನದಿಯ ಒಡಲಿನಲ್ಲಿ ತೆರೆ ಹುಟ್ಟಿಸಾಯುವ 
ಲೀಲೆ ಬೆರಗುಗೊಳಿಸುವಂತಿತ್ತು. ಹೊಳೆಯ ದಂಡೆಯಿಂದ ಹಿಂದಿರುಗಿ 
ನೋಡಿದಾಗ ಪಾದಳ್ಳಿ ಜೀವ ಹೋದ ದೇಹದಂತೆ ಬಿದ್ದಿತ್ತು ಪುನರುಜ್ಜೀವನದ 
ಆಸೆಯಿಲ್ಲದೆ ಬಿದ್ದಂತಿತ್ತು. 

ಆದರೂ ಹಾಗೆನ್ನೆಲು ಬರುವಂತಿರಲಿಲ್ಲ. ಅಪಾರವಾದ ಜಲರಾಶಿಯಿಂದ 
ತುಂಬಿಕೊಂಡ ಹೊಳೆ ಇನ್ನೂ ಹರಿಯುತ್ತಿದೆ. ನೆಲ ಸುತ್ತಲೂ ಮೈಚಾಚಿದೆ. 
ದಂಡೆಯ ಮೇಲೆ ಈಗಾಗಲೇ ಹುಲ್ಲು ಚಿಗುರಿಲಿಲ್ಲವೇ? ಯಾರಿಗೆ ಗೊತ್ತು? 
ಜೀವನ ಹುಟ್ಟುವದೇ ಒಂದು ವಿಸ್ಮಯ! ಪಾದಳ್ಳಿ ತುಂಬಿಕೊಳ್ಳುವದಿಲ್ಲವೆಂದು 
ಹೇಗೆ ಹೇಳಬೇಕು? ಪಿಡುಗಿಗೆ ಹೆದರಿ ಓಡಿದವರು ತಿರುಗಿ ಬರಬಹುದು. 
ಪಾದಳ್ಳಿ ಅವರಿಗಾಗಿ ಕಾಯುತ್ತಿದೆ. ತಾನು ತಿರುಗಿ ಬಂದಿರಲಿಲ್ಲವೇ? ಹೊಸ 
ಸೃಷ್ಟಿಯ ಕೃಷಿ ಕರ್ಮದಲ್ಲಿ ಕರಿಯಪ್ಪ ಈಗ ನಿರತನಾಗಿರಲಿಲ್ಲವೇ? ಜಾಗೀರದಾರರ 
ತೋಟವನ್ನು ಸಾಗು ಮಾಡುವ ಹೊಣೆಯನ್ನು ಹೊತ್ತಿದ್ದ. ಲಕ್ಷ್ಮೀಬಾಯಿ ಇನ್ನೂ 
ಬಡೋದೆಯಲ್ಲಿ ಇದ್ದಾಳೆ. ಅವಳ ವಂಶವನ್ನು ಮುಂದುವರಿಸಲು ಯಾರಾದರೂ 
ಬರಬಹುದು. ದೇಶಪಾಂಡೆ ಮನೆತನದ ವಂಶ ಇನ್ನೊಂದು ಕಡೆಗೆ 
ಬೆಳೆಯುತ್ತಿರಲಿಲ್ಲವೇ? ಪಾದಳ್ಳಿಯ ಸಮೃದ್ಧಿ ಈ ಬೀಜಗಳಲ್ಲಿಯೇ ಅಡಗಿತ್ತು. 
ನೆಲದ ಅಕ್ಷಯ ಪಾತ್ರೆ ಎಂದೂ ಬರಿದಾಗಲಾರದು. ಸತ್ತವರು ತಿರುಗಿ ಬರಲಿಕ್ಕಿಲ್ಲ. 
ಆದರೆ ದಿಕ್ಕು ದಿಕ್ಕಿನಲ್ಲಿ ಚೆಲ್ಲಿಹೋದ ಪಾದಳ್ಳಿಯ ಸತ್ವ ತಿರುಗಿ ಒಂದು ಕಡೆಗೆ 
ಕೂಡಲೇಬೇಕಾಗಿದೆ. ಅದಕ್ಕೆ ಕಾಲಬೇಕು. ಬರಿದಾಗಿ ಯಾವುದೂ 
ಉಳಿಯಲಾರದೆಂಬುದಕ್ಕೆ ಈ ನದಿಯ ಪ್ರವಾಹವೇ ಸಾಕ್ಷಿಯಾಗಿತ್ತು. ಪಾದಳ್ಳಿ 
ಬರಿದಾಯಿತೆಂದು ಹೊಳೆಯೇನೂ ಬತ್ತಿಹೋಗಿಲ್ಲ. 

ಆದರೂ ದಾದಾನಿಗೆ ದುಃಖ ತಡೆಯಲಿಲ್ಲ. ಚಿಮಣಾಳ ದುರ್ಮರಣ, 
ಬಾಳಾಚಾರ್ಯರ ಸಾವು, ಲಕ್ಷ್ಮಣ ಪರದೇಶಿಯಂತೆ ಬೇರೆ ಊರನ್ನು ಸೇರಿದ್ದು 
ಇವು ಅವನ ವೈಯಕ್ತಿಕ ದು:ಖಗಳಾಗಿದ್ದವು. ಅವುಗಳನ್ನು ನೆನೆದು ಕಣ್ಣೀರು 
ಸುರಿಸಹತ್ತಿದ. ಅದನ್ನು ನೋಡಿ ಕರಿಯಪ್ಪ ಕಾರಣವನ್ನು ಕೇಳಿದಾಗ 
ಹೇಳಲೇಬೇಕಾಯಿತು. “ಯಾರ ಸಲುವಾಗಿ ಬದುಕಬೇಕಾಗೇತಿ, ಹೇಳು 
ಕರಿಯಪ್ಪಾ?” ಎಂದು ಗೋಳಾಡಿದ. 


೫೫೦ ಗ್ರಾಮಾಯಣ 


“ಹುಚ್ಚ ಅದೀ ನೋಡು ದಾದಾ. ನಾ ಊರಿಂದ ಬರುದರಾಗ ನನ್ನ 
ಹೇಣತಿ, ಮೂರು ಮಕ್ಕಳು ಸತ್ತುಹೋದರಂತ ಕೇಳಿದರೂ ನಾನಿನ್ಹಾಂಗ ಹುಚ್ಚ 
ಆಗಲಿಲ್ಲ. ಮನಶ್ಯಾ ಇರೂತನಾ ಸಾಯತೀನಿ ಅಂತ ಅನಬಾರದು ನೋಡು. 
ಇದ್ದಾಗ ಸತ್ತಾಂಗ ಇರಬಾರದು ನೋಡು. ನಾ ಇರೊಮಟಾ ತ್ವಾಟಾ ಸಾಗಮಾಡಿ, 
ಧಣೇರ ಸೇವಾ ಮಾಡೂದುಲ್ಲ? ಹಾಗ ನೀನೂ ಇರಬೇಕು. ಆಚಾರೆಪ್ಪ ಹೇಳತಿದ್ದರು, 
“ದೇವರು ಜನ್ಮಾ ಕೊಟ್ಟಾಗ ನಮ್ಮಿಂದ ಏನೋ ಕೆಲಸ ಆಗ ಬೇಕಾಗಿರತೈತಿ 
ಅಂತ ಕೊಟ್ಟಿರತಾನು. ಯಾರ ಕೆಲಸಾನೂ ದೇವರಿಗೆ ಬ್ಯಾಡಾಗೂದುಲ್ಲ', ಸಾಯಾಕ 
ನಾವು ಹುಟ್ಟಿದ್ದರ, ಈಟ ದಿನಾ ಬಾಳೇ ಯಾಕ ಮಾಡಬೇಕು? ಏಳ, ಏಳ” 
ಎಂದು ಎಲ್ಲಿಲ್ಲದ ಅಕ್ಕರತೆಯಿ೦ದ ಎಬ್ಬಿಸಿದ. 

ದಾದಾ ಎದ್ದ. ಅವನ ಮನಸ್ಸು ನಿರ್ವಿಣ್ಣವಾಗಿತ್ತು. ಹೊಳೆ ಶಾ೦ತವಾಗಿ 
ಹರಿಯುತ್ತಲೇ ಇತ್ತು. ದೂರದ ಮರಡಿಸಾಲುಗಳ ಮೇಲೆ ಬಿಸಿಲು-ಮಳೆ- 
ನೆರಳು ಮುಗಿಯದ ಆಟದಲ್ಲಿ ತೊಡಗಿದ್ದವು. ಇನ್ನೊಂದು ಸೃಷ್ಟಿಯನ್ನು ನಿರ್ಮಿಸಲು 
ಹೊಂಚು ಹಾಕಿರುವಂತೆ ಪ್ರಕೃತಿ ಮೌನವಾಗಿತ್ತು ಮೋಡ ಸರಿದಾಗ ಬೀಳುವ 
ಬಿಸಿಲು ಕಾವುಕೊಡವಂತಿತ್ತು. ವಿಶಾಲವಾದ ಬಯಲು ಮಳೆಗಾಲದ ಹಸಿರಿನಿಂದ 
ತುಂಬಿಕೊಂಡು ದೇವತೆಗಳನ್ನೇ ಆಟಕ್ಕೆ ಕರೆಯುವಂತಿತ್ತು ಹೊಸ ಸೃಷ್ಟಿಯೊಂದನ್ನು 
ತನ್ನ ಬಸಿರಲ್ಲಿಟ್ಟುಕೊ೦ಡಂತಿದ್ದ ಈ ನಿರೀಕ್ಷೆ ರಮ್ಯವಾಗಿತ್ತು ಕರಿಯಪ್ಪನ ಹಿಂದೆ 
ಅವನ ನೆರಳಿನಂತೆ ದಾದಾ ಸಾಗಿದ್ದ. 


ಇನ ಜು ಬಜ ಜು 


ಗ್ರಾಮಾಯಣ 


೫೫೧ 


ಅರ್ಥಕೋಶ 


ಅಪೇಶಿ: ಕೈಲಾಗದವ 

ಅಟೂಕಿನಾಗ: ಕೈಯಳತೆಯಲ್ಲಿ 

ಅಗಡುಮಾಡು: ಕೆಡಿಸು, ಅಡ್ಡಹಾದಿ ಹಚ್ಚು 

ಅಟಾಪಿಸು: ಹಿಡಿತದಲ್ಲಿ ಬರು 

ಅಬರು: ಮಾನ ಮರ್ಯಾದೆ 

ಅಬಲಖ: ಪಂಚರಂಗಿ, ಪಂಚಕಲ್ಯಾಣಿ 

ಅಮಲು: ಅಧಿಕಾರ, ಮದ 

ಅಲಕ್ಕನೆ : ಟಣ್ಣನೆ 

ಅಗದಿ: ತೀರ 

ಆಸಗೊಳ್ಳು : ಹಿಡಿತದಲ್ಲಿ ಸಿಗು 

ಅಮಾದಾನ: ಬೇಕಾದಷ್ಟು 

ಅಪಸಾತಿನಲ್ಲಿ: ತಮ್ಮ ತಮ್ಮೊಳಗೆ 

ಅಕ್ಕಸ: ಆಕ್ರೋಶ 

ಆಯಾ: ಕಾಳಿನ ರೂಪದಲ್ಲಿ ಪ್ರಶಿಫಲ 

ಆದಾವತಿ: ದ್ವೇಷ 

ಆಜೂಬಾಜೂ: ನೆರೆಹೊರೆ 

ಇಂಗ ಹಚ್ಚು: ಮೋಸ ಮಾಡು 

ಇರಕಳ : ಹಾಯುವ ಸ್ವಭಾವದ 

ಇಕ್ಕಲು ಹಾಕು: ಗೂಡು ಹಾಕು 

ಇಸಮು: ಅಸಾಮಿ, ಕುಳ 

ಇರಾದೆ: ಉದ್ದೇಶ 

ಉಪ್ಪು ಹಾಕು: ಕಾರಭಾರ ಮಾಡಗೋಡು 

ಉಸಾಬರಿಗೆ: ಗೋಜಿಗೆ 

ಉಪದ್ವ್ಯಾಪಿ: ಅಧಿಕ ಪ್ರಸಂಗಿ 

ಉತಾರ: Extract 

ಎಕ್ಕೆ ಎಲೆ; ಎಕ್ಕದ ಎಲೆ 

ಎಡತಾಕು: ಅಡ್ಡಾಡು 

ಎಡವಟ್ಟ: ಹಟಮಾರಿ 

ಒಪ್ಪು ಇಟಗೊ : ಮೇಲುಗಟ್ಟು 

ಒನಕೊಂತ : ಒನೆಯುತ್ತ, ಒನಪು 
ಮಾಡುತ್ತ 

ಕಬುಲಾಯತಿ : ಗೇಣಿ, ಲಾವಣಿ 


ಕಿತಾಪತಿ : ಅಧಿಕಪ್ರಸಂಗ 

ಕಣಿಹೇಳು : ಭವಿಷ್ಯ ಹೇಳು 

ಕೋರಿ ಮುಸುಕು : ಕ೦ಬಳಿ ಮುಸುಕು 

ಕೆರವು: ಕಾಲುಮರೆ, ಪಾದರಕ್ಷೆ 

ಕರಾಮತಿ : ತಂತ್ರ 

ಕರಸಾಲ: ಬರಗಾಲ 

ಕಮಾಲ “ಅದ್ಭುತ, ಕಸರತ್ತು 

ಕಮರಾ : ಕೋಣೆ 

ಕಿಳ್ಳಿಕ್ಯಾತರಾಟ : ಗೊಂಬೆಯಾಟ 

ಕವಕ್ಕನ: ಅವಕ್ಕನೆ 

ಕಡಲೆಯ ಚಟ್ಟ : ಕಡಲೆಯ ಚರಟ 

ಕಬೂಲಿ : ಒಪ್ಪಿಗೆ 

ಕಕಲಾತಿ : ಅಕ್ಕರೆ 

ಕಣಿಕೆ : ಮೇವು 

ಕೊಳ್ಳೀಕವಕ : ಕೆಲಾಡಿ, ಕಿಡಿಗೇಡಿ 

ಕವಡುಗಂಟುಕತನ : ಮೋಸಗಾರಿಕೆ 

ಕೊಂಬುಚೇರು : ಕೊಡಿಗೆ ಹಾಕುವ 
ಆಭರಣ, ಅಣಸು 

ಕೋಲಿ : ಕೊಯ್ದು ಉಳಿದ ದಂಟಿನ ಭಾಗ 

ಕುಸ್ತಿ ಫಳಿ : ಕುಸ್ತಿಯ ಕಣ 

ಕಡಾವಿಗೆ : ಕಟ್ಟಿಗೆ ಪಾದರಕ್ಷೆ 

ಕೂಳುಕೊಬ್ಬರಿಯಾಗು: ಕೂಳಿಲ್ಲದೆ ಇರು 

ಖುಶಾಲ : ಕ್ಷೇಮ, ಸ್ವೇಚ್ಛೆಯಿಂದ 

ಖಬರ : ಅರಿವು 

ಖಂಭೀರ : ಧೈರ್ಯಶಾಲಿ 

ಖೋಡ: ಸೊಕ್ಕು 

ಖಾಸ ದೇಖರೇಖ : ಸ್ವಂತ ಮೇಲ್ವಿಚಾರಣೆ 

ಖುರಾಕು : ಪೌಷ್ಟಿಕ ಆಹಾರ 

ಖಾಸಗತ: ಸ್ವಂತ 

ಗುನ್ನೆ: ಅಪರಾಧ 

ಗರಡಿ ಮನೆ : ತಾಲೀಮ ಖಾನೆ 

ಗುಳೇಹೋಗು: ದೇಶಾಂತರ ಹೋಗು 


೫೫೨ 


ಗಬ್ಬನಾತ : ಹೊಸಲು ವಾಸನೆ 
ಗರೀಬ: ಬಡವ, ಭೋಳೆ 
ಗಪ್ಪ ಮಾಡು : ಮುಚ್ಚಿಡು 
ಗರಜು : ಅವಶ್ಯಕತೆ 
ಗೊರ್ಯಾಳ ; ಸ್ಮಶಾನ 
ಗರಸು : ಕಟಕ ಮಣ್ಣು, ಮರುಮ 
ಗುಳೇ ಹಾಕು : ಕೂಡಿಹಾಕು 
ಗುಳೇದಾಳಿ : ಮಂಗಲಸೂತ್ರ 
ಗೊಬ್ಬರ ಗುಡೆ: ಗೊಬ್ಬರದ ಗುಂಪು 
ಗಸಗ್ಗನ : ತೀವ್ರವಾಗಿ 
ಗೊಂಗಡಿ: ಕಂಬಳಿ 
ಗೋಪಾಳ : ಲಂಚ 
ಗೊಂಜಾಳ ಫಡಾ : ಗೋವಿನ ಜೋಳದ 
ನಿಲುವು 

ಗಡಾನ : ಕೂಡಲೆ 
ಗಾಳಿಗರಾ : ಗಾಳಿ ತುಂಬಿದ ಕರು 
ಗಬ್ಬ: ಬಸಿರು 
ಘಾಣ : ಹೊಲಸು 
ಚರಗ ಚಲ್ಲು: ಯಳ್ಳಮಾಸಿಯ ದಿನ 

ಹೊಲಕ್ಕೆ ಪೂಜೆ 

ಮಾಡಿ ದಿಗ್ಗಲಿ ಕೊಡವದು 
ಚಮಟಾ ಬೆಳಗು : ಚರ್ಮಸುಲಿ 
ಚಿಟಿಕೆಮುರಿ : ನೆಟಿಕೆ ಮುರಿ, ಶಪಿಸು 
ಚೌಕಸಿ : ವಿಚಾರಣೆ 
ಚಾಳಿ: ಚಟ 
ಚಿತಾವಣಿ : ಪೀಡೆ 
ಚಡಾವು : ಪಾಪೋಸು 
ಚಾಟು : ಆಶ್ರಯ 
ಚೇಲಾ : ಶಿಷ್ಯ 
ಛೇಂಜಿ : ಸಂಜೆ 
ಛಪಾಯಿಸು : ಮುಚ್ಚಿಡು, ಗಪ್‌ಮಾಡು 
ಛಾನಸಾ ಸ್ವಭಾವ : ಛಾಂದಸ 
ಛಾಪು ಹಾಕು : ಪಭಾವ ಬೀರು 
ಜರಾ : ಸ್ವಲ್ಪು 
ಜೀತ : ದುಡಿತ 
ಜಡೀಬೇಕು : ಹೊಡೆಯಬೇಕು 
ಜನಾವರ : ದನಕರು 
ಜಂಜಾಟ : ಗೊಂದಲ 


ಗ್ರಾಮಾಯಣ 


ಜಂಪಲಿಕ್ಕು : ಮಳೆ ಹನಿಹನಿಯಾಗಿ ಬೀಳು 

ಟಬರು ಸೊಕ್ಕು 

ಟರಾಯಿಸು : ನಿರ್ಣಯಿಸು 

ಟೋಳಿಕಟ್ಟ : ಗುಂಪುಗಟ್ಟಿ 

ಠಾಂವಿಕಿ : ಗೊತ್ತು 

ಠಾಮ ಮತ : ನಿಶ್ಚಿತ ಅಭಿಪ್ರಾಯ 

ತುಫಾನಿ : ಆರೋಪ, ಆಪಾದನೆ 

ತಂತಿಕಟ್ಟಿ : ಗೆರೆಕೊರೆದು, ಸರಿಯಾಗಿ 

ತರುಬು: ತಡೆ, ನಿಲ್ಲಿಸು 

ತಳಿ: ವಂಶ 

ತಾಬಡತೋಬ : ಕೂಡಲೆ 

ತಾಬೇಮಾಡು: ವಶಕ್ಕೆ ಕೊಡು 

ತಿಪ್ಪರಲಾಗ ಒಗೆ : ಲಾಗ ಹಾಕು 

ತಳುಕು : ತೊಡಕು, ಸಂಬಂಧ 

ತುಡುರು : ಜಬರಿಸು 

ತೋಂಡಿ : ಮೌಖಿಕ 

ತಾಕತ : ಶಕ್ತಿ ಬಲ 

ತುರಾಯಿಹಚ್ಚು : ಮೆರೆದಾಡು 

ತರ್ಫೆ : ಪರವಾಗಿ 

ತರಾತುರಿ : ಅವಸರ 

ಥರಾ ಅಲ್ಲ: ಯೋಗ್ಯವಲ್ಲ 

ಥಾಕಿಲ್ಲದ : ಸಂಬಂಧವಿಲ್ಲದೆ, ಅಸಂಬದ್ದ 

ಥೋಡಾ ಥೋಡಾ : ಸ್ವ 

ದಗದ : ಕೆಲಸ 

ದೇಶನಿಕಾಳೆ : ಅಡ್ಡಾಡಿ, ಪೋಲಿ 

ದಿಂಡಿ: ಫಂಢಪಪುರಕ್ಕೆ ಹೋಗುವ ಭಕ್ತರ 
ಮೇಳ 

ದಮ್ಮು ಹಿಡಿ: ತಡೆ, ಸಹಿಸು, ಸುಮ್ಮನಿರು 

ದಂಡಗಾಯಿ : ಪುಂಡಾಟಿಕೆ 

ದರಕಾರಮಾಡು : ಲಕ್ಷ್ಮಕೊಡು 

ದಗ್ಗರದುಡಿ : ಮೈಮುರಿಯುವಂತೆ ದುಡಿ 

ದಸ್ತೂರ : ದಸ್ಕತ್ತು 

ದಾದಮಾಡು : ಲಕ್ಷ್ಯಕೊಡು 

ದಿಶಾಭೂಲ : ದಿಕ್ಕುಪಾಲು 

ಧಾಬೆ : ಕೊಟ್ಟಿಗೆ 

ಧಡೇದ ಬ್ಯಾನಿ : ಹೃದಯವಿಕಾರ 

ಧಮಕಿ : ಬೆದರಿಕೆ 

ಧುತ್ತ್ಯಾನಂಥವರು : ಧಾಂಡಿಗರು 


ಗ್ರಾಮಾಯಣ 


ನಿಕಾಲ : ನಿರ್ಣಯ 

ನಜರು : ದೃಷ್ಟಿ 

ನಿರಾಳಾ: ಬೇರೆ, ಭಿನ್ನವಾದ 

ನೀರಿನ ಮಲುವು : ಪ್ರವಾಹದ ಓಘ 

ನೆಲಪಟ್ಟು : ನೆಲಕ್ಕೆ ಬೆನ್ನು ಹಚ್ಚಿ 

ನಸಿ ಬ್ಯಾನಿ : ಸಣ್ಣಾಗಿ ಬ್ಯಾನಿ 

ನಜರಬಂದಿ: ಕಣ್ಣರಿಕೆ 

ನಿಟ್ಟು ಹಚ್ಚು : ಸಾಲಾಗಿರಿಸು 

ಪರಲು : ಸಂಬಂಧ 

ಪಾಡು : ಲೇಸು 

ಪಟ್ಟನ :ಕೂಡಲೆ 

ಪ್ಯಾಲಿ : ಮೂರ್ಬ 

ಪಾವುಡ : ರುಮಾಲು 

ಪಂಚೇತಿ : ಪಂಚಾಯಿತಿ, ಕಾರಭಾರ 

ಪಾಯಬಂದ ಕಾಡಣಿ : ಕುದುರೆಯ 
ಹಿಂಗಾಲಿಗೆ 
ಕಟ್ಟುವ ಹಗ್ಗ 

ಪೀಕು : ಬೆಳೆ 

ಪರ್ಕಾಣ : ಹರಿವಾಣ 

ಪಟಾಯಿತ : ಚತುರ 

ಪುಕಾರಿಸು : ಸಾರು 

ಪಾವಣೆ : ಅತಿಥಿ 

ವಸಂತ: ಮೆಚ್ಚಿಕೆ 

ಫರಕ : ಅಂತರ 

ಫಂಟಹಚ್ಚ : ಅನವಶ್ಯಕ ಮಾತುಗಳನ್ನಾಡು 

ಪೋತಿಆಗು : ಸಾಯು 

ಫೈಲಾಸು ; ಹಬ್ಬು, ಹರಡು 

ಫಸಲು : ಬೆಳೆ 

ಬಿದಾಗಿ ಕಾಣಿಕೆ, ಸಂಭಾವನೆ 

ಬಟ್ಟಾ : ಕಲಂಕ 

ಬೆಳ್ಳಿ : ಶುಕ್ರ 

ಬಾಬು : ಮಾಮೂಲು 

ಬೇಬರಸಿ :ಬೇವಾರ್ಸಿ, ಪರದೇಶಿ 

ಬಡ್ಡ :ಗೊಡ್ಡು, ವಯಸ್ಸಾದ 

ಬೇಪತ್ತೆ ನಾಪತ್ತೆ 

ಬೈಲಕಡೆಗೆ : ಬಹಿರ್ದೆಸೆಗೆ 

ಬಳುವಳಿ : ಉಡುಗೊರೆ 

ಬಾಟ : ಜೋಳದ ಹಸಿದಂಟು 


೫೫೩ 


ಬಕ್ಕಣ : ಜೇಬು 

ಬರಷಣ : ಅಪಥ್ಯ 

ಭಾಗಾದಿ :ದಾಯಾದಿ 

ಭಿಡೆ : ದಾಕ್ಷಿಣ್ಯ 

ಭುಲತಾಪಿ : ಭುಲ್ಲವಿಸು, ಮರಳುಮಾಡು 

ಮಾರೀಬ್ಯಾನಿ : ಕಾಲರಾ 

ಮಳ್ಳುಹುಡುಗ : ಬೆಪ್ಪ 

ಮುರುವು : ದನಕ್ಕೆ ಇಡುವ ಹೊಟ್ಟು 

ಮಣಕ: ಮೊದಲ ಗಂಡು ಕರು 

ಮುಕ್ಕಟ್ಟ : ಮೊದಲೇ 

ಮೋಘಂ :ಅಂದಾಜು, ಅನಿಶ್ಚಿತ 

ಮಗರೂರಿ “ಸೊಕ್ಕು 

ಮಸ್ತಾತು : ಚೆನ್ನಾಗಿ ಆಯಿತು, 

ಬೇಕಾದಷ್ಟಾಯಿತು 

ಮಸಲತ್ತು : ಹೊಂಚು 

ಮುಸಿಕೆ : ಹೊಡೆತ 

ಮೈತ : ಮೃತ 

ಮಡ್ಡಿ : ಮರಡಿ 

ಮಖೀನ : ಮುಖಹೀನ 

ಮಡಸ : ಬೈಗುಳಲ್ಲಿ ಉಪಯೋಗಿಸುವ 
ಒಂದು ಪದ 

ಮೋಕಳೀಕ : ಬಿಡುಗಡೆ 

ಯಮಕು : ಬಿನ್ನಾಣ, ಒಯ್ಯಾರ 

ರವದಿ : ದಂಟಿನ ಮೇಲಿನ ಸಿಪ್ಪೆ 

ರಾಬ : ದುಡಿತ 

ರಿವಾಜು : ಪದ್ಧತಿ, ಆಚಾರ 

ರಾಜರೋಸ : ಡಾಣಾಡಂಗುರವಾಗಿ 

ರಾಸ್ತ : ಉಚಿತ 

ರಬ್ಬ ಆಗು : ರಂಗಿಗೇರು 

ರಾಮರಾಮಮಾಡು : ನಮಸ್ಕರಿಸು 

ಲಾಯಖ : ಯೋಗ್ಯ 

ಲಾಖ : ಲಕ್ಷ 

ಲಡಾಯಿ : ಯುದ್ಧ 

ವಲ್ಲಿ :ಧೋತರ 

ವಗತಾನ : ಒಗೆತನ 

ವರ್ಮ : ದ್ವೇಷ 

ವಜನ : ತೂಕ, ಪ್ರತಿಷ್ಠೆ 

ವಾಜಮಿ : ಯೋಗ್ಯ 


೫೫೪ 


ವಾಗತ್ಯ : ಅಚ್ಚುಕಟ್ಟು 

ವಾರಿಯಾಗು : ಓರೆಯಾಗು 

ಶಪ್ಪಥ್‌ : ಆಣೆ ಶಪಥ 

ಷಡ್ಡಕ : ಹೆಂಡತಿಯ ತಂಗಿಯ ಇಲ್ಲವೆ 
ಅಕ್ಕನ ಗಂಡ 

ಸೀದಾ : ಊಟದ ಸಾಮಗ್ರಿ 

ಸದರು : ಜಗಲಿ, ಕಟ್ಟೆ 

ಸನಮಂತ : ಒಪ್ಪಿಗೆ 

ಸಬುಳ : ಸಪೂರ 

ಸೋಟರು : ಲಫಂಗರು, ಫಟಿಂಗರು 

ಸವ್ವಾರಿಹಾಕಿ : ಬಡ್ಡಿಸಹಿತ, ಒಂದಕ್ಕೆ 

ಒಂದೂಕಾಲು 
ಸವಡು : ಅವಕಾಶ 
ಸಮ್ಮಸದ : ತಿಳಿಯದ 


ಸೀಮಿಸರಾಡ : ಸೀಮೆ, ಹದು 
ಸವಾರಿ : ಕಮಾನು 
ಸಿದಪತ್ರಿ: ಗಾಂಜಾ 

ಛಲ Fs | 
ಸೋಯಿ ಇಲ್ಲ: ಸಾ ಧ್ಯವಿಲ್ಲ 
ಕರಿ : ಅಂಟು 


ಹೊನ್ನುಗ್ಗಿ :ಕಾರಹುಣ್ಣಿಮೆಯ ಮರು ದಿನ 
ಹರ್ಲಿಮಾಡು : ದೋಷ ಹೊರಿಸು 

ಹುರಿ ಬುಡ್ಡಿ : ಸುಟ್ಟ ಹಸಿ ಕಡಲೆಕಾಯಿ 
ಹಸನ : ಸಚ 


22 2 ಬ ಬ 


